ಮಹಾಕವಿ ಷಡಕ್ಷರಿದೇವ ವಿರಚಿತ 


ಬಸವರಾಜ ವಿಜಯಂ 


( ಭಾಗ - ೧) 


ಗದ್ಯಾನುವಾದ 
ಪಂಡಿತಚನ್ನಪ್ಪ ಎರೇಸೀಮೆ 


ಕನ್ನಡ ಸಾಹಿತೈ ಪರಿಷತ್ತು 


ಲೋತ್ಸವ 


* ಈ ಮಾಲೆಯಲ್ಲಿ ಪ್ರಕಟವಾಗುವ ಕಾವ್ಯಗಳು 


ಪಂಪಭಾರತ 6 ಆದಿಪುರಾಣ ೧ ಗದಾಯುದ್ಧ 

ನೇಮಿನಾಥ ಪುರಾಣ ( ಕರ್ಣಪಾರ್ಯ) 
ನೇಮಿನಾಥ ಪುರಾಣ ( ನೇಮಿಚಂದ್ರ ) 
ಯಶೋಧರ ಚರಿತೆ 6 ಅನಂತನಾಥ 

ಪುರಾಣ © ಧರ್ಮಾಮೃತ 

ಕರ್ಣಾಟಕ ಕಾದಂಬರಿ 
ಪಂಚತಂತ್ರ ೦ ನಳಚಂಪು 
ಗಿರಿಜಾಕಲ್ಯಾಣ ಮಹಾಪ್ರಬಂಧ 
ಜಗನ್ನಾಥ ವಿಜಯ ೧ ಕಬ್ಬಿಗರ ಕಾವ 
ಶಬರಶಂಕರ ವಿಲಾಸ 6 ಹರಿಹರನ ರಗಳೆಗಳು 

( ಮುಂದುವರಿಸಿದೆ) 


ಬೆಲೆ : ಇಪ್ಪತೈದು ರೂಪಾಯಿಗಳು 


ವಜ್ರಮಹೋತ್ಸವ ವರ್ಷ 


ಪಂಚವಾರ್ಷಿಕ ಯೋಜನೆಯ ಪುಸ್ತಕಮಾಲೆ 


ಮಹಾಕವಿ ಷಡಕ್ಷರಿದೇವ ವಿರಚಿತ 
ಬಸವ ರಾಜ ವಿಜಯಂ - 

( ಭಾಗ - ೧ ) 


ಗದ್ಯಾನುವಾದ 
ಪಂಡಿತ ಚನ್ನಪ್ಪ ಎರೇಸೀಮೆ 


ಕದಂ? 


ಆನಟ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆಂಗಳೂರು- ೧೮ 

೧೯೮೨ 


* ಈ ಮಾಲೆಯಲ್ಲಿ ಪ್ರಕಟವಾಗುವ ಕಾವ್ಯಗಳು 


ಪಂಪಭಾರತ 6 ಆದಿಪುರಾಣ ೧ ಗದಾಯುದ್ಧ 

ನೇಮಿನಾಥ ಪುರಾಣ (ಕರ್ಣಪಾರ್ಯ) 
ನೇಮಿನಾಥ ಪುರಾಣ ( ನೇಮಿಚಂದ್ರ ) 
ಯಶೋಧರ ಚರಿತೆ 6 ಅನಂತನಾಥ 

ಪುರಾಣ © ಧರ್ಮಾಮೃತ 

ಕರ್ಣಾಟಕ ಕಾದಂಬರಿ 
ಪಂಚತಂತ್ರ ನಳಚಂಪು 
ಗಿರಿಜಾಕಲ್ಯಾಣ ಮಹಾಪ್ರಬಂಧ 
ಜಗನ್ನಾಥ ವಿಜಯ © ಕಬ್ಬಿಗರ ಕಾವ 
ಶಬರಶಂಕರ ವಿಲಾಸ 6 ಹರಿಹರನ ರಗಳೆಗಳು 

( ಮುಂದುವರಿಸಿದೆ) 


ಡಿ ) 


- ಬೆಲೆ : ಇಪ್ಪತೈದು ರೂಪಾಯಿಗಳು 


V 


1 


ವಜ್ರಮಹೋತ್ಸವ ವರ್ಷ | 
ಪಂಚವಾರ್ಷಿಕ ಯೋಜನೆಯ ಪುಸ್ತಕಮಾಲೆ 


ಮಹಾಕವಿ ಷಡಕ್ಷರದೇವ ವಿರಚಿತ 
ಬಸವರಾಜ ವಿಜಯಂ 

( ಭಾಗ - ೧) 


ಗದ್ಯಾನುವಾದ 
ಪಂಡಿತ ಚನ್ನಪ್ಪ ಎರೇಸೀಮೆ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆಂಗಳೂರು- ೧೮ 

೧೯೮೨ 


Mahakavi Shadaksharadeva Virachita BASAVARAJA VIJAYAM 
Part- 1 Original with Prose rendering by Sri Pandita Channappa 
Eresime First Published in 1982 by Kannada Sahitya Parishat, 
Bangalore - 560018 in Commemoration of its Diamond Jubilee , 
Demy Octavo Pages xxiv + 680 Rs. 25 - 00 


- © ಹಕ್ಕುಗಳು : ಕನ್ನಡ ಸಾಹಿತ್ಯ ಪರಿಷತ್ತು 


ಮೊದಲನೆಯ ಮುದ್ರಣ : ೧೯೮೨ 


ಬೆಲೆ : ಇಪ್ಪತೈದುರೂಪಾಯಿಗಳು 


ಪ್ರಕಾಶಕರು : ಕನ್ನಡ ಸಾಹಿತ್ಯ ಪರಿಷತ್ತು , ಚಾಮರಾಜಪೇಟೆ, ಬೆಂಗಳೂರು-೫೬೦ ೦೧೮ 

ಮುದ್ರಣ : ಶ್ರೀ ವಿ ವೀರಾ ಪ್ರಿಂಟರ್ಸ್, ಶಿವರಾಂಪೇಟೆ, ಮೈಸೂರು- ೫೭೦ ೦೦೧ 


ಮುನ್ನುಡಿ 
ಷಡಕ್ಷರ ಕವಿಯು ಹಳಗನ್ನಡ ಶೈಲಿಯಲ್ಲಿ ಬರೆದಿರುವ ' ಬಸವರಾಜ ವಿಜಯ ' 
ಕಾವ್ಯ ಕೃತಿಯ ಹೊಸಗನ್ನಡ ಗದ್ಯಾನುವಾದವನ್ನು ಇಲ್ಲಿ ಪ್ರಕಟಿಸುತ್ತಿದ್ದೇವೆ. 
ಷಡಕ್ಷರಿಯ ಸಾಹಿತ್ಯ ಗಾತ್ರ ಹಾಗೂ ಸತ್ವದಲ್ಲಿ ಮಹತ್ವ ಪಡೆದಿದೆ. ಷಡಕ್ಷರಿಯ ಕಥನ 
ಕೌಶಲವನ್ನು ಪರಿಶೀಲಿಸುವಾಗ ಅವನ ದೋಷದೌರ್ಬಲ್ಯಗಳಿಗೆ ಕುರುಡಾಗುವ ಕಾರಣ 
ವಿಲ್ಲ. ಬಹುಶಃ ಈ ಕವಿ ಚಂಪೂ ಪ್ರಕಾರಕ್ಕೆ ತೆಕ್ಕೆ ಬೀಳದೆ ಷಟ್ಟದಿ ಸಾಂಗತ್ಯಗಳಿಗೆ 
ಮೊರೆ ಹಾಕಿದ್ದರೆ ಕಾವ್ಯ ಹಾಗೂ ಕಥೆಗಾರಿಕೆಗೆ ಇನ್ನೂ ಹೆಚ್ಚಿನ ಹಾಸು ಬೀಸು ಬರುವ 
ಸಾಧ್ಯತೆಯಿತ್ತು . ಷಡಕ್ಷರಿ ಕವಿಯ ಕಥನ ಕೌಶಲ ಅಖಂಡವಾದ ಪರಿಭಾವನೆಗೆ 
ಮಾನವಾಗಿ ಕಂಡರೂ ಬಿಡಿಬಿಡಿಯಾದ ಪರಿಶೀಲನೆಗೆ ಕೆಲವು ಕಡೆ ಅತ್ಯುನ್ನತ ಮಟ್ಟ 
ದಲ್ಲಿ ಮೈದೋರಿರುವುದನ್ನು ಮನಗಾಣಬಹುದು. 
- ಷಡಕ್ಷರಿಯ ಸಾಹಿತ್ಯ ಗಾತ್ರ ಹಾಗೂ ಸತ್ವದಲ್ಲಿ ಮಹತ್ವ ಪಡೆದಿದೆ. ಈತನ 
ಮೂರು ಪ್ರಮುಖ ಕಾವ್ಯಗಳಲ್ಲಿ ಒಂದಾದ ರಾಜಶೇಖರ ವಿಳಾಸದ ಕಥೆ ಹಳೆಯದು . 
ಅದು ಸತ್ಯೇಂದ್ರ ಚೋಳನನ್ನು ಕುರಿತದ್ದು , ಇದನ್ನು ಈಗ ತಿಳಿದಿರುವಂತೆ ಪಿಳ್ಳೆ 
ನಾಯನಾರರು ( ತಿರುಜ್ಞಾನ ಸಂಬಂಧರು) ತಮಿಳಿನಲ್ಲಿ ಹೇಳಿದುದನ್ನು ಕನ್ನಡಿಸಿದವನು 
ಗುಬ್ಬಿಯ ಮಲ್ಲಣಾರ್ಯ ( ಸುಮಾರು 1513) , ತಮಿಳು ಕಾವ್ಯ ಹೇಗಿದೆಯೋ ತಿಳಿ 
ಯದು, ಮಲ್ಲಣಾರ್ಯನ ಕಾವ್ಯ ಮಾತ್ರ ತೀರ ಸಾಮಾನ್ಯ . ಆದರೆ ಷಡಕ್ಷರಿಯ ಕಾವ್ಯ 
ಶಕ್ತಿಯ , ಕಥನ ಕಲೆಯ ಮಡುವಿನಲ್ಲಿ ಮಿಂದೆದ್ದ ಕಾವ್ಯವಸ್ತು ಮಲ್ಲಣಾರ್ಯಾದಿಗಳ 
ಪ್ರತಿಕೃತಿ ಎನಿಸದೆ ಮರುಹುಟ್ಟು ಪಡೆದಿದೆ. ಸತ್ಯೇಂದ್ರ ಚೋಳನ ಕಥೆ ಕನ್ನಡಿಗರಿಗೆ 
ಅರುಚಿಯಾಗಿತ್ತು , ಮಲ್ಲಣಾರ್ಯನ ಅಕಾವ್ಯ ರಚನೆಯಿಂದ. ಆದರೆ ಅದನ್ನು ಸರ್ವ 
ಜನ ಅಸ್ವಾದ್ಯವನ್ನಾಗಿಸಿ ಪುನರ್ಜನ್ಮವಿತ್ತು ರಸಸಿಂಚನೆ ಮಾಡಿದವನು ಷಡಕ್ಷರದೇವ. 

ಆ ಹಳೆಯ ಕಥೆಯ ಹೊನಲನ್ನು ಷಟ್ನದಿಯ ಪ್ರಣಾಲಿಯಿಂದ ಚಂಪೂಕಾಲುವೆಗೆ 
ಹರಿಸಿ ಹೊರಮೈ ಬದಲಾಯಿಸಿದ್ದೆ . ಅಲ್ಲದೆ ಅದರ ಅಂತರಂಗಕ್ಕೂ ಕಾವ್ಯದ 
ಜೀವ ತುಂಬಿ ಪುಷ್ಟಿಯ ಪ್ರಾಣಪ್ರತಿಷ್ಠಾಪನೆ ಮಾಡಿದ್ದಾನೆ. ಈತನ ಕುಶಲ ಕಥೆ 
ಗಾರಿಕೆಯ ಕಂಬಚ್ಚಿನಲ್ಲಿ ನುಸುಳಿಬರುವಾಗ ಆ ಪುರಾತನ ಕಥೆ ಚರ್ವಣ ಇಲ್ಲವೇ ಬಡ 
ಕಲು ಎಂದನ್ನಿಸದು. ಅದಕ್ಕೊಂದು ಹೊಸಹೊಳಪು, ಮೊನಚು , ಒಪ್ಪ ಓರಣ ಲಭಿ 
ಸಿರುವುದು ಎದ್ದು ಕಾಣುತ್ತದೆ. 

ಪಾತ್ರಗಳಿಗೆ ಪ್ರಭೆ, ವಸ್ತುವಿಗೆ ಪರಿಷ್ಕಾರ - ಇವೆರಡೂ ಕಥೆಗಾರ ಷಡಕ್ಷರಿಯ 
ದೇಣಿಗೆ, ಸತ್ಯೇಂದ್ರ ಚೋಳ( ರಾಜ), ಅಮೃತಮತಿ (ರಾಣಿ), ಪತಿಮೋಹಿ ( ಮಂತ್ರಿ ) , 
ವಿತವಚನ ( ಸಚಿವಪುತ್ರ ), ರಾಜಶೇಖರ ( ರಾಜಪುತ್ರ ) , ತಿರುಕೊಳವಿನಾಚಿ ( ಭಕ್ಕೆ ), 


iv 


ಕುಮಾರ ಶಂಕರ ( ಭಕ್ಕೆಯ ಮಗ) - ಇವರೆಲ್ಲ ಶಿವಪುರಾಣದ ಹಾಜರಿ ಪುಸ್ತಕದಲ್ಲಿ 
ಬರುವ ಸಪ್ಪೆ ಹೆಸರುಗಳಾಗಿ ಭಾವಚಿಂತಾರತ್ನದಲ್ಲಿ ಓದುಗರಿಂದ ದೂರ ಉಳಿಯುತ್ತಾರೆ. 
ಇಲ್ಲಿ ಅವರು ಮತ್ತೆ ಸಹೃದಯರಿಗೆ ಆತ್ಮೀಯರಾಗುತ್ತಾರೆ. ಇದು ಇವನ ಕಥನ 
ಕೌಶಲದ ಸ್ಪರ್ಶಜನ್ಯ ಮಾರ್ಪು. ಅವರನೋವುನಲಿವುಗಳು ನಮ್ಮವೇ ಆಗುತ್ತವೆ. 
ಕಡೆಗೆ ಪವನಗಮನ, ಹರಿಣಗತಿ ಎಂಬ ಆ ಜಾತ್ಯತ್ವಗಳು ಕೂಡ (ಕಾವ್ಯದ) ಕಥಾ 
ನಕದ ಸಕ್ರಿಯ ಸಜೀವ ಪಾತ್ರಗಳಾಗಿಬಿಡುತ್ತವೆ. ಇಂದ್ರನ ಮಗ ಜಯಂತನ ಜೊತೆ 
ಯಲ್ಲಿ ಕುಬೇರನ ಮಗ ನಳಕೂಬರ ವೈಹಾಳಿ ಹೊರಟಂತೆ ರಾಜಶೇಖರ ವಿತವಚನರು 
ವೈಹಾಳಿಗೆ ಹೊರಟಾಗನೋಡಬೇಕು ಕಥೆಯಲ್ಲಿನ ಹಯಗತಿಯನ್ನು , 

ಕಂತುಕದಂತ ಪುಷ್ಕರತಳಕೊಗೆದೂರ್ವಿಕೆಯಂತೆ ಪಾಯು ಮೀ 
ನಂತಿರೆ ಮಾರಿ ಲಂಘಿಸಿ ಲಸನ್ಮಗದಂತಿರೆ ದಾಂಟಿ ಮಿಂಚಿ ದೆಂ 
ಬಂತೆ ಸಭಾಂತದೊಳ್ ಪೊಳೆದು ಸುಟ್ಟುರೆಯಂತಿರೆ ಸುತ್ತಿಪತ್ರಿ ನಾ 
ಗಾಂತಕನಂತೆ ಪಾರಿದುದು ತುಂಗ ತುರಂಗವಿಳಾಧಿನಾಥನಾ || 
ಪರಿಯಿಪ ನೆಟ್ಟು ವುಟ್ಟುವಿದಿರೇರಿಪ ಪಾರಿಪ ಕಿಟ್ಟು ಪಾಂಟಿಪಿ 
ರ್ಬರಿಯೊಳೆಸುಪಾಯತಿಕೆಯಿಂ ವಿಂಗೆ ನರ್ತಿಪ ದಿಂಡುವಾಯಲು 
ಪೃರಿಪ ಬೆಡಂಗಿನಿಂ ನಡೆಯಿಪಂಗಮಲುಗಂದೆ ಪಂಚಧಾರೆಯೊಳ್ 
ಪರಿಣತಿದೋರ್ಪ ವಾಹಳಿತನಂ ಬಗೆಗೊಂಡುದು ಮಂತ್ರಿ ಪುತ್ರನಾ || 


ಸುಳಿ ಸುಳಿದೊತ್ತಿ ಪತ್ನಿ ತವೆ ಸುತ್ತಿ ಕಡಂಗಿ ಬೆಂಡಗುವೆತ್ತು ಸಂ . 
ಚಳಿಸಿ ನಭಕ್ಕೆ ಮಾರಿ ವಿಗೆ ಪಾರಿ ಚಮತ್ಕತಿಮೀರಿತೋರಿತ 
« ಳವನಿಳಾತಳಕ್ಕೆ ಕಿಳಿರ್ದುಪ್ಪಳಿಸುತ್ತುರೆ ಫಾಂಟಿದಾಂಟಿ ಕಂ 

ಟಳಿಸಿ ಪೊದಳು ವಾಯು ಪರಿಯಿಟ್ಟುದು ವಾಯುರಯಂ ಹಯದ್ವಯಂ | 
ಕಥೆಗಾರನ ಬಂಡವಾಳ ಮಾತುಗಾರಿಕೆ , ಶಬ್ದಗಳ ಸರಕನ್ನು ಢಾಳಾಗಿ ಪ್ರದರ್ಶಿಸಬೇಕು. 
ಇಲ್ಲಿನ ಶಬ್ದರಚನೆ , ಛಂದಸ್ಸು ಕುದುರೆಯ ಖರಪುಟದಂತೆ ತಾಳಕುಟ್ಟುವ ಗತಿಯಲ್ಲಿದೆ. 
ಇದನ್ನು ಗಟ್ಟಿಯಾಗಿ ಓದಿಯೇ ಮೆಲಕು ಹಾಕಬೇಕು. ಅದರಲ್ಲಿಯೂ ಮೊದಲನೆಯ 
ಪದ್ಯದಲ್ಲಿ ದಂತ್ಯಧ್ವನಿ ತಕಾರದ ಪುನರಾವೃತ್ತಿಯನ್ನು ಪರಿಭಾವಿಸಬೇಕು. ಅದು ಬಿಡಿ 
ಯಾಗಿ ಬರದೆ ಅನುನಾಸಿಕದ ಜೊತೆಯಲ್ಲೇ ಬರುತ್ತದೆ ; ಅಂತೆ, ಅಂತಿರೆ - ಎಂಬಂತೆ 
ಎರಡನೆಯ ವೃತ್ತದೆ . ಇಪ ಪ್ರತ್ಯಯಾಂತ ರೂಪಗಳ ಲಾಲಿತ್ಯಕ್ಕೆ ಕಿವಿಗೊಡಬೇಕು. 
ಮೂರನೆಯ ಪದ್ಯದಲ್ಲಿ ಇವೆರಡರ ಜೊತೆ ರೇಫದ ಕುಪ್ಪಳಿಸುವಿಕೆಯನ್ನು ಗಮನಿಸ 
ಬೇಕು. ಅಲ್ಲದೆ ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಜೋಡಿಗುದುರೆಗಳ ಜತೆಗತಿಯ 
ಸೇರಿದೆ. ಸಂಭ್ರಮದ ಸ್ಪಂದನವೇ ಇಲ್ಲಿಯ ನ್ಯಾಯ , ಭಾವನೆಯನ್ನು ಭಾಷೆಯಲ್ಲಿ 
ಬಿಂಬಿಸುವುದು ಕಥೆಯ ಕೌಶಲವಂತ ಕಲೆಗಾರನ ಕೆಲಸ , ಅದರ ಕುಸುರಿಗೆಲಸ ಇಂಥ 


ಕಡೆಗಳಲ್ಲಿ ಮೈದೊರೆಯುತ್ತದೆ. ಇವೆಲ್ಲದರ ಪರಿಣಾಮವಾಗಿ ಇದು ಅಶ್ವವಿಹಾರ 
ವಾಗಷ್ಟೇ ಪಠ್ಯವಸಾನವಾಗುವುದಿಲ್ಲ . ಅದನ್ನು ದಾಟಿ ಕಾವ್ಯವಿಹಾರವೂ ಆಗಿ ಸುಖ 
ಕೊಡುತ್ತದೆ. 

ಗೆಳೆಯರಿಬ್ಬರು ವೈಹಾಳಿಗೆ ಹೊರಡುವಲ್ಲಿಂದ ಹಿಡಿದು ಶಂಕರ ಕುಮಾರ ( ಹೆಸರು 
ಗಳೂ ಪ್ರತಿಮೆಗಳೇ ) ಅವರ ಕುದುರೆ ಕಾಲಿಗೆ ಸಿಕ್ಕಿ ಸಾಯುವತನಕ ಒಟ್ಟು ಪ್ರಸಂಗ 
ವನ್ನು ತನಿಯಾಗಿ ತೆಗೆದು ಓದಿ ಓದಿ ತಲೆದೂಗಬಹುದು. ಆದರೆ, ಅಷ್ಟರ ಗುಣ 
ಗಳನ್ನೇ ಗಣಿಸಿ ಪ್ರಾಯೋಗಿಕ ವಿಮರ್ಶೆಕೂಡ ಮಾಡಿ ನೋಡಿ ಆನಂದಿಸಬಹುದು. 
ಕಾರಣ , ಈ ಪ್ರಸಂಗವನ್ನು ಲವಲವಿಕೆಯೊಂದು ತುಂಬಿಕೊಂಡಿದೆ. ಉತ್ಸಾಹವೇ ನೆಲೆ 
ಯಾಗಿ ಉದ್ದಕ್ಕೂ ಉಲ್ಲಾಸ ಉಕ್ಕುತ್ತದೆ. ಕುದುರೆಯ ಲಯಗತಿ ಸವಾರರ ಮನೋ 
ಗತ ಭಾವವನ್ನು ಬಹಿರಂಗದಲ್ಲಿ ಬಿಂಬಿಸಿದಂತೆ ಭಾಸವಾಗುತ್ತದೆ. ವಸ್ತುವಿನ ಮೇಲಿನ 
ಇಲ್ಲಿನ ಹಿಡಿತ, ಒಬ್ಬ ಪಳಗಿದ ಕಥೆಗಾರನಿಗೆ ಮಾತ್ರ ಸಾಧ್ಯ ಎನ್ನುವ ಮಟ್ಟದಲ್ಲಿದೆ. 
ಕಾವ್ಯದುದ್ದಕ್ಕೂ ಇದೇ ತೂಕದ ಎಚ್ಚರದ ಸಂಗ್ರಹದ ನಿರೂಪಣೆ ಇರಬಾರದಿತ್ತೆ ಎಂಬ 
ಸಂಚಾರಿ ಭಾವ ಹಾಯುತ್ತದೆ. ಏಕೆಂದರೆ ಇಲ್ಲಿ ಮಾತ್ರ , ಅಶ್ವಾರೋಹಿಯ ಹಿಡಿತ 
ತಪ್ಪಿದರೂ , ಕವಿಯ ಹಿಡಿತ ಕಥೆಯ ನಿಯಂತ್ರಣದಿಂದ ಎಡವಿಲ್ಲ. 

ಕಾವ್ಯದ ಆರಂಭದ ಒಂಬತ್ತು ಆಶ್ವಾಸಗಳು ಕೇವಲ ಒಂದು ಆಶ್ವಾಸಕ್ಕಷ್ಟೇ 
ಸೀಮಿತವಾಗುವ ಮಿತವಸ್ತುವೆನ್ನಿಸಿ, ಈ ಭಾಗದ ಮತ್ತು ಇದರ ಅನಂತರದ ಕಥೆ 
ಮಾತ್ರ ಕಣ್ಮುಂದೆ ನಡೆದುಹೋಗುತ್ತದೆ. ಆಧುನಿಕ ಪರಿಸರದ ಉಪಮೆ ತೆಗೆದು 
ಹೇಳುವದಾದರೆ , ಚಲನಚಿತ್ರದಲ್ಲಿ ಕುಳಿತು ರಜತ ಪರದೆಯ ಮೇಲೆ ಅಭಿನಯವಾಗುವ 
ದೃಶ್ಯಾದಿಗಳನ್ನು ನೋಡಿದ ಜೀವಂತ ಅನುಭವ ಆಗುತ್ತದೆ. ಅದೇ ಮಟ್ಟದ 
ತಾದಾತ್ಮ ದಕ್ಕುತ್ತದೆ. ಅವನ ಮೂರೂ ಕನ್ನಡ ಚಂಪೂಕಾವ್ಯಗಳಿಂದ ಹಲವು ಇಂಥ 
ತನಿ ಚಿತ್ರಗಳನ್ನು ತೆಗೆದು ಕಥಾಪಿಯರು ದೃಶ್ಯಾತ್ಮಕ ಅನುಭವವನ್ನು ಶ್ರವ್ಯಾತ್ಮಕ 
ಕಾವ್ಯದಲ್ಲ ಆಸ್ವಾದಿಸಬಹುದು . ಶಿವ ಲೀಲಾವಿನೋದಕ್ಕಾಗಿ ಶಬರನಾಗಿ ಕಾಣಿಸಿ 
ಕೊಂಡ ಚಿತ್ರವನ್ನು ಕೇಳುಗರ ಕಣ್ಮುಂದೆ ಕಡೆದಿಟ್ಟಿದ್ದಾರೆ : 

ಜಡೆಗಳ ಬಂಬಲೇ ತಲೆದಳಿರ್್ರ ಫಣಿ ಸುತ್ತಿದ್ದ ಬಳ್ಳಿ ತಾಳ ಬಾನ್ 
ಗಡಲದು ಪುಷ್ಪಮಾಲೆ ಗುಣವೂ ಗಜ ತೆಳ್ಳಜಬಗ್ಗೆ ಸಮ್ಮದೆ 
೪ುಡೆ ಪೊಸಚಲ್ಲಣಂ ಕರಿಯ ಕುಪ್ಪಸಮಾನೆಯ ಕೃತಿಯಂಗದೊಳ್ 

ತೊಡೆದ ವಿಭೂತಿಯುದ್ದಮಪರಾಗ ವಿಲೇಪನ ಮಗ್ನಿಲೋಚನಂ || 
ಅದರ ಜೊತೆಗೇ ವಾಗರ್ಥದಂತೆ ಸಂತೃಕರಾಗಿ ಬಂದ ಪಾರ್ವತಿ ಶಬರಿತಿಯಾಗಿ ಕಾಣಿಸಿ 
ಕೊಂಡ ಚಿತ್ರ ಕೊಡುತ್ತಾನೆ : 

ತಳಿರುಡೆ ಸಂಜೆಗೆಂಪು ಪೂಸಮುತ್ತಿನ ಹಾರಮೆ ತಾರಕಾಳಿ ತ 
ಇಳಿರುಚಿ ಕಾರ್ಯಕಾಂತಿ ಕಡುಗಲೆಲೆ ಮೂಗುತಿ ಮತ್ತು ಶುಕ್ರನಂ | 


ಡಳಮರ್ಮ ಪ್ಪ ಭಿಲ್ಲಿಯ ವಿಳಾಸವನಾಳೆ ಸೆದಂದು ಸರ್ವಮಂ 

ಗಳೆ ನಿಜಕಾಳರಾತ್ರಿ ವೆಸರಂ ಮಿಗೆ ಸಾರ್ಥಕಮಂ ತಿಗಿದಞ || 
ಇದೇ ಸಂದರ್ಭದಲ್ಲಿ ರಾಜಶೇಜರವಿಲಾಸದಲ್ಲಿ (5 - 24) ಬರುವ ಬೇಡನೆ ವರ್ಣನೆ 
ಯೊಡನೆ ಇವನ್ನೂ ತೂಗಿ ನೋಡಿ ಅಲ್ಲಿನ ಸ್ವಭಾವೋಕ್ತಿಯ ಸೊಗಸನ್ನೂ ಚಪ್ಪರಿಸ 
ಬಹುದು. 

ಮಾನವ ಸ್ವಭಾವದ ಸೂಕ್ಷ್ಮಗಳನ ಸಂವೇದನೆಗಳನ್ನೂ ಸಂಕೀರ್ಣತೆಗಳ ಸುಳಿ 
ಗಳನ್ನೂ ಕವಿ ಆಳವಾಗಿ ಅರಿತು ಕಾವ್ಯದಲ್ಲಿ ಅಳವಡಿಸಿದ್ದಾನೆ. ಕಥೆ ಪೇಲವ ಇಲ್ಲವೇ 
ಸಪ್ಪೆ ವರದಿಯಾಗಿ ಸಾಗದೆ ಈತನ ಕಥೆಯ ತಂತ್ರದಲ್ಲಿ ರಕ್ತಮಾಂಸ ಮಜ್ಜಿಗಳಿಂದ 
ಉಸಿರಾಡುವ ಪಾತ್ರಗಳ ಕುಟುಂಬ ಚಿತ್ರಣವಾಗಿ ಬರುತ್ತದೆ. ತಂದೆ- ತಾಯಿ , ಭಕ್ತ 
ಭಗವಂತ , ರಾಜ - ಮಂತ್ರಿ , ತಂದೆ - ಮಗ, ತಾಯಿ - ಮಗ, ರಾಜ - ಪ್ರಜೆ, ಗೆಳೆಯರ ಗೆಳೆ 
ತನ ಹೀಗೆ ಹಲವು ಭಾವಗಳ, ಸಂಬಂಧಗಳ ಸಂಗಮದಿಂದ ರಾಜಶೇಖರವಿಳಾಸ ವರ್ತುಲ 
ವಾಗಿ ಸಾಗುತ್ತದೆ. ಈ ಬಗೆಯ ಭಾವಾವಳಿಯ ಪ್ರಭಾವಳಿಯಲ್ಲಿ ಪಾತ್ರಗಳು ಸ್ಪುಟ 
ವಾಗಿ ಕಾಣುತ್ತಾರೆ. ಪುತ್ರವಾತ್ಸಲ್ಯ , ಪ್ರಜಾವಾತ್ಸಲ್ಯಗಳ ತಕ್ಕಡಿಯ ತೂಗಾಟ ನವೀನ 
ಕಲ್ಪನೆಯಲ್ಲ. ಇಲ್ಲಿ ಶಿವಭಕ್ತಿಯ ಕೇಂದ್ರದ ಸುತ್ತ ಸ್ವಾಮಿಭಕ್ತಿ ಗುರುಭಕ್ತಿ ಪತಿಭಕ್ತಿ 
ಗಳು ಗೂಡು ಕಟ್ಟಿವೆ. ಈ ನಿರೂಪಣೆಯನ್ನು ಸುತ್ತಿಕೊಂಡ ಆತ್ಮೀಯ ಪರಿವೇಶ ಈ 
ಕವಿಯ ಸ್ಕೋಪಜ್ಞ ಸ್ಪರ್ಶ, ಇಂಥ ಸ್ವಂತಿಕೆಯ ಆಕರ್ಷಕ ರಸಮಯ ಸನ್ನಿವೇಶಗಳು 
ಒಳ್ಳೆಯ ಕಥೆಗಾರನ ಕಾಣ್ಗೆ ಸಾಧ್ಯವಾಗುವಂತಹವು. ಸ್ವಪ್ರತಿಭೆಯಲ್ಲಿ ಅದ್ದಿ ತೆಗೆದ 
ಕಥಾಕುಂಚದ ಬೀಸಿನಿಂದ ಕಾವ್ಯಗಳು ಕಲಾಕೃತಿಗಳಾಗಿವೆ. 

ಕಥೆ ರಂಜಕವಾಗಲು, ಯಶಸ್ವಿಯಾಗಲು, ಹೃದ್ಯವಾಗಲು ಅಗತ್ಯವಾದ (ಕಾವ್ಯ 
ಪಾಕ) ಪರಿಕರಗಳೇನೆಂಬುದು ಕಥೆಗಾರ ಷಡಕ್ಷರಿಗೆ ಕರತಲಾಮಲಕ. ಆತ ಕಥಾತ್ಮಕ 
ನಿರೂಪಣೆಗೆ ಒಲಿದುದರಿಂದ ಶೈಲಿ ವರ್ಣನಾತ್ಮಕವಾಗಿದೆ. ಇದರಿಂದ ಕಾವ್ಯ ಒಂದು 
ಸಲಿಲವಾಗಿ, ಕಥಾವಾಹಿನಿಯಾಗಿ ಪ್ರವಹಿಸುತ್ತದೆ. ವೃತ್ತ ಕಂದಗಳ ಮಿತಿಯಲ್ಲೇ ಆತ 
ತನ್ನ ಸಮಕಾಲೀನ ಛಂದಸ್ಸಾದ ಷಟ್ಟದಿ ಸಾಂಗತ್ಯಗಳ ಗತಿಯನ್ನು ತರುತ್ತಾನೆ. ಆಗ 
ಕಾವ್ಯಲಯ ಲಲಿತವಾಗಿ ಕದಳೀಪಾಕವಾಗುತ್ತದೆ. 

ಕಥೆ ಗೆಲ್ಲಲು, ಮತ್ತು ಜನಮನವನ್ನು ಮುಟ್ಟಲು ಬೇಕಾದ ಸಾಮಗ್ರಿಯನ್ನು 
ಕವಿ ಆಶ್ರಯಿಸುತ್ತಾನೆ. ಭಗವಂತ ಭಕ್ತಿ ಸಂಧಾನಕ್ಕೆ ಸುಲಭ ಸಾಧ್ಯನೆಂಬ ಸತ್ಯಾಂಶದ 
ಸ್ಪಷ್ಟತೆಗಾಗಿ ಹುಟ್ಟಿಕೊಂಡ ಪದ್ಯವಿದು : 

ಪೊಅವೆಯ್ಯವೇಷದಿರವೇ 
ತೇಜನಾದೊಡಮೇನೊ ಮಾನಸಾಬ್ದಾಂತರದೊಳ್ | 
ಕಲಿಗೊರಲನಂಘ್ರದಳೆದ 
ಆಳಾಂ ಜಾನಿಸಿ ಮಹೇಶನಂ ಮೆಚ್ಚಿಸುವೆಂ || 


ಶಬರಶಂಕರವಿಳಾಸದ ಈ ಪದ್ಯ ಮನುಷ್ಯನ ಆತ್ಮ ಪ್ರತ್ಯಯವನ್ನೂ ಮನೋದೃಢತೆ 
ಯನ್ನೂ ಕನ್ನಡಿಸುತ್ತದೆ. ಕಥೆಗಾರ ಇಂಥ ಕಡೆಗಳಲ್ಲಿ ತನ್ನ ಉದ್ದೇಶವನ್ನು ಸಹೃದಯ 
ರೊಡನೆ ಹೇಗೆ ಸಂವಹನಗೊಳಿಸಿದ್ದಾನೆಂಬುದನ್ನು ಪರಿಶೀಲಿಸಬಹುದು . ಸೋತಜೀವ 
ದಲ್ಲಿ ವಿಶ್ವಾಸದ ತರಂಗಗಳನ್ನು ಬಡಿದೆಬ್ಬಿಸುವ ಪ್ರಸಂಗವಿದು. ಕಾವ್ಯಧರ್ಮ - ಜಿನ 
ಧರ್ಮ ಮೇಲೈಸಿಕೊಂಡ ಜೈನ ಚಂಪೂಪುರಾಣಗಳಂತೆ ಇಲ್ಲಿ ಕಾವ್ಯಧರ್ಮದ ಕವಚ 
ತೊಟ್ಟ ಶಿವ ಧರ್ಮ ಇದೆ. ತಾನು ಸೆಣಸಿದ ಶಬರನೇ ಶಿವನೆಂಬ ಸತ್ಯಾಂಶ ಪ್ರಕಟ 
ವಾದಾಗ ಅರ್ಜುನನ ಚಿತ್ತಸ್ಥಿತಿಯನ್ನು ಸ್ಪುಟವಾಗಿ ಬಿಂಬಿಸುವ ಪದ್ಯ : 

ಪಡಿದೆದಂತೆ ಪಾಅತೆರ್ದೆ ಪವ್ವನೆ ಜುಮ್ಮೆನೆ ಮೆಯ್ಯ ವಿರ್ ಪೊದ | 
ಅಡಿವಿಜದತ್ತು ಘರ್ವಜಲಮಣಿದುದಂಗದೊಳಾಗ್ರಹ ಗ್ರಹಂ | 
ಕಡೆದೋಲಗಿತ್ತು ಕೌತುಕರಸಂ ಬಗೆಗುರ್ವಿದುದುಸ್ತವಂ ಮಡ 

ಡರ್ದುದು ಭೀತಿ ಬೇರ್ವರಿದುದೇಯನಾಳುದು ರಾಗ ಸಂಪದಂ || 
ಭಾವಕ್ಕೆ ಅನುಗುಣವಾಗಿ ಕುಣಿಯುವ, ತಾಳ ಹಾಕುವ ಭಾಷೆಯ ಛಾಯೆ ಇಲ್ಲಿದೆ. 
ಶಬರಶಂಕರವಿಳಾಸದಲ್ಲಿ ಪಾತ್ರಗಳು ಕಡಿಮೆ . ಕಾರಣ ಅದು ಪಾತ್ರ ಪ್ರಧಾನ ಕಾವ್ಯ 
ಅಲ್ಲ. ಅದು ಘಟನಾ ಪ್ರಧಾನ ಕಾವ್ಯ . ಆದ್ದರಿಂದ ಕಥೆಯ ಕ್ರಿಯೆಯಲ್ಲಿ ಇರುವುದು 
ಶಬರಾರ್ಜುನರ ಕಲಹದಲ್ಲಿ ಅಲ್ಲಿ ಮಿಂಚಿನ ಕ್ರಿಯೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ: 
ನಾಟಕೀಯ ಪ್ರತಿಭೆ ತಕ್ಕಮಟ್ಟಿಗಿದೆ. ಕಥಾಂಶಕ್ಕೆ ಮಾತ್ರ ಕೊರತೆಯಿಲ್ಲ. 

ವೀರ, ಕರುಣ , ಶೃಂಗಾರ ಇವು ಮೂರುಬಹುಬೇಗ ಜನಸಾಮಾನ್ಯರ ಹೃದಯ 
ಮಿಡಿಯುವ ರಸಗಳು. ಈ ಕವಿ ಈ ಮೂರೂ ರಸಗಳನ್ನು ಸರಿಯಾಗಿ ಉಪಯೋಗಿಸಿ 
ಕೊಂಡು ಕಥೆ ಹೆಣೆಯುತ್ತಾನೆ. ನೇಮಿಚಂದ್ರನೊಡನೆ ಹುರುಡಿಸುವ ಭರದಲ್ಲಿ 
ಶೃಂಗಾರದ ಕಟ್ಟಲೆಯೂ ಆಗಿಬಿಡುತ್ತದೆ. ಶಬರಶಂಕರ ವಿಲಾಸದಲ್ಲಂತೂ ಶೃಂಗಾರದ 
ದಾಸನಾಗಿ ಮುಗ್ಗುರಿಸಿ ಆಭಾಸ ಮಾಡುತ್ತಾನೆ. ಅರ್ಜುನನ ತಪಃಪ್ರಭಾವದಿಂದ 
ನಿಸ್ತೇಜರಾದ ಯತಿತಂಡ ಶಿವನಲ್ಲಿ ಮೊರೆಯಿಡುತ್ತಾ , ಇಂದ್ರಕೀಲ ನಗರದ ಬಣ್ಣನೆಯಲ್ಲಿ 
ಖಚರ ದಂಪತಿಗಳ ಪ್ರಣಯ ವಿಲಾಸ ನಿರೂಪಣೆಯಲ್ಲಿ ಆಸಕ್ತರಾಗುತ್ತಾರೆ. ಸ್ಮರಶಸ್ತ್ರ 
ಸದನ ಸದೃಶಕಾಸಾರ , ಕಾಮುಕನಂತಿರೆ ಸುಳಿವ ಮಂದಮಾರುತ, ಮಲಯಜವಿಲಿಪ್ತ 
ಕುಚ ಕುಂಭದಂತೆ ಆನೆಯ ಕುಂಭಸ್ಥಳ - ಇನ್ನೂ ಮುಂತಾಗಿ ಋಷಿವಾಣಿ ಮೊಳಗುತ್ತದೆ. 
ಋಷಿ ನಡೆಗೆ ಈ ರಸಿಕನುಡಿ ಸಂಗಮಿಸುವುದಿಲ್ಲ. ಒಳ್ಳೆಯ ಕಥೆಗಾರನೂ ಔಚಿತ್ಯ 
ತಪ್ಪಿದಾಗ , ಒಮ್ಮೊಮ್ಮೆ ಹೇಗೆಸೋಲುತ್ತಾನೆಂಬುದಕ್ಕೆ ಇದು ಲೇಸಾದ ದೃಷ್ಟಾಂತ . 
ಶಬರಶಂಕರ ವಿಲಾಸದಲ್ಲಿ ಶೃಂಗಾರದಲ್ಲಿಸೋತರೂ ರಾಜಶೇಖರ ವಿಲಾಸದಲ್ಲಿ ಸಾವರಿಸಿ 
ಕೊಳ್ಳುತ್ತಾನೆ. ವಾಸ್ತವವಾಗಿ ಶಬರವೇಷಿಯಾದ, ಶಿವನ ಮಹಾತ್ಮಯ ಕಿರುಕಾವ್ಯ 
ದಲ್ಲಿ ಶೃಂಗಾರವನ್ನು ತರುವ ಚಪಲದಿಂದ ಸೋತಿದ್ದಾನೆ. ರಾಜಶೇಖರವಿಳಾಸದಲ್ಲಿ 
ಶೃಂಗಾರಕ್ಕೆ ಮೊದಲೆ ಅವಕಾಶ ಮಾಡಿಕೊಂಡಿದ್ದಾನೆ. ಸತ್ಯೇಂದ್ರಚೋಳನರ್ಧಾಂಗಿ 


viii 


ಅಮೃತಮತಿಯ ಚೆಲುವನ್ನು ಕಂಡರಿಸುವಾಗ ಅವನ ಕಣ್ಣು ಅದರಾಚೆಗಿನ ಆರು 
ಆಶ್ವಾಸಗಳವರೆಗೆ ಚಾಚಿಕೊಂಡಿದೆ . 
* ಪಂಪ, ಅರ್ಜುನನನ್ನು ದ್ವಾರಕೆಯಲ್ಲಿ ಕೃಷ್ಣ ಸ್ವಾಗತಿಸಿದಾಗ ಊರ ಚೆಲುವೆಲ್ಲ 
ಮೈಗಣ್ಣಾಗಿ ಕಂಡ ಪರಿಯನ್ನು ವರ್ಣಿಸಿರುವ ಸೊಗಸಾದ ( ಚತುರ್ಥಾಶ್ವಾಸದ) ಭಾಗ 
ದಿಂದ ಸಹಜವಾಗಿ ಸ್ಫೂರ್ತಿಗೊಂಡು ಷಡಕ್ಷರದೇವ, ರಾಜಶೇಖರನನ್ನು ಸಿಂಹಳೇಂದ್ರ 
ರಾಜವೀಧಿಯೊಳೊಜೆಮಿಗೆ ನಡೆದಿದಿರ್ಗೊಂಡುದನ್ನು ವರ್ಣಿಸಿದ್ದಾನೆ. ಆದರೆ ನೆಲೆ 
ವಾಡಂಗಳ ನೆಲನೆಲೆಯೊಳಗೆ ನೆರೆನೆರೆದು ನಿಂತ ನೀರೆಯರು ರಾಜಶೇಖರನನ್ನು 
ನೋಡುವ ಹಾಗೂ ಸರ್ವಮಂಗಳೆಯನ್ನು ವರ್ಣಿಸುವ ಪ್ರಸಂಗದಲ್ಲಿ ಪಂಪನನ್ನೇ 
ಆಶ್ರಯಿಸಿ ಅನುಸರಿಸದೆ, ನೇಮಿಚಂದ್ರನ ಮಾದರಿಯನ್ನು ಅವಲಂಬಿಸುತ್ತಾನೆ. ಕವಿ 
ಸಮಯಗಳಿಗೆ ಜೋತುಬೀಳುತ್ತಾನೆ. ಕಾವ್ಯದ ದೃಷ್ಟಿಯಿಂದ ಇಂಥ ಹತ್ತು ಕುಂದು 
ಗಳನ್ನು ಪೋಣಿಸಬಹುದು. ಕಥೆಯ ದೃಷ್ಟಿಯಿಂದ ಕುಂದೆ ? ಎಂದು ಪ್ರಶ್ನಿಸಿದಾಗ 
ಉತ್ತರ ನಿಷೇಧಾರ್ಥಕವಾಗಿರದು. ಕಥೆಯನ್ನು ರಂಜಕವನ್ನಾಗಿಸಲು ನೂರು ದಾರಿ 
ಗಳಿವೆ. ಹೇಳುವ ವಿಷಯವನ್ನು ನೂರ್ಮಡಿಸಿ ಉತ್ತೇಕ್ಷಿಸಿ ಹೇಳಿದರೆ ಕೇಳುಗರಲ್ಲಿ 
ನಿರೀಕ್ಷಿತ ಪರಿಣಾಮ ಸ್ಥಾಪಿತವಾಗುತ್ತದೆಂಬುದೇ ಒಟ್ಟು ಆಶಯ . 
- ಇದು ಕುಸುಮಾಸ್ತನವಿದು ದಕ್ಷಕನಾರು ಮನೋಜನೋಜೆ 
ನೋಡಿ 
ಡಿದು ನನೆವಿಲ್ಲ ಬಲ್ಲಹನ ಚೆಲ್ವಿದು ಕಾವನ ಜೀವರತ್ನ ಮಿಂ 
ಅದು ರತಿಕಾಂತನಾಂತ ಪೊಸಕೋರಸಿ ತಾನಿದು ಮಾರವೀರನ 

ಗ್ಗದ ಸದಳುಕೃತಿಧ್ವಜವಿದೆಂದೆನಿಸಿರ್ದುದು ರೂಪುನೀರೆಯಾ | 
ಎಂಬ ಒಂದು ಪದ್ಯ ಸಾಕೆಂದೆನಿಸಬಹುದು ಹಿತಮಿತ ಪ್ರಿಯ ಪಂಡಿತ ಮಂಡಳಿಗೆ 
ಸರ್ವಮಂಗಳೆಯ ಸೌಂದರ್ಯವನ್ನು ಕಾವ್ಯಶಿಲ್ಪದಲ್ಲಿ ಕಡೆಯ ಹೆರಟ ಕಥೆಗಾರನಿಗೆ 
ಇದಿಷ್ಟೇ ಸಾಲದು. ಉತ್ಪಕಾಲಂಕಾರಗಳ ಮೊರೆ ಹೊಕ್ಕಾಗಲೇ ಅವನಿಗೆ ತೃಪ್ತಿ , 
ಅದಕ್ಕಾಗಿ ಆತ ಹನ್ನೆರಡು ಪದ್ಯಗಳಲ್ಲಿ ಚೆಲುವಿನ ಪರಿಗಳನ್ನು ವಿವಿಧ ಕೋನದಿಂದ 
ನಿರೂಪಿಸುತ್ತಾನೆ. ಎರಡು ಉದಾಹರಣೆ : 

ಅಂದುಗೆಯ ಕಳನಿನಾದದೊ 
ಳೊಂದಿದ ಸುಂದರಿಯ ಮಂದಗತಿಯತಿಶಯವಂ | 
ಕುಂದದೆ ಮಾಡೆಂದಜನಂ 
ಬಂದೀಗಲ್ ಪೊತ್ತು ಸೇವಿಪುದು ಕಳಹಂಸಂ | 
ತರಳೆಯ ತ್ರಿವಳಿಯ ಪೋಲ್ವೆಯ 
ತರಂಗಮಂ ಪಡೆವೆನೆಂದು ಸುರನದಿ ಪುಲವುಂ | 
ತೆರೆಗಳನೆ ಪದೆದು ಪಡೆಯದೆ 
ಸರಿದೆರೆಯಂ ಮಾಂಜಿ ಮಗುಳು ಪಡೆದಪುದಿನ್ನುಂ | 


ಈ ಮೊದಲಾದ ಹನ್ನೆ ಗಡೂ ಪದ್ಯಗಳು ವಾಲ್ಮಯ ವಿಹಾರಿಗಳಿಗೆ ಹೊಸವಲ್ಲ . ಆದರೆ 
ಸಾಮಾನ್ಯ ಓದುಗರನ್ನು ಗಮನಿಸಿದಾಗ ಅವರನ್ನೆಲ್ಲ ಒಂದೇ ತಕ್ಕಡಿಯಲ್ಲಿ ತೂಗು 
ವಂತಿಲ್ಲ. ಅವರಿಗಾಗಿ ಕಥೆಗಾರ ಮತ್ತೆ ಮತ್ತೆ ವಿಸ್ತರಿಸಿ ಹೇಳಬೇಕಾಗುತ್ತದೆ. ಷಡಕ್ಷರ 
ದೇವ ಅಂಥವರನ್ನು ಗುರುತಿಸಿ ಇವನ್ನು ಬರೆದಿರಬಹುದು . ಎರಡನೆಯದಾಗಿ ಚಂಪೂ 
ಕಾವ್ಯಗಳು ತಮ್ಮ ಪ್ರಚಾರವನ್ನು ಕುಗ್ಗಿಸಿಕೊಂಡಿದ್ದುವು. ಅವುಗಳನ್ನು ಪುನರ್ ನವೀ 
ಕರಣಗೊಳಿಸುವ ಕಾರ್ಯಕ್ಕೆ ತೊಡಗಿದ ಕವಿ ಈ ಮಾಮೂಲಿನ ವರ್ಣನೆಗಳನ್ನೂ 
ಕೊಟ್ಟಿದ್ದಾನೆ. ವೀರರಸವನ್ನು ಶಬರಶಂಕರ ವಿಲಾಸದಲ್ಲ , ತಕ್ಕಮಟ್ಟಿಗೆ ರಾಜಶೇಖರ 
ವಿಳಾಸದಲ್ಲಿ ಅಲ್ಲಲ್ಲಿ ವೃಷಭೇಂದ್ರ ವಿಜಯದಲ್ಲಿ ತಂದಿದ್ದಾನೆ. ಕರುಣರಸವನ್ನೂ 
ಸಾಕಷ್ಟು ಬಳಸಿಕೊಂಡಿದ್ದಾನೆ. ತಿರುಕೊಳವಿನಾಚಿಯ ಪ್ರಲಾಪ ರಾಜಶೇಖರವಿಳಾಸದ 
ಹೃದಯ . ಈ ಹೃದಯ ಸ್ಪರ್ಶಿಯಾದ ಕೇಂದ್ರದ ಸುತ್ತ ಕಾವ್ಯದ, ಕಥೆಯ ಕಮಾನು 
ಕಟ್ಟಿದ್ದಾನೆ. ಇಲ್ಲಿ ಕರುಣರಸ ಓದುಗರ ಕರುಳು ತಟ್ಟಿ ಹೃದಯ ಮುಟ್ಟಿ ರಸಸಿದ್ದಿ 
ಪಡೆದಿದೆ. ಕುದುರೆ ತುಳಿತಕ್ಕೆ ಸಿಕ್ಕಿ ಕೂಸು ಶಂಕರ ಹರಣಹೋಗಿ ಹೊಸೆದ ಹೂವಾ 
ಗಿದ್ದಾನೆ. ಹಡೆದಬ್ಬೆ ಪಡೆದ ಕಂದನಿಗಾಗಿ ಹಲುಬುವ ಪ್ರಸಂಗ, ಕಂದನ್ನ ನೆನೆನೆನೆದು 
ತಾಯ್ಕರುಳು ಹಾಗೂ ಮನದಳಲು ಕಟ್ಟು ಹರಿದ ಪಂಜಾಗುತ್ತದೆ. ಇಂಥ ಹೃದಯ 
ವಿದ್ರಾವಕ ಪ್ರಸಂಗ ಕನ್ನಡ ಸಾಹಿತ್ಯದಲ್ಲಿ ಹೊಸದಲ್ಲ. ಹರಿಶ್ಚಂದ್ರ ಕಾವ್ಯದಲ್ಲಿ 
ಚಂದ್ರಮತಿಯ ಪ್ರಲಾಪ, ಮಹಾಭಾರತದಲ್ಲಿ ಅಭಿಮನ್ಯು ಸತ್ತಾಗಿನ ಪ್ರಲಾಪ 
ಇತ್ಯಾದಿ. ಆದರೆ ಈ ಕವಿಯ ಕಥನಶಕ್ತಿಯ ಪರಮಾವಧಿ ಇಲ್ಲಿ ಮಡುಗಟ್ಟಿದೆ. ಈ 
ಭಾಗವನ್ನು ಸಾಮಾನ್ಯವಾಗಿ ಎಲ್ಲ ವಿಮರ್ಶಕರೂ ಉದಾಹರಿಸುತ್ತಾರೆ, ಆದರಿಂದ 
ಇಲ್ಲಿ ಇದನ್ನು ವಿಸ್ತರಿಸುವುದಿಲ್ಲ. 
ಆ ಮಲ್ಲಣಾರ್ಯನಲ್ಲಿ ಪಾತ್ರ - ಪ್ರಸಂಗಗಳು ಕಳಾಹೀನ ಎಲುಬಿನ ಹಂದರಗಳಾಗಿವೆ, 
ಷಡಕ್ಷರದೇವ ಅದಕ್ಕೆ ಕಥೆಯ ಜೀವ ತುಂಬಿದ್ದಾನೆ ಎಂಬರ್ಥದ ಹೇಳಿಕೆಗೆ ಪುಷ್ಟಿ 
ಕೊಡಲು ಈ ಸನ್ನಿವೇಶ ಒದಗಿ ನಿಲ್ಲುತ್ತದೆ. ಷಡಕ್ಷರ ದೇವನಲ್ಲೇ ಅನ್ಯತ್ರ ವರ್ಣನೆಗಳು 
ಅತಿಯಾಗುತ್ತವೆ. ಆದರೆ ಇಲ್ಲಿ ಎಲ್ಲ ಸಾರ್ಥಕವಾಗಿ ಸಾವಯವ ಸಮಗ್ರೀಕರಣದ 
ಸಾಫಲ್ಯವಿದೆ. ಅಯು ವರ್ಷದ ಮಗುವಿನ ತಲೆ ತುರಂಗಗೊರಸಿಂದ ಕತ್ತರಿಸಿ ಬಿದ್ದಿದೆ. 
ನೆರೆದ ಪುರಜನ ರುಂಡ - ಮುಂಡಗಳನ್ನು ಕಂಡು ಅಕಟಕಟಾ ಎಂದು ನೊಂದು 
ನೋಡುತ್ತಿದ್ದರೆಂಬಲ್ಲಿಂದ ಕಾವೇರಿದ ಕಾವ್ಯ ಕಾವೇರಿ ಕಾವ್ಯಾಂತದವರೆಗೆ ಉಸಿರಾಡಲವ 
ಕಾಶವಾಗದಂತೆ ಘಟನಾವಳಿಗಳಿಗೆಡೆಗೊಡುತ್ತದೆ. ಕಥೆಗಾರ ಷಡಕ್ಷರಿ ಇಲ್ಲಿ ದಿಗ್ವಿಜಯ 
ಪನ್ನೇ ಪಡೆದಿದ್ದಾನೆ. ಪಂಪಾದಿ ಚಂಪೂ ಕವಿಗಳ ಸಾರ ಮೈಗೂಡಿಸಿಕೊಂಡ ಬೆಡಗು 
ಇಲ್ಲಿ ಬಯಲಾಗುತ್ತದೆ. 

ಎಲೆ ಸುಕುವರಾರಶಂಕರ ಕುಮಾರಕ ಬಾರ ಮದೀಯ ಲೋಚನೋತ್ಸಳರ 
ಜನೀಶ...... ಎಂದು ಆರಂಭವಾಗುವ ವೃತ್ತದಲ್ಲಿ ತಾಯಿ ಮಗನನ್ನು ಕೂಗುವ 


ಕರೆಯೇ ಅನುರಣಿತವಾಗುತ್ತದೆ: ಸುಕುಮಾರ ಕುಮಾರಬಾರ - ಎಂಬುದಂತೂ 
ಪ್ರತಿಭೆಯ ಕುಡಿ. 

ಕರಿಗಳ ಕಾಲ್ಗೊಳಗಾದನೆ 
ವರೂಥ ಚಕ್ರಕ್ಕೆ ಸಿಲ್ಕಿದನೊ ಹಯ ಚಂಚತ 
ಖುರಹತಿಯಿಂದಳಿದನೊ ಶಂ 

ಕರನಕಟಕಟೆಂದು ಬಗೆದು ಬಾಯ್ತಿಡುತಿರಲ್ಲ || 
ಕಣ್ಣರಿ ಯದೊಡಂ ಕರುಳರಿಯದೆ ಎಂಬ ಗಾದೆ ಮಾತಿಗೆ ಇದು ನಿದರ್ಶನ. ಬಾಹ್ಯ 
ಘಟನೆಗಳನ್ನು ಕಣ್ಣಾರೆ ನೋಡಿರದಿದ್ದರೂ ಅಂತರಂಗ ಒಮ್ಮೊಮ್ಮೆ ಪರೋಕ್ಷ ಘಟನೆ 
ಗಳನ್ನು ಗುರುತಿಸಿಕೊಳ್ಳುತ್ತದೆ. ಕುದುರೆಯ ಗೊರಸಿನೇಟಿನಿಂದ ಅಳಿದನೊ ಎಂಬ 
ಇಲ್ಲಿನ ಮಾತು ' ಸಾಫೋಕ್ಲಿಸ್‌ಐರನಿ ' ಯ ವರಾದರಿಯದು. ನಡೆದ ದುರಂತ ಈಗಾಗಲೇ 
ತಿಳಿದಿರುವ ಓದುಗರಿಗೆ ತಿರುಕೊಳವಿನಾಚಿಯ ಬಾಯಿಂದ ಬಂದ ಈ ಅನಿರೀಕ್ಷಿತ ನುಡಿ 
ವಿಲಕ್ಷಣ ಪ್ರಭಾವವನ್ನುಂಟುಮಾಡುತ್ತದೆ. 

ತನುಭವನೆಲ್ಲಿದ ನೆಲ್ಲಿದ | 
ನಿನಿವಾತಿನ ನೀರನೆಲ್ಲಿದಂ ಮೆಲ್ಲಗೆಯಿಂ 
ಪಿನ ಸೊಬಗನೆಲ್ಲಿದಂ ಚೆ 

ಊನ ಕಣಿಯಲ್ಲಿದನೊ ಮನ್ಮನೋಂಬುಜಹಂಸಂ ! 
ಎಂಬಲ್ಲಿನ ಪರಿಣಾಮವೂ ಅಷ್ಟೆ : ಮಾತೃ ಹೃದಯದಲ್ಲಿ ಮನೆ ಮಾಡಿದ ಪುತ್ರವಾತ್ಸಲ್ಯ 
ಕೆನೆಗಟ್ಟಿದೆ. ಮಾಂಸದ ಮುದ್ದೆಯಾಗಿಬಿದ್ದ ಮುದ್ದು ಮಗುವನ್ನು ಕಂಡಾದಮೇಲೆ 
ಬರುವ 

ಎಳಗಿಳಿಯಂ ಕೊರಲ್ ಮುರಿದು ಮೋದಿದರಾರ್ ಮರಿಯಂಚೆಯಂ ಭಯಂ 
ಗೊಳಿಸುತೆರಂಕೆಯಂ ಪರಿದು ಪೊಯ್ಯವರಾರ್‌ ಮೃಗಶಾಬಮಂ ಕರಂ 
ಮುಳಿದು ಶಿರೋಧಿಯಂ ಕಡೆಯಲೆಚ್ಚವರಾರ್ ಬಿಸನಾಳಕಾಂಡಕೋ 

ಮಳತರ ಕಂಠಮಂ ಕಡಿದುರುಳಿದರಾರ್ ಸುಕುಮಾರಶೇಖರಾ || 
-- ಇಲ್ಲಿನ ಉಪಮಾನ ಉಪಮೇಯಗಳ ಪುದುವಾಳ್ತನ ಮೆಚ್ಚುಗೆ ಗಳಿಸುತ್ತದೆ. 
ಮುಂದಿನ ಭಾಗವೂ ಇದೇ ಮಟ್ಟದಲ್ಲಿ ಮುಂದುವರಿಯುತ್ತದೆ. ಕಥೆಯೇ ಭಾವಪರ 
ವಶಗೊಳಿಸುವಂತಹದು. ಅದರ ಜೊತೆಗೆ ಕಥೆಯನ್ನು ನಡೆಸಿಕೊಂಡು ಹೋಗುವ 
ಕೌಶಲ್ಯವೂ ಉನ್ನತವಾಗಿದೆ. ಪಂಪರನ್ನರ ಪದ್ಯಗಳನ್ನು ಸಮಯೋಚಿತವಾಗಿ ಇಲ್ಲಿ 
ಅನುವಾದಿಸಿಕೊಂಡು ಕಥೆಗೆ ವ್ಯಥೆಯ ಚಿತ್ರಗಳನ್ನು ಬಿಡಿಸುತ್ತಾನೆ. ಹಾ ಮಗನೆ ಹಾ 
ಮನೋಜ್ಞನೆ, ಎಲ್ಲಿಯ ಹಯಮೆಲ್ಲಿಯನೃಪ..., ಸರಿವರೆಯದ ಮಕ್ಕಳ್ ಶಂಕರನೆಲ್ಲಿದ 
... , ದುಃಖವನಾರಂಟೆನಗಕಟ .. , ಎಂಬ ಕಂದಗಳು ದುಃಖಾರ್ತರ ಕಂದಳಂತೆ 
ಬೇರು ಬಿಡುತ್ತವೆ. ಮಗನ ಗುಣಾವಳಿಯನ್ನು ಪೋಣಿಸಿ ಕಟ್ಟಿದ 


xi 


) 


ಮಗನೆ ನೀನಿಂತಳಿಯೆ ಸೈರಿಪೆನೆಂತೋ ಪೇಶಂಕರಾ 
ಸುಗುಣನಿಧಿ ನೀನೆನ್ನ ಮೊರೆಗಳನೊರೆ ಕೇಳ್ಳೆಶಂಕರಾ 


ಎಂತು ಮರೆವೆನೋ ಸವಿಯನಾಲಿಡುವವರ್ದು ನಗೆಯಂ ಶಂಕರಾ 
ಕಾಂತಿಶೋಭಿಸಿ ಮುದ್ದುವೀರುವ ಮೊಗದ ಬಗೆಯುಂ ಶಂಕರಾ 
ರಣರುಣಿಸಿ ಕಿರುಗೆಜ್ಜೆ ಕರತಳ ತಾಳರವಕೆ ಶಂಕರಾ 

ಕುಣಿವ ನಿನ್ನಯ ಬಿನದವೆಪ್ಪುಗುಮೆನ್ನಮನಕೆ ಶಂಕರಾ 
- ಮುಂತಾಗಿ ಸಾಗುವ ರಗಳೆ ಶೋಕರಗಳೆಯಾಗಿ ಅಳಲನ್ನು ಜಿನುಗಿಸುತ್ತಾ 
ಸಾಗುತ್ತದೆ. ಓದುಗರ ಮೇಲೆ ಇದು ಎಂಥ ಪರಿಣಾಮ ಬೀರುತ್ತದೆಂಬುದನ್ನು ಮತ್ತೆ 
ಒತ್ತಿ ಹೇಳುವ ಅಗತ್ಯವಿಲ್ಲ. 

ವೃಷಭೇಂದ್ರ ವಿಜಯವೂ ಷಡಕ್ಷರಿ ಉತ್ತಮ ಕತೆಗಾರನೆಂದು ಸಾರುತ್ತದೆ. 
ವೃಷಭೇಂದ್ರವಿಜಯ ಮಂಗಳ ಜೀವನವನ್ನು ಆಳಿದವರ , ಬಾಳಿದವರ ಅಂಗಳ . ಅದು 
ಜೈನಪುರಾಣಗಳಲ್ಲಿ ಬರುವ ಹಲವು ಕಥೆಗಳ ಗೊಂಚಲಿನಂತೆ, ಜೈನಪುರಾಣಗಳಂತೆ 
ಇದೂ ಒಂದು ವೀರಶೈವಪುರಾಣವೇ . ಅದರೂ ಇಲ್ಲಿ ಜೈನಪುರಾಣಗಳ ಭವಾವಳಿಗಳ 
ಚೈನಾಪೆಟ್ಟಿಗೆ ಇಲ್ಲ. ಅಲ್ಲಿ ಕೆಲವು ಭವಾವಳಿಗಳಲ್ಲಾದರೂ ತೋರುವ ಸಿಕ್ಕುಗೋಜುಗಳು 
ಇಲ್ಲ. ಅನೇಕ ಶಿವಶರಣರ ಕಥೆಗಳು ತನಿತನಿಯಾಗಿ ಬರುತ್ತದೆ. ಈ ಎಲ್ಲ ಕಥಾ 
ಪುಷ್ಪಗಳೂ ಕೇವಲ ಶಿವಾರ್ಪಣೆಗೆಂದು ಕೊದಮಾಲೆ , ಶಿವಮಾಲೆ ; ಈ ಮಾಲೆಯ 
ಬಡಿಸೊಗಸು ಕಥಾಗಾರಿಕೆಯಲ್ಲಿ ಕಂಡುಬರುತ್ತದೆ. 

ಹತ್ತಿರ ಹತ್ತಿರ ಎಂಬತ್ತು ಜನ ಶಿವಶರಣರ ಕಥೆಗಳು ಇಲ್ಲಿವೆ . ಭಕ್ತಿಯ 
ನವ ದೃಷ್ಟಿಯಿಂದ ಅವರೆಲ್ಲ ಶಿವಭಕ್ತಿ ನಾಣ್ಯದ ಮುಖಗಳು, ವ್ಯಕ್ತಿ ಸ್ವಭಾವದ 
ವ್ಯಷ್ಟಿ ದೃಷ್ಟಿಯಿಂದ ಅವರು ಬೇರೆ ಬೇರೆ. ಇದರಿಂದ ಕಥೆಗೆ ವಿಸ್ತಾರ ವೈವಿಧ್ಯ 
ಉಂಟಾಗಿದೆ. ಬೇಡರಕಣ್ಣಪ್ಪ ,ಕೋಳೂರುಕೊಡಗೂಸಿನಂಥ ಮುಗ್ಗರ ಕಥೆಗಳಿವೆ ; 
ಓಹಿಲಾರ್ , ಸುರಗಿ ಚೌಡಯ್ಯ , ದೀಪದ ಕಲಿಯಾರರಂಥ ಉಗ್ರ ನಿಷ್ಠಾವಂತ ಶರಣರ 
ಕಥೆಗಳಿವೆ ; ಎಲೇಶ್ವರ ಕೇತಯ್ಯ ; ಮಲ್ಲಶೆಟ್ಟಿ ಮುಂತಾದ ಲಿಂಗನಿಷ್ಠರ ಕಥೆಗಳಿವೆ ; 
ಸಿದ್ದರಾಮ , ಮೋಳಿಗೆ ಮಾರಯ್ಯ , ಮೇದಾರ ಕೇತಯಾದಿಕಾಯಕ ಯೋಗಿಗಳ 
ಕಥೆಗಳಿವೆ. 

- ಇಲ್ಲಿನ ಸಣ್ಣಪುಟ್ಟ ಕಥೆಗಳನ್ನು ಲೆಕ್ಕಿಸಿದಾಗ ಬ್ರಹ್ಮಾಂಡದ ವಿಹಂಗಮ ನೋಟವೇ 
ಆಗುತ್ತದೆ : ವೀರ ಮಹೇಶ್ವರರು, ಕ್ರಾಂತಿಪುರುಷರು , ಭೂಲೋಕವನ್ನು ಕೈಲಾಸ 
ಕೈಯು ಭೂಕೈಲಾಸವೆಸಗಿದವರು , ಕಾಮ (ಸ್ಮರ) ತತ್ವದಮೂಲಕ (ಶಿವ) ಪರತತ್ವದ 
ತುದಿಮುಟ್ಟಿದವರು, ಅರ್ಪಿತರು , ಸಂಗವರ್ಜಿತರು ಹೀಗೆ ನಾನಾ ಶೀಲ ಸ್ವಭಾವದೊರಕದ 


xii 


ಪಾತ್ರಗಳು ಕವಿಯ ಕಥೆಯಲ್ಲಿ ಮೆರವಣಿಗೆ ಬರುತ್ತಾರೆ. ಇವರಲ್ಲಿ ಹಲವರು 
ಸಜೀವ ಪುತ್ಥಳಿಗಳು , ಮಹತ್ತರವಾದ ಅದರ್ಶವನ್ನು ಬಾಳಿಗೆ ಅಳವಡಿಸಿಕೊಂಡ, 
ವ್ಯಕ್ತಿಜೀವನದ ಉದಾತ್ತತೆಯ ತರತಮ ಭಾವಲಹರಿ ಇಲ್ಲಿದೆ. ಶಿವಭಕ್ತರ ಜೀವನ 
ಪರಿಶುದ್ದಿ ಕಥಾರೂಪವಾಗಿ ಇಲ್ಲಿ ಪ್ರಕಾಶವಾಗಿದೆ. 
- ಷಡಕ್ಷರಿಯ ಕಥನ ಕೌಶಲವನ್ನು ಪರಿಶೀಲಿಸುವಾಗ ಅವನ ದೋಷ ದೌರ್ಬಲ್ಯಗಳಿಗೆ 
ಕುರುಡಾಗುವ ಕಾರಣವಿಲ್ಲ. ಬಹುಶಃ ಈ ಕವಿಯು ಚಂಪೂ ಪ್ರಕಾರಕ್ಕೆ ತೆಕ್ಕೆ ಬೀಳದೆ 
ಹಟ್ಟದಿ ಸಾಂಗತ್ಯಗಳಿಗೆ ಮೊರೆಹೊಕ್ಕಿದ್ದರೆ ಕಾವ್ಯ ಹಾಗೂ ಕಥೆಗಾರಿಕೆಗೆ ಇನ್ನೂ ಹೆಚ್ಚಿನ 
ಹಾಸುಬೀಸು ಬರುವ ಸಾಧ್ಯತೆಯಿತ್ತು . ಚಂಪೂವಿನ ಬಿಗಿಯಾದ ಇಕ್ಕಟ್ಟಿನಲ್ಲಿ ಈತನ 
ಕಥೆಗಾರಿಕೆಗೆ ಸ್ವಾತಂತ್ರ ಹರಣವಾಗಿರುವಂತೆ ಅನೇಕ ಕಡೆ ಕಂಡಿದೆ. ಪಾತ್ರಗಳು 
ಅಸ್ಪಷ್ಟವಾಗಿ , ವಿವರಣೆ ಅಸ್ಪುಟವಾಗಿ ಕಾವ್ಯ - ಕಲೆ ಸೋತಿರುವುದಕ್ಕೆ ಇದೂ ಒಂದು 
ಕಾರಣ , ಮತ್ತು ಕಥೆಯ ಗತಿಯಲ್ಲಿ ಚುರುಕು ಸಾಲದು. ಹಲವು ಸಲ ಔಚಿತ್ಯ 
ಹಿಂದೇಟು ಹಾಕುತ್ತದೆ. ಉತ್ಪಕೈಗೆ ಲಂಗುಲಗಾಮು ಇರುವುದಿಲ್ಲ. ನಾಲಿಗೆ ಉದ್ದ, 
ಬಾಯಿ ಜೋರು, ಸಂಗ್ರಹ ಗುಣದಲ್ಲಿ ಶೈಥಿಲ್ಯವಿದೆ - ಹೀಗೆ ಈ ಪಟ್ಟಿ ಲಂಬ 
ವಾಗುವುದಕ್ಕವಕಾಶವಿದೆ. 

- ಹಾಗೆಂದು ಷಡಕ್ಷರದೇವನ ಕಥನ ಕೌಶಲವನ್ನು ಕಡೆಗಣಿಸುವಂತಿಲ್ಲ . ಅದು 
ಅಖಂಡವಾದ ಪರಿಭಾವನೆಗೆ ಮಾನವಾಗಿ ಕಂಡರೂ , ಬಿಡಿಬಿಡಿಯಾದ ಪರಿಶೀಲನೆಗೆ 
ಕೆಲವು ಕಡೆ ಅತ್ಯುನ್ನತ ಮಟ್ಟದಲ್ಲಿ ಮೈದೋರಿರುವುದನ್ನು ಮನಗಾಣಬಹುದು. 

ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರುವ ಹಳಗನ್ನಡ ಕಾವ್ಯಗಳ 
ಹೊಸಗನ್ನಡ ಮಾಲೆಯಲ್ಲಿ ಈ ಪುಸ್ತಕವನ್ನು ಪ್ರಕಟಿಸಲಾಗುತ್ತಿದೆ. ಇದನ್ನು ಆಸಕ್ತಿ 
ಯಿಂದ ಸಕಾಲದಲ್ಲಿ ಸಿದ್ಧಪಡಿಸಿಕೊಟ್ಟ ಶ್ರೀ ಚನ್ನಪ್ಪ ಎರೇಸೀಮೆ ಅವರಿಗೆ ಕೃತಜ್ಞತೆ 
ಗಳನ್ನು ತಿಳಿಸುತ್ತಿದ್ದೇನೆ. 


ಹಂಸ, ನಾಗರಾಜಯ್ಯ 

ಪ್ರಧಾನ ಸಂಪಾದಕ 


ಅನುವಾದದ ಯೋಜನೆ 


ಕನ್ನಡದ ಪ್ರಾಚೀನ ಕಾವ್ಯಸಂಪತ್ತು ಅಮೂಲ್ಯವಾಗಿದೆ. ಈ ಸಂಪತ್ತನ್ನು 
ಈಗಿನ ಕನ್ನಡ ಜನತೆ ಓದಿ ತಿಳಿದುಕೊಳ್ಳುವುದು ಅತ್ಯಾವಶ್ಯಕವಾಗಿದೆ. ಆದರೆ ಈ 
ಕಾವ್ಯಗಳು ಜನಸಾಮಾನ್ಯರಿಗೆ ಕಠಿಣವಾಗಿ ತೋರುವುದರಿಂದ ಇವುಗಳ ವ್ಯಾಸಂಗದಲ್ಲಿ 
ಉತ್ಸಾಹಪೂರ್ಣವಾದ ಪ್ರವೃತ್ತಿ ಕಂಡುಬರುತ್ತಿಲ್ಲ. ಆನೇಕ ಸಂದರ್ಭಗಳಲ್ಲಿ ಮೂಲ 
ಗ್ರಂಥಗಳೂ ದೊರೆಯುವುದಿಲ್ಲ. ಎಷ್ಟೋ ವೇಳೆ ವಿಶ್ವವಿದ್ಯಾನಿಲಯದವರು ಪ್ರಾಚೀನ 
ಕಾವ್ಯಗಳನ್ನು ಕನ್ನಡ ಬಿ.ಎ . ಎಂ .ಎ . ಪದವಿ ಪರೀಕ್ಷೆಗಳಿಗೆ ಪಠ್ಯಪುಸ್ತಕಗಳಾಗಿ ಇಟ್ಟಾಗ 
ಲಂತೂ ಮೂಲ ಗ್ರಂಥಗಳ ಅಭಾವ ವಿಶೇಷವಾಗಿ ಕಂಡುಬರುತ್ತದೆ. 

- ಆದ್ದರಿಂದ ಈ ಕೊರತೆಯನ್ನು ನಿವಾರಣೆ ಮಾಡಲು ಕನ್ನಡ ಸಾಹಿತ್ಯ ಪರಿಷತ್ತು 
ತನ್ನ ಪಂಚವಾರ್ಷಿಕ ಯೋಜನೆಯಲ್ಲಿ ಹಳಗನ್ನಡ ಕಾವ್ಯಗಳ ಪುನರ್ಮುದ್ರಣಕ್ಕೆ ವಿಶೇಷ 
ಗಮನ ಹರಿಸಿ ಅದಕ್ಕಾಗಿ ಪ್ರತ್ಯೇಕ ಯೋಜನೆಯನ್ನು ಹಾಕಿಕೊಂಡಿತು. ಆರಿಸಿದ 
ಹಳಗನ್ನಡ ಹಾಗೂ ನಡುಗನ್ನಡ ಕಾವ್ಯಗಳನ್ನು ಹೊಸಗನ್ನಡ ಗದ್ಯದಲ್ಲಿ ಅನುವಾದಿಸಿ 
ಆ ಅನುವಾದದೊಡನೆ ಮೂಲಪಾಠವನ್ನು ಪ್ರಕಟಿಸಿ ಪುಸ್ತಕ ರೂಪದಲ್ಲಿ ಹೊರ 
ತರುವುದು ಮತ್ತು ಸರ್ಕಾರದ ಸಹಾಯಪಡೆದು ಆ ಪುಸ್ತಕಗಳು ಸಾಧ್ಯವಾದ ಮಟ್ಟಿಗೆ 
ಸುಲಭ ಬೆಲೆಯಲ್ಲಿ ದೊರೆಯುವಂತೆ ಮಾಡುವುದು . ಇವು ಆ ಯೋಜನೆಯ ಮುಖ್ಯ 
ಅಂಶಗಳು. ಅಲ್ಲದೆ, 

1 . ಭಾರತೀಯ ಜ್ಞಾನಪೀಠದವರು, ವಿಶ್ವವಿದ್ಯಾನಿಲಯದವರು, ಖಾಸಗಿ 
ಪ್ರಕಾಶಕರು ಪರಿಷತ್ತಿನ ಉದ್ದೇಶದಿಂದ ಈಗಾಗಲೇ ಕನ್ನಡ ಕಾವ್ಯಗಳನ್ನು ಅನುವಾದ 
ಮಾಡಲು ಕಾರ್ಯ ಕೈಗೊಂಡಿದ್ದರೆ ಅಂಥ ಕಾವ್ಯಗಳನ್ನು ಪರಿಷತ್ತು ಅನುವಾದಕ್ಕೆ 
ತೆಗೆದುಕೊಳ್ಳಬೇಕಾಗಿಲ್ಲ . 

2 , ಆಗತ್ಯಕಂಡರೆ ಮೂಲವನ್ನು ಪರಿಷ್ಕರಿಸಿ ಅನುವಾದವನ್ನು ಕೈಗೊಳ್ಳ 
ತಕ್ಕದ್ದು . 

3 . ಈ ಕೆಳಗೆ ಕಾಣಿಸಿದ ಹಳಗನ್ನಡ ಮತ್ತು ನಡುಗನ್ನಡ ಕಾವ್ಯಗಳನ್ನು 
ಸದ್ಯದಲ್ಲಿ ಅನುವಾದಕ್ಕೆ ಆರಿಸಿಕೊಳ್ಳತಕ್ಕದಡ್ಡಿ , 

ಹಳಗನ್ನಡ: ವಿಕ್ರಮಾರ್ಜುನ ವಿಜಯ , ಆದಿಪುರಾಣ, ಗದಾಯುದ್ಧ , ನೇಮಿನಾಥ 
ಪುರಾಣ (1 . ಕರ್ಣಪಾರ್ಯ 2 . ನೇಮಿಚಂದ್ರ ), ಯಶೋಧರ ಚರಿತ್ರೆ , ಆನಂತನಾಥ 
ಪುರಾಣ, ಧರ್ಮಾಮೃತ, ಕಾದಂಬರಿ, ಪಂಚತಂತ್ರ , ನಳಚಂಪು, ವಡ್ಡಾರಾಧನೆ, 
ಗಿರಿಜಾ ಕಲ್ಯಾಣ, ಜಗನ್ನಾಥ ವಿಜಯ , ಕಬ್ಬಿಗರ ಕಾವ, ಶಬರಶಂಕರವಿಳಾಸ, ಹರಿಹರನ 


xiv 
ರಗಳೆಗಳು , ಕೆಳದಿನೃಪ ವಿಜಯ , ದಮಯಂತೀ ಸ್ವಯಂವರ, ಶಾಂತಿಪುರಾಣ, ಚಂದ್ರ 
ಪ್ರಭ ಪುರಾಣಂ, ಉದ್ಭಟಕಾವ್ಯಂ, ಕುಸುಮಾವಳಿ ಕಾವ್ಯ , ಅಭಿನವ ದಶಕುಮಾರ 
ಚರಿತೆ, ಮಲ್ಲಿನಾಥ ಪುರಾಣ , ರಾಜಶೇಖರ ವಿಳಾಸ, ಚಿಕ್ಕದೇವರಾಜ ವಂಶಾವಳಿ, ದಿವ್ಯ 
ಸರಿಚರಿತೆ. 
ನಡುಗನ್ನಡ: ಸಿದ್ದರಾಮ ಚರಿತ್ರ , ಬಸವಪುರಾಣ, ಪ್ರಭುಲಿಂಗಲೀಲೆ, ತೊರವೆ 
ರಾಮಾಯಣ, ರಾಮನಾಥ ಚರಿತೆ, ಭರತೇಶ ವೈಭವ , ಅನುಭವಾಮೃತ, ಗೀತ 
ಗೋಪಾಲ, ಹದಿಬದೆಯ ಧರ್ಮ, ನಳಚರಿತ್ರೆ , ಅದ್ಭುತ ರಾಮಾಯಣ, ಚೆನ್ನಬಸವ 
ಪುರಾಣ, ಭಾಗವತ, ಹರಿಕಥಾಮೃತಸಾರ , ಭಿಕ್ಷಾಟನ ಚರಿತ, ಮೋಹನ ತರಂಗಿಣಿ. 


* ( ಅ) ಒಬ್ಬೊಬ್ಬ ಅನುವಾದಕನಿಗೆ ಒಂದೊಂದು ಕಾವ್ಯವನ್ನು ಪೂರ್ತಿಯಾಗಿ 
ಅನುವಾದಿಸುವ ಕಾರ್ಯವನ್ನು ವಹಿಸಿಕೊಡಬೇಕು. ವಿಶೇಷ ಸಂದರ್ಭದಲ್ಲಿ ಒಂದು 
ಪುಸ್ತಕವನ್ನು ಇಬ್ಬರು, ಮೂವರು ಅನುವಾದಕರಿಗೆ ವಹಿಸಿಕೊಡಬಹುದು. 

( ಅ) ಅನುವಾದದಲ್ಲಿ ಏಕರೂಪತೆ ಇರಬೇಕು, ಮಧ್ಯದಲ್ಲಿ ವಿಚ್ಛಿನ್ನತೆ ಕಾಣ 
ಬಾರದು. ಕಥೆಯಂತೆ ಓದಿಸಿಕೊಂಡು ಹೋಗಬೇಕು. 

- ( ಇ) ಅನುವಾದವ ಆಧುನಿಕರಿಗೆ ಪ್ರಿಯವಾಗುವ ಹೊಸಗನ್ನಡ ಗದ್ಯದಲ್ಲಿ 
ಇರಬೇಕು. 


- ( ಈ ) ಭಾಷೆಯು ಸರಳವಾಗಿಯೂ ಶುದ್ದವಾಗಿಯೂ ಇರಬೇಕು. ಅನುವಾದವು 
ಮಲದಿಂದ ದೂರಹೋಗಬಾರದು ಮತ್ತು ಮೂಲವನ್ನು ಬಿಡಲೂಬಾರದು. 

( ಉ ) ಇದು ಪ್ರಾಚೀನ ಕಾವ್ಯಗಳ ಅನುವಾದವಾದ್ದರಿಂದ ವಿಷಯದ ಗಂಭೀರತೆ 
ಪವಿತ್ರತೆಗಳಿಗೆ ಅನುಗುಣವಾಗಿ ಭಾಷೆಯು ಲಲಿತ ಗಂಭೀರವಾಗಿ ಇರಬೇಕು. 


( ಊ ) ಪ್ರತಿಯೊಬ್ಬ ಅನುವಾದಕನೂ ತಾನು ಅನುವಾದಿಸಿದ ಗ್ರಂಥಕ್ಕೆ ಒಂದು 
ಉಪೋದ್ಘಾತ, ಶಬ್ದಾರ್ಥಕೋಶ ಅನುಬಂಧಗಳನ್ನು ತಯಾರಿಸಿ ಕೊಡಬೇಕು. 
ಉಪೋದ್ಘಾತದಲ್ಲಿ ಪ್ರಸ್ತುತ ಕವಿಯ ದೇಶ ಕಾಲಾದಿ ಪರಿಚಯ , ಪ್ರಸ್ತುತ ಕಾವ್ಯದ 
ವಿಮರ್ಶೆ ಮುಂತಾದುವು ಸಂಕ್ಷೇಪವಾಗಿ ಇರಬೇಕು. ಕಾವ್ಯದಲ್ಲಿ ಬಂದಿರುವ ನ್ಯಾಯಗಳು, 
ಗಾದೆಗಳು, ಪೂರ್ವಕತೆಗಳು ಮುಂತಾದುವುಗಳ ವಿವರಣೆ ಅನುಬಂಧದಲ್ಲಿ ಇರಬೇಕು. 
ವಿವರಣೆ ಸಂಕ್ಷಿಪ್ತವಾಗಿದ್ದರೆ ಆಯಾ ಪುಟದ ಅಡಿಟಿಪ್ಪಣಿಯಲ್ಲಿ ಬರಬಹುದು . 

( ಖ ) ಅನುವಾದಕನು ಮೂಲ ಪರಿಷ್ಕೃತ ಪಾಠವನ್ನೂ ಅದರ ಕೆಳಗಡೆ 
ಅನುವಾದವನ್ನೂ ಕೊಡಬೇಕು, 


XV 


( M ) ಉಪೋದ್ಘಾತದಲ್ಲಿ ಅನುವಾದಕನು ತನ್ನ ಸ್ವಂತ ವಿಷಯವೇನನ್ನೂ 
ಪ್ರಸ್ತಾಪಿಸಕೂಡದು. 

( ಎ) ಯಾವೊಬ್ಬ ಅನುವಾದಕನ ಅನುವಾದಕಾರ್ಯ ಮಂಡಳಿಗೆ ತೃಪ್ತಿಕರವಾಗಿ 
ಕಂಡುಬಾರದಿದ್ದಲ್ಲಿ ಅಥವಾ ಅನುವಾದಕನು ತಾನಾಗಿ ಒಪ್ಪಿಸಿದ ಕಾರ್ಯ ಮಾಡಲು 
ತನ್ನಿಂದ ಸಾಧ್ಯವಿಲ್ಲವೆಂದು ತಿಳಿಸಿದ ಸಂದರ್ಭದಲ್ಲಿ ಆ ಅನುವಾದಕ ಮಂಡಳಿ ಅಧ್ಯಕ್ಷ 
ಪರಿಷತ್ತಿನ ಅಧ್ಯಕ್ಷರಿಗೆ ಆ ವಿಷಯವನ್ನು ತಿಳಿಸಿ ಆ ಕಾರ್ಯಕ್ಕೆ ಬೇರೊಬ್ಬ ವಿದ್ವಾಂಸ 
ರನ್ನು ಗೊತ್ತು ಮಾಡಬಹುದು. ಹಾಗೆಯೇ ಅನುವಾದಕ ಮತ್ತು ಅನುವಾದಕ 
ಮಂಡಳಿ ಅಧ್ಯಕ್ಷರ ಮಧ್ಯೆ ಉದ್ಭವಿಸಬಹುದಾದ ಸಮಸ್ಯೆಗಳನ್ನು ಪರಿಷತ್ತಿನ ಅಧ್ಯಕ್ಷರು 
ಪರಿಹರಿಸತಕ್ಕದ್ದು . , 

- ( ಐ) ನಿಯಮದಂತೆ ಗ್ರಂಥದ ಅನುವಾದ ಕಾರ್ಯ ಮುಗಿದ ಕೂಡಲೆ 
ಮಂಡಳಿಯ ಅಧ್ಯಕ್ಷರು ಅದನ್ನು ಅನುವಾದಕರಿಂದ ಪಡೆದು ತಮ್ಮ ಸಲಹೆಯೊಡನೆ 
ಅದನ್ನು ಪರಿಷತ್ತಿನ ಅಧ್ಯಕ್ಷರಿಗೆ ಕಳುಹಿಸಿಕೊಡತಕ್ಕದ್ದು . 

- 4, ಹೀಗೆ ಅನುವಾದ ಕಾರ್ಯವನ್ನು ವಿದ್ವಾಂಸರಿಂದ ಮಾಡಿಸಿದಾಗ ಅವರಿಗೆ 
ಯುಕ್ತ ಸಂಭಾವನೆಯನ್ನು ಕೊಡುವ ಬಗ್ಗೆ ಸಭೆ ತೀರ್ಮಾನ ಕೈಗೊಂಡು , ಸಂಭಾವನೆ 
ಗ್ರಂಥದ ಪರಿಮಾಣದ ಆಧಾರದಮೇಲೆ ಸಲ್ಲಬೇಕೆಂಬುದು ನಿರ್ಣಯಿಸಿ, ಗ್ರಂಥದ 400 
ಅಕ್ಷರಗಳಿಗೆ ಒಂದು ಘಟಕವೆಂದೂ ಒಂದು ಘಟಕಕ್ಕೆ 2 ರೂ . ನಂತೆ ಸಂಭಾವನೆ ನೀಡ 
ಬೇಕೆಂದೂ ನಿಶ್ಚಯಿಸಲಾಯಿತು. ಮತ್ತು ಅನುವಾದಕ ಮಂಡಳಿಯ ಅಧ್ಯಕ್ಷರಿಗೆ ಅನ 
ವಾದಕರಿಗೆ ಸಲ್ಲುವ ಸಂಭಾವನೆಯ ಶೇಕಡ 15 ರಷ್ಟನ್ನು ಸಂಭಾವನೆಯಾಗಿ ಕೊಡ 
ತಕ್ಕದ್ದೆಂದೂ ಸಭೆ ನಿರ್ಣಯಿಸಿತು, ಮತ್ತು ಅದರ ಮೂಲಪಾಠ ಪರಿಷ್ಕಾರ, ಮುನ್ನುಡಿ, 
ಉಪೋದ್ಘಾತ,ಶೋಧನೆ ಮೇಲ್ವಿಚಾರಣೆ ಇತ್ಯಾದಿ ಕಾರ್ಯಗಳನ್ನು ಗಮನದಲ್ಲಿಟ್ಟು 
ಕೊಂಡು ಹಸ್ತಪ್ರತಿಯನ್ನು ಸಿದ್ದಪಡಿಸಿ ಪರಿಷತ್ತಿಗೆ ಒಪ್ಪಿಸತಕ್ಕದ್ದೆಂದೂ ತೀರ್ಮಾನಿಸ 
ಲಾಯಿತು. 


_ 5 , ಅನುವಾದಕರಿಗೆ ಅನುವಾದ ಕಾರ್ಯಕ್ಕಾಗಿ ಹಣ ಸಂದಾಯವಾದ ಮೇಲೆ 
ಆ ಗ್ರಂಥದ ಪೂರ್ಣ ಹಕ್ಕು ಪರಿಷತ್ತಿಗೆ ಸೇರುತ್ತದೆ. ಪುಸ್ತಕ ಪ್ರಕಟಣೆಯಾದ ಮೇಲೆ 
ಅನುವಾದಕರಿಗೆ ಈ ಗ್ರಂಥದ ಇಪ್ಪತ್ತೈದು ಪ್ರತಿಗಳನ್ನು , ಅನುವಾದಕ ಮಂಡಲಿ 
ಅಧ್ಯಕ್ಷರಿಗೆ ಎರಡು ಪ್ರತಿಗಳನ್ನು ಉಚಿತವಾಗಿ ನೀಡತಕ್ಕದ್ದು , 

ಮೇಲ್ಕಂಡ ತೀರ್ಮಾನದಂತೆ ಅನುವಾದಕಾರ್ಯ ಕೈಗೊಳ್ಳಲು ಪರಿಷತ್ತು 
ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅನುವಾದಕ ಮಂಡಲಿಗಳನ್ನು ರಚಿಸಿ ಅದಕ್ಕೆ 
ಬೇಕಾದ ಸಲಕರಣೆಗಳನ್ನು ಒದಗಿಸಿಕೊಟ್ಟಿದೆ. ಯೋಜನೆಯ ಪ್ರಕಾರ ಅನುವಾದ 


Xvi 


ಕಾರ್ಯ ಎರಡು ಕಡೆಯ ನಡೆಯುತ್ತಿದೆ, ಈಚೆಗೆ ಧಾರವಾಡದಲ್ಲಿ ಅನುವಾದ 
ಕಾರ್ಯ ನಡೆಯುತ್ತಿದೆ. ವಿದ್ವಾಂಸರು ಅನುವಾದ ಮಂಡಲಿ ಅಧ್ಯಕ್ಷರೊಡನೆ ಸಹಕರಿಸು 
ತಿದ್ದಾರೆ. ಅನುವಾದಕ ಮಂಡಳಿ ಅಧ್ಯಕ್ಷರು ವಿಶೇಷ ಆಸಕ್ತಿ ವಹಿಸಿ ಅನುವಾದ 
ಕಾರ್ಯ ಅಚ್ಚುಕಟ್ಟಾಗಿ ನಡೆಯುವಂತೆ ಶ್ರಮಿಸುತ್ತಿದ್ದಾರೆ. 
- ಈ ಅನುವಾದ ಗ್ರಂಥಗಳು ಕನ್ನಡ ಜನತೆಗೆ ಸುಲಭ ಬೆಲೆಯಲ್ಲಿ ದೊರೆಯ 
ಬೇಕೆಂಬ ಆಶೆಯು ಸರ್ಕಾರದ ನೆರವಿನಿಂದ ಕೈಗೊಡಿದೆ ಎಂದು ತಿಳಿಸಲು ಸಂತೋಷಿಸು 
ತೇನೆ. 


ಹಂಪ ನಾಗರಾಜಯ್ಯ 

ಅಧ್ಯಕ್ಷ 
ಕನ್ನಡ ಸಾಹಿತ್ಯ ಪರಿಷತ್ತು 


ಪ್ರಸ್ತಾವನೆ 


ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಗ್ರಂಥ ಪ್ರಕಟಣೆ ಒಂದು 
ಪ್ರಮುಖವಾದ ಚಟುವಟಿಕೆ ಪ್ರಾರಂಭದಲ್ಲಿ ಪರಿಷತ್ತು ತನ್ನ ಆರ್ಥಿಕ ಸ್ಥಿತಿಯನ್ನು 
ಅವಲಂಬಿಸಿ ಕೆಲವೇ ಪುಸ್ತಕಗಳನ್ನು ಪ್ರಕಟಿಸಿತು. ಆದರೆ ಆ ಪುಸ್ತಕಗಳು ಅತ್ಯಂತ 
ಅಮೂಲ್ಯದವೂ ಅಪೂರ್ವದವೂ ಅತ್ಯುಪಯುಕ್ತದವೂ ಆಗಿವೆ . 1969 ರಿಂದ ಈಚೆಗೆ 
ಪರಿಷತ್ತು ತನ್ನ ಚಟುವಟಿಕೆಗಳನ್ನು ಯೋಜನಾ ಬದ್ದವಾಗಿ ರೂಪಿಸಿಕೊಂಡು ವಾ 
ರ್ಷಿಕ ಯೋಜನೆಯಲ್ಲಿ 100 ಪುಸ್ತಕಗಳನ್ನೂ ಪಂಚವಾರ್ಷಿಕ ಯೋಜನೆಯಲ್ಲಿ 150 
ಪುಸ್ತಕಗಳನ್ನೂ ಹೊರತರಲು ಆಲೋಚಿಸಿತು . ಅದರಂತೆ ವಾರ್ಷಿಕ ಯೋಜನೆ 
ಯಲ್ಲಿನ 100 ಪುಸ್ತಕಗಳೂ ಪಂಚವಾರ್ಷಿಕ ಯೋಜನೆಯ 141 ಪುಸ್ತಕಗಳೂ ಈಗಾ 
ಗಲೇ ಪ್ರಕಟವಾಗಿವೆ. ಉಳಿದವು ಪ್ರಕಟಣೆಯ ಬೇರೆ ಬೇರೆ ಹಂತದಲ್ಲಿವೆ. 

ಪರಿಷತ್ತು ಈಗ ಎರಡನೆಯ ಪಂಚವಾರ್ಷಿಕ ಯೋಜನೆಯ ಕಾರ್ಯಕ್ರಮ 
ಗಳನ್ನು ಆರಂಭಿಸಿದೆ. ಈ ಯೋಜನೆಯಲ್ಲಿ ಪುಸ್ತಕ ಪ್ರಕಟಣೆಯ ಚಟುವಟಿಕೆ 
ಯನ್ನೇ ಪ್ರಧಾನ ಕಾರ್ಯವನ್ನಾಗಿ ರೂಪಿಸಿಕೊಂಡಿದೆ. ಆದರೆ ಕಾಲವನ್ನು ಅನುಸರಿಸಿ 
ಅಯಾ ಕಾಲದ ಕನ್ನಡ ಸಾಹಿತ್ಯದ ಎಲ್ಲಾ ಅಯಾಮಗಳನ್ನೂ ಸಾಹಿತ್ಯ ಧೋರಣೆ 
ಯನ್ನೂ ಗಮನದಲ್ಲಿಟ್ಟುಕೊಂಡು ಪ್ರಕಟಣೆಗೆ ಪುಸ್ತಕಗಳನ್ನು ಆಯ್ದುಕೊಳ್ಳುತ್ತಿದೆ. 
ಅದೆಂದರೆ ಪರಿಷತ್ತು ಪ್ರಕಟಿಸುವ ಗ್ರಂಥಗಳನ್ನು ಒಂದು ಗ್ರಂಥ ಪ್ರಕಟಣಾ ಸಲಹಾ 
ಸಮಿತಿ ಪರಿಶೀಲಿಸಿ ನಿರ್ಧರಿಸುತ್ತದೆ. ಹಾಗೆ ನಿರ್ಧರಿಸುವಾಗ ಪುಸ್ತಕಗಳ ವಿಷಯವನ್ನು 
ಕುರಿತು ಕೆಲವೊಮ್ಮೆ ಆಯಾ ವಿಷಯದಲ್ಲಿ ತಜ್ಞರಾದವರ ಅಭಿಪ್ರಾಯವನ್ನು 
ಪಡೆಯುತ್ತದೆ. 

- 24 - 7 - 78 ರಿಂದ ಹೊಸ ಪದಾಧಿಕಾರಿಗಳು ಅಧಿಕಾರವನ್ನು ವಹಿಸಿಕೊಂಡಿ 
ದ್ದಾರೆ. ಹೊಸದೃಷ್ಟಿಯಿಂದ ಗ್ರಂಥ ಪ್ರಕಟಣ ಸಲಹಾ ಸಮಿತಿಯನ್ನು ರಚಿಸಿದೆ. ಈ 
ಸಮಿತಿಯ ಸಲಹೆ ಸಹಕಾರಗಳಿಂದ ಇಂದಿನ ಪುಸ್ತಕಗಳು ಹೊರಬರುತ್ತಿವೆ. ಈ 
ಪುಸ್ತಕಗಳಲ್ಲಿ ಅಚ್ಚಾಗದ ಪ್ರಾಚೀನ ಗ್ರಂಥಗಳು, ಭಾಷಾಂತರದ ಕೃತಿಗಳು, ಜನ 
ಸಾಮಾನ್ಯರಿಗೆ ಶಾಸ್ತ್ರ , ಸಾಹಿತ್ಯ , ಕಲೆ, ವಿಜ್ಞಾನ, ಜನಪದ ಸಾಹಿತ್ಯ , ನಿಘಂಟುಗಳು 
ಇರುತ್ತವೆ, 

ಕನ್ನಡ ಜನತೆಗೆ ಒಳ್ಳೆಯ ಸಾಹಿತ್ಯವನ್ನು ಸುಲಭ ಬೆಲೆಗೆ ಒದಗಿಸಬೇಕು, ಕಾಲ 
ಕಾಲಕ್ಕೆ ಜನತೆಯ ಆಶೋತ್ತರಗಳನ್ನು ಪೂರೈಸುವಂತೆ ವೈಚಾರಿಕ ಸಾಹಿತ್ಯವನ್ನು 
ನೀಡಬೇಕು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೇಷ್ಟ ಕೊಡುಗೆಗಳನ್ನು ಪರಿಷತ್ತು ಜನತೆಗೆ 


xviii 


ನೀಡಬೇಕು ಎಂಬ ಪರಿಷತ್ತಿನ ಧೈಯ ಧೋರಣೆಗಳನ್ನು ಗಮನಿಸಿ ಕರ್ನಾಟಕ ರಾಜ್ಯ 
ಸರ್ಕಾರದವರು ಉದಾರ ಸಹಾಯ ನೀಡಿದ್ದಾರೆ ಮತ್ತು ನೀಡುತ್ತಿದ್ದಾರೆ. 

ಪರಿಷತ್ತು ಈಗ ತನ್ನ ಎರಡನೆಯ ಪಂಚವಾರ್ಷಿಕ ಯೋಜನೆಯ ಕಾರ್ಯ 
ಗಳನ್ನು ಆರಂಭಿಸಿದೆ . ಆ ಅವಧಿಯಲ್ಲಿ ಮೇಲೆ ತಿಳಿಸಿದಂತೆ ಅನೇಕ ಹೊಸ ಪುಸ್ತಕ 
ಗಳನ್ನು ಹೊಸದಾಗಿ ಹಾಕಿಕೊಂಡ ಧೈಯ ಧೋರಣೆಗಳಿಗನುಸಾರವಾಗಿ ಹೊರತರಲು 
ಯತ್ನಿಸುತ್ತಿದೆ ಎಂಬ ನಂಬಿಕೆ ನನಗಿದೆ. ಈ ಕಾರ್ಯದಲ್ಲಿ ಗ್ರಂಥ ಪ್ರಕಟಣ ಸಲಹಾ 
ಸಮಿತಿ ಸದಸ್ಯರು, ಲೇಖಕರು , ಸಾಹಿತ್ಯ ವಿದ್ವಾಂಸರು ಮತ್ತು ರಾಜ್ಯ ಸರಕಾರ 
ಸಹಕಾರ ನೀಡುತ್ತಿದ್ದಾರೆ. ಅವರಿಗೆ ಪರಿಷತ್ತು ತನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. 

ಪರಿಷತ್ತಿನ ಪ್ರಕಟಣೆಗಳು ಕನ್ನಡಿಗರಿಗೆ ಲಾಭದಾಯಕವಾಗುವುದರಲ್ಲಿ ಸಂದೇಹ 
ವಿಲ್ಲ. ಆ ಲಾಭವನ್ನು ಅವರು ಪಡೆದು ನಾಡುನುಡಿಯ ಸೇವೆಯಲ್ಲಿ ಪಾಲುದಾರ 
ರಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಮಾಲೆಯಲ್ಲಿ ಚನ್ನಪ್ಪ ಎರೇಸೀಮೆ ಅವರು 
ಷಡಕ್ಷರದೇವ ಕವಿಯ ಬಸವರಾಜ ವಿಜಯ ಕಾವ್ಯವನ್ನು ಅನುವಾದ ಮಾಡಿಕೊಟ್ಟಿ 
ದ್ದಾರೆ. ಅವರಿಗೆ ಪರಿಷತ್ತಿನ ಕೃತಜ್ಞತೆಗಳು ಸಲ್ಲುತ್ತವೆ. 


ಹಂಸ, ನಾಗರಾಜಯ್ಯ 

- ಅಧ್ಯಕ್ಷರು 
ಕನ್ನಡ ಸಾಹಿತ್ಯ ಪರಿಷತ್ತು 


ಬಿನ್ನಹ 
ಹಳಗನ್ನಡ ಕಾವ್ಯಗಳ ಅನುವಾದ ಮಾಲೆಯಲ್ಲಿ ಪ್ರಕಟವಾಗುತ್ತಿರುವ " ಬಸವ 
ರಾಜ ವಿಜಯ '' ವು ಓದುಗರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಒದಗಿಸುವ ಇನ್ನೊಂದು 
ಬೆಲೆಯುಳ್ಳ ಕೊಡುಗೆಯಾಗಿದೆ. ಷಡಕ್ಷರ ಕವಿಯ ಕೃತಿಗಳನ್ನು ಟೀಕಾಗ್ರಂಥಗಳ 
ಸಹಾಯವಿಲ್ಲದೆ ಅರ್ಥ ಮಾಡಿಕೊಳ್ಳುವುದು ಇಂದಿನವರಿಗೆ ಕಷ್ಟವಾಗುತ್ತದೆ. ಅನು 
ವಾದಕ್ಕೆ ಅದರದೇ ಆದ ಇತಿಮಿತಿಯಿದ್ದರೂ , ಓದುಗರ ಸೌಕರ್ಯ ದೃಷ್ಟಿಯಿಂದ 
ಅಲ್ಲಲ್ಲಿ ವಿಶೇಷ ವಿವರಗಳನ್ನು ಒದಗಿಸುವುದು ನಮ್ಮ ಅನುವಾದ ಮಾಲೆಯ ನೀತಿ. 
ಶ್ರೀ ಎರೇಸೀಮೇ ಚನ್ನಪ್ಪನವರು ಈಗಾಗಲೇ ಷಡಕ್ಷರ ಕವಿಯ ರಾಜಶೇಖರ ವಿಲಾಸ 
ವನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಅದೇ ಕ್ರಮವನ್ನು ಪ್ರಕೃತ ಗ್ರಂಥದ ಅನು 
ವಾದದಲ್ಲಿಯೂ ಅನುಸರಿಸಿ , ವಾಚಕರಿಗೆ ಸೌಲಭ್ಯವೊದಗಿಸಿರುವರು . ಕಾವ್ಯಾಭ್ಯಾಸಿಗಳು 
ಇದರ ಪ್ರಯೋಜನವನ್ನು ಪಡೆದು ಕೊಳ್ಳುವರೆಂದು ಹಾರೈಸುತ್ತೇನೆ. 

ಅನುವಾದ ಮಾಡಿಕೊಟ್ಟ ಶ್ರೀ ಚನ್ನಪ್ಪನವರಿಗೂ , ಅನುವಾದ ಮಾಲೆಯನ್ನು 
ಪೋಷಿಸಿಕೊಂಡು ಬರುತ್ತಿರುವ ಪರಿಷತ್ತಿನ ಅಧ್ಯಕ್ಷ ಶ್ರೀ ಹಂಪ ನಾಗರಾಜಯ್ಯ 
ನವರಿಗೂ ಅಭಿನಂದನೆಗಳು . 


ಬೆಂಗಳೂರು 18 
17 - 8 - 1982 


ರಾ , ವೆಂ . ಕುಲ ಕುರಣಿ 

ಅಧ್ಯಕ್ಷ 
ಬೆಂಗಳೂರು ಅನುವಾದ ಮಂಡಲಿ 
ಕನ್ನಡ ಸಾಹಿತ್ಯ ಪರಿಷತ್ತು 


ಗದ್ಯಾನುವಾದಕನ ನುಡಿ 
ರಾಜಶೇಖರ ವಿಳಾಸವನ್ನು ಸಾಹಿತ್ಯ ಪರಿಷತ್ತಿಗೆ ಪರಿಷದಧ್ಯಕ್ಷ ಸನ್ಮಾನ್ಯ 
ಶ್ರೀ ಜಿ. ನಾರಾಯಣರವರ ಅನುಜ್ಞೆಯ ಮೇರೆ ಮಾಡಿಕೊಟ್ಟುದು ನನ್ನ ಪುಣ್ಯವಿಶೇಷ. 
ಆ ಕವಿಯ ಇನ್ನೊಂದುಶ್ರೇಷ್ಠವೂ ಕ್ಲಿಷ್ಟವೂ ಆದ ಬಸವರಾಜ ವಿಜಯ ಅಥವಾ ವೃಷ 
ಭೇಂದ್ರ ವಿಜಯವನ್ನು ಗದ್ಯಾನುವಾದಕ್ಕಾಗಿ ಶ್ರೀ ಜಿ. ನಾರಾಯಣರವರು ನನ್ನನ್ನೇ 
ಆರಿಸಿದಾಗ ಮೈನಡುಗಿತು. ಷಡಕ್ಷರ ದೇವನ ಕಾವ್ಯಗಳನ್ನು ಜೀರ್ಣಿಸಿಕೊಂಡು ತಕ್ಕ 
ಹಾಗೆ ಗದ್ಯಾನುವಾದ ಮಾಡುವ ಕಾರಸುಲಭಸಾಧ್ಯವೇನೂ ಅಲ್ಲ . ಆದರೆ ಧೈಯ್ಯದಿಂದ 
ದೇವರಮೇಲೆ ಭಾರಹಾಕಿ ಒಪ್ಪಿಕೊಂಡು ಸತತ ಪ್ರಯತ್ನ ಮಾಡಿ ತಿಳಿಯದಿದ್ದಾಗ 
ಗದ್ಯಾನುವಾದ ಮಂಡಳಿಯ ಅಧ್ಯಕ್ಷರಾದ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನ ನಿವೃತ್ತ 
ಮಹಾಮಹೋಪಾಧ್ಯಾಯ ಶ್ರೀ ರಂಗನಾಥಶರ್ಮಾಜಿ ಅವರೊಡನೆ ಇನ್ನಿತರ ವಿದ್ಯಾಸ 
ಕೊಡನೆ ಚರ್ಚಿಸಿ ಈ ಕಾವ್ಯವನ್ನು ಮುಗಿಸಿದುದು ಭಗವತೃಪೆಯಲ್ಲದೆ ನನ್ನಲ್ಲಿ ಅಂಥಶಕ್ತಿ 
ಯಿದೆಯೆಂದೇನೂ ಅಲ್ಲ. ಪರಿಷದಧ್ಯಕ್ಷ ಶ್ರೀ ಜಿ . ನಾರಾಯಣರವರು ಹಳಗನ್ನಡ 
ಕಾವ್ಯಗಳ ಅರ್ಥಸಾಮಾನ್ಯರಿಗೂ ಆಗಬೇಕೆಂದೆತ್ತಿಕೊಂಡಿರುವ ಈ ಕಾರ ಅತ್ಯಂತ 
ಸ್ತುತ್ಯವಾದುದು. ಇಂಥ ಕಾಠ್ಯಕ್ರಮವನ್ನು ಹಾಕಿಕೊಳ್ಳುವವರಿಗೆ ಅದ್ಭುತಧೈಯ್ಯಬೇಕು. 
ಇವೇನು ಚಿಕ್ಕಕಾರಗಳೇ ! ಲಕ್ಷಲಕ್ಷಧನವನ್ನು ಆರ್ಜಿಸಿತಂದು ಸುರಿದು ಅವನ್ನು ಸುಲಭ 
ಬೆಲೆಗೆ ಒದಗಿಸಬೇಕು. ಈ ಮಹಾಸಾಹಸಕ್ಕೆ ಕೈ ಹಾಕಿ ಈಗಾಗಲೇ ಅನೇಕ ಮಹತ್ವದ 
ಕೃತಿಗಳನ್ನು ಅವರು ಹೊರತಂದು ಕನ್ನಡಿಗರಿಗೆ ಮಹೋಪಕಾರ ಮಾಡಿದ್ದಾರೆ. ಅವರ 
ಶಾಶ್ವತ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಪರಿಷತ್ತು ಇಂಥ ಅಧ್ಯಕ್ಷಶ್ರೇಷ್ಠರನ್ನು 
ಎಂದೋ ಒಮ್ಮೊಮ್ಮೆ ಪಡೆಯುತ್ತದೆ. ಆಗ ಇಂಥ ಅದ್ಭುತ ಪವಾಡಗಳು ನಡೆದು 
ಹೋಗುತ್ತವೆ. ಶ್ರೇಷ್ಠ ಮಟ್ಟದ ಸಂಘಟನಾಚತುರರೂ , ಧೈರಸ್ಥೆರ ವಿಶಿಷ್ಟರೂ , 
ಸದ್ದು ಗದ್ದಲವಿಲ್ಲದೆ ಕಾವ್ಯವನ್ನು ಮಾಡಿ ಮುಗಿಸುವ ಶಾಂತಗಂಭೀರರೂ ಆದ ಅವರ ಈ 
ಸ್ತುತ್ಯವಾದ ಮಹಾಕಾವ್ಯ ಯಶಸ್ವಿಯಾಗಿ ನಡೆದು ಕನ್ನಡ ಸಾಹಿತ್ಯದ ಹಳಗನ್ನಡಶ್ರೇಷ್ಠ 
ಕೃತಿಗಳೆಲ್ಲ ಕನ್ನಡಿಗರ ಹಸ್ತಭೂಷಣಗಳಾಗಲೆಂದು ಈಶ್ವರನಲ್ಲಿ ಪ್ರಾರ್ಥಿಸುತ್ತೇನೆ. 


ಬೆಂಗಳೂರು 
೪ - ೭ - ೭೮ 


ಚನ್ನಪ್ಪ ಎರೇಸೀಮೆ 
597 , 4ನೇ ರ್ಮೈ , 2ನೇ ಕ್ರಾಸ್ 
ವಿಜಯನಗರ , ಬೆಂಗಳೂರು- 40 


ವಿಷಯಾನುಕ್ರಮಣಿಕೆ 


xxii 


೮೨ 


ಅಧ್ಯಕ್ಷರ ಮುನ್ನುಡಿ 
ಅನುವಾದದ ಯೋಜನೆ 

xiii 
ಅಧ್ಯಕ್ಷರ ಪ್ರಸ್ತಾವನೆ 

xvii 
ಬಿನ್ನಹ 

xiv 
ಗದ್ಯಾನುವಾದದ ನುಡಿ 

XX 
ವಿಷಯಾನುಕ್ರಮಣಿಕೆ 

ಪ್ರಸ್ತಾವನೆ ಕವಿಕಾವ್ಯವಿಚಾರ : 
೧. ನಂದೀಶ್ವರನ ಅವತಾರ 
೨ . ಬಸವಣ್ಣನವರ ಅವತಾರ ವರ್ಣನಂ . 
೩ . ಬಸವಣ್ಣನವರ ಅಭ್ಯುದಯ ವರ್ಣನಂ 
೪. ದೇಶಾದಿವರ್ಣನಂ ( ಗಂಗಾಂಬಿಕಾ ಸೌಂದರ್ಯ ವರ್ಣನೆ , ವಿವಾಹಿಸಿದ್ದತೆ) ೧೧೨ 
೫ . ಪ್ರಭುದೇವರ ಆಗಮನ, ಗಂಗಾಂಬಿಕೆಯ ವಿವಾಹವರ್ಣನಂ 

೧೫೬ 
೬ . ಸಂಗಮೇಶ್ವರ ಲಲಾಟೇಕ್ಷಣದಾಸ ಕಥನಂ (ಚೋರರಕಥೆ, ಮಲ್ಲ 

ಸೆಟ್ಟಿಯಕಥೆ, ಕಾಟಕೋಟನ ಕಥೆ , ಮೊರಟದಬಂಕಯ್ಯನ ಕಥೆ, 
ಲಲಾಟೇಕ್ಷಣದಾನ) 

೨೦೬ 
೭ . ಬಸವ ಸರ್ವಗತತ್ವ ಕಥನಂ (ಗೋಪಿಕಾ ವೃತ್ತಾಂತ ಕಥನ) . ೨೨೪ 
೮. ಬಸವ ವಿತರಣ ವಿಲಾಸ ಕಥನಂ ( ವಿಟಜಂಗಮ ಕಥನ ) 

೨೪೪ 
೯. ಮುಗ್ಧಸಂಗಯ್ಯ , ರುದ್ರಪಶುಪತಿ, ತಿರುನೀಲನಕ್ಕೆ , ಕೋಳೂರು 
ಕೊಡಗೂಸು, ಬಿಜ್ಜ ಮಹಾದೇವಿಯರ ಕಥನಂ 

೨೬೨ 
೧೦ . ದೀಪದಕಲಿನಾಥ, ನಾಟ್ಯಮಿತ್ರಂಡಿ, ಕಣ್ಣಪ್ಪಗಳ ಕಥನಂ 

೩೧೧ 
೧೧ . ಸಕಲೇಶಮಾದಿರಾಜ ಕಥಾಭಿವರ್ಣನಂ 

೩೬೪ 
೧೨. ಮಡಿವಳಮಾಚಿದೇವ ಮಹಿಮಾ ಕಥನಂ 

೩೯೯ 
೧೩ . ಮಡಿವಳಮಾಚಿದೇವ ಬಸವೇಶ್ವರರ ಸಂವಾದ ಕಥನಂ 
( ಶಂಕರದಾಸಯ್ಯನ ಕಥೆ) 

೪೩೦ 
೧೪, ದಭಭಕ್ತಕಥಾವರ್ಣನಂ ( ಸಿರಿಯಾಳ್ವನ ಕಥೆ, ನಿಂಬಿಯಕ್ಕನ ಕಥೆ, 

ನರಸಿಂಹರಾಜನ ಕಥೆ) 


೪೫೫ 


xxiv 


೧೫ . ಹಲಾಯುಧ ವೃತ್ತಾಂತ ವರ್ಣನಂ 

೪೯೫ 
೧೬ , ಮೆರೆಮಿಂಡದೇವ ಕಥಾವರ್ಣನಂ 

೫೧೩ 
೧೭. ಕಿನ್ನರೇಂದ್ರ ವೈಭವಕಥನಂ ( ಕಿನ್ನರಿಯಬೊಮ್ಮಯ್ಯನಕಥೆ) 

೫೫೦ 
೧೮. ಕಲಕೇತ ಬ್ರಹ್ಮವೈಭವ ಕಥನಂ (ಕಲಕೇತಬೊಮ್ಮಯ್ಯನ ಕಥೆ) ೫೭೩ 
೧೯ . ಮೋಳಿಗೆ ಮಾರಿದೇವ ಮಹತ್ವ ಕಥನಂ (ಮೋಳಿಗೆ ಮಾರಯ್ಯನಕಥೆ) ೫೮೫ 
೨೦ . ಕನ್ನದ ಬೊಮ್ಮಿದೇವ ಮಹತ್ವ ವರ್ಣನಂ ( ಕನ್ನ ದಬೊಮ್ಮಯ್ಯನ ಕಥೆ) ೫೯೮ 
೨೧ . ಮುಸುಟಿ ಚೌಡದೇವ ಮಹತ್ವ ಕಥನ ( ಮುಸುಟಿ ಚೌಡಯ್ಯನ ಕಥೆ) ೬೧೦ 
೨೨. ಸುರಗಿಯ ಚೌಡಯ್ಯ , ತೆಲುಗು ಜೊಮ್ಮಯ್ಯ ಕಥಾಭಿವರ್ಣನಂ ೬೩೧ 
೨೩ . ಬಸವ ಜಂಗಮ ಪ್ರಾಣಿತ್ವ ಕಥನಂ ( ಶಿವಯೋಗ ನಿದ್ರಾ ಮುದ್ರೆಯ 

೬೪೭ 
೨೪. ಬಸವ ಕಿನ್ನರ ಸಹ ಪ್ರಾಣಿತ್ವ ಕಥನ ( ಕಿನ್ನರಿಯ ಬೊಮ್ಮಯ್ಯ , 
ಬಸವಣ್ಣಗಳ ಪ್ರಾಣದಾನದ ಕಥೆ 

೬೬೩ 


ಪ್ರಸ್ತಾವನೆ 
ಷಡಕ್ಷರ ದೇವ ಕವಿ ಕಾವ್ಯವಿಚಾರ 


ಬಸವರಾಜವಿಜಯವನ್ನು ಬರೆದ ಮಹಾಕವಿ ಷಡಕ್ಷರ ದೇವ.! ಈತನು ತನ್ನ 
ಸುಪ್ರಸಿದ್ಧ ಕೃತಿಯಾದ ರಾಜಶೇಖರ ವಿಳಾಸವನ್ನು ಬರೆದ ಸುಮಾರು ೨೩ - ೨೪ ವರ್ಷ 
ಗಳ ತರುವಾಯ ಈ ಕೃತಿಯನ್ನು ರಚಿಸಿರಬಹುದೆಂದು ತರ್ಕಿಸಲಾಗಿದೆ . ಷಡಕ್ಷರ 
ದೇವನು ಜನ್ಮತಾಳಿದ ದಿನವಾಗಲಿ ಲಿಂಗೈಕ್ಯವಾದ ದಿನವಾಗಲಿ ಗೊತ್ತಾಗಿಲ್ಲ. 
ರಾಜಶೇಖರವಿಳಾಸವನ್ನು ಶಾ . ಶ. ೧೫೬೫ ರಲ್ಲ ಬಸವರಾಜವಿಜಯವನ್ನು 
ಶಾ . ಶ. ೧೫೯೩ ರಲ್ಲಿ ಮುಗಿಸಿದಂತೆ ಆಯಾಯ ಗ್ರಂಥಾಂತ್ಯಗಳಲ್ಲಿ ಹೇಳಿಕೊಂಡಿರು 
ವುದರಿಂದ . ರಾಜಶೇಖರವಿಳಾಸ ಬರೆದುಮುಗಿದ ನಂತರ ಈ ಕೃತಿ ನಿರ್ಮಾಣವಾಗಿದೆ . 
ರಾಜಶೇಖರವಿಳಾಸವೆಂಬ ಕವಿಯ ಚೊಚ್ಚಲು ಕೃತಿಯನ್ನು ಬರೆಯುವ ಸಮಯದಲ್ಲಿ 
ಕವಿಗೆ ಕನಿಷ್ಠ ಪಕ್ಷ ೨೫ ವರ್ಷಗಳಾದರೂ ಆಗಿರಬೇಕೆಂಬ ಊಹೆಯ ಮೇರೆಗೆ ಕ್ರಿ . ಶ. 
ಸುಮಾರು ೧೬೨೮ - ೧೬೨೯ ನೆಯ ಇಸ್ವಿಯ ಆಸುಪಾಸಿನಲ್ಲಿ ಕವಿಯ ಜನನವಾಗಿರ 
ಬೇಕೆಂದೂ , ಸುಮಾರು ೭೦ - ೭೫ ವರ್ಷಗಳವರೆಗಾದರೂ ಕವಿ ಬದುಕಿರಲು ಸಾಧ್ಯ 
ವೆಂದೂ ಕ್ರಿ . ಶ. ೧೭೦೦ ನೆಯ ಇಸ್ವಿಯನಂತರ ಕವಿ ಲಿಂಗೈಕ್ಯನಾಗಿರಬೇಕೆಂದೂ 
ಊಹಿಸಲಾಗಿದೆ . ಇದಮಿತ್ಥ ಮೆಂದು ನಿರ್ಣಯವಾಗುವವರೆಗೆ ಈ ಲೆಕ್ಕಾಚಾರವನ್ನು 
ಸತ್ಯಕ್ಕೆ ಸಮಾಪವಾದಊಹಾರೇಖೆಯೆಂದೇ ಭಾವಿಸಬೇಕು. 

ಕವಿಯ ಹುಟ್ಟೂರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವ 
ದನಗೂರು : ಅಲ್ಲಿನ ಬೃಹನ್ಮಠದ ಪಟ್ಟಾಧ್ಯಕ್ಷ, ತನ್ನ ತಂದೆ ತಾಯಿಗಳ ಬಗೆಗಾಗಲಿ 


1 . ಈ ಬಸವರಾಜೇಂದ್ರವಿಜಯಕ್ಕೆ ' ವೃಷಭೇಂದ್ರವಿಜಯ ', 'ವೃಷಭರಾಜೇಂದ್ರ ವಿಜಯ ' 
ಇತ್ಯಾದಿ ನಾಮಾಂತರಗಳೂ ಉಂಟು. ಶ್ರೀ ಆರ್ . ಸಿ. ಹಿರೇಮಠರವರು ಸಂಪಾದಿಸಿದ ಗ್ರಂಥ 
( ೧೯೬೮) ರಲ್ಲಿ ಬಸವರಾಜವಿಜಯವೆಂದೇ ಪ್ರತಿ ಆಶ್ವಾಸಾಂತ ಗದ್ಯದಲ್ಲಿದೆ. ಅನ್ಯತ್ರ ವೃಷಭ 
ರಾಜೇಂದ್ರವಿಜಯ ಎಂದೂ ಉಂಟು. 
- 2 , ರಾ , ಶೇ . ವಿ . ೧೯ - ೧೮೪ ; ಬ . ರಾ . ವಿ . ೪೨ - ೧೧೨ . 
- 3, ಗೋವಿಂದ ಪೈ : " ಷಡಕ್ಷರದೇವನ ಕಾಲನಿರ್ಣಯ ಶರಣಸಾಹಿತ್ಯ ೮ - ೭ ಈ ಕವಿಯ 
ದೇಶಕಾಲಗಳ ಬಗೆಗೆ ನಾನು ಬರೆದ " ಷಡಕ್ಷರದೇವನ ರಾಜಶೇಖರವಿಳಾಸಂ' ಗದ್ಯಾನುವಾದ ಕೃತಿ 
(ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟನೆ ೧೯೭೭ ) ಯಲ್ಲಿ ದೀರ್ಘವಾಗಿ ಚರ್ಚಿಸಿದ್ದೇನೆ. ಆದ್ದರಿಂದ 
ಪ್ರಕೃತ ಇಲ್ಲಿ ಸಂಕ್ಷೇಪತಃ ಕವಿಯ ದೇಶ ಕಾಲದ ವಿಚಾರವನ್ನು ವಿವರಿಸುತ್ತೇನೆ. 


ಬಸವರಾಜ ವಿಜಯಂ 


ಹುಟ್ಟಿದ ಮನೆಯ ಸಹೋದರಾದಿಗಳ ವಿಚಾರವಾಗಲಿ ಹೇಳಿಲ್ಲ. ಗುರುಕರೋದ್ಭವ 
ನೆನಿಸಿದ ಮಠದ ಪಟ್ಟದ ಸ್ವಾಮಿಯಾದುದರಿಂದ ರೇಣುಕಾಚಾದ್ಯರಿಂದ ಮೊದಲ್ಗೊಂಡು 
ಬಂದ ಗುರುಪರಂಪರೆಯಲ್ಲಿನ ಚಿಕ್ಕವೀರ ದೇಶಿಕನ ಕರಕಂಜಸಂಜಾತನೆಂದು ಹೇಳಿ 
ಕೊಳ್ಳುತ್ತಾನೆ. ಅನಂತರ ಬಾಲೇಂದು ಪುರವರಾಧೀಶ್ವರನಾದ ಮುದ್ದು ಭೂಪಾಲನ 
ಕುಲಗುರುವಾದ ಎಳಂದೂರಿನ ಮಠಕೂ ಸ್ವಾಮಿಯಾಗಿ ಅಲ್ಲಿ ಇರತೊಡಗಿದನು . 
ಈ ಬಾಲೇಂದುಪುರವೆಂದರೆ ಈಗಿನ ಎಳಂದೂರು. ಇದು ಮೈಸೂರು ಜಿಲೆಯ ಚಾಮ 
ರಾಜನಗರ ತಾಲೂಕಿನಲ್ಲಿದೆ. ಎಳಂದೂರಿನ ಈ ರಾಜಮನೆತನದ ಪುತ್ರಿಯೇ ದೊಡ್ಡ 
ದೇವರಾಜ ಒಡೆಯರ ಪತ್ನಿಯಾದ ಅಮೃತಾಂಬಿಕೆ . ಈ ಅಮೃತಾಂಬಿಕೆಯೇ 
ಮೈಸೂರಿನ ಪ್ರಸಿದ್ದ ದೊರೆಯಾದ ಚಿಕ್ಕದೇವರಾಜ ಒಡೆಯರ ತಾಯಿ . ಅಮ್ಮ 
ತಾಂಬೆಯ ತವರು ಮನೆಯ ಕುಲಗುರುದಷಡಕ್ಷರದೇವನನ್ನು ಎಳಂದೂರಿಗೆ ಬಾಲ್ಯ 
ದಲ್ಲಿಯೇ ಬರಮಾಡಿಕೊಂಡು ಅಲ್ಲಿಯೇ ಚಿಕ್ಕದೇವರಾಯರೊಡನೆ ವಿದ್ಯಾಭ್ಯಾಸ 
ಮಾಡಿಸಿದರೆಂದು ತಿಳಿದುಬರುವುದು . ಷಡಕ್ಷರದೇವನ ಸಮಾಧಿಯಿರುವುದೂ 
ಎಳಂದೂರಿನಲ್ಲಿಯೇ , 

ಕಾವ್ಯಗಳು : ಷಡಕ್ಷರಮಾಕಾ ಕನ್ನಡದಲ್ಲಿ ' ರಾಜಶೇಖರವಿಳಾಸ', ' ಶಬರ 
ಶಂಕರವಿಳಾಸ”, “ ಬಸವರಾಜವಿಜಯ ' (ವೃಷಭೇಂದ್ರವಿಜಯ ) ಗಳೆಂಬ ಕಾವ್ಯಗಳನ್ನೂ , 
ಸಂಸ್ಕೃತದಲ್ಲಿ 'ಕವಿಕರ್ಣರಸಾಯನ' ವೆಂಬ ಗ್ರಂಥವನ್ನೂ ಬರೆದಿದ್ದಾನೆ. ಅಷ್ಟಕ , 
ದಂಡಕ , ಉದಾಹರಣಗದ್ಯ ,ಪ್ರೊತ್ರ, ಸ್ವವನ ಇತ್ಯಾದಿ ಚಿಕ್ಕ ಚಿಕ್ಕ ಹದಿನೆಂಟು 
ಸ್ತೋತ್ರ ಸಾಹಿತ್ಯದ ಲಘು ಕೃತಿಗಳನ್ನೂ ರಚಿಸಿದ್ದಾನೆ. ಇವೆಲ್ಲ ಸಂಸ್ಕೃತದಲ್ಲಿವೆ.? 


ಕ 


4 . ಧನುಃ ಪುರೋದ್ದಾನ ಯತೀಂದ್ರ ವಂಶ : | ಶ್ರೀ ಚಿಕ್ಕವೀರೇಶ್ವರ ಪಾಣಿಜಾತಃ | 
ಷಡಕ್ಷರೀಶಾಖ್ಯತಯಾ ಪ್ರಸಿದ್ದ : | ಕಲಾವಿದಾಸ್ತೆಕವಿತಾಪ್ರಗಲ್ಬ : R 

( ಕವಿಕರ್ಣರಸಾಯನ ೧ - ೫೪) 
5 , ಷಡಕ್ಷರ ದೇವನು ಬರೆದ ಶಿವಾಧಿಕ್ಯರತ್ನಾವಳಿಯ ಕೊನೆಯ ಗದ್ಯದಲ್ಲಿ - ಗೀರ್ವಾಣ 
ಕರ್ನಾಟಕ ಭಾತಾವರು ಸರಸಪ್ರಬಂಧ ಚಾತುರೀ ಧುರೀಣ ಶ್ರೀ ಬಾಲೇಂದು ಪುರವರಾಧೀಶ 
ಮುದ್ದು ಭೂಮಿಪ ಕುಲಗುರು ಶ್ರೀ ಷಡಕ್ಷರ ಸ್ವಾಮಿ ವಿರಚಿತಾ ಶಿವಾಧಿಕ್ಯರತ್ನಾವಳಿ : ಸಂಪೂರ್ಣಾ ” 
ಎಂದು ಹೇಳಿಕೊಂಡಿದ್ದಾನೆ. 

6 , ಚಾಮರಾಜನಗರ ತಾಲೂಕಿನ ಮಲೆಯರು ಗ್ರಾಮದ ಕರಣಿಕಾಗ್ರಣಿ ದೇವಚಂದ್ರನ 
( ಕ್ರಿ . ಶ. ೧೭೭೮ ) ರಾಜಾವಳಿ ಕಥೆಯ ೧೨ ನೆಯ ಅಧಿಕಾರದಲ್ಲಿ ಈ ಸಂಬಂಧದ ಕಥೆ ಬರುತ್ತದೆ. 

- 7. ಚನ್ನಪ್ಪ ಎರೇಸೀಮೆ : ಷಡಕ್ಷಗದೇವನ ಸೊತ್ರಸಾಹಿತ್ಯಲೇಖನ ; ಕನ್ನಡ ಸಾಹಿತ್ಯ 
ಪರಿಷತ್ಪತ್ರಿಕೆ ; ಸಂಪುಟ ೬೧ ಸಂಚಿಕೆ ೧ ಮತ್ತು ೨ ನೋಡಿ ( ೧೯೭೬ ನೆಯ ಜೂನ್ ಮತ್ತು 
ಡಿಸೆಂಬರ್‌ ) . 


ಪ್ರಸ್ತಾವನೆ 


ಆದರೆ ಈ ಲಘುಕೃತಿಗಳಲ್ಲಿ ಅಪವಾದವೋ ಎಂಬಂತೆ " ಷಡಕ್ಷರ ಮಂತ್ರ ಸ್ತೋತ್ರ' 
ವೆಂಬ ಚಿಕ್ಕಕೃತಿ ಕನ್ನಡದಲ್ಲಿದೆ . ಅದು ರಗಳೆಯ ರೂಪದಲ್ಲಿದ್ದು ' ಓಂ ನಮಃ ಶಿವಾಯ ' 
ಎಂಬ ಷಡಕ್ಷರ ಮಂತ್ರವನ್ನು ಸ್ತೋತ್ರ ಮಾಡಿದಂತಿದೆ. ಹೀಗೆ ಷಡಕ್ಷರದೇವನ ಚಿಕ್ಕ 
ದೊಡ್ಡ ಕೃತಿಗಳ ಸಂಖ್ಯೆ ಒಟ್ಟು ಇಪ್ಪತ್ತೆರಡು. ದೊಡಕೃತಿಗಳಲ್ಲಿ ಶಬರಶಂಕರ 
ವಿಳಾಸ ಮಾತ್ರ ಐದು ಅಧ್ಯಾಯಗಳ ಚಿಕ್ಕ ಕೃತಿಯಾದರೆ ಉಳಿದ ಮೂರುಕೃತಿಗಳು 
ಮಹಾಕಾವ್ಯಗಳು. ತನ್ನ ಈ ಎಲ್ಲ ಕೃತಿಗಳ ರಚನೆಯಿಂದ ಷಡಕ್ಷರದೇವನು ೧೭ ನೆಯ 
ಶತಮಾನದ ಉದ್ದಗಲಕ್ಕೂ ಬೆಳೆದು ನಿಂತ ಮಹಾವೃಕ್ಷವೆನಿಸಿದ್ದಾನೆ. ಸಮಕಾಲೀನ 
ಕವಿಕಾವ್ಯಗಳ ಮೇಲೆಲ್ಲ ಅಧಿಕಾರ ಮಾಡಿದ್ದಾನೆನ್ನಬಹುದು. 


ಬಸವರಾಜವಿಜಯ ಮಹಾಪುರಾಣ 


ಷಡಕ್ಷರದೇವನ ಬಸವರಾಜವಿಜಯ ಮಹಾಪುರಾಣವು ಅದರ ಹೆಸರೇ ಸೂಚಿಸು 
ವಂತೆ ಬಸವಣ್ಣನವರ ಮಹಿಮಾ ವಿಶೇಷಗಳನ್ನು ವರ್ಣಿಸುವ ೪೨ ಅಧ್ಯಾಯಗಳುಳ್ಳ 
ಮಹಾಕಾವ್ಯ , ಗದ್ಯಭಾಗವನ್ನು ಬಿಟ್ಟು ಕಂದವೃತ್ಯಾದಿ ಪದ್ಯಗಳ ಸಂಖ್ಯೆಯೇ ೩೫೦೩ 
ಎಂದು ೪೨ನೆಯ ಆಶ್ವಾಸಾಂತ್ಯದಿಂದ ತಿಳಿದುಬರುವುದು . 

ಷಡಕ್ಷರದೇವನ ಬಸವರಾಜವಿಜಯದ ಸಮಗ್ರವನ್ನು ಸ್ವಂತದ್ದೇನೂ ಅಲ್ಲ. 
ವಸ್ತು ಪೂರ್ಣವಾಗಿ ಪಾಲ್ಕುರಿಕೆ ಸೋಮನಾಥರು ದ್ವಿಪದಿ ಛಂದಸ್ಸಿನಲ್ಲಿ ಬರೆದ ಬಸವ 
ಪುರಾಣದ್ದು , ಇದೇ ವಸ್ತುವನ್ನು ಕನ್ನಡದಲ್ಲಿ ವರ್ಣಕಪ್ತಿಯಿಂದ ಭೀಮ ಕವಿ ಬಸವ 
ಪುರಾಣವನ್ನಾಗಿಸಿದನು . ಅದನ್ನು ಉದ್ಯತ್ ರುಚಿಯಿಂದ ಸಂಸ್ಕೃತೋಕ್ತಿಯಲ್ಲಿ 
ಶಂಕರಾರೋತ್ತಮನು ಹೇಳಿದನು . ಈ ಮೂವರು ಮಹನೀಯರು ವೃಷಭೇಶ್ವರನ 
ಮೂರು ಪಾದಗಳಿಗೆ ಮೂರು ಕಾವ್ಯಸಮರ್ಪಣೆ ಮಾಡಿದರು . ಅದೇ ವಸ್ತುವನ್ನೇ 
ತಾನು ಉಳಿದ ನಾಲ್ಕನೆಯ ಪಾದಕ್ಕೆ ಈ ನನ್ನ ಬಸವರಾಜವಿಜಯವೆಂಬ ಕಾವ್ಯವನ್ನು 


8 ಷಡಕ್ಷರ ಮಂತ್ರಸ್ತೋತ್ರವೂ ಕೂಡ ಸಂಸ್ಕೃತ ಬಭೂಯಿಷ್ಟವಾಗಿದ್ದರೂ ಕನ್ನಡದ 
ಕೃತಿಯೇ . ಆದರೆ ಉಳಿದ ಸೋತ್ರಸಾಹಿತ್ಯವೆಲ್ಲ ಪೂರ್ಣ ಸಂಸ್ಕೃತವೇ ಆಗಿದೆ. ಈ ಲಘು 
ಕೃತಿಗಳಲ್ಲೆಲ್ಲ ವೀರಭದ್ರೋದಾಹರಣ ಗದ್ಯ , ಶಿವಾಧಿಕ್ಯರತ್ನಾವಳಿ, ಭಕ್ತಾಧಿಕ್ಯ ರತ್ನಾವಳಿ, ಶಿವಸ್ತವ 
ಮಂಜರಿ, ಇತ್ಯತ್ರಯಸೊತ್ರ-ಕೃತಿಗಳು ವಿಷಯ ಮತ್ತು ವಿದ್ವದ್ದಷ್ಟಿಯಿಂದ ಮಹತ್ವ 
ಪೂರ್ಣ ಕೃತಿಗಳಾಗಿವೆ. 

9 ಗ್ರಂಥಾಂತರಗಳಲ್ಲಿ ಈ ಸಂಖ್ಯೆ ಅಲ್ಪಸ್ವಲ್ಪ ವ್ಯತ್ಯಾಸದಿಂದ ಕೂಡಿದೆ. ಪ್ರಕೃತ 
ನಾವು ಪ್ರೊ . ಆರ್ . ಸಿ. ಹಿರೇಮಠರವರು ಸಂಪಾದಿಸಿ ಪ್ರಕಟಿಸಿರುವ ( ೧೯೬೮) ಗ್ರಂಥವನ್ನನುಸರಿಸಿ 
ಈ ಸಂಖ್ಯೆಯನ್ನು ಕೊಟ್ಟಿದ್ದೇವೆ. 


ಬಸವರಾಜ ವಿಜಯಂ 


ಮಹಾಭಕ್ತಿಯಿಂದ ಸಮರ್ಪಣೆ ಮಾಡುತ್ತಿದ್ದೇನೆನ್ನುವನು .10 ತೆಲುಗಿನ ಪಾಲ್ಕುರಿಕೆ 
ಸೋಮನಾಥರ ಶ್ರೇಷ್ಟ ಬಸವಪುರಾಣ ಮತ್ತು ಭೀಮಕವಿಯ ಕನ್ನಡ ಬಸವಪುರಾಣ 
ವಿರುವಾಗ ಇನ್ನೊಂದು ಬಸವಪುರಾಣದ ಆವಶ್ಯಕತೆಯೇನು ? ಎಂದು ಯಾರಾದರೂ 
ಪ್ರಶ್ನಿಸಿದರೆ ಕವಿಯೊಂದು ಉತ್ತರವನ್ನು ಸಿದ್ಧಗೊಳಿಸಿಕೊಂಡೇ ಈ ಕಾವ್ಯವನ್ನು ರಚನೆ 
ಮಾಡಿದಂತಿದೆ.11 ಶಿವ ಹೃದಯಾಬ್ಬ ಪೀಠವನ್ನೇ ಮನೆಯನ್ನಾಗಿ ಮಾಡಿಕೊಂಡ 
ವನೂ , ಶಿವಕೀರ್ತಿ ಚಂದ್ರಿಕಾ ಕುವಲಯ ಬಂಧುವೂ , ಶಿವಸದ್ಗುಣರತ್ನಮಾಲಿಕೆಯ 
ಪರಿಮಳ ಸೂತ್ರರೂಪನೂ , ಶಿವನ ದಿವ್ಯವೂ ಮಹತ್ವಪೂರ್ಣವೂ ಆದ ಸುವರ್ಣ 
ಮಂದಿರದ ರತ್ನ ಕಲಶಪ್ರಾಯನ , ( ೧ - ೨೯ ) ಆದ ಬಸವಣ್ಣನು ಆರರೆಲ್ಲ ಹೇಳುವಂತೆ 
ತಾನೇ ಪರಬ್ರಹ್ಮ ಸ್ವರೂಪನು ( ೧- ೩೩ ). ಅಂಥ ಬಸವಣ್ಣನ ಧ್ಯಾನವು ಈ ಕಾವ್ಯ 
ನಿರ್ಮಿತಿಯ ಮೂಲಕ ನನಗೆ ಉಂಟಾಗುವುದಿಲ್ಲವೇ ? ಅದೇ ನನ್ನ ಪುಣ್ಯವಿಶೇಷವೆಂದು 
ಕವಿಯ ಉತ್ತರ. ಬಸವಣ್ಣನ ಬಗೆಗೆ ಕವಿಗಿರುವ ಭಕ್ತಿಯಂತೂ ಅಪಾರವಾದದ್ದು .12 
ಆತನ ದಿವ್ಯ ಚರಿತ್ರೆಯನ್ನು ವರ್ಣಿಸುವುದು ಶಕ್ಯವಿಲ್ಲ. ಆದರೂ ಚಿಕ್ಕಮಕ್ಕಳ ಮಾತು 
ಗಳು ಮಾತಾಪಿತೃಗಳನ್ನು ತಣಿಸುವುದಿಲ್ಲವೆ ! ಹಾಗೆ ಬಸವ ತಂದೆಗೆ ನನ್ನ ಅನುತಿ 


10 . (1) ಮೊದಲೋ ಸೋಮಗುರೋತ್ತಮಂ ಸರಸ ವಾಕ್ಕಾತುರದಿಂದಾಂಧ್ರ ದೇ | | 

ಶದಭಾಷಾಕ್ರಮದಿಂ ನೃಪೇಂದ್ರಕೃತಿಯು ತಾಂ ಮಾಡಿದ ಭಕ್ತಿಯಿಂ | 
ದದನಾಭೀಮಕವೀಶ್ವರಂ ನೆಗಳ್ಳನಾದಂ ವರ್ಣಕ ಪ್ರೌಢಿಯಿಂ | 
ದದನುದ್ಯತ್ ರುಚಿ ಸಂಸ್ಕೃತೋಕ್ತಿಯೊಳೆಪೇಳ್ವಂ ಶಂಕರಾರೋತ್ತಮಂ|| 

( ಬ. ರಾ . ವಿ . ೧ - ೨೮) 
( ii) ಬಸವಾಂಘ್ರತ್ರಯಕೊಳ್ಳಿನಿಂ ಸವೆದಮಯಂಕಬ್ಬಮಂ ಮಾಣದ | 

ರ್ಪಿಸಿದರ್ಸೋಮ ಕವೀಂದ್ರ ಭೀಮಕವಿಗಳ ಶ್ರೀಶಂಕರಾರಾಧ್ಯರಿ೦ || 
ಪೆಸೆವನ್ನ೦ ನೆಗಳೊಂದು ಕಬ್ಬಮನಿದು ಮಿಕ್ಕಂಫ್ರಿಗಾದಂ ಸಮು | 
ರ್ಪಿಸಿದಂ ಸತ್ಕಷೆಯಿಂ ಷಡಕ್ಷರಿಶಿವಾಚಾರಂ ಮಹಾಭಕ್ತಿಯಿಂ | 

( ಬ . ರಾ . ವಿ . ೪೨ - ೮೬ ) 
11 . ಪದಪಿಂದಾದರ್ಕಳ ಇಂತತುಳ ಸರಸ ಶಬ್ದಾರ್ಥಸಂದರ್ಭದಿಂ ಕೋ ? 

ವಿದರೆಲ್ಲರ ಮೆಚ್ಚೆಬರ್ದಿ ನೆಗಳ ಬಸವಪೌರಾಣಮಂ ಬೇಲಿ ಮೇಣ್ ಪೇಳುದು | 
ಧ್ವುದು ಹಾಸ್ಯಕ್ಕಾಸ್ಪದಂ, ಬೆಳ್ತನಂ, ಅನುಚಿತಂ ಅಂತಾದೊಡಂ ತದ್ದುಣಸೆ | 

ಮದಜಾನಂ ಸಾರ್ವುದೀ ವ್ಯಾಸದಿನೆನುತಿದನಾಂ ಪೇಳಲುದ್ಯುಕ್ತನಾದೆಂ || - 
12 . ಬ . ರಾ . ವಿಜಯದ ೧ ನೆಯ ಆಶ್ವಾಸದ ಪದ್ಯ ೩೦ ರಿಂದ ೩೭ರ ವರೆಗೆ 
ಬಸವಣ್ಣನ ಮಹತ್ವವನ್ನು ವಿವರಿಸಿರುವುದನ್ನು ಗಮನಿಸಿ, ಬಸವಣ್ಣ ಕವಿಯ ದೃಷ್ಟಿಯಲ್ಲಿ ದ್ವಿತೀಯ 
ಶಂಭುವೆನಿಸಿದ್ದಾನೆ. 


ಪ್ರಸ್ತಾವನೆ 
ಕಾಣಿಕೆಯನ್ನು ಪ್ರೀತಿಯಿಂದ ಅರ್ಪಿಸಿ ಕೃತಾರ್ಥನಾಗುತ್ತೇನೆನ್ನುವ ಕವಿಯ ಶ್ರದ್ದೆ 
ಯನ್ನು ಗಮನಿಸಬೇಕು. 13 ವಸ್ತುವಿನ ವಿಚಾರವಾಗಿ ಇಷ್ಟೊಂದು ಗೌರವಭಾವ ಕಳೆದು 
ಭಯಭಕ್ತಿಯಿಂದ ಯಾವ ವಿಶೇಷ ಸ್ವಾತಂತ್ರವನ್ನೂ ರಾಜಶೇಖರ ವಿಳಾಸದಂತೆ 
ಅತಿಯಾಗಿ ತಳೆಯದೆ ಪಾಲ್ಕುರಿಕೆ ಸೋಮನಾಥರ ಬಸವಪುರಾಣ ಭೀಮಕವಿಯ 
ಭಾಮಿನಿಷಟ್ಟದಿರೂಪದ ಕನ್ನಡ ಬಸವಪುರಾಣವಾದ ಕೃತಿಯೇ ಚಂಪೂರೂಪದಲ್ಲಿ 
ಬಸವರಾಜವಿಜಯವೆಂಬ ಹೆಸರಿನಿಂದ ಷಡಕ್ಷರದೇವ ನಿರ್ಮಿತವಾಗಿದೆ. ೧೭ನೆಯ 
ಶತಮಾನದಲ್ಲಿ ಮೂಡಿಬಂದ ಅನೇಕ ಕಥೆಗಳ ಗುಚ್ಛದ ಒಂದು ಮಹಾಪುರಾಣವಾಗಿ 
ಕನ್ನಡ ಸಾರಸ್ವತ ಪ್ರಪಂಚಕ್ಕೊಂದು ಅಮೂಲ್ಯ ಕಾಣಿಕೆಯಾಗಿದೆ. ಇಷ್ಟಾದರೂ ಬಸವ 
ರಾಜವಿಜಯ ಭೀಮಕವಿಯ ಬಸವಪುರಾಣದ ಯಥಾವತ್ ಭಾಷಾಂತರವೆಂದು ಭಾವಿಸ 
ಬಾರದು . ಮೇಲೆ ಹೇಳಿದ ಮೂರು ಕೃತಿಗಳಿಂದ14 ವಿಷಯವನ್ನು ಸಂಗ್ರಹಿಸಿ ತನ್ನ 
ದೈವದತ್ತ ವಸ್ತುಕಶೈಲಿಯ ಪ್ರಬಲ ವಾಗೈಭವ ವಿಸ್ತಾರದಿಂದ ಕಥೆಯನ್ನು ಹಿಗ್ಗಿಸಿ, 
ತಗ್ಗಿಸಿ, ಬೇಡವಾದುದನ್ನು ಬಿಟ್ಟು , ಬೇಕಾದುದನ್ನು ಹೊಸದಾಗಿ ಸೇರಿಸುವ ಅಲ್ಪಸ್ವಲ್ಪ 
ಸ್ವಾತಂತ್ರ್ಯವನ್ನು ವಹಿಸಿದ ಕವಿಯ ಸತ್ವಪೂರ್ಣ ಲೆಕ್ಕಣಿಕೆಯಿಂದ ಬಸವರಾಜವಿಜಯ 
ಮೂಡಿ ಬಂದಿದೆ. ಆದರೆ ಭಾವ ಚಿಂತಾರ ರಾಜಶೇಖರವಿಳಾಸವಾಗಿ ಮೂಡಿ 
ಬಂದಂತಲ್ಲ. ಪಾಲ್ಕುರಿಕೆಸೋಮನಾಥರ ಬಸವಪುರಾಣದ ಕಥೆಯ ರೂಪರೇಖೆಗಳು 
ಹೆಚ್ಚು ವಿಕಾರಗೊಳ್ಳುವಂತೆ ಮಹತ್ವದ ಬದಲಾವಣೆಗಳನ್ನು ಭೀಮಕವಿಯೂ ಮಾಡಿಲ್ಲ . 
ಷಡಕ್ಷರದೇವನೂ ಮಾಡಿಲ್ಲ. ಕಾರಣ : ಪಾಲ್ಕುರಿಕೆ ಸೋಮನಾಥ ಇವರಿಬ್ಬರ ದೃಷ್ಟಿ 
ಯಲ್ಲಿ ಅತ್ಯಂತ ಪೂಜ್ಯವ್ಯಕ್ತಿ . ಆದರೆ ಪುರಾಣದ ಸೌಂದರ್ಯ ಇನ್ನೂ ಅಧಿಕ 
ಗೊಳ್ಳುವುದಕ್ಕೋಸುಗ ತೆಲುಗು ಬಸವಪುರಾಣದಲ್ಲಿಲ್ಲದ ಹತ್ತೊಂಬತ್ತು ಕಥೆಗಳು 
ಕನ್ನಡ ಬಸವಪುರಾಣ ಮತ್ತು ಬಸವರಾಜವಿಜಯಗಳಲ್ಲಿ ಕಂಡುಬರುತ್ತವೆ. ಹಾಗೆಯೇ 
ಸಂಸ್ಕೃತ ಬಸವಪುರಾಣದಲ್ಲಿಲ್ಲದ ಕೆಲವು ಕಥೆಗಳನ್ನು ಬಸವರಾಜವಿಜಯದಲ್ಲಿ ಕಾಣು 


13 . ಆ ದೇವನ ಘನ ಮಹಿಮೆಯ | ನಾ ದೇವಾಚಾರ ಫಣಿಪ ವಾಕ್ಷಸಹಸ್ರಕ್ಕಾ 
ದೊಡಮೇಂ ಬಣ್ಣಿಸಲಳವಾದಪ್ಪುದೆ ? ಪೊಗಳ್ವೆನೆಂದು ನೆನೆವವನೆಗ್ಗಂ || ಎಂದರಿದುಂ ಪೊಗಟ್ಟೆ 
ನದೆ | ಕೆಂದೊಡೆ ಶಿಶುವಾಗಿ ಪೆರು ಮಚ್ಚಿಪವೋ | ಅಂದೆ ಬಸವಂಗಜಯದೇ | ನೆಂದೊಡ 
ಮದು ಲಾಲ್ಯವೆನ್ನ ನುಡಿಯಪ್ಪುದಂ || ನ ತಪೂರ್ಣ ಗುಣಾಂಬರ ಸಂ | ವೃತ ರಾಜಂಗಂಬರಾ 
ಚಲದ ಗುಣವಂ | ತತಿರತಿಯಂ ಶ್ರುತಿನುತಘನ ! ಮತಿ ಬಸವಂಗಲ್ಪನುತಿಯನೊಲ್ಪ 
ರ್ಪಿಸುವೆಂ || ( ಬ . ರಾ . ವಿ . ೧- ೩೭, ೩೮, ೩೯ .) 


14 . ಪಾಲ್ಕುರಿಕೆ ಸೋಮನಾಥರ ತೆಲಗು ಬಸವಪುರಾಣ , ಕಂಚಿ ಶಂಕರಾರಾಧ್ಯರ 
ಸಂಸ್ಕೃತ ಬಸವಪುರಾಣ , ಭೀಮಕವಿಯ ಕನ್ನಡ ಷಟ್ಟದಿರೂಪದ ಬಸವಪುರಾಣ. 


ಬಸವರಾಜ ವಿಜಯಂ 


ತೇವೆ.15 ಇಲಥ ಸ್ವಾತಂತ್ರ್ಯ ಬಸವರಾಜವಿಜಯದಲ್ಲಿ ಕಂಡುಬರುತ್ತದೆ. ಅಲ್ಲದೆ 
ಭೀಮಕವಿಯ ಬಸವಪುರಾಣದಲ್ಲಿ ಮಿತಿಮೀರಿ ಬೆಳೆದ ಅಂಶವು ಬಸವರಾಜವಿಜಯದಲ್ಲಿ 
ಬೇರೊಲದು ರೀತಿಯಲ್ಲಿ ತರ್ಕಬದ್ಧವಾಗಿ ಸಂಗ್ರಹವಾಗಿ ಹೇಳಲ್ಪಟ್ಟಿದೆ.16 ಇಂಥ 
ಅನೇಕ ಚಿಕ್ಕಪುಟ್ಟ ಸ್ವಾತಂತ್ರವನ್ನು ಕವಿತನ ಬ . ರಾ . ವಿ . ದಲ್ಲಿ ಅನುಸರಿಸಿದ್ದರೂ 
ಭೀಮಕವಿಯ ಬಸವಪುರಾಣವನ್ನು ಷಡಕ್ಷರದೇವ ತನ್ನ ಕೃತಿಗೆ ಮೂಲವಾಗಿಟ್ಟು 
ಕೊಂಡು ಮುಂದುವರಿದಿರುವುದಂತೂ ಸತ್ಯವಿಷಯ . ಎಷ್ಟೋ ಕಡೆಗಳಲ್ಲಿ ಭೀಮ 
ಕವಿಯ ಬಸವಪುರಾಣದ ಶಬಗಳು , ವಾಕ್ಯಗಳು ಇಡಿ ಇಡಿಯಾಗಿ ಬ . ರಾ . ವಿ . ಕೈ 
ಹಾರಿಬಂದಿವೆ . ಆದರೆ ಬಸವಪುರಾಣದ ಮಾತುಗಳಿಗಿಂತ ಬಸವರಾಜವಿಜಯದ 
ಮಾತುಗಳು ಸುಂದರ ಮತ್ತು ಸುಲಭ . 

ವೃಷಭೇಂದ್ರ ವಿಜಯದಲ್ಲಿ ಷಡಕ್ಷರದೇವ ತನ್ನ ಕಥನಕಲೆಗೆ ವಿಶೇಷ ಗಮನವಿತ್ತಿ 
ದ್ದರೂ ಮಹಾಕಾವ್ಯಲಕ್ಷಣಗಳನ್ನು ಈ ಕಾವ್ಯದಲ್ಲಿ ತರುವ ಹಂಬಲದಿಂದ ದೂರ 
ನಾಗಿಲ್ಲ . ಅಧ್ಯಾಯ ೪ ರಲ್ಲಿ ಬರುವ ಉಪವನದ ವರ್ಣನೆ, ಜಲಕ್ರೀಡಾ ಪ್ರಸಂಗಗಳೇ 
ಮೊದಲಾದವು ಪ್ರಕೃತ ಕಥಾಭಾಗಕ್ಕೆ ಬೇಕಾಗಿದ್ದರೂ ಎಳೆದು ತಂದು ಹದಿನೆಂಟು ಅಂಗ 
ಗಳನ್ನು ಜೋಡಿಸಿ ಅಲ್ಲಲ್ಲಿ ವರ್ಣಿಸಿಯೇ ಬಿಟ್ಟಿದ್ದಾನೆ. ಆದರೆ ರಾಜಶೇಖರ ವಿಳಾಸ 
ದಂತೆ ಮಿತಿಮಿಾರಿಲ್ಲವೆಂಬುದನ್ನು ಒಪ್ಪಬೇಕು. 
- ಬಸವರಾಜ ವಿಜಯದ ಮುಖ್ಯ ವಿಷಯ ಬಸವಣ್ಣನವರ ಜೀವನಕ್ಕೆ ಸಂಬಂಧಿ 
ಸಿದ ಕಥೆಯಾದರೂ ನೇರವಾಗಿ ಬಸವಣ್ಣನವರ ಕಥೆ ಬರುವುದು ತೀರಾ ಸ್ವಲ್ಪವೇ . 
ತಮಿಳುನಾಡಿನ ಅರುವತ್ತುವವರು ಪುರಾತನರು ಕನ್ನಡನಾಡಿನ ಶಿವಶರಣರು . ಇತರ 
ಶೈವ ಭಕ್ತರ ನೂರಾರು ಕಥೆಗಳು ಗ್ರಂಥಾಂತರಾಳದಲ್ಲಿ ಹುಡುಗಿ ಹೋಗಿವೆ . ಬಸವಣ್ಣ 
ನವರ ಜೀವನಕ್ಕೆ ಸಂಬಂಧಿಸಿದುದರಲ್ಲಿ ಬಸವಣ್ಣನವರ ಅವತಾರದ ಉದ್ದೇಶ, ಹಿನ್ನೆಲೆ, 
ಜನನ , ವಿದ್ಯಾಭ್ಯಾಸ, ಉಪನಯನ ತಿರಸ್ಕಾರ, ವಿವಾಹ , ಮಂತ್ರಿಪಟ್ಟ , ಬಸವಭಾಷೆ 


15 . ಡಾ . ಆರ್ , ಸಿ . ಹಿರೇಮಠ : ಸಂಪಾದಿತ ಬ. ರಾ . ವಿ . ಪ್ರಸ್ತಾವನೆ, ಪು & Cix 
ರಿಂದ citi ರವರೆಗೆ ನೋಡಿ, 

16 . ಬ . ಭಾ . ವಿ. ದ ೩೫ ನೆಯ ಆಶ್ವಾಸದಲ್ಲಿನ ಜಯಸಿಂಹ ದುಗ್ಗಳೆಯರ ಪ್ರಸಂಗ 
ದಲ್ಲಿ ಜೈನರೊಡನೆ ದಾಸಿಮಾತ್ಯರು ವಾದ ಮಾಡುವಾಗ ತನ್ನದೇ ಆದ ಅನೇಕ ತರ್ಕಬದ್ಧವಾದ 
ಸಿದ್ದಾಂತ ಸಮ್ಮತವಾದ ಮಾತುಗಳಿಂದ ವಿಷಯವನ್ನು ಸಂಗ್ರಹಗೊಳಿಸಿದ್ದಾನೆ. ಈ ವಿಷಯವನ್ನು 
ಬ. ಪು. ದ ಕಾಂಡ ೫ , ಸಂ ೩೦ ರಲ್ಲಿ ಬಂದಿರುವ ವಿಷಯದೊಡನೆ ಹೋಲಿಸಿರಿ, ಬ , ಪು. ಕಾ . ೪, 
ಸಂ ೨೬ ರಲ್ಲಿ ೧ ರಿಂದ ೬ ಭಾ . ಸ. ಗಳಲ್ಲಿ ಬರುವ ಕಥಾಭಾಗ ಬ . ರಾ . ವಿ. ೧೬ ನೆಯ ಅಧ್ಯಾಯದ 
೩೪, ೩೫,೩೬ ಮೂರು ಪದ್ಯಗಳಲ್ಲಿ ( ಎರಡು ವೃತ್ತ ಒಂದು ಕಂದದಲ್ಲಿ) ಅಡಕಗೊಂಡಿವೆ, ಇಂಥ 
ಉದಾಹರಣೆಗಳು ಬೇಕಾದಷ್ಟಿವೆ. 


ಪ್ರಸ್ತಾವನೆ 
ಗಳು , ಭಕ್ತಿಜೀವನ , ಪ್ರಭುವಿನ ಆಗಮನ, ಅವನ ಆರೋಗಣೆ, ಶರಣ ಸಂಘಟನೆ, 
ಜಂಗಮ ಪ್ರಾಣತ್ವ , ಕಾರ್ಯಸದ್ಮಾವ, ಬಸವಪವಾಡ, ಕಲ್ಯಾಣಕ್ರಾಂತಿ, ಕಪ್ಪಡಿ 
ಸಂಗಮಕ್ಕೆ ಆಗಮನ, ಲಿಂಗೈಕ್ಯ ಸ್ಥಿತಿಗಳು ಮೊದಲ ಐದು ಅಧ್ಯಾಯ ಮತ್ತು ಕೊನೆಯ 
೪೨ನೆಯ ಅಧ್ಯಾಯದಲ್ಲಿ ಮಾತ್ರ ಬಂದಿವೆ. ಉಳಿದ ಮೂವಾರು ಅಧ್ಯಾಯಗಳಲ್ಲಿ 
ನೂರಾರು ವಿವಿಧ ಶಿವಭಕ್ತರ ವೈವಿಧ್ಯಮಯ ಶಿವಭಕ್ತಿಯ ಕಥೆಗಳ ಹೆಣಿಕೆಯಾಗಿ 
ಹೋಗಿದೆ . ಈ ಸಂವಿಧಾನ ಏನಿದ್ದರೂ ಪಾಲ್ಕುರಿಕೆ ಸೋಮನಾಥರದೇ , ಅವರ 
ಮಾರ್ಗವನ್ನು ಅನುಸರಿಸಿಯೇ ಭೀಮಕವಿಯ ಬಸವಪುರಾಣ ಮತ್ತು ಬಸವರಾಜ 
ವಿಜಯಗಳೂ ರೂಪಗೊಂಡಿವೆ .ಸೋಮನಾಥರ ಸಂವಿಧಾನವನ್ನು ವ್ಯತ್ಯಾಸಗೊಳಿಸುವ 
ಧೈರವನ್ನು ಯಾರೂ ಮಾಡಿಲ್ಲ. ಒಂದು ದೃಷ್ಟಿಯಿಂದ ವೀರಶೈವ ಪುರಾಣಗಳ 
ಪರಂಪರೆಯೇ ಪಾಲ್ಕುರಿಕೆ ಸೋಮನಾಥರನ್ನನುಸರಿಸಿದೆ ಎಂದರೂ ತಪ್ಪಲ್ಲ. ಚೆನ್ನ 
ಬಸವಪುರಾಣ, ವೀರಶೈವಾಮೃತ ಮಹಾಪುರಾಣ, ಶಿವತತ್ವ ಚಿಂತಾಮಣಿ- ಮುಂತಾದ 
ವೀರಶೈವ ಪುರಾಣಗಳ ಸಂವಿಧಾನ ಸೋಮನಾಥರ ಸಂವಿಧಾನವನ್ನನುಸರಿಸಿದವುಗಳೇ 
ಆಗಿವೆ . ಜನತೆಯಲ್ಲಿ ಭಕ್ತಿಭಾವವನ್ನು ಅಧಿಕಗೊಳಿಸಲು , ಸಾಮಯಿಕ ಶ್ರದ್ಧಾಸಕ್ತಿ 
ಗಳನ್ನುಂಟು ಮಾಡಲು ಅನೇಕ ಶಿವಭಕ್ತರ ಭಕ್ತಿಜೀವನದ ಪವಾಡದ ಕಥೆಗಳು ಬಸವ 
ರಾಜ ವಿಜಯದಲ್ಲಿ ಕಿಕ್ಕಿರಿದು ತುಂಬಿವೆ . ಒಂದಿಲ್ಲೊಂದು ದೃಷ್ಟಿಯಿಂದ ಆ ಕಥೆಗಳೆಲ್ಲ 
ಬಸವಣ್ಣನೊಡನೆ ಸಂಬಂಧಗೊಳಿಸಿದವುಗಳಾಗಿವೆ . ಬಸವಣ್ಣ ಚನ್ನಬಸವಣ್ಣನಿಗೆ ಹೇಳಿ 
ದಂತೆ ರುದ್ರಪಶುಪತಿ, ನಕ್ಕನೈನಾರು,ಕೋಳೂರುಕೊಡಗೂಸು, ಅಮ್ಮ , ದೀಪದ 
ಕಲಿಯನಾರು , ನಾಟ್ಕಮಿಂಡಿ, ಕಣ್ಣಪ್ಪ , ಕಲಿಯುಂಬ ಮೊದಲಾದ ಕಥೆಗಳು ಹೆಣೆಯ 
ಲ್ಪಟ್ಟಿವೆ. ಬಿಜ್ಜಳನಿಗೆ ವೀರಭಕ್ತರ ಮಹಿಮಾತಿಶಯವೆನ್ನು ಬಸವಣ್ಣನು ವಿವರಿಸಿದ 
ಹಾಗೆ ಇರಿಭಕ್ತ , ಬಾಹೂರಬೊಮ್ಮಯ್ಯಗಳ ಕಥೆಗಳ ಅಳವಡಿಕೆಯಿದೆ. ಬಸವಣ್ಣನ 
“ಬೇಡುವವರಿಲ್ಲದೆ ಬಡವಾದೆನೆಂಬ' ಹೇಳಿಕೆಯ ಮದವನ್ನು ದೂರಮಾಡಲು ಮಡಿವಳ 
ಮಾಚಿದೇವನು ಹೇಳಿದಹಾಗೆ ಶಂಕರದಾಸಯ್ಯ , ಸಿರಿಯಾಳ , ನಿಂಬ್ಬಕ್ಕ ( ನಿಂಬಿಯಕ್ಕ ) 
ಹಲಾಯುಧ, ಮರೆಮಿಂಡದೇವ, ನಂಬಿಯಣ್ಣ , ಅರುವತ್ತುಮೂವರು ಪುರಾತನರ 
ಕಥೆಗಳ ಜೋಡಣೆಯಿದೆ. ಬಿಜ್ಜಳನಿಗೆ ಜಿನ ಸಮಯವನ್ನು ಅಲ್ಲಗಳೆದು ಶಿವ 
ಸಮಯವನ್ನು ಪ್ರತಿಷ್ಠಾಪನೆ ಮಾಡುವ ಅವಸರದಲ್ಲಿ ಏಕಾಂತ ರಾಮಯ್ಯನು 
ವಾಗೀಶ (ತಿರುನಾಕರೀಶ) , ಇರಿವತಾಂಡಾರಿ , ಪಿಳ್ಳೆನೈನಾರು, ನಿಡುವಾಗ , 
ನಮಿನಂದಿ ಮೊದಲಾದ ಶಿವಭಕ್ತರ ಕಥೆಗಳನ್ನು ಹೇಳಿದಂತೆ ಹೆಣೆಯಲಾಗಿದೆ . 
ಬಸವಣ್ಣನು ಬಿಜ್ಜಳ ಭೂಪಾಲನಿಗೆ ಶಿವಭಕ್ತರ ಮಹಿಮಾತಿಶಯವನ್ನು ವಿವರಿಸುವ 
ಸಂದರ್ಭದಲ್ಲಿ ಹಾವಿನಹಾಳುಕಲ್ಲಯ್ಯ , ಮಾದರ ಮಾಡಯ್ಯ , ಶ್ವಪಚಯ್ಯ , ಕಕ್ಕಯ್ಯ , 
ವರದಾನಿಗುಡ್ಡವೈ , ಬಿಬ್ಬಬಾಚರಸ, ಭೀಮಯ್ಯ , ಉದ್ಭಟ, ಕೆಂಬಾವಿಭೋಗಣ್ಣನೇ 
ಮೊದಲಾದವರ ಕಥೆಗಳನ್ನು ಹೇಳಿದಹಾಗೆ ವಿವರಣೆಯಿದೆ. ಹೀಗೆ ಅನೇಕ ಉಪಕಥೆ 


ಬಸವರಾಜ ವಿಜಯಂ 


9 


ಗಳ ಮೂಲಕ ಬಸವಣ್ಣನ ಸಂಬಂಧ ಗ್ರಂಥದುದ್ದಕ್ಕೂ ಇದ್ದರೂ ಇದರಲ್ಲಿ ನೇರವಾಗಿ 
ಬಸವಣ್ಣನ ಕಥೆಯಿಲ್ಲ. ಶಿವಸಮಯ . ಶಿವಭಕ್ತರ ಮಹತ್ವಗಳು ಗ್ರಂಥದುದ್ದಕ್ಕೂ 
ಬೀಗಿ ನಿಂತಿವೆ . ಸ್ವಮತೋತ್ಕರ್ಷಕ್ಕಾಗಿ ಪರಸಮಯವಲ್ಲಗಳೆಯುವ ಪ್ರಾಚೀನ 
ವಿಧಾನಕ್ಕೇನೂ ಈ ಗ್ರಂಥದಲ್ಲಿ ಕೊರತೆಯಿಲ್ಲ. ಇಂದಿನ ಯುಗಧರ್ಮಕ್ಕೆ ಇಂಥ 
ವಿಚಾರಗಳು ಸರಿಹೊಂದಿಲ್ಲವೆಂದರೂ ೧೨ - ೧೩ನೆಯ ಶತಮಾನದಷ್ಟು ಹಿಂದಕ್ಕೆ ಸರಿದು 
ನಾವೂ ಅಂದಿನ ಜನಜೀವನ, ಸಾಹಿತ್ಯ ಮಲ್ಯ, ಪರಿಸರ ಪ್ರಭಾವಗಳನ್ನು ಅರ್ಥ 
ಮಾಡಿಕೊಂಡು ಇಂದಿಗೆ ಹೊಂದಿಕೆಯಾಗುವುದನ್ನು ಮಾತ್ರ ಸ್ವೀಕರಿಸಬೇಕಷ್ಟೆ . 
ಸ್ವಧರ್ಮೋತ್ಕರ್ಷಕ್ಕಾಗಿ ಪರಧರ್ಮವನ್ನು ಖಂಡಿಸುವ ಕಾರ ಎಲ್ಲ ಧರ್ಮದವ 
ರಿಂದಲೂ ನಡೆದಿವೆ. ಭಾಷ್ಯಾದಿಗಳು ಮಾಡಿದ ಇದೇ ಕಾರವನ್ನೇ ! 

ವರ್ಣನಾ ಕೌಶಲ್ಯ 
ಷಡಕ್ಷರದೇವನ ವ್ಯಕ್ತಿ ಚಿತ್ರಣದ ಕಲೆಗಾರಿಕೆಗೆ ವೃಷಭೇಂದ್ರ ವಿಜಯವನ್ನು 
ನೋಡಬೇಕು. ಇಲ್ಲಿ ಬಂದಿರುವ ನೂರಾರು ಮುಖದ ಭಕ್ತಜನ ಸಂದೋಹದ ವಿವಿಧ 
ಸುಂದರ ಚಿತ್ರಗಳನ್ನು ಕಾಣುತ್ತೇವೆ. ಭಕ್ತಿಯೆಂಬುದು ಒಂದೇ ಆಗಿರಬಹುದು. 
ಅದನ್ನಾಚರಿಸುವ ವ್ಯಕ್ತಿಯ ಗುಣಸ್ವಭಾವಕ್ಕನುಸರಿಸಿ ತರತಮ ಭಾವ ಅಲ್ಲ 
ಕಾಣುತ್ತದೆ. ಈ ಗ್ರಂಥದಲ್ಲಿ ಬಂದಿರುವ ಭಕ್ತರಲ್ಲಿ ಅನೇಕರು ಮುಗ್ಧ ಭಕ್ತರು, ಕೆಲವರು 
ಉಗ್ರಭಕ್ತರು, ಕೆಲವರು ಫಲೇಚ್ಛಾಭಕ್ತಿಮಾರ್ಗಗಾಮಿಗಳು, ಕೆಲವರು ಲಿಂಗನಿಷ್ಠಾ 
ಗರಿಷ್ಟರು, ಇನ್ನಿತರರು ವಿವಿಧ ಕಾಯಕದಲ್ಲಿ ಅಚಲನಿಷ್ಟೆಯುಳ್ಳವರು , ಹಲವರು ಸರ್ವಾ 
ರ್ಪಣಾ ಭಾವವುಳ್ಳವರು, ಕೆಲವರು ಕಾಮದಿಂದ ಅಕಾಮಕ್ಕೇರಿದವರು, ಕೆಲವರು 
ಆತ್ಯಂತಿಕ ಅಹಿಂಸಾವಾದಿಗಳು , ಕೆಲವರು ಧರ್ಮ ರಕ್ಷಣಾಕಾರ ಬದ್ಧ ಕಂಕಣರು. ಇಂಥ 
ಅನೇಕ ಮುಖದ ಜನರ ಸಾಮಯಿಕ ಶ್ರದ್ಧಾ ಭಕ್ತಿ ವಿಶ್ವಾಸಗಳ ಚಿತ್ರಣ ಆಯಾಯ 
ಜನರ ಮನೋಭಾವದಾಳಕ್ಕೆ ಇಳಿದು ಯೋಚಿಸಿದ್ದಾಗಿ ವಿವಿಧ ಬಣ್ಣಬರೆಗೊಂಡು 
ಷಡಕ್ಷರ ದೇವನ ಪ್ರಬುದ್ಧ ಲೆಕ್ಕಣಿಕೆಯಿಂದ ಸೊಗಸಾಗಿ ಚಿತ್ರಿತವಾಗಿದೆ. ಭಕ್ತಿಜೀವನ 
ಮಹಾಮೇರುವಾದ ಬಸವಣ್ಣನೆಂಬ ದಾರ ಈ ಎಲ್ಲರೀತಿಯ ಭಕ್ತರತ್ನಗಳ ಮಧ್ಯರಂಧ್ರ 
ದಲ್ಲಿ ಪೋಣಿಸಲ್ಪಟ್ಟು ಶಿವನ ಕೊರಳ ಹಾರವಾಗಿದೆ. ಶಿವನೆಂಬ ಹಂದರಕ್ಕೆ ಹಬ್ಬನಿಂತ 
ಬಸವಣ್ಣನವರ ಭಕ್ತಿಜೀವನವೆಂಬ ಬಳ್ಳಿಗೆ ಬಿಟ್ಟ ಹೂವುಗಳ ಹಾಗೆ ಉಳಿದ ಶಿವಭಕ್ತರ 
ಕಥಾ ಸಮೂಹಕಂಗೊಳಿಸುತ್ತಿದೆ. ಕೋಳೂರು ಕೊಡಗೂಸಿನ ಬಾಲ್ಯ ಸಹಜ ಮುಗ್ಧ 
ಭಕ್ತಿ , ಕಾಯಕಸದ್ಯಾವ ವಿಶಿಷ್ಟ . ಮೋಳಿಗೆ ಮಾರಯ್ಯನ ಭಕ್ತಿ , ದಸರಯ್ಯನ ಅತಿ ಶ್ರೇಷ್ಠ 
ಮಟ್ಟದ ಅಹಿಂಸಾಜೀವನದ ಶಿವಭಕ್ತಿ , ಜೀವದಯಾಪರನಾದ ಕಿನ್ನರಯ್ಯನ ಭಕ್ತಿ , 
ಅಮ್ಮವೈಯ ಮಾತೃ ಸಹಜ ಶಿವಭಕ್ತಿ ಚಿಕ್ಕಮಾಣ್ಣನ ಪ್ರಾಣ ದಾನದ ಕಥೆ 
ಒಂದೊಂದೂ ತಮ್ಮದೇ ಆದ ಜೀವಂತ ಚಿತ್ರಗಳಾಗಿ ಕಂಗೊಳಿಸುತ್ತವೆ. ಮೆರೆಮಿಂಡ 


le 


ಪ್ರಸ್ತಾವನೆ 


ದೇವನು ಶಿವನಿಗೂ , ನಂಬಿಯಣ್ಣನಿಗೂ ಬಹಿಷ್ಕಾರ ಹಾಕಿದಾಗ ಗಾಬರಿಗೊಂಡ 
ಶಿವನ ನಿಲುವಿನ ಚಿತ್ರಣ17 ಸನ್ನಿವೇಶದ ಸಹಜತೆಯ ಭವ್ಯಸುಂದರ ಪ್ರತಿಮೆಗೆಜೀವಂತ 
ನಿದರ್ಶನವಾಗಿದೆ. ಹೀಗೆ ಪುರಾಣದುದ್ದಗಲಕ್ಕೂ ಕಥನಕಲೆಯ ಗತ್ತುಗಾರಿಕೆ ಕವಿಯ 
ಅಪಾರ ಜೀವನಾನುಭವದ ಭಾವಕ್ಕೆ ತಕ್ಕಂತೆ ಒಲಿದು ಬಂದ ವಾಕ್‌ಶಕ್ತಿಯ ಫಲವಾಗಿ 
ಜೀವಂತಗೊಂಡು ಕಳಕಳಿಸುತ್ತಿದೆ. ರಾಜಶೇಖರವಿಳಾಸದ ಕಾಠಿಣ್ಯವಾಗಲಿ , ಮೇರೆ 
ಮಾರಿದ ವರ್ಣನೆಯ ಅತಿರೇಕವಾಗಲಿ , ಪ್ರೌಢ ಪಾಂಡಿತ್ಯಪ್ರದರ್ಶನವಾಗಲಿ 
ವೃಷಭೇಂದ್ರ ವಿಜಯದಲ್ಲಿ ಇಲ್ಲದಿರುವುದು ಓದುಗರ ಪುಣ್ಯ ವಿಶೇಷವೇ ಎನ್ನ 
ಬೇಕು. ಮಹಾಕಾವ್ಯದ ಹದಿನೆಂಟಂಗಗಳನ್ನು ಕಥೆಯ ಸನ್ನಿವೇಶಕ್ಕೆ ಹೊಂದಿಸಿಕೊಂಡು 
ತಂದುದರಿಂದ ಅವೆಲ್ಲ ಸಹಜತೆಯಿಂದ ಕೂಡಿ ಪುರಾಣಕ್ಕೆ ಹೊರೆಯಾಗಿಲ್ಲ ಮತ್ತು 
ಅತಿಯೆನಿಸಿಲ್ಲ . 

ಪ್ರಕೃತಿ ಚಿತ್ರಣದಲ್ಲಿ ಸಿದ್ಧಹಸ್ತನಾದ ಷಡಕ್ಷರದೇವ ಬಹು ತಾಳ್ಮೆಯಿಂದ ಔಚಿತ್ಯ 
ಮಾರದಂತೆ ಅನೇಕ ಸುಂದರ ಪ್ರತಿಮೆಗಳನ್ನು ಕಡೆದು ನಿಲ್ಲಿಸಿರುವುದು ವೃಷಭೇಂದ್ರ 
ವಿಜಯದಲ್ಲಿ ಕಂಡುಬರುವುದು. ಉತ್ಪಕ್ಷಾಮೂಲವಾದ ಇಂಥ ನೂರಾರು ಸುಂದರ 
ಪ್ರತಿಮೆಗಳು ಸಹೃದಯರ ಮನಃಪಟಲದಲ್ಲಿ ನೂತನ ಸೃಷ್ಟಿಯ ವಿಚಿತ್ರ ದೃಶ್ಯಗಳನ್ನು 
ಪಡಿಮೂಡಿಸಿ ಆಶ್ಚರಗೊಳ್ಳುವಂತೆ ಮಾಡುತ್ತಾನೆ. ಬತ್ತದ ಗದ್ದೆಗಳು ಶ್ರೇಷ್ಟವಾದ 
ಹೊಳೆಯ ಪಾದವನ್ನು (ಕಾಲುವೆಯನ್ನು ) ಬಹುಕಾಲದಿಂದ ಸೇವೆ ಮಾಡಿದುದರಿಂದ 
ಸ್ವರ್ಗಕ್ಕೆ ಹೋಗುವಹಾಗೆ ಆಕಾಶಕ್ಕೆ ಹಾರಿಹೋಗುವ ಗಿಳಿಗಳ ಸಮೂಹ ಒಪ್ಪಿತ್ತು 
( ೪ - ೧೭). ಹೀಗೆ ಹಾರಿದ ಗಿಳಿಗಳ ಬಗೆಗೆ ಕವಿಯ ಉತ್ತೇಕೆ ಹೀಗೆ : ' ಮನ್ಮಥನು ತನ್ನ 
ತಾಯಿಯಾದ ಲಕ್ಷ್ಮಿಯ ಶ್ರೇಷ್ಟ ಮನೆಯನ್ನು ( ಅಂದರೆ ಕಮಲವನ್ನು ) ಸೂರನು 
ಸೋಂಪೇರಿಸುತ್ತಾನೆ. ಆತನ ತೇರಿಗೆ ಏಳೇಕುದುರೆಗಳಿವೆ . ಇನ್ನೊಂದು ಕುದುರೆಯಿಲ್ಲ 
ದಿದ್ದರೆ ಆಗುವುದಿಲ್ಲ. ಆ ಸೂರನು ತನಗೆ ಪ್ರೀತಿಯಾದುದನ್ನು ಆರಿಸಿಕೊಳ್ಳಲಿ, 
ಎಂದುಕೊಂಡು ತನ್ನ ವಾಹನಗಳ ಸಮೂಹವನ್ನು ಪ್ರೀತಿಯಿಂದ ಆಕಾಶಕ್ಕೆ ಹಾರಿಸಿದ 
ಹಾಗೆ ಆ ಗಿಳಿಗಳು ಆಕಾಶದಲ್ಲಿ ಮನೋಹರವಾಗಿದ್ದವು18 , ಇದೊಂದು ಉತ್ತಮವಾದ 
ಪ್ರತಿಮೆ . 


17 ಆ ೧೬ , ೧೩ರ ವಂುಂದಿನ ಗದ್ಯ . 


18 ಮದನಂ ತನ್ನ ಯತಾಯ ಸಾರಗೃಹಮಂ ಸೋಂಪೇರಿಷಂ ಸೂರನಂ | 

ಬುದರಿಂದಾತನ ತೇರ್ಗೆ ವಾಜಿಯೊಳವಳಿನ್ನೊಂದರಿಂದಲ್ಲದಾ | 
ಗದು ತಾನೆಲ್ಲು ದನಾಯುಕೊಳ್ಳೆನುತಮಾತ್ಮೀಯಾಶ್ವ ಸಂದೇಹಮಂ | 
ಪದಪಿಂದಟ್ಟಿದ ನೆಂಬವೋಲ್ ಶುಕಚಯಂ ಚೆಲ್ಯಾದುದಾಕಾಶದೊಳ್ || ( ೪- ೧೮ ) 


ಬಸವರಾಜ ವಿಜಯಂ 


ಲೋಕಾಲೋಕದಂತೆ ಕಲ್ಯಾಣಗನರದ ಕೋಟೆಯು ಬಹು ದೊಡ್ಡದಾಗಿತ್ತು . 
ಅದರ ಪರಿಖೆಯಲ್ಲಿ ( ಅಗಳಿನಲ್ಲಿ ನೀರು ತುಂಬಿತ್ತು . ಆ ನೀರಿನಲ್ಲಿ ಎದ್ದು ಪಾತಾಳ 
ಸರ್ಪರಾಜನಾದ ಆದಿಶೇಷನು ತೆರೆಯನ್ನನುಸರಿಸಿ ಈಸಾಡಿ ಸಲ್ಲೀಲೆಯಿಂದಕೋಟೆಯ 
ಗೋಡೆಯನ್ನು ಏರಿ, ಮೇಲ್ಬಾಗದಲ್ಲಿ ಪ್ರಕಾಶಿಸುವ ಚಂದ್ರ (ಪೀಯೂಷಾಂಶುನನ್ನು 
ರಾತ್ರಿಯಲ್ಲಿ ಜಾಗ್ರತೆಯಾಗಿ ಕಂಡು, ಅವನನ್ನು ತುಡುಕುವುದಕ್ಕೆ ಆತುರಪಡುವಷ್ಟರಲ್ಲಿ 
ಆ ಚಂದ್ರಮಧ್ಯದಲ್ಲಿರುವ ಸಾರಂಗವನ್ನು ಕಂಡು ಅದರ ಹೆದರಿಕೆಯಿಂದ ತನ್ನ ದೇಹ 
ವನ್ನು ಹಾಗೆ ಹಿಂದಕ್ಕೆಳೆದುಕೊಂಡನಂತೆ9 ಕೋಟೆಯ ಗೋಡೆಯ ಎತ್ತರವನ್ನು 
ಅಪ್ರತ್ಯಕ್ಷವಾಗಿ ಈ ತಂತ್ರವೊಂದನ್ನಳವಡಿಸುವುದರ ಮೂಲಕ ಹೇಳುವ ಕವಿಯ ಆಕಾಶ 
ದೆತ್ತರದ ಭಾವನಾಲೋಕದಲ್ಲಿ ನಾವೂ ಏರುತ್ತೇವೆ. ಕವಿಯ ಅದ್ಭುತ ಕಲ್ಪನೆಯ 
ಇನ್ನೊಂದು ಚಿತ್ರವನ್ನು ಗಮನಿಸಿ : 

ಕಲ್ಯಾಣನಗರದ ಪೇಟೆಬೀದಿಯಲ್ಲಿ ಒಂದು ಕಡೆ ಒಂದು ಅಂಗಡಿಯಮುಂದೆ 
ಪಚ್ಚಕರ್ಪೂರ , ಕುಂಕುಮ ಕೇಸರಿ , ಕಸ್ತೂರಿಯ ರಾಶಿಗಳನ್ನು ವ್ಯಾಪಾರಿಗಳು ಒಟ್ಟಿದ್ದರು. 
ಇವನ್ನು ಕಂಡ ಕವಿಯ ಕಲ್ಪನಾವಿಲಾಸ ಎಷ್ಟೆತ್ತರಕ್ಕೇರಿದೆಯೆಂದರೆ , ಅದೊಂದು ಅದ್ಭುತ 
ದೃಶ್ಯವೇ ಸರಿ : ' ಬಿಳಿಯ ನೈದಿಲೆಯ ಪರಿಮಳವನ್ನಪ್ಪಿದ ಚಂದ್ರನ ಕಾಂತಿ , ಕಮಲಗಳ 
ಸೌರಭ್ಯದ ಸಂಬಂಧವನ್ನು ಹೊಂದಿದ ಎಳೆಯ ಸೂರನ ಕಿರಣಗಳ ಕಾಂತಿ , ಮಲ್ಲಿಗೆ , 
ಜಾಜಿ , ಮೊಲ್ಲೆಹೂವುಗಳ ಸಮೂಹದ ಪರಿಮಳವನ್ನು ಹೊಂದಿದ ಗಾಢಾಂಧಕಾರ 
ಇವು ಮೂರೂ ಒಂದರೊಡನೊಂದು ಯುದ್ದಕ್ಕೆ ದೊಡ್ಡ ದೊಡ್ಡ ಗುಡ್ಡೆಗಳಾಗಿ 
ನಿಂತಿರುವುವೋ ಎಂಬಂತೆ ಕಾಣುತ್ತಿದ್ದು ವಂತೆ೦ | 
ಈ ಶೈತ್ಯಸೌರಭ್ಯ ಮಾಂದ್ಯಮಾರುತವನ್ನು ವರ್ಣಿಸುವುದೊಂದು ಕವಿಗಳ ಹುಚ್ಚು . 
ಅದನ್ನು ಸದಸದಖ್ಯಾತಿ ಕವಿಸಮಯಗಳನ್ನು ಬಳಸಿಕೊಂಡು ವರ್ಣಿಸುವುದಕ್ಕೆ ಎಲ್ಲಿಲ್ಲದ 
ಉತ್ಸಾಹ ತೋರಿಸುತ್ತಾರೆ. ಕಲ್ಯಾಣನಗರದ ಉದ್ಯಾನದಲ್ಲಿ ಬೀಸಿದ ಅಂಥ ಗಾಳಿಯ 
ಒಂದು ಪ್ರತಿಮೆಯನ್ನು ನೋಡಿ: 


19 ಪರಿಖಾವಾರಿಯೊಳೆಲ್ಕನೇಳು ತೆರೆಗೊಂಡೀಸಾಡಿ ಸಲ್ಲೀಲೆಯಿಂ | 

ಪರಿದಾಸಾಲಮನೇಜ್ ಮೇಲೆಸೆವಪೀಯೂಷಾಂಶುವಂ ರಾತ್ರಿಯೋ ! 
ಇರದಿಂ ಕಂಡು ತುಡುಕಲವ್ವಳಿಸುವಾಗಳ ಮಧ್ಯಸಾರಂಗ ಮೊಂ | 

ದಿರೆ ತದ್ವೀತಿಯಿದೆಮ್ಮೆದೆಗೆವುದಾ ಪಾತಾಳವಾಕಾಶನಂ ! ( ೪- ೭೨) 
20 ಕುಮುದಾಮೋದಮನದಿಂದುಕಿರಣಂ ಪಂಕೇಜ ಸೌರಭ್ಯ ಸಂ 

ಕ್ರವಣಂಬೋಂದಿದ ಬಾಲಭಾನುಗುಚಿ ಮಲೀಜಾತಿಕುಂದಾಳಿಗ - 1 
ಧಮನಾಳಂಧತಮಂ ಪೊಣರ್ಕೆಗುರು ರಾಶಿಭೂತವಾಗಿರ್ಪವೋಲ್ | 
ಹಿಮದೊಟ್ಟಿಲ್ ಘಸ್ಮಣೋತ್ಕರಂ ಮೃಗಮದರ್‌ ರಾಶಿಕಣೋಪುಗುಂ| (೪- ೮೩) 


ಪ್ರಸ್ತಾವನೆ 


` ಮಂದಮಾರುತವು ತಿಳಿಗೊಳದಲ್ಲಿ ಸಂಚರಿಸಿ, ಕಮಲ ಪರಾಗದ ಸಮೂಹ 
ವನ್ನು ಮೈಗೆ ಪೂಸಿಕೊಂಡು ಮುಂದುವರಿದುದನ್ನು ಕಂಡು ತಮ್ಮ ಆಹಾರವನ್ನು 
ಕೊಂಡೊಯುವ ಆ ಗಾಳಿಯನ್ನು ಬಾಲಭಮರ ಸಮೂಹವು ಅಟ್ಟಿಸಿಕೊಂಡು 
ಬಂದವು. ಆಗ ಆ ಗಾಳಿಯು ಹಂಸಪಕ್ಷಿಯ ಮಯ್ಯ ತುಪ್ಪಳವನ್ನು ತುಳಿಯುತ್ತ 
ಚಕ್ರವಾಕ ಪಕ್ಷಿಗಳ ಸುರತದ ಸಮಯದಲ್ಲಿ ಜಾರಿಬಿದ್ದ ಅವುಗಳ ನುಣಪಾದ ತುಪುಳ 
ಗಳಲ್ಲಿ ತೊಡಕುಗೊಂಡು ಜಾರಿ ಮುಂದುವರಿದು, ನುಣ್ಣಗಿರುವ ಮಳಲಿನ ಗುಡ್ಡೆಗಳಲ್ಲಿ 
ಎಡವುತ್ತ ಮೆಲ್ಲನೆ ಬೀಸಿ ಬರುತ್ತಿತ್ತಂತೆ.21 ಈ ಪದ್ಯದಲ್ಲಿ ಒಳಹೊಕ್ಕು ಹುಡುಕಿದಷ್ಟೂ 
ಅರ್ಥ ಸಿಗುತ್ತದೆ ಯೋಚಿಸುವವನಿಗೆ, ಇನ್ನೊಂದು ಸುಂದರ ಉತ್ತೇಕ್ಷಾಮೂಲವಾದ 
ಪ್ರತಿಮೆಯನ್ನು ನೋಡಿ, ನೇರಳೆಮರದ ಹಣ್ಣು ಕಪ್ಪಾಗಿ ಗಿಡದ ತುಂಬ ವ್ಯಾಪಿಸಿರು 
ಇದಷ್ಟೆ . ಅದನ್ನು ಕಂಡ ಕವಿ - ಅಳಿಸಮೂಹವು ಮಕರಂದ ಪಾನಮಾಡಿ ಸಂತೋಷ 
ಗೊಂಡ ಸೊಕ್ಕಿನಿಂದ ಹೂವುಗಳ ಸಮೂಹವನ್ನು ಪದೇ ಪದೇ ಪೀಡಿಸತೊಡಗಲು 
ವಸಂತನು ಹೀಗೆ ಹೂವುಗಳನ್ನು ಸಂಕಟಗೊಳಿಸುತ್ತಿರುವ ದುಂಬಿಗಳನ್ನೆಲ್ಲ ಹಿಡಿದು 
ಕಟ್ಟಿಹಾಕಿರುವನೋ ಎಂಬ ಹಾಗೆ ನೇರಳೆಮರ ಹಣ್ಣುಗಳಿಂದ ತುಂಬಿತ್ತಂತೆ. 12 . 

* ಹೀನ ಜಾತಿಯಲ್ಲಿ ಹುಟ್ಟಿದವನೂ ಒಮ್ಮೆಮ್ಮೆ ದೈವಬಲದಿಂದ ರಾಜಹಂಸನೆನಿಸು 
ವುದುಂಟು. ಅವನು ಕರದೃತದಂಡದಿಂದ ಪ್ರಜಾಪೀಡನೆ ಮಾಡಿ ತನ್ನ ಆಳ್ವಿಕೆಮುಂದುವ 
ರಿಸುತ್ತಾನೆಂದು ಕವಿ ತನ್ನ ಸಮಕಾಲೀನ ರಾಜನೊಬ್ಬನನ್ನು ಕುರಿತು ಶ್ರೇಷೆ ಹೂಡಿ 
ಹೇಳುವುದರ ಸೊಗಸನ್ನು ಗಮನಿಸಬೇಕು : 


21 ತಿಳಿಗೊಳದಲ್ಲಿ ಸುತ್ತಿ ಸುಳಿದೆ ಸರೋಜ ಪರಾಗಸೂಗಮಂ | 

ತಳೆದೆಳೆದುಂಬಿ ಬೆಂಬಳಿಯೊಳಟ್ಟೆ ಮರಾಳದವಯ್ಯ ತುಪ್ಪುಳಂ | 
ತುಳಿದೆಣೆವಕ್ಕಿಕೂಟದೊಳರಿದನುಣ್ಣ ಅಯೊಡಂಕಿನು || 

ಣುಳಿಲಮರ್ದೊಟ್ಟಿಲಲ್ಲೆಡಪಿ ಮೆಲ್ಲನೆ ಪಾಯುದು ಮಂದಮಾರುತಂ || (೪ - ೫೩ ) 
22 ನಲಿದು ಮಧುವೀಂಟಿ ಸೊರ್ಕಿ೦ | 

ದಲೆದೊಡೆ ಸುಮನ ಪ್ರತಾನಮಂ ಮಧುವಳಿಸಂ ! 
ಕುಲಮಂ ಕಟ್ಟಿಟ್ಟವೊಲಿರೆ | 
ಫಲವೃಂದಂ ಪಣ್ಯನೇಜ್‌ಲೆಸೆದುದು ಬನದೊಳ್ | 


( ಇಲ್ಲಿ ದುರ್ಜನ ಸಮೂಹವು ಪಾನಮತ್ತರಾಗಿ ವಿದ್ವಾಂಸರನ್ನು ಪೀಡಿಸುತ್ತಿದ್ದರೆಂಬುದೂ ಧ್ವನಿತ 
ವಾಗುವ ಇನ್ನೊಂದು ಅರ್ಥದ ಕಡೆಗೆ ಗಮನವೀಯಬೇಕು ; ಅವರನ್ನು ಕಟ್ಟಿಹಾಕಿದಾಗಲೇ 
ಉಪಟಳನಾಶ) . 


ಬಸವರಾಜ ವಿಜಯಂ 


ಕರದಂಡಾತಿಪ್ರಿಯನೀ 
ಮರಾಳನಕಟೀ ವಿಜಾತಿಜಂಗಾದುದು ಭಾ | 
ಸುರರಾಜ ಹಂಸನಾಮಂ 
ಪರಿಕಿಸೆ ವಿಧಿಬಲದಿನಾವುದೊ ಜಗದೊಳ್ ೧ (೪-೬೭ ) 

ಕಮಲದ ಒರಟಾದ ದಂಟಿನಲ್ಲಿ ಅತಿಪ್ರೀತಿಯುಳ್ಳ ಈ ಹಂಸಪಕ್ಷಿಯು ಪಕ್ಷಿ 
ಜಾತಿಯಲ್ಲಿ ಹುಟ್ಟಿದರೂ ರಾಜಹಂಸನೆಂಬ ಉತ್ತಮ ಹೆಸರು ಪಡೆಯಿತು. ಅಯ್ಯೋ ! 
ವಿಚಾರಿಸಿ ನೋಡಿದರೆ ಲೋಕದಲ್ಲಿ ವಿಧಿಬಲದಿಂದ ಯಾವುದು ತಾನೇ ಆಗುವುದಿಲ್ಲ . 
ಜಾತಿವಿಹೀನ (ವಿಜಾತಿ- ವಿಗತವಾದಜಾತಿ ; ವಿ ಅಂದರೆ ಪಕ್ಷಿಜಾತಿ) ನಾದವನೂ 
ಒಮ್ಮೊಮ್ಮೆ ಧರಿಸಿದ ದಂಡದಲ್ಲಿ ಅತಿಪ್ರಿಯನಾಗಿ ದುಷ್ಟತನ ( ಮರಾಳ) ದಿಂದ 
ಪ್ರಜಾವರ್ಗವನ್ನು ಹಿಂಸಿಸುತ್ತ ರಾಜಶ್ರೇಷ್ಠನೆನಿಸುವುದುಂಟು. ಇದು ವಿಧಿಯ 
ಬಲ - ಎಂಬುದು ಕವಿಯ ತೀರ್ಮಾನ. ಈ ಮಾತು ಸಮಕಾಲೀನ ದುಷ್ಟ ಅರಸನನ್ನು 
ಲಕ್ಷದಲ್ಲಿಟ್ಟು ಹೇಳಿದುದಲ್ಲದೆ ಬೇರಿಲ್ಲ . 
- ಹೀಗೆ ಷಡಕ್ಷರ ದೇವನ ಬಸವರಾಜ ವಿಜಯದಲ್ಲಿ ವರ್ಣನಾವೈಖರಿಗೆ, ಅದ್ಭುತ 
ಪ್ರತಿಭಾಪ್ರದರ್ಶನಕ್ಕೆ ಕೊರತೆಯೇನಿಲ್ಲ. ಎಲ್ಲವನ್ನೂ ವಿವರಿಸುವುದು ನಮ್ಮ ಕರ್ತವ್ಯವೂ 
ಅಲ್ಲ ; ಸ್ಥಳವೂ ಇಲ್ಲ . ದಿಲ್ಮಾತ್ರ ಕೆಲವಂಶಗಳನ್ನು ಓದುಗರ ಮುಂದಿರಿಸಿದೆ ಅಷ್ಟೆ . 
ಕವಿಯ ಶಕ್ತಿ , ನೈಪುಣ್ಯ , ಲೋಕದಲ್ಲಿನ ಅನೇಕ ಕಾವ್ಯ , ಶಾಸ್ತ್ರಜ್ಞಾನ, ಸೂರಿಜನಜನ್ಯ 
ಶಿಕ್ಷಣಾದಿಗಳ ಪ್ರಬಲಬಲದಿಂದ ಮೇಲಾಗಿ ಮಾರಾರಿಯ ಕೃಪೆ ಇವೆಲ್ಲವುಗಳ ಬಲದಿಂದ 
ಊಷರವನ್ನು ಉರ್ವರೆಯನ್ನಾಗಿಸುವ ಶ್ರೇಷ್ಠಮಟ್ಟದ ಬರವಣಿಗೆ ಷಡಕ್ಷರದೇವನ 
ಕಾವ್ಯಗಳಲ್ಲಿ ಎದ್ದುಕಾಣುವ ಗುಣ. ಬಸವರಾಜವಿಜಯ ಅವನ ಶ್ರದ್ಧೆ ಭಕ್ತಿ ವಿಶ್ವಾಸದ 
ಶ್ರೇಷ್ಟ ಮಟ್ಟದ ಪುರಾಣ. ಅದನ್ನು ಬರೆದ ಕವಿ, ಪಡೆದ ನಾಡು ಧನ್ಯ . 


ನಿ 


ಚನ್ನಪ್ಪ ಎರೇಸೀಮೆ 


ಬ ಸ ವ ರಾ ಜ 


ನಿ ಜ ಯ ೦ 


ಬಸವ ರಾಜ ವಿಜಯಂ 

ಪ್ರಥಮಾಶ್ವಾಸಂ 


ನಂದೀಶ್ವರನ ಅವತಾರ 


ಶ್ರೀಮತ್ಕಲ್ಯಾಣಭೂಭ್ರನ್ನು ತಸುಕದಷದಂ ದಿವ್ಯಗಂಗಾಂಬಿಕಾಸ 
ಕ್ಷೇಮಾವಾಸಂ ಗಣೇಂದ್ರಾ ತನುರುಮಹಿಮಾಧಾರನಶಾಂತಸತ್ಯಾ 
ರಾಮಂ ಭೂತಿಪ್ರಯುಕ್ತಂ ಪ್ರಣವರುಚಿ ಪರಾನಂದಧರ್ಮ೦ ಸ್ವಲೀಲೆ 
ಗ್ಲಾಮಂ ರಕ್ಷಿಪುದೆಮ್ಮಂ ಬಿಡದನವರತಂ ನಂದಿಕೇಶಂ ಮಹೇಶಂ 


೧ ( ಕವಿ - ಪ್ರಥಮತಃ ಪರಶಿವನನ್ನೂ ತನ್ನ ಪುರಾಣ ನಾಯಕನಾದ ಬಸವೇಶ್ವರ 
ನನ್ನೂ ಕುರಿತು ಶ್ರೇಷೆಯಿಂದ ಗ್ರಂಥ ಪರಿಸಮಾಪ್ಯರ್ಥವಾಗಿ ಆದಿಮಂಗಳ 
ಮಾಡುತ್ತಾನೆ. ಶಿವಪದಾರ್ಥ : (i) ಕಾಂತಿ ಸಂಪನ್ನವಾದ ಮೇರು ಪರ್ವತವನ್ನು 
ಶ್ರಾವ್ಯವಾದ ಮತ್ತು ಸಮಾಚೀನವಾದ ಸ್ಥಾನವಾಗಿ ಉಳ್ಳವನೂ ,ಶ್ರೇಷ್ಠರಾದ ದೇವ 
ಗಂಗಾ ಮತ್ತು ಅಂಬಿಕಾ ( ಪಾರ್ವತಿ) ಇವರುಗಳ ಪವಿತ್ರವಾದ ಪ್ರೇಮಕ್ಕೆ ಆಸ್ಪದನ , 
ಗಣಶ್ರೇಷ್ಟನಾದ ವಿಘ್ನಶ್ವರನಿಂದಕೂಡಿದವನೂ , ಮಹಿಮಾನ್ವಿತನೂ , ಸಮಸ್ತ ಜೀವ 
ಕೋಟಿಗೆ ಆಧಾರನೂ , ಅಣಿಮಾದ್ಯಷ್ಟೆಶ್ವರಗಳನ್ನುಳ್ಳವನೂ , ಓಂಕಾರ ಪ್ರಕಾಶರೂ 
ಪನೂ , ಲೋಕೋತ್ತರ ಆನಂದ ಧರ್ಮನೂ , ತನ್ನ ಇಪ್ಪತೈದು ಲೀಲೆಗಳಿಂದ ಉದ್ದಾ 
ಮನೆನಿಸಿದವನೂ ಆದ ಮಹೇಶ್ವರನು ಸದಾ ನಮ್ಮನ್ನು ತಪ್ಪದೆ ರಕ್ಷಿಸಲಿ . 
ಬಸವೇಶ್ವರ ಪರಾರ್ಥ : (i) ಸಂಪದ್ಭರಿತವಾದ ಕಲ್ಯಾಣ ಪಟ್ಟಣಕ್ಕೆ ಅರಸನಾದ 
ಬಿಜ್ಜಳನಿಂದ ಸ್ತುತಿಸಲ್ಪಡುವ ಸಮೀಚೀನವಾದ ಪಾದಗಳುಳ್ಳವನೂ , ಶ್ರೇಷ್ಠಳಾ 
ಗಂಗಾಂಬಿಕೆಯ ಪ್ರೇಮಕ್ಕೆ ಆಸ್ಪದನ , ಶಿವಗಣ ಶ್ರೇಷ್ಟರುಗಳಿಂದಕೂಡಿರುವವನೂ , 
ಶ್ರೇಷ್ಟ ಮಹಿಮೆಗಳಿಗೆ ಆಧಾರನೂ , ಸಂತತವೂ ಸತ್ವಗುಣದಲ್ಲಿ ಕ್ರೀಡಿಸುವವನೂ , 
ಭಸೋದೂಳಿತ ಶರೀರಿಯೂ , ಓಂಕಾರ ಪ್ರಣವ ಧ್ಯಾನಾಸಕ್ತನೂ , ಲಿಂಗಾನಂದ 
ಧರ್ಮಸ್ವರೂಪನೂ , ತನ್ನ ಲೀಲೆಗಳಿಂದ ಉತೃಷ್ಟನೆನಿಸಿದವನೂ ಆದ ನಂದೀಶ್ವರನ 
ಅವತಾರಿಯಾದ ಬಸವೇಶ್ವರನು ನಮ್ಮನ್ನು ಕೈಬಿಡದೆ ಸತತವೂ ರಕ್ಷಿಸಲಿ . [ಭೂಭತ್ 
ಅರಸು , ಮೇರುಪರ್ವತ; ಗಂಗಾಂಬಿಕಾ - ಈ ಹೆಸರಿನ ಬಸವಣ್ಣನ ಪತ್ನಿ , ಗಂಗೆ , ಮತ್ತು 
ಪಾರ್ವತಿ; ಪ್ರಣವ ರುಚಿ - ಶಿವೋವಾ ಪ್ರಣವಪ್ರೋಕಃ ಪ್ರಣವೋವಾಶಿವಸ್ಮತಃ 
ವಾಚ್ಯವಾಚಕಯೋರ್ಭೆದೋ ನಾತ್ಯಂತಮಿಹ ವಿದ್ಯತೇ || ಎಂಬ ಪ್ರಮಾಣಕ್ಕನುಸಾರ 


ಬಸವರಾಜ ವಿಜಯಂ 


ಗಂಗಾರಂಗತರಂಗಪ್ರಭವಕಣಗಣಸ್ಸಾರತಾರಾಪರೀತ 
ಸ್ವಾಂಗಾರ್ಥೆಂದುದ್ಯುತಿಪೊನ್ನಿಳಿತ ನಿಜಜಟಾಜೂಟವಿಭ್ರಾಜಮಾನಂ 
ಶೃಂಗಾರಾಸಾರಗೌರೀಕಬಳಿತಕಲಿತಾರ್ಧಾಂಗನುದಯಾದ್ರ್ರಾ 
ಪಾಂಗು ಮಾಂಗಲ್ಯಸಾಕಲ್ಯ ಮನೆಮಗೊಲವಿಂ ಮಾಳ್ಮೆ ನಿಚ್ಚಂ ತ್ರಿಣೇತ್ರಂ 


ವ್ಯಾನಮಾಮರ ಕಾಮಿನೀಜನಗಳದ್ದಮ್ಮಲ್ಲಪುಷ್ಪಾಪವಂ 
ತಾನೊಕೊಸ್ಸಿರೆ ಪಾದಪೀಠದೊಳದಂ ತುಂಬ ಶೃಂಗಾಳಿ ಬೆ 
೪ಾನುತ್ತುಂ ನಖರೋಚಿಯಿಂ ತೊಳಪವೋ ದಾನತವಾತದೋ 
ಷಾನೀಕಾಪನಯಪ್ರದರ್ಶಿನಿಯೆನಿಪ್ಪಿಶಾನಿಗಾಂ ವಂದಿಪೆಂ 


ವಾಗಿ ಶಿವನು ಓಂಕಾರ ಪ್ರಕಾಶಕನು . ಅದನ್ನೇ ಲಕ್ಷದಲ್ಲಿಟ್ಟು ಪ್ರಣವರುಚಿ ಎಂದ್ದಿ 
ದ್ದಾನೆ; ಭೂತಿ- ವಿಭೂತಿ ಐಶ್ವರ ನಂದಿಕೇಶ್ವರನೇ ಬಸವೇಶ್ವರಾವತಾರಿ ಎಂಬ ಕಾರಣ 
ದಿಂದ ಇಬ್ಬರಲ್ಲ ಅಭೇದ] ( ೨) ದೇವಗಂಗಾನದಿಯ ಚಲಿಸುತ್ತಿರುವ ತೆರೆಗಳಿಂದ 
ಹುಟ್ಟಿದ ಜಲಕಣಗಳೆಂಬ ಬಹಳ ನಕ್ಷತ್ರಗಳ ಸಮೂಹದಿಂದ ಸುತ್ತುವರಿಯಲ್ಪಟ್ಟ ಅಂಗ 
ವುಳ್ಳವನೂ , ಅರ್ಧಚಂದ್ರನ ಕಾಂತಿಯಿಂದ ಪ್ರಕರ್ಷವಾಗಿ ಮಿಳಿತಗೊಂಡ ನಿಜ ಜಟಾ 
ಪಟಲದಿಂದ ವಿಭಾಜಮಾನನಾಗಿರುವವನೂ , ಶೃಂಗಾರರಸಧಾರಾ ಸ್ವರೂಪಳಾದ 
ಪಾರ್ವತೀ ದೇವಿಯಿಂದ ಅರ್ಧಶರೀರವು ಆಕ್ರಮಿಸಲ್ಪಟ್ಟು , ಅಭಿನ್ನನಾಗಿರುವವನೂ , 
ಹುಟ್ಟುತ್ತಿರುವ ಕರುಣಾರಸದಿಂದ ಆದ್ರ್ರಗೊಂಡಿರುವ ಕಟಾಕ್ಷಗಳುಳ್ಳವನೂ ಮೂರು 
ನೇತ್ರಗಳಿಂದ ಕೂಡಿರುವವನೂ ಆದ ಶಿವನು ಸಕಲ ಮಂಗಲಗಳನ್ನು ಸತತವೂ ಪ್ರೀತಿ 
ಯಿಂದ ನಮಗೆ ಉಂಟುಮಾಡಲಿ . [ ರಂಗತ್ + ತರಂಗ -ಕುಣಿಯುತ್ತಿರುವ ಅಂದರೆ 
ಚಲಿಸುತ್ತಿರುವ ಅಲೆ. ಪ್ರಕರ್ಷದಿಂದ ಮಿಳಿತ -ಪ್ರೊಸ್ಮಿಳಿತ - ಚೆನ್ನಾಗಿ ಮಿಳಿತಗೊಂಡ. 
ಉದ್ಯತ್ + ದಯಾ + ಆದ್ರ್ರ + ಆಪಾಂಗ - ಉದಯಗೊಂಡ ದಯಾರಸದಿಂದ ಆದ್ರ್ರ 
ಗೊಂಡ ಕಣ್ಣಿನಕೊನೆ. ಸಕಲದ ಭಾವ - ಸಾಕಲ್ಯ ] ೩ . ನಮಸ್ಕರಿಸುತ್ತಿರುವ ದೇವತಾ 
ಸ್ತ್ರೀಯರುಗಳ ಜಾರಿಹೋದತುರುಬುಗಳಲ್ಲಿರುವ ಪುಷ್ಪಸಮೂಹಗಳ ಮಕರಂದ ರಸವು 
ಪಾದಗಳನ್ನಿಡುವ ಪೀಠದ ಮೇಲೆ ಸುರಿದು ಶೋಭಮಾನವಾಗಿದೆ . ಆ ಮಕರಂದವನ್ನು 
ಪಾನಮಾಡಲು ಆರಿಸಿ ಬಂದು ಮುಕ್ತಿ ಪಾನ ಮಾಡುತ್ತಿರುವ ದುಂಬಿಗಳ ಸಾಲು ಪಾದ 
ನಖಗಳ ಕಾಂತಿಯಿಂದ ಬಿಳಿಯ ಬಣ್ಣವನ್ನು ಹೊಂದಿ ಪ್ರಕಾಶಿಸುವಹಾಗೆ ಮಾಡಿದೆ. 
( ಅದು) ನಮಸ್ಕರಿಸುತ್ತಿರುವ (ಸಮಸ್ತ ) ಭಕ್ತಿಯರ ಸಮೂಹದ ಪಾಪರಾಶಿಯನ್ನು 
ಹೋಗಲಾಡಿಸುತ್ತಿರುವಳೋ ಎಂಬ ಹಾಗಿದೆ ; ಇಂತಹ ಈಶಾನ ಮೂರ್ತಿಯ 


1 ನ ( ಮು ) 


ಪ್ರಥಮಾಶ್ವಾಸಂ 


ಶುಂಭನಿಶುಂಭದರ್ಪಹರೆ ಶಂಬರವೈರಿವಧಮನೋಗದ 
ಸ್ವಂಭಿನಿ ಕುಂಭಿನೀಧರಕುಮಾರಿ ಕುಮಾರಗಜಾಸ್ಯಮಾತೆ ನಿ 
ರ್ದಂಭತಪಃಪಲಬ್ದ ಪಶುಪಾರ್ಧಕಳೇವರೆ ಲೋಕಧಾತ್ರಿ ವಿ 
ಶ್ವಂಭರಜಂಭಭಿಕ್ಷಣತೆ ಪಾರ್ವತಿ ಪಾಲಿಪುದೆನ್ನ ನಂಬಿಕೆ 


ಶಿವನಡಿಗಳೆ ಮುಂಬರಿದು ಕುಂಬಿಡುವಬ್ಬ ಭವಾದಿ ದೇವರೊ 
ಪುವ ಕನಕಸ್ತುರನ್ಮಕುಟಘಟ್ಟನದಿಂ ಸುರಿದೊಟ್ಟಿಲಾದ ರೇ 
ಣುವನಿರದೊಟ್ಟಿಕೊಂಡು ಕನಕಾಚಳದಂತತಿರಮ್ಯವಾದ ದಾ 
ನವಿಸರನಿರ್ಝರಂ ಗಜಮುಖಂ ಮಿಗೆ ಮಾಲೈಮಗಿಷ್ಟಸಿದ್ದಿಯಂದು 

ಆರತಿ 
ಹರತೇಜಃಪುಂಜಪುಂಜೀಕೃತತನು ಸತಮಸ್ಕಾರಕಾರಾತಿ ಧಾತ್ರೀ : 
ಧರಪುತ್ರೀಪುತ್ರನಿಪ್ರಭವರುಚಿಯಶಸ್ಸಾರಿ ವಿಸ್ತಾರಶಕ್ತಿ 


ಸತಿಯಾದ ಪಾರ್ವತೀ ದೇವಿಗೆ ನಾನು ನಮಸ್ಕರಿಸುತ್ತೇನೆ. ( ೪) ಶುಂಭನಿಶುಂಭರೆಂಬ 
ರಾಕ್ಷಸರ ದರ್ಪವನ್ನು ಹರಣಮಾಡಿದವಳೂ , ಶಂಬರನ ವೈರಿಯಾದ ಮನ್ಮಥನ 
ಹೆಂಡತಿ ರತಿದೇವಿಯ ಮನೋದುಃಖವನ್ನು ನಿವಾರಣೆ ಮಾಡಿದವಳೂ , ಭೂಮಿಯನ್ನು 
ಧಾರಣ ಮಾಡಿದ ಹಿಮವಂತನ ಮಗಳಾದವಳೂ , ಷಣ್ಮುಖಸ್ವಾಮಿ ಮತ್ತು ಗಣಪತಿ 
ಯರುಗಳಿಗೆ ತಾಯಿಯೆನಿಸಿರುವವಳೂ , ನಿಷ್ಕಾಪಟ್ಯದಿಂದ ಕೂಡಿದ ತಪಸ್ಸನ್ನಾಚರಿಸಿ 
ಪಶುಪತಿಯ ಅರ್ಧದೇಹವನ್ನು ಪಡೆದಂಥವಳೂ , ಸಮಸ್ತ ಜಗತ್ತಿನ ಮಾತೆಯೆನಿಸಿ 
ದವಳೂ , ಶ್ರೀವಿಷ್ಣು , ದೇವೇಂದ್ರಾದಿಗಳಿಂದ ನಮಸ್ಕರಿಸಿಕೊಳ್ಳುವವಳೂ ತಾಯಿಯೂ 
ಆದ ಪಾರ್ವತೀದೇವಿಯೇ ನಮ್ಮನ್ನು ರಕ್ಷಿಸು. [ ಶಂಬರವೈರಿ- ಶಂಬರನೆಂಬ ರಾಕ್ಷಸರಿ 
- ಮನ್ಮಥ, ಕುಂಭಿನೀಧರ -ಕುಂಭಿನಿ -ಭೂಮಿ, ಧರ- ಧಾರಣಮಾಡಿದುದು- ಹಿಮಾಲಯ . 
ಪಶುಪ- ಪಶು - ಜೀವರುಗಳನ್ನು , ಪ - ಪಾಲಿಸುವವನು - ಶಿವ ; ವಿಶ್ವಂಭರ - ವಿಶ್ವವನ್ನು 
ಪಾಲಿಸುವುದರಲ್ಲಿ ನಿಯುಕ್ತ - ವಿಷ್ಣು ; ಜಂಭಭಿತ್ - ಜಂಭಾಸುರನ್ನು ಭೇದಿಸಿದವನು 
ದೇವೇಂದ್ರ . ೫ . ಪರಮೇಶ್ವರನ ಪಾದಗಳಿಗೆ ನಾಮುಂದು ತಾಮುಂದೆಂದು 
ನಮಸ್ಕಾರ ಮಾಡುವಂತಹ ಬ್ರಹ್ಮನೇ ಮೊದಲಾದ ದೇವತೆಗಳ ಪ್ರಕಾಶಮಾನವಾಗಿ 
ಹೊಳೆಯುವ ಬಂಗಾರದ ಕಿರೀಟಗಳ ಪರಸ್ಪರ ತಾಡನದಿಂದ ಸುರಿದು ರಾಶಿಗೊಂಡ 
( ಆಬಂಗಾರದ) ಹುಡಿಯನ್ನು ಮೈಮೇಲೆ ಎರಚಿಕೊಂಡು ಮದೋದಕ ಸಮೂಹವೆಂಬ 
ಗಿರಿನಿರ್ಝರಗಳುಳ್ಳವನಾದ ಕಾರಣದಿಂದ ಮೇರುಪರ್ವತದ ಹಾಗೆ ಮನೋಹರವಾಗಿ 
ಪ್ರಕಾಶಿಸುವಂತಹ ಗಣಪತಿಯು ನಮ್ಮ ಮನೋರಥಗಳನ್ನು ಈಡೇರಿಸುವವನಾಗಲಿ , 
[ ಅಬ್ಬಭವ- ಬ್ರಹ್ಮ .] ೬ . ಹರನ ತೇಜೋರಾಶಿಯು ಒಟ್ಟಾಗಿ ಸೇರಿ ಆದ ಶರೀರವುಳ್ಳ 
ವನೂ , ತಮೋಗುಣದಿಂದಕೂಡಿದ ತಾರಕಾಸುರನೆಂಬ ದೈತ್ಯನಿಗೆ ವೈರಿಯಾದವನೂ , 
ಭೂಮಿಯನ್ನು ಧಾರಣ ಮಾಡಿದ ಹಿಮವಂತನ ಮಗಳಾದ ಪಾರ್ವತಿಯ ಪುತ್ರನೂ , 
ಅತ್ರಿ ಮಹರ್ಷಿಯ ಪುತ್ರನಾದ ಚಂದ್ರನ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶವೆಂಬ 


ಬಸವರಾಜ ವಿಜಯಂ 


ಸ್ಟುರಿತಂ ಕ್ರೌಂಚಾಚಲಚೇದಕನಖಿಲ ಕಲಾಶಾಲಿ ಲೀಲಾಲಸ 
ಕಿರಥಂ ಮತ್ಯಾವ್ಯಕೋಳಂ ಕರುಣಿಸುಗೆ ಮಹದಾರಸಾರಂ ಕುಮಾರಂ 


ರುದ್ರೋ ದ್ರಾಳಿಕಾಕ್ಷಿಪ್ರಭವಶಿಖಶಿಖಾವಿರ್ಭವಜ್ಜಂಭಭದ್ರದಲ್ಲಿದ್ದ 
ತೊದ್ರಶ್ನಿಸರ್ಜದುದ್ದೀಷಣತಟಿದುರುದಂಷ್ಟಾಕರಾಳಾಸ್ಯಕಾಯಂ 
ರೌದ್ರೋದ್ರೇಕಪ್ರತಾಪಪ್ರಶಮಿತಪಟುದಷ್ಟಿಗಾಮರ್ತ್ಯದರ್ಪ 
ಭದ್ರಶ್ರೀದಾನಿ ತಾನಕ್ಕೆಮಗೆ ದುರಿತವಿದ್ರಾವಣಂ ವೀರಭದ್ರಂ 
ಶರಣಾನಂದಸುಧಾಬಿ ಶೀತಕಿರಣಂ ಬ್ರಹ್ಮಾಚ್ಯುತೇಂದ್ರರ್ಚಸ . 
ಚರಣಂ ಭಾವಭವಪ್ರಭಾವಹರಣಂ ನಿರ್ವಾಣಲಕ್ಷಿಸುಖಾ 
ವರಣಂ ನಿಶ್ಚಲಚಿತ್ತು ಖಾದಿಕರಣಂ ಕಲ್ಯಾಣಭಾಸ್ಕದ್ದುಣಾ 
ಭರಣಂ ಶ್ರೀಬಸವೇಶನೊಲ್ಲು ಕರಣಂಬೆಗೆಸದ್ಭಕ್ತಿಯಂ 


ಯಶಸ್ಸಿನಲ್ಲಿ ತೇಲಾಡುತ್ತಿರುವವನೂ , ಅಪರಿಮಿತ ಶಕ್ತಿಯಿಂದಕೂಡಿದ ಶಕ್ರಾಯುಧ 
ದಿಂದ ಪ್ರಕಾಶಿಸುವವನೂ , ಕ್ರೌಂಚಪರ್ವತವನ್ನು ಇಬ್ಬಾಗಮಾಡಿದವನೂ , ಸಮಸ್ತ 
ಕಲೆಗಳಿಂದ ತುಂಬಿದವನೂ , ಲೀಲೆಯಿಂದ ಶೋಭಿಸುವ ನವಿಲನ್ನು ವಾಹನವಾಗಿ 
ಉಳ್ಳವನೂ , ಮಹಾಉದಾರದ ಸಾರನೂ ಆದ ಷಣ್ಮುಖ ಸ್ವಾಮಿಯು ನನ್ನ ಈ 
ಕಾವ್ಯಕ್ಕೆ ಒಳ್ಳೆಯದನ್ನು ಕರುಣಿಸಲಿ . ೭ . ಶಿವನ ತೆರೆಯಲ್ಪಟ್ಟ ಹಣೆಗಣ್ಣಿನಿಂದ 
ಜನಿಸಿದ ಅಗ್ನಿಜ್ವಾಲೆಯಿಂದ ಅವತರಿಸಿದವನೂ , ಇಂದ್ರನೀಲಮಣಿಯಂತೆ ಹೊಳೆ 
ಯುವ ಕಾಯವುಳ್ಳವನೂ , ಅತಿಭಯಂಕರವಾದ ಮಿಂಚಿನಂತೆ ಉದ್ದವಾದ ಕೋರೆ 
ದಾಡೆಯ ಹಲ್ಲುಗಳಿಂದ ಕೂರವಾಗಿ ಕಾಣುವ ಮುಖವುಳ್ಳವನೂ , ರೌದ್ರದ ಉದ್ರೇಕ 
ವುಳ್ಳ ಪರಾಕ್ರಮದಿಂದ ದಕ್ಷನಯಜ್ಞವನ , ದೇವತೆಗಳ ದರ್ಪವನ್ನೂ ಅಡಗಿಸಿದವನೂ 
ಪಾಪಪರಿಹಾರಕನೂ ಆದ ವೀರಭದ್ರೇಶ್ವರನು ನಮಗೆ ಸಮೃದ್ಧವಾದ ಶುಭವನ್ನುಂಟು 
ಮಾಡುವವನಾಗಲಿ. [ರುದ್ರ + ಉನ್ನಿದ್ರ + ಅಳಿಕ + ಅಕ್ಷಿ + ಪ್ರಭವ - . ರುದ್ರನಿಂದ 
ತೆರೆಯಲ್ಪಟ್ಟ ಹಣೆಯ ಕಣ್ಣಿನಿಂದ ಹುಟ್ಟಿದವ - ವೀರಭದ್ರ ; ಜಂಭ + ಭಿಕ್ + ರತ್ನ 
ಜಂಭಾಸುರನನ್ನು ಕೊಂದವನಾದ ಇಂದ್ರನ ಹೆಸರಿನ ' ಇಂದ್ರನೀಲಮಣಿ' ಎಂದು 
ಯೋಗರೂಢಿಯ ಅರ್ಥವನ್ನಿಲ್ಲಿ ತಿಳಿಯಬೇಕು.] ೮. ಶರಣ ಜನರ ಸಂತೋಷವೆಂಬ 
ಕ್ಷೀರ ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿರುವವನು , ಬ್ರಹ್ಮ ವಿಷ್ಣು ದೇವೇಂದ್ರಾದಿ 
ಗಳಿಂದ ಅರ್ಚಿಸಿಕೊಳ್ಳಲ್ಪಡುವ ಶ್ರೇಷ್ಟವಾದ ಪಾದಗಳುಳ್ಳವನೂ , ಮನ್ಮಥನ 
ಪ್ರಭಾವವನ್ನು ಹರಣಮಾಡಿದವನೂ , ಮೋಕ್ಷವೆಂಬ ಲಕ್ಷ್ಮಿಯ ಸುಖದಿಂದ ತುಂಬಿ 
ದವನೂ , ಸುಸ್ಥಿರವಾದ ಜ್ಞಾನವೆಂಬ ಆನಂದಕ್ಕೆ ಆಶ್ರಯದಾತನೂ , ಮಂಗಳಕಾರ 
ಕಗಳಾದ ಸದ್ಗುಣಗಳೇ ಭೂಷಣವಾಗಿ ಉಳ್ಳವನೂ ಆದ ಶ್ರೀ ಬಸವೇಶ್ವರನು ( ನನ್ನನ್ನು ) 
ಮೆಚ್ಚಿ ಕಾರುಣ್ಯದಿಂದ ಸದ್ಭಕ್ತಿಯನ್ನು ಉಂಟುಮಾಡುವವನಾಗಲಿ . [ ಭಾವ + ಭವ + 
ಪ್ರಭಾವ ಹರಣಂ = ಭಾವದಲ್ಲಿ ಹುಟ್ಟುವವನಾದ ಮನ್ಮಥನ ಪ್ರಭಾವವನ್ನು ಹರಣ 


ಪ್ರಥಮಾಶ್ವಾಸಂ 


ಮೋಹಧ್ಯಾಂತದಿವಾಕರ ಪ್ರಬಳಮಾಯಾಭೀಕರಂ ಭವ್ಯಸಂ 
ದೋಹಸ್ತುತ್ಯಗುಣಾಕರಂ ಘನಕೃಪಾರತ್ನಾಕರಂ ದುರ್ಮತ 

ಹಾಂಭೋಜಸುಧಾಕರಂ ಪ್ರಣತವೃಂದಕರಂ ಮಾ ವೀ 
ತಾಹಂಕಾರಸುಬೋಧಚನ್ನಬಸವಂ ಸುಜ್ಞಾನಸಂಪತ್ತಿಯಂ 


ಜಿತವಾಯಂ ನಿರಪಾಯನ ತಚಿದಂಗಂ ಸದ್ದಯಾಪಾಂಗನೂ 
ರ್ಜಿತಶೀಲಂ ಶ್ರುತಿಮೂಲನಾತ್ಯ ಶಿವಮಂತ್ರಂ ಪೊಕ್ಕತಂತ್ರಂ ಕುಸಂ 
ಸೃತಿದೂರಂ ಗಣಸಾರನನ್ಯ ಸಮಯಾಹಂಕಾರಶಂಕಾಹರಂ 
ಸತತಂ ಮಾಲೈವಗಲ್ಲಮಪ್ರಭುವರಂ ವೈರಾಗ್ಯಸೌಭಾಗ್ಯಮ 


೧೦ 


ಮಾಡಿದವನು -- ಬಸವಣ್ಣ ( ಇಲ್ಲಿ ಬಸವೇಶ್ವರನು ಮನ್ಮಥ ಪ್ರಭಾವಕ್ಕೆ ಒಳಗಾಗಿದ್ದಿಲ್ಲ 
ವೆಂದು ಭಾವ.] ೯ , ಆಜ್ಞಾನವೆಂಬ ಕತ್ತಲೆಗೆ ಸೂರನೋಪಾದಿಯಲ್ಲಿರುವವನೂ ; 
ಪ್ರಬಲವಾದ ಮಾಯೆಗೆ ಅಂದರೆ ಅಜ್ಞಾನಕ್ಕೆ ಭಯಂಕರನೆನಿಸಿದವನೂ ; ಪೂಜ್ಯರೆನಿಸಿದ 
ಜನರುಗಳ ಸಮೂಹದಿಂದ ಕೊಂಡಾಡಿಸಿಕೊಳ್ಳುವುದಕ್ಕೆ ಯೋಗ್ಯವಾದ ಸದ್ಗುಣಗಳಿಗೆ 
ಜನ್ಮಭೂಮಿಯಾಗಿರುವವನೂ ; ಶ್ರೇಷ್ಠವಾದ ಕೃಪೆ ಎಂಬ ರಸಕ್ಕೆ ಸಮುದ್ರ 
ದೋಪಾದಿಯಲ್ಲಿರುವವನೂ ; ದುಷ್ಟವಾದ ಮತಗಳ ಸಮೂಹವೆಂಬ ಕಮಲಗಳಿಗೆ 
ಚಂದ್ರನೋಪಾದಿಯಲ್ಲಿರುವವನೂ , ನಮಸ್ಕಾರಮಾಡುವ ಭಕ್ತರುಗಳ ಸಮೂಹಕ್ಕೆ 
ಸಂಪತ್ತನ್ನುಂಟುಮಾಡುವವನೂ , ಅಹಂಕಾರವನ್ನು ಹೋಗಲಾಡಿಸಿದವನೂ , 
ಶ್ರೇಷ್ಮಜ್ಞಾನಿಯೂ ಆದ ಚೆನ್ನಬಸವೇಶ್ವರನು ನಮಗೆ ಸಮಾಚೀನವಾದ ಸಂಪತ್ಯ 
ನ್ನುಂಟುಮಾಡಲಿ. ಮೋಹ+ ಧೈಾಂತ + ದಿವಾಕರ -ಮೋಹವೆಂಬ ಕತ್ತಲೆಗೆ ಸರ 
ಚೆನ್ನಬಸವಣ್ಣ ; ಭವ್ಯ + ಸಂದೋಹ+ ಸುತ್ಯ + ಗುಣಾಕರಂ - ಪೂಜ್ಯರಾದವರ ಸಮೂಹ 
ದಿಂದ ಸುತ್ತಿಸಲ್ಪಡುವ ಗುಣಗಳಿಗೆ ಜನ್ಮಭೂಮಿಯಾದವನು ಚೆನ್ನಬಸವಣ್ಣ . 
೧೦ . ಮಾಯೆಯನ್ನು ಗೆದ್ದವನೂ , ನಾಶರಹಿತನೂ , ಪ್ರಕಾಶರೂಪವಾದ ಜ್ಞಾನ 
ಮಯವಾದ ಶರೀರದಿಂದ ಕೂಡಿದವನೂ ( ಅಂಗಗುಣಗಳೆಲ್ಲ ನಾಶವಾಗಿ ಲಿಂಗಗುಣ 
ಗಳಿಂದ ವಿಶಿಷ್ಟನಾದವನೆಂಬ ಭಾವ) ದಯೆಯೆಂಬ ರಸದಿಂದ ತುಂಬಿದ ಕಡೆಗಣ್ಣುಗಳ 
ಕಾಂತಿಯಿಂದ ಕೂಡಿದವನೂ , ಅತ್ಯಧಿಕವಾದ ಶೀಲಸಂಪತ್ತಿನಿಂದ ಕೂಡಿದವನೂ , 
ವೇದಗಳಿಗೆ ಮೂಲಕಾರಣನೂ , ಶಿವಪಂಚಾಕ್ಷರೀಮಂತ್ರವನ್ನು ಹೊಂದಿರುವವನೂ , 
ಶೈವಾಗಮಗಳನ್ನು ಸುರಿದವನೂ , ದುಷ್ಟವಾದ ಸಂಸಾರ ಸಂಬಂಧದಿಂದ ದೂರನಾದ 
ವನೂ , ಶಿವಗಣಗಳಲ್ಲೆಲ್ಲ ಶ್ರೇಷ್ಟನೆನಿಸಿದವನೂ , ಅನ್ಯಮತಗಳ ಗರ್ವದಿಂದುಟಾದ 
ಸಂಶಯವನ್ನು ಹೋಗಲಾಡಿಸಿದವನೂ ಆದ ಶ್ರೇಷ್ಟ ಅಲ್ಲಮ ಪ್ರಭುವು ನಮಗೆ ಸದಾ 
ವೈರಾಗ್ಯಸೌಭಾಗ್ಯವನ್ನುಂಟುಮಾಡಲಿ . [ ಚಿತ್ + ಅಂಗ ಪ್ರಕಾಶಮಾನವಾದ ಶರೀರ 
ಮಂತ್ರ ಶರೀರಿ, ಅಂಗಗುಣಗಳೆಲ್ಲ ನಾಶವಾಗಿ ಲಿಂಗಪ್ರಕಾಶದಲ್ಲಿ ಅವು ಪ್ರಕಾಶಿಸುವಿಕೆ 
ಯೆಂದು ತಾತ್ಸರ , ಈಶ್ವರನ ವಿಶೇಷಣಗಳನ್ನೆಲ್ಲ ಇಲ್ಲಿ ಪ್ರಭುದೇವರಿಗೆ ಕವಿ 


ಬಸವರಾಜ ವಿಜಯಂ 


ಸದ್ಗುರುವಾದಿಗಾದಿ ಗುರುಜಂಗಮಕೋಟಿಗೆ ಮುಖ್ಯನಾದ ಭಾ 
ಸ್ವದ್ಭುರುವಾಗಮಂಗಳಡಿಗಾಣದೆ ಬೊಬ್ಬಿಡೆ ಪಾಟಿಗೆಯೂದು 
ದ್ಯದ್ದುರು ಭಕ್ತದೇಹಿಕಲಸದ್ಗುರು ಷಟ್ಕಲಚಿಯಾಸ್ಪದಂ 
ಮದ್ಗುರು ರೇಣುಕೇಶ್ವರಮಹಾಗುರು ಮಾಮಗಿಷ್ಟಸಿದ್ಧಿಯಂ 


- ೧೧ 


ನತನಾನಾನರನಾಥಮೌಲಿಘಟಿತಸ್ವಾರಾಣ್ಮಣಿಂದಿಂದಿರ 
ಪ್ರತತಿ ಪ್ರಸ್ತುರಿತಂಗಳಿಷ್ಟವರ ಸೌಗಂಧಾಸ್ಪದಂಗಳಹಾ 
ವ್ರತಭ್ರತಾಪಮಾನಸಾಮಳ ಸರೋವಾಸಾಶ್ರಿತಶ್ರೀಗಳಾ 
ಚತುರಾಚಾರ್ಯಪದಾಂಬುಜಂಗಳೆಮಗೀಗಾಮೋದಸಂದೋಹನಂ 


ಆರೋಪಿಸಿದ್ದಾನೆ. ಕಾರಣ : ಲಿಂಗಮುಖವೇಜಂಗಮವೆಂಬ ತತ್ತ್ವವನ್ನುನುಸರಿಸಿ.] 
೧೧ . ಶ್ರೇಷ್ಠಗುರುವೂ , ಅನಾದಿಗುರುವೂ , ಜಂಗಮ ಸಮೂಹದಲ್ಲಿ ಅಗ್ರೇಸರನೂ , 
ಪ್ರಕಾಶಮಾನನಾದ ಗುರುವೂ , ಆಗಮಗಳ ಸಮೂಹವು ( ಆತನ) ಪಾದಗಳನ್ನು ಕಾಣದೆ 
ಕೂಗು ಲು ಅನುಪಮನಾದಂತಹನೆನಿಸಿದ ಶ್ರೇಷ್ಠ ಗುರುವೂ , ಭಕ್ತನೇ ದೇಹವಾಗಿ 
ಉಳ್ಳ ತೇಜೋಮಯನಾದ ಗುರುವೂ , ಭಕ್ತ , ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ , 
ಶರಣ , ಐಕ್ಯ ಇತ್ಯಾದಿ ಷಟಸ್ಥಳಗಳಿಂದುಂಟಾದ ಜ್ಞಾನಕ್ಕೂ - ಜ್ಞಾನಕ್ರಿಯೆಗೂ ಆಸ್ಪದ 
ನಾದವನೂ ಆದ ನನ್ನ ಗುರು ರೇಣುಕೇಶ್ವರ ಗುರುವು ನನಗೆ ಇಷ್ಟ ಸಿದ್ಧಿಯನ್ನುಂಟು 
ಮಾಡಲಿ. [ ಚಿತ್ಕ್ರಿಯಾ-ವೀರಶೈವ ಸಿದ್ದಾಂತವು ಜ್ಞಾನ ಮತ್ತು ಕ್ರಿಯಾ ಸಮನ್ವಯ 
ಸಿದ್ಧಾಂತವಾದ ಕಾರಣ ಗುರುವಿಗೆ ' ಚಿತ್ಕ್ರಿಯಾಸ್ವರ' ನೆಂಬ ವಿಶೇಷಣವು ಕೊಡಲ್ಪ 
ಟ್ಟಿದೆ. ಭದೇಹಿಕಲಸದ್ಗುರು - ಗುರುವಾದರೂ ಭಕ್ತಿಶ್ಚಲವೆಂಬುದು ಷಟ್‌ಸ್ಥಲ 
ಸಿದ್ದಾಂತದ ಪ್ರಧಾನ ಲಕ್ಷಣವಾದ್ದರಿಂದ ಭಕ್ತನ ಲಕ್ಷಣಗಳುಳ್ಳ ದೇಹ ಧರಿಸಿದಶ್ರೇಷ್ಠ 
ಗುರು ಎಂದು ರೇಣುಕಾಚಾದ್ಯರಿಗೆ ವಿಶೇಷಣ ಕೊಡಲ್ಪಟ್ಟಿದೆ.] ೧೨. ನಮಸ್ಕರಿಸು 
ತಿರುವ ಅನೇಕ ರಾಜರುಗಳ ಕಿರೀಟದಲ್ಲಿ ಕೆತ್ತಲ್ಪಟ್ಟ ( ಕೆಚ್ಚಲಾಗಿರುವ) ಇಂದ್ರನೀಲ 
ಮಣಿಗಳೆಂಬ ದುಂಬಿಗಳ ಸಮೂಹದಿಂದ ಪ್ರಕಾಶಿಸುತ್ತಿರುವವುಗಳಾದ, ( ಭಕ್ತ ಜನರು 
ಗಳ) ಅಭೀಷ್ಟವಾದ ವರಗಳೆಂಬ ಸುಗಂಧಕ್ಕೆ ಆಶ್ರಯಸ್ಥಾನಗಳೆನಿಸಿದ, ಶ್ರೇಷ್ಠವಾದ 
ವ್ರತಾಚರಣೆಗಳನ್ನು ಹೊಂದಿರುವ ತಪಸ್ವಿಗಳಾದ ಜನರುಗಳ ಮನಸ್ಸೆಂಬ ನಿರ್ಮಲ 
ಸರೋವರಗಳಲ್ಲಿ ವಾಸಗೊಂಡಿರುವ ( ಆಶ್ರಯಗೊಂಡಿರುವ), ಪ್ರಸಿದ್ದರಾದ ರೇಣುಕ 
ದಾರುಕಾದಿ ನಾಲ್ವರು ಆಚಾರರ ಪಾದಕಮಲಗಳು ನನಗೆ ಸಂತೋಷವೆಂಬ ಸುಗಂಧದ 
ಸಂದೋಹವನ್ನು ಉಂಟುಮಾಡಲಿ . [ ವತ + ಭ್ರತ್ + ತಾಪಸವ್ರತಶೀಲರಾದ 
ತಪಸ್ವಿಗಳು ; ಸರಃ + ವಾಸ . ಆಶ್ರಿತ + ಶ್ರೀಗಳ್ - ಸರೋವರದಲ್ಲಿ ವಾಸಿಸಿ ಆಶ್ರಯ 
ಸ್ಥಾನ ಹೊಂದಿರುವ ಸಂಪದ್ಯುಕ್ತವಾದವು ಅಥವಾ ಮಂಗಳಕರವಾದವುಗಳು ( ಚತುರಾ 


1 ಳಚ್ಚ ( ದ) 


ಪ್ರಥಮಾಶ್ವಾಸಂ 


ಖಂಡಿತದೃಪ್ಪದುರ್ಮತವಿವಾದವಿಚಕ್ಷಣವಾದಕೋವಿದ 
ರ್ದಂಡಿತಮಾನಸಾದಿಕರಣಾಂಗಮಹಾಶಿವಭಕ್ತಪಾಲಕ 
ರ್ಮ೦ಡಿತವೀರಶೈವಮತದಿವ್ಯಮಹತ್ವ ನಿದರ್ಶನಕ್ಷಮ 
ರ್ಪಂಡಿತರೀವರಕ್ಕೆಮಗೆ ಮೂವರತೀವಮತಿಪ್ರಕಾಶಮಂ 


ಕಾಮಾರಾತಿನಿಕಾಮಕೋಮಲಪದಧಾನಾಮೃತಾಸ್ವಾದನ 
ಪ್ರೇಮಂಸೋಮಕರಾವಳಪ್ರಭಯಶಃಶ್ರಿಮಂಡಿತಾಶೋತ್ರಂ 
ವ್ಯಾಮೋಹಾವಯವೈದ್ಯನಾದ್ಯನನಘಂ ಕ್ಷೇಮಕರಂ ನಾಗಮ 
ರ್ತ್ಯಾಮರ್ತ್ಯಸ್ತುತ ಸಿದ್ದರಾಮನೆಮಗೀಗತ್ಯರ್ಜಿತಶ್ರೇಯಮಂ 


ಭೂವಳಯಪ್ರಸಿದ್ದ ಸುಖಭೋಗವನೊಕ್ಕು ವಿರಾಗಭಾವವೇ 
ಭಾವದೊಳಾಗೆ ಭಾವಭವನಂ ಸಲೆ ಭಂಗಿಸಿ ಲಿಂಗವಂಗದೊ 


ಚಾತ್ಯರ ಪಾದಕಮಲಗಳಿಗೆ ವಿಶೇಷಣ ]. ೧೩ . ಕುತವಾದ ಮತಗಳ ಸಂಬಂಧ 
ದಿಂದ ಗರ್ವಿಷ್ಠರಾದವರುಗಳನ್ನು ವಾದದಲ್ಲಿ ಖಂಡಿಸುವ ವಿಷಯದಲ್ಲಿ ಕೋವಿದರಾದ 
ವರು , ಮನಸ್ಸು ಮತ್ತು ಇಂದ್ರಿಯ ಶರೀರಾದಿಗಳನ್ನು ನಿಗ್ರಹಿಸಿದವರೂ ( ಮನ, 
ಇಂದ್ರಿಯ ದೇಹಗುಣಗಳೆಲ್ಲ ಲಿಂಗಗುಣಗಳನ್ನಾಗಿಸಿಕೊಂಡವರೆಂದು ಭಾವ), ಪೂಜ್ಯ 
ವಾದ ವೀರಶೈವ ಮತತತ್ತ್ವಗಳನ್ನು ಮಹಿಮೆಯನ್ನು ಎತ್ತಿತೋರಿಸುವುದರಲ್ಲಿ 
ಸಮರ್ಥರೂ ಆದ ಶ್ರೀಪತಿಪಂಡಿತ, ಮಂಚಣಪಂಡಿತ , ಮಲ್ಲಿಕಾರ್ಜುನ ಪಂಡಿತರೆಂಬ 
ಮೂರು ಜನ ಪಂಡಿತರು ನನ್ನ ಮತಿಗೆ ಅಧಿಕವಾದ ಪ್ರಕಾಶವನ್ನು ಉಂಟುಮಾಡಲಿ . 
೧೪ . ಮನ್ಮಥ ವೈರಿಯಾದ ಪರಮೇಶ್ವರನ ಅತ್ಯಂತ ಕೋಮಲವಾದ ಪಾದಕಮಲ 
ಧ್ಯಾನವೆಂಬ ಅಮೃತಪಾನ ಮಾಡುವುದರಲ್ಲಿ ಪ್ರೇಮವುಳ್ಳವನೂ , ಚಂದ್ರಕಿರಣಗಳೊ 
ಪಾದಿಯಲ್ಲಿ ನಿರ್ಮಲ ಕಾಂತಿಯುಳ್ಳ ಕೀರ್ತಿಯ ಸಂಪತ್ತಿನಿಂದ ದಶದಿಕ್ಕುಗಳನ್ನು 
ಅಲಂಕಾರಗೊಳಿಸಿದವನೂ , ಅಜ್ಞಾನವೆಂಬ ರೋಗಕ್ಕೆ ವೈದ್ಯನೂ , ಪುರಾತನರಲ್ಲಿ 
ಶ್ರೇಷ್ಮನೂ ( ಆದ್ಯಂ), ಪಾಪರಹಿತನೂ ಕ್ಷೇಮಕರವೂ , ನಾಗಲೋಕ, ಮರ್ತಲೋಕ, 
ದೇವಲೋಕದ ಜನರಿಂದ ಸ್ತುತಿಸಲ್ಪಡುವವನೂ ಆದ (ಸೊನ್ನಲಿಗೆಯ ) ಸಿದ್ದರಾಮೇ 
ಶ್ವರನು ಅತ್ಯಧಿಕವಾದ ಶ್ರೇಯಸ್ಸನ್ನು ನಮಗೆ ಉಂಟುಮಾಡಲಿ . [ 

ಕೋಮಲ + ಪದ 
+ ಧ್ಯಾನ + ಅಮೃತ + ಆಸ್ವಾದನ + ಪ್ರೇಮ -ಕೋಮಲವಾದ ಪಾದಧ್ಯಾನವೆಂಬ , 
ಅಮೃತವನ್ನು ಆಸ್ವಾದಿಸುವಲ್ಲಿ ಪ್ರೇಮವುಳ್ಳವನು .ಸೋಮ + ಕರ + ಅವಳ + ಪ್ರಭ + 
ಯಶಃ ಶ್ರೀ ಚಂದ್ರನ ಕಿರಣಗಳಂತೆ ನಿರ್ಮಲವಾದ ಕಾಂತಿಯುಳ್ಳ ಕೀರ್ತಿಯೆಂಬ 
ಸಂಪತ್ತು .] ೧೫ . ಭೂಮಿಯಲ್ಲಿನ ಪ್ರಸಿದ್ದವಾದ ಸುಖೋಪಭೋಗಗಳನ್ನೆಲ್ಲ ತಿರಸ್ಕಾರ 
ಮಾಡಿ, ವೈರಾಗ್ಯಭಾವವೇ ( ತನ್ನ ) ನಿಜ ಸ್ವರೂಪವಾಗಿರಲು, ಭಾವೋದ್ಭವ 
ನಾದ ಮನ್ಮಥನ ಸಂಬಂಧದ ವಿಕಾರಗಳನ್ನೆಲ್ಲ ಜಯಿಸಿ, ಇಷ್ಟ , ಪ್ರಾಣ, ಭಾವ 
ಲಿಂಗೊಪಾಸನೆಯನ್ನು ಸ್ಕೂಲ, ಸೂಕ್ಷ್ಮ , ಕಾರಣ ದೇಹತ್ರಯಗಳಿಗೆ ತುಂಬಿಕೊಂಡು 


ಬಸವರಾಜ ವಿಜಯಂ 


ವೆ ನಿಜೇಚ್ಛೆಯಿಂ ಕದಳಿವೊಕ್ಕು ಶಿವೈಕ್ಯತೆಯಾಂತು ನಿಂದ ಮಾ 
ದೇವಿಯ ಪಾದಪಂಕರುಹಕಾಡಿಯಾಗಿಪೆನೆನ್ನ ಚಿತ್ತಮಂ 


೧೫ 


ಶಿವಪಕ್ಷ ಕತೆಾಂತು ಮಲು ಪದಮಂ ಕೈಕೊಂಡು ಮಾಲಿನ್ಯಮಂ 
ತವೆ ಬಿಟ್ಟಂಗಮನಾಳ ಶೇಷಸುಮನಃಸಂಸೇವ್ಯನಾಗುತ್ತೆ , 
ಕವನೇಜಾಕರಭಂಗ ಶಂಭುಸತಿ ತಾನೆಂಬwಅಂ ಭ್ರಂಗಿ ನಾ 
ಮವಿಶೇಷಂಬಡೆದಿರ್ದ ಚಿತ್ರಚರಿತಂ ನಿನ್ನ ಚಿತ್ತಾಬ್ಬದೊಳ್ 


ಶ್ರೀಕರವೀರ ಸಾಧುಸಹಕಾರನುದಂಚಿತಮುಕ್ತಕಂ ಸುಪ 

ದ್ಮಾಕರನುಮಪ್ರರುಚಿಮಂಜುಲತಾ ತನೂರ್ಜಿತಾಗಮಾ 
ಶ್ರೇಷ್ಟವಾದ (ಶ್ರೀಶೈಲದ) ಕದಳಿಯ ಬನವನ್ನು ಹೊಕ್ಕು , ಶಿವನಲ್ಲಿ ಐಕ್ಯಳಾದ ಮಹಾ 
ದೇವಿಯಕ್ಕನ ಪಾದಕಮಲಗಳಿಗೆ ನನ್ನ ಮನಸ್ಸನ್ನು ದುಂಬಿಯನ್ನಾಗಿ ಮಾಡುವೆನು . 
೧೬ . ಶಿವನೊಬ್ಬನ ಪಕ್ಷವನ್ನೇ ಹಿಡಿದು ( ಶಿವಶಕ್ಕಾತ್ಮಕವಾದ ಪರಮಾತ್ಮನಲ್ಲಿ ಶಿವ 
ನೊಬ್ಬನ ಪಕ್ಷವನ್ನೇ ಹಿಡಿದು ), ಮೂರು ಕಾಲುಗಳನ್ನು ಹೊಂದಿ ( ತನ್ನ ಪಕ್ಷವನ್ನು 
ಬಿಟ್ಟ ಕಾರಣ ಶಕ್ತಿಯು ಭಂಗಿಯಲ್ಲಿರುವ ತನ್ನ ವಾಮ ಭಾಗದ ಶಕ್ತಿಯನ್ನು ಸೆಳೆಯಲು 
ನೆಲಕ್ಕೆ ಬೀಳುವುದರಲ್ಲಿದ್ದ ಭಂಗಿಗೆ ಇನ್ನೊಂದು ಕಾಲುಕೊಟ್ಟಿದ್ದರಿಂದ ಒಟ್ಟು ಮೂರು 
ಕಾಲುಗಳನ್ನು ಪಡೆದು), ಮಾಯಾಸಂಬಂಧವಾದ ಮಾಲಿನ್ಯದ ಅಂಶವನ್ನು ಬಿಟ್ಟು 
ಕೊಟ್ಟ ದೇಹವನ್ನು ಹೊಂದಿದವನಾಗಿ, ಸಕಲ ದೇವತೆಗಳ ಸೇವೆಗೆ ಅರ್ಹನಾಗುತ್ತ , 
( ದೇವಸಭೆಯಲ್ಲಿ ನೃತ್ಯ ಮಾಡುವವನಾಗಿ ಅವರ ಸೇವೆಮಾಡಿ ಅವರ ಮನಸ್ಸಿಗೆ ಆನಂದ 
ಗೊಳಿಸುವ ಸೇವೆಮಾಡುತ್ತ ) , ಭಕ್ತರೆಂಬ ಕಮಲಗಳ ಸರೋವರದಲ್ಲಿನ ಶೃಂಗವಾದ 
ಶಿವನಿಗೆ ತಾನು ಸತಿ ಎಂಬ ಭಾವನೆಯನ್ನು ಹೊಂದಿದವನು (ಶರಣಸತಿ ಲಿಂಗಪತಿ ಎಂಬ 
ಭಾವವನ್ನು ಹೊಂದಿದವನು) ತಾನು ಎಂಬ ಪ್ರೀತಿಯಿಂದ ' ಭ್ರಂಗಿ ' ಎಂಬ ನಾಮ 
ವಿಶೇಷವನ್ನು ಹೊಂದಿದಂಥ, ಆಶ್ರಕರ ಚರಿತ್ರೆಯನ್ನು ಪಡೆದ ನೃಂಗೀಶ್ವರನು ನನ್ನ 
ಚಿತ್ರವೆಂಬ ಕಮಲದಲ್ಲಿ ಸದಾ ನಿಲ್ಲಲಿ. [ ಶೃಂಗೀಶ್ವರನು ತಾನು ಗಂಡಸಾದರೂ ಹೆಣ್ಣು 
ದುಂಬಿಯಾದುದು ವಿಚಿತ್ರವೆಂದು ಕವಿ ಹೇಳಿದ್ದಾನೆ. ಹೆಣ್ಣು ದುಂಬಿಗೆ ಎರಡು ರೆಕ್ಕೆ 
ಗಳಿದ್ದರೂ ಈ ಭಂಗಿಗೆ ಒಂದೇ ರೆಕ್ಕೆಯಿರುವುದು ವಿಚಿತ್ರ ; ದುಂಬಿಯು ಆರು ಪಾದ 
ಗಳುಳ್ಳದ್ದಾದರೂ ಮೂರು ಪಾದಗಳುಳ್ಳದ್ದೊಂದು ವಿಚಿತ್ರ ; ತಾನು ಕಪ್ಪು ಬಣ್ಣ 
ದ್ವಾದರೂ ಕಪ್ಪು ಬಣ್ಣವನ್ನು ಬಿಟ್ಟ ದೇಹವಾದುದು ವಿಚಿತ್ರ : ಸಕಲ ಸುಮನಸ್ಸು 
(ಹೂವು) ಗಳ ರಸವನ್ನು ಸೇವಿಸುವುದಕ್ಕೆ ಯೋಗ್ಯವಾದ ದುಂಬಿಯು, ಹೂವುಗಳಿಂದಲೇ 
ಸೇವಿಸುವುದಕ್ಕೆ ಯೋಗ್ಯವಾದುದು ವಿಚಿತ್ರ : ಭ್ರಂಗೀಶ್ವರನು ತಾನು ಗಂಡಸಾದರೂ 
ಹೆಣ್ಣುಂಬಿಯಾದ ' ಬೃಂಗಿ' ಎನಿಸಿದುದು ವಿಚಿತ್ರ . ಈ ಕಾರಣದಿಂದ ನೃಂಗೀಶ್ವರನ 
ಬಗೆಗೆ ಚಿತ್ರ ಚರಿತ್ರ ' ಎಂದು ಕವಿ ಹೇಳಿದ್ದಾನೆ.] ೧೭ . [ ಈ ಪದ್ಯ ತೋಂಟದ 
ಸಿದ್ದಲಿಂಗೇಶ್ವರ ಯತಿಗಳ ಮತ್ತು ತೋಟದ ಪರವಾಗಿ ಎರಡು ಅರ್ಥಗಳಿಂದ 


ಪ್ರಥಮಾಶ್ವಾಸಂ 


ನೀಕನುತಂ ಮಹಾವಿರತಿಸಂಯುತನಾದುದರಿಂದ ಸಾರ್ಥನಾ 
ಮಾಕರನಾದ ತೋಂಟದ ಗುರೂತ್ತಮನೊರ್ವನೆ ಸತ್ಪಳಪ್ರದಂ 


ಅಕಳಂಕಾಗಮಯುಕ್ತನುಗ್ರರುಚಿಸತೊದಯಾಹ್ವಾದಶಾ 

ಲಿಕಲಾಪೂರ್ಣನಜಸ್ರಮ ತಜಡತ್ವಾಭಾವನಾತ್ಮೀಯಪಾ 
ಕೂಡಿದೆ.] (1) ಸಿದ್ದಲಿಂಗಯತೀಶ್ವರ ಪರವಾದ ಅರ್ಥ : ಸಂಪತ್ತನ್ನುಂಟುಮಾಡುವ 
ಅಥವಾ ಮಂಗಳವನ್ನುಂಟುಮಾಡುವ ವೇದಾಂತ ವಿದ್ಯೆಯಲ್ಲಿ ವಿನೊದಿಸುತ್ತ , ವೀರ 
ಶೈವ ತತ್ತ್ವಜ್ಞಾನಿಯಾಗಿ ಸತ್ಪುರುಷರಿಗೆ ಸಹಾಯವನ್ನುಂಟುಮಾಡುವ ಪೂಜ್ಯನೂ , 
ಜೀವನ್ಮುಕ್ತನೂ , ಮೋಕ್ಷ ಲಕ್ಷ್ಮಿಗೆ ಆಸ್ಪದವೂ ಆದ ಶಿವ ಸಂಬಂಧವಾದ ತೇಜಸ್ಸಿನಿಂದ 
ಮನೋಹರವಾಗಿ ಕೂಡಿದ, ಶ್ರೇಷ್ಠವಾದ ಶೈವಾಗಮ ಸಮೂಹದಿಂದ ಸ್ತೋತ್ರ 
ಮಾಡಿಸಿಕೊಳ್ಳುವವನಾದ ಸಿದ್ದಲಿಂಗ' ಎಂಬ ಸಾರ್ಥಕವಾದ ಅಂದರೆ ಅರ್ಥಪೂರ್ಣ 
ವಾದ ನಾಮವನ್ನು ಹೊಂದಿರುವ ಆ ತೋಂಟದ ಗುರೂತ್ತಮನೊಬ್ಬನೇ ಸಾಧುಗಳಿಗೆ 
ಶ್ರೇಷ್ಟ ಫಲವೆನಿಸಿರುವ ಮೋಕ್ಷವನ್ನು ಕೊಡುವವನಾಗಿದ್ದಾನೆ. [ ವೀರ- ವೇದಾಂತ 
ಜನ್ಯಂ ಯದಜ್ಞಾನಂ ವಿದ್ಯೆತಿ ಪರಿಕೀರ್ತ್ಯತೇ | ವಿದ್ಯಾಯಾಂ ರಮತೇತಸ್ಯಾಂ 'ವೀರ' 
ಇತ್ಯಭಿಧೀಯತೇ - ಎಂಬ ಪ್ರಮಾಣಕ್ಕನುಸರಿಸಿ ವೀರ ಶಬ್ದಕ್ಕೆ ಇಲ್ಲಿ - 'ವೇದಾಂತ ವಿದ್ಯೆ 
ಯಲ್ಲಿ ವಿನೊದಿಸುತ್ತ ವೀರಶೈವತತ್ತ್ವಜ್ಞಾನಿಯಾಗಿ' ಎಂದು ಅರ್ಥಮಾಡಲಾಗಿದೆ. 
ಸಾರ್ಥ - ಅರ್ಥೆನ ಸಹವರ್ತತ ಸತಿ ಸಾರ್ಥ: - ಅರ್ಥಪೂರ್ಣವಾದ ಎಂದರ್ಥ.] ( ii) 
ತೋಟದ ಪರವಾದ ಅರ್ಥ : ಬಿಲ್ವವೃಕ್ಷ ( ಶ್ರೀ ) , ಕರವೀರ (ಕಣಗಿಲು) ಮಧುರ ಸಿಹಿ 
ಮಾವುಗಳನ್ನುಳ್ಳ , ಉನ್ನತ ಮುತ್ತುಗದ ಮರಗಳನ್ನುಳ್ಳ , ಮನೋಹರ ಕೊಳಗಳ 
ನ್ನುಳ್ಳ , ಪುಷ್ಪಗಳ ಶ್ರೇಷ್ಟಕಾಂತಿಯಿಂದ ಕೂಡಿದ, ಮನೋಹರ ಲತೆಗಳಿಂದ ತುಂಬಿದ, 
ಶ್ರೇಷ್ಟವಾದ ಇನ್ನಿತರ ವೃಕ್ಷ ( ಅಗಮ ) ಗಳ ಗುಂಪುಗಳಿಂದ ಶ್ಲಾಘವೆನಿಸಿದ ( ಮತ್ತು ) 
ವಿಶೇಷವಾದ ಪಕ್ಷಿ ( ವಿ) ಗಳ ಸಮೂಹದ ಪ್ರೀತಿಗೆ ಕಾರಣವಾದ ಸತ್ಪಲಗಳನ್ನು ಕೊಡುವ 
ತೋಟ.[ಉದ್ಯಮ ಪ್ರರುಚಿ (1) ಉತ್ಪನ್ನವಾದ ಪ್ರಕೃಷ್ಟ ಶೈವತೇಜಸ್ಸು (ii ) ಕುಸುಮ 
ಗಳ ಒಳ್ಳೆಯ ಕಾಂತಿ, ಆಗಮಾನೀಕ (1) ಆಗಮಗಳ ಸಮೂಹ, (ii) ಅಗಮಾನೀಕ 
ಗಿಡಗಳ ಸಮೂಹ. ಪದ್ಮ - (i) ಕಮಲ 11) ಐಶ್ವರ , ಮಂಜುಲತಾ + ಅನ್ವಿತ ( ) 
ಮಂಜುಳತೆಯಿಂದ ಕೂಡಿದ ( ii ) ಮನೋಹರ ಬಳ್ಳಿಗಳಿಂದ ಕೂಡಿದ.] ೧೮ . ಕಲಂಕ 
ರಹಿತವಾದ ಆಗಮಗಳ ಜ್ಞಾನದಿಂದ ಕೂಡಿದವನ , ಉಗ್ರ (ಶಿವ) ನಲ್ಲಿ ವಿಶ್ವಾಸವುಳ್ಳ 
ವನೂ , ಉತ್ತಮ ಮಿತ್ರವರ್ಗದಿಂದ ಉಂಟಾಗುವ ಆನಂದದಿಂದ ಕೂಡಿರುವವನೂ , 
ಸತತವೂ ಜ್ಞಾನದಿಂದ ಪರಿಪೂರ್ಣವೆನಿಸಿದವನೂ , ಅಜ್ಞಾನದ ಅಭಾವದಿಂದ ಸಮನ್ವಿತ 
ನಾದವನೂ , ತನ್ನ ಪಾದವನ್ನು ಆಶ್ರಯಿಸಿದವರಿಗೆ ಸುಖವನ್ನುಂಟುಮಾಡುವವನೂ 
ಎನಿಸಿ ಪ್ರಕಾಶಿಸುವ ( ಪಾಲ್ಕುರಿಕೆ ಸೋಮನಾಥ ಗುರುಶ್ರೇಷ್ಟನು ನನಗೆ ಅಧಿಕವಾದ 


ಬಸವರಾಜ ವಿಜಯಂ 


ದಕೃತೋಪಾಶ್ರಿತಸಾಧುಚಕ್ರ ಸುಖನಾಗಿರ್ದುಂ ಲಸತ್ಕಮನಾ 
ಮಕನಾದಾ ಗುರು ಸೋಮನಾಥನೆಮಗೀಗುತ್ ಸುಧಾವಾಣಿಯು 


೧೮ 


ಕವಿತೆಯನೊಲೆಡರ್ಚುವ ಕವೀಂದ್ರರ ರಕ್ಷಿಪ ದುಷ್ಕವಿತ್ವಮಂ 
ತವಿಪ ಗುಣಂಗಳಿಂದೆ ಕವಿತಾಚತುರಾನನನೇ ವತ್ತ ಸ 

ವಿಕುಲಚಕ್ರವರ್ತಿ ಕವಿರಾಜಶಿರೋಮಣಿಯೆಂಬ ಪೆಂಪು ಸಂ 
ಭವಿಸಿದ ಸತ್ಕವೀಶ್ವರ ಹರೀಶ್ವರನೀಗೆಮಗೀತಾರ್ಥಮಂ - 


೧೯ 


ಅವಿಚಲಿತಖಲವದಾಚಲ 
ಪವಿಯಂ ಪ್ರಣುತಪ್ರಬಂಧಪಂಕಜವಿಳಸ 
ದ್ರವಿಯಂ ಚಲದಂಕಮಹಾ 
ಕವಿಯಂ ಘನರಾಘವಾಂಕನಂ ನುತಿಗೈವೆಂ 


ಅಮೃತವಾಣಿಯನ್ನು ದಯಪಾಲಿಸಲಿ . [ 

ಸೋಮ-ಸೋಮನಾಥ ಮತ್ತು ಚಂದ್ರ - ಇಲ್ಲಿ 
'ಸೋಮ' ಶಬ್ದ ಚಮತ್ಕಾರದಿಂದ ವ್ಯತಿರೇಕತೋರಿಸುತ್ತಾನೆ. ಸೋಮನು ಕಳಂಕದಿಂದ 
ಕೂಡಿದವನು , ಪಾಲ್ಕುರಿಕೆಸೋಮನು ಕಳಂಕರಹಿತನು .ಸೋಮನು ಸೌಮ್ಯಕಿರಣ( ರುಚಿ) 
ದಿಂದ ಕೂಡಿದವನು , ಪಾಲ್ಕುರಿಕೆಸೋಮನು ಉಗ್ರ ( ಶಿವ) ರುಚಿಯುಳ್ಳವನು ; ಸೂರನ 
ಉದಯದಿಂದ ಚಂದ್ರನು ಆಹ್ವಾದಶಾಲಿಯಾದ ಪ್ರಕಾಶರಹಿತನು , ಪಾಲ್ಕುರಿಕೆ 
ಸೋಮನು ಮಿತ್ರನ ಪ್ರಕಾಶದಿಂದ ಆಹ್ವಾದಶಾಲಿಕಲಾ ಪೂರ್ಣನು. ಚಂದ್ರನು ಜಡತ್ವ 
ಎಂದರೆ ಶೈತ್ಯಸಹಿತನು , ಪಾ . ಸೋಮನು ಜಡತ್ವ ಎಂದರೆ ಅಜ್ಞಾನರಹಿತನು ; 
ಚಂದ್ರನು ತನ್ನ ಕಿರಣಗಳಿಂದ ಚಕ್ರವಾಕ ಪಕ್ಷಿಗಳಿಗೆ ಸುಖವನ್ನುಂಟುಮಾಡದವನು, 
ಪಾ .ಸೋಮನು ತನ್ನ ಪಾದಗಳನ್ನು ಆಶ್ರಯಿಸಿದ ಸಾಧು ಚಕ್ರ (ಸಮೂಹ)ಕ್ಕೆ ಸುಖ 
ವನ್ನುಂಟುಮಾಡುವವನು -ಹೀಗೆ ಪಾಲ್ಕುರಿಕೆ ಸೋಮನಲ್ಲಿ , ಸೋಮನ ( ಚಂದನ) 
ಗುಣಗಳಿಲ್ಲದಿದ್ದರೂ ಸೋಮನಾಗಿದ್ದನು.] ೧೯ . ಕವಿತೆಯನ್ನು ಪ್ರೀತಿಸಿ ರಚಿಸುವ, 
ಕವೀಶ್ವರರಿಗೆ ರಕ್ಷಣೆಯನ್ನುಂಟುಮಾಡುವ ದುಷ್ಟಕವಿತ್ವವನ್ನು ನಾಶಗೊಳಿಸುವುದೇ 
ಮೊದಲಾದ ಗುಣಗಳಿಂದ ಕವಿತೆಯಲ್ಲಿ ಬ್ರಹ್ಮನೆಂಬ ಪ್ರಸಿದ್ದಿಯನ್ನು ಪಡೆದ ಶ್ರೇಷ್ಠಕವಿ , 
ಕವಿಕುಲದ ಚಕ್ರವರ್ತಿ , ಕವಿರಾಜರಲ್ಲಿ ಶಿರೋಮಣಿಯೆಂಬ ಹಿರಿಮೆಯನ್ನು 
ಹೊಂದಿದ ( ಹಂಪೆಯ ) ಹರೀಶ್ವರ ನನ್ನ ಇಷ್ಟಾರ್ಥಗಳನ್ನು ಕೊಡಲಿ . [ ಕವಿತಾ 
“ ಚತುರಾನನ - ಕವಿತೆಯಲ್ಲಿ ಬ್ರಹ್ಮ ' ಅಪಾರೇ ಕಾವ್ಯ ಸಂಸಾರೇ ಕವಿದೇವ ಪ್ರಜಾ 
ಪತಿಃ...' ಎಂಬ ಮಾತನ್ನಿಲ್ಲಿ ಜ್ಞಾಪಕಮಾಡಿಕೊಳ್ಳಬಹುದು. ಅಂತೆಯೇ 
ಚತುರಾನನ ' ವಿಶೇಷಣ. ನಾಲ್ಕು ವೇದಗಳು ಬ್ರಹ್ಮನ ಬಾಯಿಂದ ನಿರರ್ಗಳ 
ವಾಗಿ ಹೊರ ಬಂದಹಾಗೆ ಹರೀಶ್ವರನ ಬಾಯಿಂದ ಬಂದುದೇ ಕವಿತೆ 
ಎಂಬುದು ಕವಿಯ ಆಶಯ ] ೨೦ . ಅಚಲನಾದವನೂ (ಸ್ಥಿರಮನಸ್ಕನೂ ), ದುಷ್ಟರ 
ಗರ್ವವೆಂಬ ಪರ್ವತಕ್ಕೆ ವಜ್ರಾಯುಧಪ್ರಾಯನೂ ಆದ ಶ್ರೇಷ್ಠಕಾವ್ಯ ಪ್ರಬಂಧ 


ಪ್ರಥಮಾಶ್ವಾಸಂ 


ವರ ಮಲಯಕ್ಷಾಭತ್ಸ 
ಚರಣಂ ಸಂಸರ್ಗಮುದಿತಸುಮನೋಬಾಣಂ 
ಹರಿದೇವಸಖಂ ದೃತ ಪ 
ರಸಂ ಸುಕವಿತ್ವಪವನನಾದೃತ' ಭೀಮಂ 


ಭೂರಜಮಂ ಸುವರ್ಣರಜಮಾಗಿಸಿ ನುಣ್ಮಣಿಗೈದು ಸಾರವಾ 
ರ್ಧಾರೆಯ ತುಂತುಂ ಶಿಖಿಯನಂಬರಿಗೆ ಕಟ್ಟಿ ಮಾರುತಾ 


ಗಳೆಂಬ ಕಮಲಗಳಿಗೆ ಸೂರನೋಪಾದಿಯಲ್ಲಿರುವ ಛಲದಂಕನೆಂಬ ಬಿರುದಿನಿಂದ 
ಕೂಡಿರುವ ಮಹಾಕವಿ ರಾಘವಾಂಕನನ್ನು ಸ್ತೋತ್ರ ಮಾಡುತ್ತೇನೆ. ೨೧ . ತನ್ನ 
ಈ ಸತ್ಯವಿತೆಯೆಂಬ ತಂಗಾಳಿಯು ಮಲಯಪರ್ವತದಲ್ಲಿ ಸಂಚರಣವುಳ್ಳುದೂ , 
( ತನ್ನ ) ಸಂಸರ್ಗದಿಂದ ಮನ್ಮಥನಿಗೆ ಮೋದವನ್ನುಂಟುಮಾಡುವಂತಹುದೂ , 
ಅಗ್ನಿದೇವ ( ಹರಿದೇವ) ನ ಮಿತ್ರನಾಗಿ ಉಳ್ಳುದೂ , ಕಮಲರಸವಾದ ಸುಗಂಧವನ್ನು 
ಧರಿಸಿರುವಂತಹುದೂ , ಭೀಮಸೇನನನ್ನು (ಮಗನನ್ನಾಗಿ) ಧರಿಸಿರುವಂತಹುದೂ 
ಆಗಿದೆ. ಕವಿ ಇಲ್ಲಿ ತನ್ನ ಕವಿತೆ ಮಲಯಮಾರುತದಂತೆ ಮನೋಹರವಾದುದೆಂದು 
ಹೇಳುತ್ತ, ಶ್ಲೇಷೆಯಿಂದ ಮಲಯರಾಜ, ಬಾಣ , ಹರಿದೇವ, ಪದ್ಮರಸ ಭೀಮಕವಿ 
ಮೊದಲಾದ ಶೈವ ವೀರಶೈವರಿಂದ ಶ್ಲಾಘಿಸಲ್ಪಡುವಂತಹುದೆಂದು ವಿವರಿಸುತ್ತಾನೆ. 
ಮುಖ್ಯವಾಗಿ ಕವಿಯ ಆಶಯ ಮಲಯರಾಜ , ಬಾಣ, ಹರಿಹರ ( ಹರಿದೇವ) 
ಪದ್ಮರಸ ಭೀಮಕವಿಗಳನ್ನು ಹೊಗಳುವುದೇ ಆಗಿದೆ. ಅದಕ್ಕೆ ಶ್ರೇಷೆಯನ್ನು ಹೂಡಿ 
ಮಲಯಮಾರುತದಂತೆ ಆಹ್ಲಾದಕಾರಕವಾದುದೆಂದು ಎರಡನೆಯ ಉದ್ದೇಶ ಸಾಧಿಸು 
ತಾನೆ. ಮಲಯಮಾರುತ ಮನ್ಮಥನ ಸಂಪರ್ಕದಿಂದ ಅವನಿಗೆ ಮುದವನ್ನುಂಟುಮಾಡು 
ಇದೆ. ಅದು ಅಗ್ನಿಗೆ ಮಿತ್ರ , ಕಮಲದಸುಗಂಧ ಧರಿಸುವಂತಹುದು, ಭೀಮನ ತಂದೆ 
ಎನಿಸಿದೆ. ಮಲಯಕ್ಷಾಕೃತ - (1) ಮಲಯ ಭೂಮಿಯಲ್ಲಿ ಹುಟ್ಟಿರುವಂತಹುದು 
ಚಂದನ ದ್ರುಮ , (ii ) ' ಮಲಯ ' ನೆಂಬ ಹೆಸರಿನ ಅರಸು (ಕಾಕೃತ್ ) , ಸುಮ 
ನೋಬಾಣಂ - (೧) ಹೂವುಗಳನ್ನು ಬಾಣವಾಗಿ ಉಳ್ಳವ ಮನ್ಮಥ, (ii) ಒಳ್ಳೆಯ 
ಮನಸ್ಸಿನ ಬಾಣಕವಿ . ಹರಿದೇವ (1) ಅಗ್ನಿದೇವ (ii) ಹರೀಶ್ವರ, ಪದ್ಮರಸ . 
(i) ಕಮಲದರಸ. (i) ಪದ್ಮರಸನೆಂಬ ಹೊಯ್ಸಳ ಚಕ್ರವರ್ತಿಗಳಲ್ಲಿದ್ದ ಹರಿಹರನ 
ಪೂಜ್ಯಕವಿ . ಭೀಮ (1) ಭೀಮಸೇನ (ii) ಬಸವಪುರಾಣ ಬರೆದ ಭೀಮನೆಂಬ ಕವಿ. 
೨೨. ಭೂಮಿಯ ಧೂಳನ್ನು ಸುವರ್ಣ ಮಯವನ್ನಾಗಿಸಿದ, ಶ್ರೇಷ್ಮಜಲಧಾರೆಯ 
ತುಂತುರು ಹನಿಗಳನ್ನು ನುಣ್ಣನೆಯ ರತ್ನಗಳನ್ನಾಗಿಸಿದ, ಬೆಂಕಿಯನ್ನು ಬಟ್ಟೆಯಲ್ಲಿ 
ಕಟ್ಟಿದ, ವಾಯುವಿನ ಆಶ್ರಯದಿಂದ ಸ್ವರ್ಗಕ್ಕೆ ಹೋದಂತಹ, ಆಕಾಶವನ್ನೇ ಮಾತನಾ 


1 ದತಿ ( ಅ) 


ಬಸವರಾಜ ವಿಜಯಂ 


ಧಾರದೆ ಸಗ್ಗ ಕೈದಿ ನಭಮಂ ನುಡಿಸುತ್ತೆ ಧರಾದಿಭೂತಡೆ 
ಇಾರು ಮಹತ್ವಮಂಮೇದರೀಗೆಮಗಾರ್ಯರತಿಪ್ರಭಾವಮಂ 


ಶಿವನೇ ದೈವವೆನುತ್ತೆ ತೊಅರಿ ನಿಜಮಂ ದೂದ ಸಂಪ್ರೀತಿಯಿಂದ 
ಶಿವನಂ ಮೇಣ ಶಿವನಿಂ ವರಂಬಡೆದು ಮೈಯಿತ್ಸಾ ಶಿವಂಗದ್ಗುತಾ 
ಯುವನಾದಂ ಶಿವನತ್ತಣಿಂ ಪಡೆದು ಯೋಷಿದ್ಧಾವದಿಂದೊಂದುತುಂ 
ಶಿವನಂ ಕೂರ್ತೋಡ' ನುಂಡು ನಾಡೆ ಶಿವನೊಳ್ ಸಂದಾದ್ಯರೇಂ ಹೃದ್ಯರೋ 


ಧನವನಿತಾತನೂಭವಮನಸ್ತನುಮುಖ್ಯಮನೀಶಭಕ್ತಿಭಾ 
ವನೆಯೊಡಗೂಡಿಕೊಟ್ಟು ತಣಿವೈದದೆ ಜಂಗಮಲಿಂಗಮೂರ್ತಿಗ 
ಇನುನಯದಿಂದೆ ಶಂಭುಕೃಪೆಯಂ ಪಡೆದೀಶ್ವರಲೋಕಕೈದಿದ 
ತನುಪಮಭಾವರಂ ಭಜಿಪೆನಳ್ಳ ಅಶೋಳಾನಲವತ್ತಮೂವರಂ 


- 


೨೪ 


ನಡೆದುದೆ ಸತ್ಪಥಂ ನುಡಿದುದೇ ಶಿವಮಂತ್ರಮೊಯಿಲ್ಕು ದರ್ಶನಂ 
ಬಡೆದನೆ ಮುಕ್ತನಿರ್ದ ನೆಲೆಯೇ ಘನಕಾಶಿಯೊಡರ್ಚಿದುಜ್ಜುಗಂ 


ಡಿಸಿದ ಹೀಗೆ ಪೃಥ್ವಿ , ಅಪ್ , ತೇಜ, ವಾಯು, ಆಕಾಶಗಳೆಂಬ ಪಂಚಮಹಾಭೂತ 
ಗಳೊಡನೆ ಮನೋಹರವಾದ ಮಾಹಾತ್ಮಗಳನ್ನು ತೋರಿಸಿದ ಪೂಜ್ಯರಾದವರೆಲ್ಲ 
( ಈ ವೃಷಭೇಂದ್ರ ವಿಜಯವನ್ನು ಬರೆಯಲು ಪಕ್ರಮಿಸಿದ ನನಗೆ ) ಅತಿಪ್ರಭಾವ 
ವನ್ನುಂಟುಮಾಡಲಿ. ೨೩ . ಶಿವನೇ ಪರದೈವವೆಂದೆನ್ನುವ ನಿಜಸಂಗತಿಯನ್ನು 
ತೋರಿಸಿಕೊಟ್ಟು , ಸಮೀಚೀನ ಪ್ರೀತಿಯಿಂದ ಆ ಪರಮೇಶ್ವರನಿಂದ ವರವನ್ನು ಪಡೆದು 
ಶಿವನನ್ನು ಸೇವೆಗಾಗಿ ಕಳುಹಿಸಿ, ಆ ಪರಮೇಶ್ವರನಿಗೆ ದೇಹವನ್ನೇ ಸಮರ್ಪಿಸಿ, 
ಪರಶಿವನಿಂದ ಅದ್ಭುತವಾದ ಆಯುಷ್ಯವನ್ನು ವಿಶೇಷವಾಗಿ ಪಡೆದುಕೊಂಡು, ಸ್ತ್ರೀ 
ರೂಪದಿಂದ ಶಿವನನ್ನು ಸೇರುತ್ತ , ಪ್ರೀತಿಯಿಂದ ಅವನೊಡನೆ ಆಟವಾಡಿ , (ಕೊನೆಗೆ) 
ಅವನಲ್ಲಿ ಸೇರಿದ ( ಐಕ್ಯಗೊಂಡ) ಪುರಾತನರುಗಳು ಏನು ಮನೋಹರರಾದರೋ ! 
೨೪. ಐಶ್ವರ , ಧರ್ಮಪತ್ನಿ , ಮಗ, ಮನಸ್ಸು , ದೇಹ - ಇವೇ ಮುಂತಾದವುಗಳನ್ನು 
( ಅರ್ಥ ಪ್ರಾಣ ಮಾನಾದಿಗಳನ್ನು ) ಜಂಗಮಲಿಂಗರೆನಿಸಿದ ಮೂರ್ತಿಗಳಿಗೆ ಪ್ರೀತಿಯಿಂದ 
ಸಮರ್ಪಿಸಿ, ತಣಿಯದೆ ಶಂಭು ಕೃಪೆಯನ್ನು ಪಡೆದು , ಕೈಲಾಸಕ್ಕೆ ತೆರಳಿದ ಅಸದೃಶ 
ನಡೆವಳಿಕೆಯ ಅರವತ್ತುಮೂವರು ಪುರಾತನರುಗಳನ್ನು ನಾನು ಪ್ರೀತಿಯಿಂದ ಧ್ಯಾನ 
ಮಾಡುತ್ತೇನೆ. ೨೫ . ನಡೆದದ್ದೇ ಸನ್ಮಾರ್ಗ ; ಮಾತನಾಡಿದ್ದೇ ( ಶಿವಪಂಚಾಕ್ಷರಿ ) 
ಮಂತ್ರ : ಪ್ರೀತಿಸಿ ದರ್ಶನವನ್ನು ಪಡೆದವನೇ ಸಂಸಾರಮುಕ್ತನು ; ( ಇಂಥವರು) 
ಇದ್ದನೆಲೆಯೇ ಶ್ರೇಷ್ಟ ಕಾಶೀಕ್ಷೇತ್ರವು ; ಮಾಡುವ ಉದ್ಯೋಗವೇ ಈಶ್ವರನ ಸೇವೆ ; 


1 ನಾಡಿ ( ೨) 


ಪ್ರಥಮಾಶ್ವಾಸಂ 


ಮೃಡಪದಸೇವೆ ಪೊಕ್ಕ ಮಡುವಗ್ಗದ ತೀರ್ಥಮೆನಿಪ್ಪ ಪೆರ್ಮೆ ಸಂ . 
ಗಡಿಸಿದ ಸತ್ಪುರಾತನರ ಮೆಲ್ಲಡಿ ನಿಲೆ ಮದಂತರಂಗದೊಳ್ | 


ಶಿವಕೃತಿಯಲ್ಲದನ್ನಕೃತಿಯಂ ಸಲೆ ಕೇಳದ ಕರ್ಮಯಳಿಯಿಂ 
ಶಿವನುತಿಯಲ್ಲಿದನುತಿಯಂ ಮಿಗೆ ಮಾಡದ ಪೆರ್ಮೆಚ್ಛತಂ 
ಶಿವಪಥವಲ್ಲದvಪಥದೊಳ್ ಪದವಿಕ್ಕದ ನಿ ನೈಜಮಾ 
ದವಿಕಲವೀರಶೈವಗಣಿ ಯನಾಂಪನದೇಂ ಕೃತಾರ್ಥನೋ 


ಪರಮಾಮ್ರಾಯಶಿರೋರಹಸ್ಯಗದಿತಂ ಶೈವಾಗಮಾಂತೇದಿತಂ 
ಗುರುಮಾರ್ಗಾಗತಮುತ್ತಮೋತ್ತಮತರಂ ಕೈವಲ್ಯಕಲ್ಪದ್ರುಮಂ 
ದುರಿತಾರಣ್ಯದವಾವಲಂ ಶಿವಕೃಪಾಂಭಃಪೂರಧಾಗಾಧರಂ 
ಹರನಿಷ್ಟಾನಿಧಿ ವೀರಶೈವಸಮಯಂ ಬೆರ್ಚಿಕೆ್ರ ಮುಚ್ಚಿತ್ತದೊಳ್ 


ಮೊದಲೊಳೋಮಗುರೂತ್ತಮಂ ಸರಸವಾಕ್ಚಾತುರ್ಯದಿಂದಾಂಧ್ರದೇ 
ಶದ ಭಾಷಾಕ್ರಮದಿಂ ನೃಪೇಂದ್ರಕೃತಿಯಂ ತಾಂ ಮಾಡಿದಂ ಭಕ್ತಿಯಿಂ 


ಹೊಕ್ಕಮಡುವೇ ಶ್ರೇಷ್ಠವಾದ ತೀರ್ಥ- ಎನಿಸುವ ಹಿರಿಮೆಯನ್ನು ತೋರಿಸಿಕೊಟ್ಟ 
ಶ್ರೇಷ್ಠಪುರಾತನರ ಮೃದುಪಾದಗಳು ನನ್ನ ಅಂತರಂಗದಲ್ಲಿ ನಿಲ್ಲಲಿ . ೨೬ . ಶಿವನನ್ನು 
ಕುರಿತು ಹೇಳಿದ ಕೃತಿಯನ್ನಲ್ಲದೆ ಅನ್ಯಕೃತಿಗಳನ್ನು (ಕಿವಿಯಿಂದ) ಕೇಳದೆ ಇರುವ , 
(ಶೈವಕಾವ್ಯಗಳ ಮೇಲಿರುವ ಪ್ರೀತಿ, ಪ್ರೀತಿಯಿಂದ ಶಿವಸ್ತೋತ್ರವನ್ನಲ್ಲದೆ ಅನ್ಯ 
ದೈವ ಸಂಬಂಧದಸ್ತೋತ್ರಗಳನ್ನು ಮಾಡದೆ ಇರುವ ಹಿರಿಮೆ , ಚೆನ್ನಾಗಿ ಶಿವಸಂಬಂಧದ 
ಮಾರ್ಗವಲ್ಲದೆ ಬೇರೊಂದು ಮಾರ್ಗದಲ್ಲಿ ಪಾದವನ್ನು ಬಿಡದ ಪ್ರೀತಿ, ( ಇಂಥ) ನೈಜ 
ವಾದ ಪರಿಪೂರ್ಣ ವೀರಶೈವ ಧರ್ಮಮಾರ್ಗದಲ್ಲಿ ಚರಿಸಿದ (ವೀರಶೈವ) ಗಣದ 
ಒಲುಮೆಯನ್ನು ಹೊಂದುವವನು ಅದೇನು ಕೃತಾರ್ಥನೋ ! ೨೭ .ಶ್ರೇಷ್ಟವೇದಾಂತ 
ಗಳಾದ ಉಪನಿಷತ್ತುಗಳಲ್ಲಿ ರಹಸ್ಯವಾಗಿ ಹೇಳಿರುವ ಶಿವಾಗಮಗಳ ಅಂತ್ಯದಲ್ಲಿ ಪ್ರತಿ 
ಪಾದಿತವಾಗಿರುವ ಗುರುಪರಂಪರೆಯ ಉಪದೇಶಕ್ರಮದಿಂದ ಬಂದ, ಸರ್ವೋತ್ಕೃಷ್ಟ 
ವಾದ ಮೋಕ್ಷಕ್ಕೆ ಕಲ್ಪದ್ರುಮ ಸದೃಶವಾದ , ಪಾಪವೆಂಬ ಕಾಡಿಗೆ ದಾವಾನಲವಾದ, 
ಶಿವನ ಕೃಪೆಯೆಂಬ ಜಲಪ್ರವಾಹಕ್ಕೆ ಮೇಘಸ್ವರೂಪವಾದ, ಶಿವಭಕ್ತಿಗೆ ನಿಧಿಯೆನಿಸಿರುವ 
ವೀರಶೈವ ಸಮಯವು ನನ್ನ ಹೃದಯದಲ್ಲಿ ಬೆಸುಗೆಗೊಂಡಿರಲಿ . [ ಅಮಾಯಶಿರಃ 
- ವೇದಗಳ ಶಿರಸ್ಸು : ವೇದಗಳ ಶಿರಸ್ತು ಅಥವಾ ವೇದಾಂತ ಇತ್ಯಾದಿ ಹೆಸರುಗಳಿಂದ 
ಉಪನಿಷತ್ತುಗಳನ್ನು ಕರೆಯಲಾಗುತ್ತದೆ.] ೨೮. ಏತತ್ವದಲ್ಲಿ ಪಾಲ್ಕುರಿಕೆಯ 
ಸೋಮನಾಥನೆಂಬ ಗುರುವು ರಸಭರಿತವಾದ , ( ಶೃಂಗಾರಾದಿರಸ ವಿಶಿಷ್ಟವಾದ) ಚಾತುರ 
ದಿಂದಕೂಡಿದ ಪ್ರೌಢ ವಾಹ್ಮಯದಿಂದ ಆಂಧಭಾಷೆ (ತೆಲಗುಭಾಷೆ) ಯಲ್ಲಿ ಭಕ್ತಿ , 
ಯಿಂದ ವೃಷಭೇಂದ್ರನಿಗೆ ಸಂಬಂಧಿಸಿದ ( ಈ ) ಕೃತಿಯನ್ನು ನಿರ್ಮಿಸಿದನು. ಅದೇ 


ಬಸವರಾಜ ವಿಜಯಂ 


- 


೨೮ 


ದದನಾ ಭೀಮಕವೀಶ್ವರಂ ನೆಗಳ ನಾದಂ ವರ್ಣಕಪ್ರೌಢಿಯಿದೆ 
ದದನುದ್ಯದ್ರುಚಿ ಸಂಸ್ಕೃತೋಕ್ತಿಯೊಳೆ ಪೇಳ್ವಂ ಶಂಕರಾರ್ಯೋತ್ತಮಂ 
ಪದಪಿಂದಾದ್ಯರ್ಕಳಿಂತಿಂತತುಳ ಸರಸ ಶಬ್ದಾರ್ಥಸಂದರ್ಭದಿಂ ಕೋ 
ವಿದರೆಲ್ಲರ್ಮೆಚೆ ಬರ್ದಿಂ ನೆಗಳ ಬಸವಪೌರಾಣಮಂ ಬೇಲೆ ಮೇಣೇ 
ಲೈುದು ಹಾಸ್ಯಕ್ಕಾಸ್ಪದಂ ಬೆಳ್ಳನವನುಚಿತಮಂತಾದೊಡಂ ತದ್ಭಣಸೆ 
ಮದ ಜಾನಂ ಸಾರ್ವುದೀ ವ್ಯಾಜದಿನೆನುತಿದನಾಂ ಪೇಳಲುದ್ಯುಕ್ತನಾದೆಂ 


ಶಿವಹೃದಯಾಬ್ಬ ಪೀಠನಿಲಯಂ ಬಸವಂ ಶಿವಕೀರ್ತಿಚಂದ್ರಿಕಾ 
ಕುವಲಯಬಂಧುವಿ ಬಸವಂ ಶಿವಸದ್ದುಣರತ್ನಮಾಲಿಕಾ 
ಪ್ರವಿವಳಸೂತ್ರನು ಬಸವಂ ಶಿವದಿವ್ಯಮಹತ್ವ ಭರ್ವಹ 
ರ್ಮ್ಯವಿದಿತ ನತ್ಯ ರತ್ನ ಕಲಶಂ ಬಸವಂ ಶಿವವದರ್ಪಣಂ 


ಬಸವನನಾದಿಮೂರ್ತಿಯೆನಿಪ ಬಸವಂ ಜಗದಾದಿಕಾರಣಂ 
ಬಸವನನಂತಕೀರ್ತಿ ಬಸವಂ ಭವಮೇಘಮಹಾಸಮೀರಣಂ 


ಕೃತಿಯನ್ನು ಭೀಮಕವಿಯು ವರ್ಣಕಪ್ರೌಢಿಯಿಂದ ಅಂದರೆ ( ಅಂದರೆ ಭಾಮಿನಿಷಟ್ಟದಿ 
ಛಂದಸ್ಸಿನಿಂದ) ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಬರೆದನು . (ಕಂಚಿಯ ) ಶಂಕರಾರನೆಂಬ 
ಕವಿಯು ಅದೇ ಕೃತಿಯನ್ನೇ ಅಧಿಕ ರುಚಿಯಾಗಿ ಸಂಸ್ಕೃತ ಭಾಷೆಯಕ್ರಮದಲ್ಲಿ ರಚಿಸಿ 
ದನು. ೨೯ . ಪೂರ್ವದವರು ಈ ರೀತಿಯಲ್ಲಿ ಪ್ರೀತಿಯಿಂದಲೂ , ಶ್ರೇಷ್ಠರಸಭರಿತ. 
ಶಬ್ದಾರ್ಥ ಸಂಬಂಧದಿಂದಲೂ , ಎಲ್ಲ ವಿದ್ವಾಂಸರ ಮೆಚ್ಚುಗೆಗೆ ಪಾತ್ರವಾಗುವಂತೆ 
ಜಾಣೆ (ಬರ್ದಿಂ) ಯಿಂದ ಬಸವೇಶ್ವರ ಸಂಬಂಧದ ಈ ಪುರಾಣವನ್ನು ಮಾಡಿರುವಾಗ 
ಪುನಃ ಬೇರೆ ಹೇಳುವುದು ಹಾಸ್ಯಾಸ್ಪದವಾದುದು ; ಬೆಪ್ಪುತನ ; ಅನುಚಿತ , ಆದರೂ 
ಕೂಡ ಆ ಮಹಾಶಿವಶರಣರುಗಳ ಧ್ಯಾನವು ನನಗೂ ಪ್ರಾಪ್ತವಾಗುತ್ತದೆ ಎಂಬೊಂದು 
ವ್ಯಾಜ ( ಕಾರಣ) ದಿಂದ ನಾನು ಅದೇ ಕಾವ್ಯವನ್ನು ಹೇಳುವುದಕ್ಕೆ ಮೊದಲು ಮಾಡಿ 
ದೇನೆ. ೩೦ ಬಸವೇಶ್ವರನು ಪರಮೇಶ್ವರನ ಹೃದಯಕಮಲವೆಂಬ ಪೀಠವನ್ನೇ 
ನಿಲಯವಾಗಿ ಉಳ್ಳವನು ; ಈಶ್ವರನ ಕೀರ್ತಿಯೆಂಬ ಬೆಳದಿಂಗಳಿಗೆ ಚಂದ್ರನಂತಿರು 
ವವನು ; ಶಿವನ ಕಾರುಣ್ಯವೇ ಮೊದಲಾದ ಸಮಸ್ತ ಸದ್ಗುಣಗಳೆಂಬ ರತ್ನಹಾರಕ್ಕೆ 
ಪರಿಶುದ್ದ ದಾರವಾದವನು. ಶ್ರೇಷ್ಠನಾದ ಆ ಬಸವಣ್ಣನು ಈಶ್ವರನ ದಿವ್ಯವಾದ 
ಮಹತ್ವಗಳಿಗೆಲ್ಲ ಸುವರ್ಣಭವನದಂತಿರುವವನು . ಪ್ರಸಿದ್ದ ವೂ ಮತ್ತು ನೂತನವೂ 
ಆಗಿರುವ ( ಆ ಶಿವಭವನದ) ರತ್ನ ಕಲಶಸ್ವರೂಪನು. ಶಿವನು ( ತನ್ನ ) ಮುಖ 
ವನ್ನು ನೋಡಿಕೊಳ್ಳುವುದಕ್ಕೆ ಕನ್ನಡಿಯಂತಿರುವವನು , ಅಲ್ಲವೆ ! ೩೧. ಬಸವನ 
ಆದಿಮೂರ್ತಿಯೆನಿಸಿದ್ದಾನೆ ; ಜಗದ ಆದಿಗೆ ಕಾರಣನೆನಿಸಿದ್ದಾನೆ ; ಅಪರಿಮಿತ 
ಯಶಸ್ಸನ್ನು ಹೊಂದಿರುವವನು ; ಜನನ ಮರಣಗಳೆಂಬ ಮೋಡಗಳಿಗೆ ಬಿರುಗಾಳಿ 
( ಘನಸಮೂರಣ) ಯಂತಿದ್ದಾನೆ. ಸಮಸ್ತ ( ಮಾನವಕುಲಕ್ಕೆ ) ಬಂಧುವೆನಿಸಿದ್ದಾನೆ. 


8 


2 


ಪ್ರಥಮಾಶ್ವಾಸಂ 


ಬಸವನಶೇಷಬಂಧು ಬಸವಂ ಶಿವಭಕ್ಕಮುಖಾಂಬುಜಾರುಣಂ 
ಬಸವನಖರ್ವಗರ್ವಪರವಾದಿಜನಾಂಬುಜಮತ್ತವಾರಣಂ 


8 


ಬಸವನ ನಾಮಮಂ ನೆನೆವುತಂ ಬಸವೇಶನ ಕೀರ್ತನಂಗಳ 
ಪಸರಿಸಿ ಪಾಡುತಂ ಬಸವನುಜ್ಜಳಮೂರ್ತಿಯನೊಲ್ಲು ಜಾನಿಸು 
ತೆಸೆವ ನರಂಗೆ ಜನ್ಮತತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ 
ಪ್ರಸರವದುಂಟೆ ಮೃತ್ಯುಭಯವುಂಟೆ ಮದಾಂಧತೆಯುಂಟೆ ಧಾತ್ರಿಯೊಳ್ 


ವಪುರುದತ್ಸಭೆಯಿಂದೆ ಬಿಂದು ವಿಳಸನ್ನಾದಂ ಠಣತ್ಕಾರದಿಂದ 
ಲವನಪ್ರದ್ಯುತಿಸಾರದಿಂ ಕಳೆ ಚಳನ್ನೇತ್ರತ್ರಿಭಾಗಗಳಿಂ 
ದುಪಮಾತೀತಗುಣತ್ರಯಂ ಬಸವನಿಂದಂದಾದವೆಂದೆಯೇ ಪೇ 
ಆಪರಾರ್ಯಪ್ರಜತೇನೆ ತಾನೆ ಪರಬೊಮ್ಮ ದ೮ ವೃಷಾಧೀಶ್ವರಂ 


ಪ್ರಮಥಪ್ರಥಮಾಚಾರ್ಯ೦ 
ಕುಮತತಮಸೂರ್ಯನಾರ್ಯನತುಳಿತಕಾರ್ಯ೦ 


ಶಿವನಭಕ್ತರಾದವರುಗಳ ಮುಖವೆಂಬ ಕಮಲಗಳಿಗೆ ಸೂರೈನೋಪಾದಿಯಲ್ಲಿರುವವ 
ನೆನಿಸಿದ್ದಾನೆ. ವಿಶೇಷಗರ್ವದಿಂದ ಕೂಡಿದ ವಿರೋಧಿಗಳಾದ ವಾದಿಜನಗಳೆಂಬ 
ಕಮಲಗಳಿಗೆ ಮದಗಜದೋಪಾದಿಯಲ್ಲಿರುವವನೆನಿಸಿದ್ದಾನೆ. ೩೨ . ಈ ಭೂಮಿಯಲ್ಲಿ 
( ಇಂಥಮಹಿಮಾಶಾಲಿಯಾದ) ಬಸವನ ನಾಮೋಚ್ಛಾರಣೆಮಾಡುತ್ತ , ಅವನಸ್ತೋತ್ರ 
ಗಳನ್ನು ವಿಸ್ತರಿಸಿ ಹಾಡುತ್ತ , ಆ ಪ್ರಕಾಶಯುಕ್ತವಾದ ಅವನ ಆಕಾರವನ್ನು ಪ್ರೀತಿಯಿಂದ 
ಧ್ಯಾನಮಾಡುತ್ತ ಶೋಭಿಸುವ ಮನುಷ್ಯನಿಗೆ ಭವಸಂತತಿಯು ಉಂಟಾದೀತೇ ? 
ಅಜ್ಞಾನವೆಂಬುದು ಉಳಿದೀತೇ ? ಪಾಪಸಮೂಹ ನಿಂತೀತೇ ? ದುರರಣದ 
ಅಂಜಿಕೆಯು ಉಂಟಾದೀತೇ ? ಮದಾಂಧತೆಯು ಉಳಿದೀತೇ ? ( ಉಳಿಯಲಾರದೆಂದು 
ತಾತ್ಪರ) ೩೩ . ಹಿಂದೆ ಸೃಷ್ಟಿಯ ಕಾಲದಲ್ಲಿ ಆ ಬಸವೇಶ್ವರನ ಶರೀರದ ಅಧಿಕವಾದ 
ಪ್ರಭೆಯಿಂದ ಬಿಂದು ತಾವೂ ಠಣತ್ಯಾರಮಾಡಕ್ಕೆ ಕಂಠಧ್ವನಿಯಿಂದ ಪ್ರಕಾಶಮಾನ 
ವಾದನಾದವೂ , ಮುಖದ ( ಲಪನದ) ಅಧಿಕವಾದ ಕಾಂತಿಯ ಸಾರದಿಂದ ಕಲೆಯ , 
ಚಂಚಲವಾದ ನೇತ್ರದ ಮರುಭಾಗಗಳಿಂದ ( ಅಂದರೆ ಕರಿಗುಡ್ಡೆ , ಬಿಳಿಗುಡ್ಡೆ , 
ಅಕ್ಕಪಕ್ಕಗಳ ಕೆಂಪುರೇಖೆಗಳೆಂಬ ಮೂರುಭಾಗಗಳಿಂದ) ಅಸದೃಶ ಗುಣತ್ರಯಗಳಾದ 
ಸತ್ವ , ರಜಸ್ಸು , ತಮಸ್ಸುಗಳಾದವು, ಎಂದು ಹಿಂದಿನ ಶ್ರೇಷ್ಠದವರುಗಳು ಚೆನ್ನಾಗಿ 
ಹೇಳಿದ್ದಾರೆ. ಇನ್ನು ( ನಾನು ) ಬೇರೆ ಹೇಳುವುದಾದರೂ ಏನಿದೆ ? ಇಂಥ ಬಸವೇಶ್ವರನು 
ನಿಶ್ಚಯವಾಗಿ ಪರಬ್ರಹ್ಮಸ್ವರೂಪನು . ೩೪. ಬಸವರಾಜನು ಸಮಸ್ತ ಪ್ರಮಥರಿಗೆಲ್ಲ 
ಪ್ರಮುಖ ಆಚಾರಪುರುಷನು . ದುರ್ಮತಗಳೆಂಬ ಅಂಧಕಾರಕ್ಕೆ ಸೂರನೆ 


ಬಸವರಾಜ ವಿಜಯಿರಿ 


ನಮದಮರವರ್ಯನಭವಾ 
ಗಮಧೂರ್ಯ೦ ಬಸವರಾಜನನುಪಮಶೌರ್ಯ೦ 


ತಾರಾಗಕ್ಷೀರವಾರಾಕರ ಮಳಯುಜ ಮಂದಾರ ಡಿಂಡೀರಹಾರ 
ಸ್ಮರೇಂದ್ರಭೇಂದ್ರಹೀರಾಮಳಕಮಳವರಾಳೊರುನೀರಾಂಕನಾಕಾ 
ಗಾರಾಹಾರಾರವಿಂದೋದ್ಭವಯುವತಿಶರದರಿಧಾರಾಧರಾಂಭೋ 
ಜಾರಾತಿಸ್ಪ್ಯಾರಗೌರಪ್ರಭ ಸುಭಗಯಶಃಕಾಂತಿರುದ್ರಂ ನೃಪೇಂದ್ರ 


೩೫ 


ಶರಣರ ಕೈಯ ಕೈಪಿಡಿಯನಾದಿಯ ಜಂಗಮಭಕ್ತನೀಶಭ 
ಕರೆ ಸುರಧೇನು ಶಂಕರನ ನಚ್ಚಿನ ವಾಹನವನ್ಯವಾದವಾ 
ರ್ಧರಚಯಚಂಡಮಾರುತನಿಳಾತಳಪಾವನ ರುದ್ರಮೂರ್ತಿ ವಿ 
ಸುರಿತ ಕಳಾಪ ಪೂರ್ತಿ ಬಸವಂ ಭವಸಾಗರಕುಂಭಸಂಭವಂ 


೩೬ 


ಪಾದಿಯಲ್ಲಿರುವವನು , ಪರಮಪೂಜ್ಯನು, ಅನುಪಮವಾದ ಕಾವ್ಯಗಳನ್ನುಳ್ಳವನು, 
ದೇವಾದಿದೇವತೆಗಳಿಂದ ನಮಸ್ಕರಿಸಿಕೊಳ್ಳಲ್ಪಡುವವನು , ಶೈವಾಗಮಜಾನ್ಮದಲ್ಲಿ 
ಸಮರ್ಥನು , ಅತ್ಯಧಿಕ ಶೌರಗುಣವುಳ್ಳವನು . ೩೫. ವೃಷಭೇಂದ್ರ ( ಬಸವೇಶ್ವರನು 
ಬೆಳ್ಳಿಯ ಬೆಟ್ಟ , ಹಾಲಿನಸಮುದ್ರ , ಶ್ರೀಗಂಧ, ಕಲ್ಪವೃಕ್ಷ, ನೆರೆ, ಮುತ್ತಿನಹಾರ , 
ಮುಗುಳುನಗೆ, ಇಂದ್ರನ ಆನೆಯಾದ ಐರಾವತ , ವಜ್ರಮಣಿ, ಬಿಳಿಯಕಮಲ, ಹಂಸಪಕ್ಷಿ, 
ಶ್ರೇಷ್ಠಬಲರಾಮ , ದೇವತೆಗಳ ಆಹಾರವಾದ ಅಮೃತ, ಬ್ರಹ್ಮನ ಸತಿಯಾದ ಸರಸ್ವತಿ, 
ಶರತ್ಕಾಲದ ಮೇಘ, ಚಂದ್ರ - ಇವುಗಳ ಹಾಗೆ ವಿಶೇಷವಾದ ಬಿಳುಪಾದ ಕಾಂತಿಯಿಂದ 
ಮನೋಹರವಾದ ಯಶಸ್ಸೆಂಬ ಕಾಂತಿಯಿಂದ ಆಧಿಕ್ಯಗೊಂಡವನಾಗಿದ್ದಾನೆ. ಅಂದರೆ, 
ಪರಿಶುದ್ದ ಕೀರ್ತಿಯುಳ್ಳವನಾಗಿದ್ದಾನೆ. [ತಾರಗ - ತಾರವೆಂದರೆ ಬೆಳ್ಳಿಯ , ಅಗ- ಬೆಟ್ಟ 
ಕೈಲಾಸಪರ್ವತ ; ಸೀರಾಂಕ - ಸೀರ ನೇಗಿಲು - ಆ ನೇಗಿಲನ್ನೇ ಅಂಕ ಎಂದರೆ ಗುರು 
ತಾಗಿ ಉಳ್ಳವ- ಬಲರಾಮ ; ನಾಕಾಗಾರಾಹಾರ - ನಾಕ ಆಗಾರ + ಆಹಾರ - ಎಂದರೆ 
ದೇವತೆಗಳ ಅಗಾರದ ಆಹಾರ - ಎಂದರೆ ಅಮೃತ ; ಅರವಿಂದೋದ್ಭವಸತಿ - ಅರವಿಂದ 
ಅಂದರೆ ಕಮಲದಿಂದ ಉದ್ಭವನಾದ ಬ್ರಹ್ಮನ ಸತಿ - ಸರಸ್ವತಿ ; ಶರದೂರಿಧಾರಾ ಧರ 
ಶರತ್ಕಾಲದ ವಿಶೇಷವಾದ ಧಾರಾ ಅಂದರೆ ನೀರನ್ನು , ' ಧರ ' ಎಂದರೆ ಧರಿಸಿರುವುದು , 
ಧಾರಧರ ಎಂದರೇ ಮೋಡ- ಆದ್ದರಿಂದ ಇಲ್ಲಿ ' ಶರತ್ಕಾಲೀನ ಮೋಡ' ಎಂದು 
ಅರ್ಥ ;] ೩೬ . ಬಸವೇಶ್ವರನು ಶಿವಶರಣರ ಕೈಯ ಕನ್ನಡಿಯೆನಿಸಿದ್ದಾನೆ. ಅನಾದಿ 
ಜಂಗಮತತ್ಯಮೂರ್ತಿಗಳಾದ ಜಂಗಮರುಗಳ ಭಕ್ತನೆನಿಸಿದ್ದಾನೆ, ಶಿವಭಕ್ತರುಗಳ 
ಕಾಮಧೇನುವನಿಸಿದ್ದಾನೆ, ಪರಮೇಶ್ವರನ ಪ್ರೀತಿಯ ವಾಹನನೆನಿಸಿದ್ದಾನೆ, ಅನ್ಯ 
ಸಮಯದ ವಾದಗಳೆಂಬ, ಮೇಘಗಳಿಗೆ ಬಿರುಗಾಳಿಯೆನಿಸಿದ್ದಾನೆ, ಭೂಮಂಡಲದ 
ಪರಿಶುದ್ದ ರುದ್ರಸ್ವರೂಪನೆನಿಸಿದ್ದಾನೆ, ಪ್ರಕಾಶಮಾನವಾದ ಸಂಪೂರ್ಣಜ್ಞಾನ 
ಮೂರ್ತಿಯೆನಿಸಿದ್ದಾನೆ, ಜನನ ಮರಣಗಳೆಂಬ ಸಮುದ್ರಕ್ಕೆ ಕುಂಭಸಂಭವ ( ಅಗಸ್ಯ ) 


ಪ್ರಥಮಾಶ್ವಾಸಂ 


ಆ ದೇವನ ಘನ ಮಹಿಮೆಯ 
ನಾ ದೇವಾಚಾರ್ಯ ಫಣಿಪ ವಾಕ್ಷಸಹಸ್ರ 
ಕ್ಯಾದೊಡಂ ಬಣ್ಣಿಸಲಳ | 
ವಾದಪ್ಪುದೆ ಪೊಗಳ್ವೆನೆಂದು ನೆನೆವವನೆಗ್ಗರಿ 


೩೭ 


ಎಂದಆದುಂ ಪೊಗಳ್ನದೇ 
ಕೆಂದೊಡೆಶಿಶುವಾಣಿ ಪೆರಂ ಮಚ್ಚಿನವೋ 
ಲಂದೆ ಬಸವಂಗಜಲಿಯದೇ 
ನೆಂದೊಡಮದು ಲಾಲ್ಯಮೆನ್ನ ನುಡಿಯಪ್ಪುದಂ 


ನುತಪೂರ್ಣಗುಣಾಂಬರಸಂ 
ವೃತರಾಜಂಗಂಬರಾಂಚಲದ ಗುಣಮೀವಂ 
ತತಿರತಿಯಿಂ ಶ್ರುತಿನುತಘನ 

ಮತಿ ಬಸವಂಗಲ್ಪನುತಿಯನೆಲ್ಲ ರ್ಪಿಸುವೆಂ 
ನೆನಿಸಿದ್ದಾನೆ. [ ಬಸವೇಶ್ವರನು ನಂದಿಯ ಅವತಾರವೆಂದು ಗ್ರಹಿಕೆಯಿರುವುದರಿಂದ 
ಶಿವನ ವಾಹನವಾದ ನಂದಿಗೂ , ಇವನಿಗೂ ಅಭೇದವಾಗಿಯೇ ` ಶಂಕರ ನಚ್ಚಿನವಾಹನ' 
ಇತ್ಯಾದಿಯಾದ ಮಾತುಗಳಿಂದ ವರ್ಣಿಸುವುದು ಕವಿಗಳ ವಾಡಿಕೆ.] ೩೭. ( ಇಂಥ 
ಘನಮಹಿಮಾ ಶಾಲಿಯಾದ) ಬಸವೇಶ್ವರನ ಮಾಹಾತ್ಮಿಯನ್ನು ಆ ದೇವತೆಗಳ 
ಆಚಾರನಾದ ಬೃಹಸ್ಪತಿ, ಸಹಸ್ರನಾಲಿಗೆಗಳುಳ್ಳ ಆದಿಶೇಷ, ವಾಕೃತಿಯಾದ 
ಬ್ರಹ್ಮರುಗಳು ಸಹಸ್ರ ಸಹಸ್ರ ಸಂಖ್ಯೆಯಿಂದ ವರ್ಣಿಸುವುದಕ್ಕೆ ಶಕ್ತರಾದಾರೆಯೆ ? 
(ಹೀಗಿರುವಾಗ ಅವನನ್ನು )ಸೊಮಾಡುತ್ತೇನೆಂದು ಯೋಚಿಸುವವನು ಎಗ್ಗನೇಸರಿ . 
೩೮. ಹೀಗೆ ನಾನು ತಿಳಿದುಕೊಂಡು ಕೂಡ, ಏತಕ್ಕೋಸುಗ ( ನಾನು ಆ ಬಸವೇಶ್ವರ 
ನನ್ನು ) ಹೊಗಳುತ್ತೇನೆಂದರೆ- ಚಿಕ್ಕಮಕ್ಕಳ (ತೊದಲು) ಮಾತುಗಳು ಹೆತ್ತ ತಂದೆ 
ತಾಯಿಯರುಗಳನ್ನು ಮೆಚ್ಚಿಸುವ ಹಾಗೆ ( ನನಗೆ ) ತಂದೆತಾಯಿಯರೋಪಾದಿಯಲ್ಲಿರುವ 
ಬಸವೇಶ್ವರನಿಗೆ ತಿಳಿಯದೆ ಇರುವುದೇ ? ( ನಾನು) ಏನೇ ವರ್ಣನೆ ಮಾಡಿದರೂ , ಆ 
ಮಾತು ಶ್ಲಾಘ್ನವಾದುದೇ ಆಗುವುದರಿಂದ . ( ನನ್ನ ತೊದಲು ಮಾತುಗಳಿಂದ ವರ್ಣಿ 
ಸುತ್ತೇನೆಂದು ಭಾವ.) ೩೯ . ಶ್ಲಾಘವಾದ ಸಂಪೂರ್ಣವಾದ ನೂಲಿನ ಬಟ್ಟೆಗಳ 
ಸಮೂಹದಿಂದ ಆಚ್ಛಾದಿತವಾದ ದೊರೆಗೆ ( ಅಂದರೆ ಶ್ರೇಷ್ಮವಸ್ತುಗಳಿಂದ ಅಲಂಕೃತ 
ನಾದ ಅರಸನಿಗೆ) ( ಅವನ) ವಸ್ತ್ರದ ಕೊನೆಯ ಒಂದು ದಾರದ ಎಳೆಗೆ ಸಮಾನವಾದ 
ಒಂದುದಾರದ ಎಳೆಯನ್ನು ಪ್ರೀತಿಯಿಂದ ಕೊಡುವಹಾಗೆ, ವೇದಾದಿಗಳಿಂದ 
ಸ್ತುತಿಸಲ್ಪಡುವ ಶ್ರೇಷ್ಠ ಮತಿವಂತನಾದ ಬಸವಣ್ಣನಿಗೆ ನನ್ನ ಸ್ತೋತ್ರರೂಪವಾದ 
ಅಲ್ಪಕಾಣಿಕೆಯನ್ನು ಪ್ರೀತಿಯಿಂದ ಸಮರ್ಪಣೆ ಮಾಡುತ್ತಿದ್ದೇನೆ. [ ಪೂರ್ಣಬಟ್ಟೆ 


1 ಬಸವಣ್ಣಗಜಿಯದೆ( ದ) 2 ರು( ಚ) " 


ಬಸವರಾಜ ವಿಜಯಂ 


ಮತಿ ನುತಿ ಕಿರಿದಾದೊಡಮೇಂ 
ಕೃತಿಪತಿ ಕಿಜಯನೆ ವೃಷೇಂದ್ರನಾತನ ಬಲದಿಂ 
ಕ್ಷಿತಿಗತಿಶಯವಾದಪುದಿದು 
ರತಿಪತಿ ಕೈಗೊಂಡ ಕುಸುಮಬಾಣದ ತೆಱದಿಂ 


ಧರ್ಮಸ್ವರೂಪನಾನತ 
ಶರ್ಮಪ್ರದನೆನಿಪ ಬಸವರಾಜನ ಕೃತಿಯಂ 
ಕೂರ್ಮೆಯಿನುಸುರ್ದೊಡೆ ಕೇಳದ 
ರಾರ್‌ ಮಚ್ಛದರಾರ್* ಮಹೋತೃವಂಬಡೆಯದರಾರ್ 


ವಿಳಸರ್ಪೂರಸಾರಾಂಬುವನೆವುದೆ ಬರ್ಬರವೃಕ್ಷಕ್ಕೆ ಚಂದ್ರ 
ಪಳಭಾಸ್ವದ್ದ ರ್ಪಣಂದೋರ್ಪುದೆ ವನಚರವಕ್ರಕ್ಕೆ ಮತ್ತೇಭಕುಂಭ 
ಸ್ಥಳಮುಕ್ತಾದಾಮಮಂ ಕಟ್ಟುವುದೆ ಕರಭಕಂಠಕ್ಕೆ ಪೇಳೀವುದೇ ಮಂದಿ 
ಜುಳವಾಗ್ವಿಸ್ತಾರ ಸಾರಸ್ವತಮನಳಿವ ದೈವಕ್ಕೆ ಧಾವಿದಕ್ಟರ್ 


ಬರೆಗಳಿಂದ ಶೋಭಿತನಾದ ಅರಸನೊಬ್ಬನಿಗೆ ಒಂದುದಾರದ ಎಳೆಯನ್ನು ಕಾಣಿಕೆಯಾಗಿ 
ಕೊಟ್ಟಹಾಗೆ ನುತಿಗೆ ಅಶಕ್ಯನಾದ ಬಸವಣ್ಣನಿಗೆ ನನ್ನ ಅನುತಿಯ ನುಡಿಕಾಣಿಕೆಯನ್ನು 
ಅರ್ಪಿಸುತ್ತಿದ್ದೇನೆಂದು ಭಾವ ]. ೪೦ . ನನ್ನ ಬುದ್ಧಿ ಶಕ್ತಿ ಮತ್ತು ಸ್ತೋತ್ರಗಳು 
ಚಿಕ್ಕವಾಗಿರಬಹುದು, ಆದರೇನು ? ಈ ನನ್ನ ( ವೃಷಭೇಂದ್ರ ವಿಜಯವೆಂಬ) 
ಕೃತಿಯ ಪತಿಯಾದ ವೃಷಭನು ಕಿರಿಯನಲ್ಲ, ಅವನ ಬಲದಿಂದ ಈ ( ನನ್ನ ) ಕಾವ್ಯವು 
ಮನ್ಮಥನು ಹಿಡಿದಿರುವ (ಐದು) ಪುಷ್ಪಬಾಣಗಳ ರೀತಿಯಲ್ಲಿ ಈ ಭೂಮಂಡಲಕ್ಕೆ 
ಅತಿಶಯವಾದುದಾಗಿ ಆಗುವುದು . ೪೧. ಧರ್ಮಸ್ವರೂಪನೂ , ಶರಣಾಗತರಿಗೆ 
ರಕ್ಷಣೆ ನೀಡುವವನೂ ಎಂದು ಹೇಳಿಸಿಕೊಳ್ಳಲ್ಪಡುತ್ತಿರುವ ಬಸವೇಶ್ವರನ ಸಂಬಂಧದ 
ಈ ಕಾವ್ಯವನ್ನು ಪ್ರೀತಿಯಿಂದ (ನಾನು) ಹೇಳುತ್ತಿರುವಾಗ ಯಾರುತಾನೆ ಕೇಳಲಿಕ್ಕಿಲ್ಲ ? 
ಯಾರುತಾನೆ ಶ್ಲಾಘನೆ ಮಾಡಲಿಕ್ಕಿಲ್ಲ ? ಯಾರುತಾನೆ ವಿಶೇಷವಾಗಿ ಸಂತೋಷ 
ಪಡಲಿಕ್ಕಿಲ್ಲ ? ೪೨. ಜಾಲಿಯಮರಕ್ಕೆ ಶ್ರೇಷ್ಠವಾದ ಪಚ್ಚಕರ್ಪೂರ ಸಾರವತ್ತಾದ 
ನೀರನ್ನು ಎರೆಯುವುದೇ ? ಕೋತಿಯ ಮುಖಕ್ಕೆ ಚಂದ್ರಕಾಂತಶಿಲೆಯ ಪ್ರಕಾಶಮಾನ 
ವಾದ ಕನ್ನಡಿಯನ್ನು ತೋರಿಸುವುದೋ ? ಮದೋನ್ಮತವಾದ ಆನೆಯ ಕುಂಭಸ್ಥಳದ 
ಮುತ್ತುಗಳ ಸರವನ್ನು ಒಂಟೆಯ ಕುತ್ತಿಗೆಗೆ ಕಟ್ಟುವುದೇ ? ನಾಶಹೊಂದುವ ದೈವಕ್ಕೆ 
ಮನೋಹರವಾದ ಶಬ್ದಗಳಿಂದ ವಿಸ್ತಾರವಾಗಿ ವಿರಚಿಸಲ್ಪಟ್ಟ ಕವಿತ್ವವನ್ನು ಅರ್ಪಿಸುವುದೇ 
ಹೇಳು ?' [ ರಾಜಶೇಖರ ವಿಳಾಸದಲ್ಲಿ ಇದೇ ಕವಿ ಹೇಳುವ ಧರೆಯೊಳ್ಮೊಣ್ 


1 ದೇಂ (7) 2 ಕೀರ್ಯ ನೆ ( ದ) 3 ಬ್ರ ( ದ) 4 ಜ್ವ ( ಮ ) 


JD 


ಪ್ರಥಮಾಶ್ವಾಸಂ 


ಗಾಲನರಿ 


ಪರಮ ಸುಧಾಸಮುದ್ರಮಿರೆ ಪಲಮಂ ಸುರರಾಜರತ್ನಂ 
ದಿರೆ ತೆಗಳಾಂತ ಗಾಜುವಣಯಂ ಶರಭೇಂದ್ರನಿರಲ್ ಶೃಗಾಲನಂ 
ಪರಿನುತಿಪಂದಮಲೆನುತೆ ದೇವ ನರಸ್ತುತಿಯಂ ಬಿಸುಟ್ಟು ಶಂ 
ಕರನಡಿಗ ಸರ್ವರವುರೆ ಜಿ . ಯನೊಲ್ಲು ಮಾಡಿದೆ ಎಂದು 


ಇಳೆಯೊಳೋಣುಟ್ಟಿ ಪುಟ್ಟುಳಿವ ನರರ ಮೇಲುರ್ಬಿ ಕಬ್ಬಂಗಳಂ ಬಿ 
ಚಳಿಸುತ್ತುಂ ತಮ್ಮ ದಗೊದರವ ಪೊರೆಯಲೆಂದಕ್ಕಟಾ ಕೆಟ್ಟರನ್ಯ 
ರ್ಪಳಿದಂತಪ್ಪಲ್ಪ ಧೀಮಂತರನಸಮ ವೃಷಾಧೀಶನಂ ನಿತ್ಯನಂ ನಿ 
ರ್ಮಳನಂ ಕೊಂಡಾಡಿ ಪೇಳ್ವೆಂಕೃತಿಯನೆಸಗೆಯಿಂ ಕೇಳ್ಳುದೊಳ್ಳೇಶಭಕ್ತರ್ ೪೪ 


ಸರಸತರ ಕಾವ್ಯ ಮಾನಸ 
ಸರಸಿಯೊಳಾಡುವ ವಿದಗ್ಧ ವಿಮಳವರಾಳಂ 
ಪರಿತಂದು ಸೇವಿಪುದೆ ಪಾ 
ಮರ ಬಕನಿಕರಾತ್ಯಕುಕವಿಕೃತಿಪಲ್ವಲಮಂ 


ಪುಟ್ಟಿಪುಟ್ಟುತ್ತುರುತ್ವ '.... ಈ ಪದ್ಯವನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು]. ೪೩ . 
ಶ್ರೇಷ್ಟವಾದ ಹಾಲಿನ ಸಮುದ್ರವೇ ಇರುವಾಗ ಅಲ್ಪಹೆಂಡವನ್ನು , ಸುರರಾಜನಾದ 
ದೇವೇಂದ್ರನ ಚಿಂತಾರವೇ ಒದಗಿರುವಾಗ ನಿಂದಿತವಾದ ಗಾಜಿನ ಗುಂಡನ್ನು , ಶ್ರೇಷ್ಠ 
ಶರಭಮೃಗವೇ ಇರುವಾಗ ನರಿಯನ್ನು ಹೊಗಳುವುದು ತರವಲ್ಲ ಎಂದು ( ಅನ್ಯ ) 
ದೈವಗಳ , ಮನುಷ್ಕರ, ಸ್ತುತಿಯನ್ನು ಬಿಟ್ಟು , ಎಲ್ಲರಿಗೂ ತಿಳಿದಿರುವ ಹಾಗೆ 
ಶಿವನ ಪಾದಗಳಿಗೆ ನನ್ನ ನಾಲಗೆಯನ್ನು ಪ್ರೀತಿಯಿಂದ ಮಾರಿದ್ದೇನೆ. ೪೪. 
ಭೂಮಿಯಲ್ಲಿ ಹುಟ್ಟಿಸಾಯುತ್ತಿರುವ ಮನುಷ್ಯರಮೇಲೆ ತಮ್ಮ ಬೆಂದ ಹೊಟ್ಟೆ 
ಯನ್ನು ಹೊರೆಯಲು, ಉತ್ಸಾಹದಿಂದ ಕಾವ್ಯಗಳನ್ನು ವಿಸ್ತರಿಸಿ ಹೇಳುತ್ತ ಅಯ್ಯೋ ! 
ಕೆಲವರು (ಕವಿಗಳು ) ಕೆಟ್ಟು ಹೋದರು. ಆ ಪ್ರಕಾರವಾದ ಅಲ್ಪ ಬುದ್ದಿಯ ಕವಿಗಳನ್ನು 
ನಿರಾಕರಣೆಮಾಡಿ, ನಿತ್ಯನೂ , ಪರಿಶುದ್ಧನೂ ಆದ ವೃಷಾಧಿನಾಥನನ್ನು ಕೊಂಡಾಡಿ , 
( ಈ ನನ್ನ ) ಕಾವ್ಯವನ್ನು ಹೇಳುತ್ತಿದ್ದೇನೆ. ( ಇಂಥ ಕಾವ್ಯವನ್ನು ) ಈಶ್ವರನ ಭಕ್ತರಾದ 
ವರು ಪ್ರೀತಿಸಿ ಉತ್ಸಾಹದಿಂದ ಕೇಳುವುದು. [ ರಾಜಶೇಖವಿಳಾಸದ (i) '' ಧರೆಯೊಳ್ 
ಮೇಣ್ ಪುಟ್ಟಿಪುಟ್ಟುತ್ತುರು .. ” ಮತ್ತು (ii) ಅದರಿಂದ ಮಹಿತ ಮಹಿಮಾ 
ಸೃದನಂ ... ” ಈ ಎರಡು ಪದ್ಯಗಳನ್ನು ಜ್ಞಾಪಿಸಿಕೊಳ್ಳಿ ! ( ೪೫) ಅತ್ಯಂತ ( ನವ) ರಸ 
ಭರಿತ ಕಾವ್ಯವೆಂಬ ಸರೋವರದಲ್ಲಿ ಕ್ರೀಡಿಸುತ್ತಿರುವ ವಿದ್ವಾಂಸನೆಂಬ ಪರಿಶುದ್ದ ಹಂಸ 
ಪಕ್ಷಿಯು ನಡೆದುಬಂದು , ಮಡರೆಂಬ ಬಕಪಕ್ಷಿಗಳ ಗುಂಪಿನಿಂದ ಪಡೆಯಲ್ಪಟ್ಟ ಅಲ್ಪ 
ರಾದ ಕವಿಗಳ ಕಾವ್ಯವೆಂಬ ಚಿಕ್ಕ ಹೊಂಡವನ್ನು ಆಶ್ರಯಿಸುವುದೇ ? (ಸೇವಿಸುವುದೇ ?) 


ಬಸವರಾಜ ವಿಜಯಂ 


ರಸಭಾವಂ ಪಿಂಗೆ ಶೈಥಿಲ್ಯಮದವಯವದೊವೆಸಮ್ಮೇತಿ ವೃತ್ತಿ 
ಪ್ರಸರಂ ಗೆಂಟಾಗೆ ಧಾತುಸ್ಥಿತಿ ಜಗುಳೆ ಪದಂಗೆಟ್ಟು1 ದೋಷಾಳಿಯೊ 
ಳಿಸಿ ಮೇಣ್ಯರೀಕೃತೇಷ್ಟ್ರಧ್ವನಿಯೆನಿಸಿ ವಲಂ ಶಯ್ಯಗಿಂದಾಗಿ ರಾರಾ 
ಜಿಸದಾದ ಬರ್ದೆಯಂ ಪೋಲ್ಯಧಮಕೃತಿ ರಸಜ್ಞರ್ಗನಾದೇವಿ 


೪೬ 


ಬೆಳೆಯದಿರೋವೊ ಬಿಂಕವಿಂನಿತೇಕೆ ಪರೋದಿತ ಕಾವ್ಯವೃಂದದೆ. 
ಸೆರೆವಿಡಿದರ್ಥಶಬ್ದ ತತಿಯಂ ಸವೆದೋಂದಳಿಗಬ್ಬಮಂ ಕಡಂ 


೪೬ [ ಅಧಮಕವಿ ಮತ್ತು ವೃದ್ದಾಂಗನಾ ಅನುರಾಗಗಳ ಪರವಾಗಿ ಎರಡು ಅರ್ಥ 
ಈ ಪದ್ಯದಿಂದ ವ್ಯಕ್ತವಾಗುವುದು ] (1) ಅಧಮ ಕೃತಿ : ಶೃಂಗಾರ ವೀರ ಕರುಣಾ 
ಮೃತಾದಿ ನವರಸಗಳು , ಭಾವಾದಿಗಳು ಹಿಂಗಿರುವಂತಹುದು, ಶಿಥಿಲತೆ ಅಂದರೆ 
ಪ್ರಕೃತಕ್ಕೆ ಹೊಂದಿಕೆಯಾಗದ ಅರ್ಥ ವಿಶೇಷ, ಕಾವ್ಯದ ಅಂಗಗಳಲ್ಲಿ ತುಂಬಿರುವಂತ 
ಹುದು, ವೈದರ್ಭಿ ಮೊದಲಾದ ರೀತಿಗಳು , ಕೈಶಿಕಿಯೇ ಮೊದಲಾದ ವೃತ್ತಿ - ಇವುಗಳ 
ಸಮೂಹದಿಂದ ದೂರವಾಗಿರುವಂತಹುದು, ಧಾತು (ಕ್ರಿಯಾರ್ಥ ) ಗಳ ಜೊಡಿಕೆಯು 
ಜಾರಿರುವಂತಹುದು , ತದಗಳು ಕೆಟ್ಟು ( ಅಂದರೆ ಸಮುಚಿತ ಪದಪ್ರಯೋಗಗಳು ಕೆಟ್ಟು ) 
ಅನೇಕ (ರೀತಿಯ ) ಕಾವ್ಯದೋಷಗಳಿಂದ ಮೇಳಗೊಂಡಿರುವಂತಹುದು , ಮತ್ತು ಕಾವ್ಯ 
ಜೀವಾತುಭೂತವಾದ ) ಧ್ವನಿ ವಿಶೇಷದಿಂದ ದೂರವಾಗಿರುವಂತಹುದು , ಚೆನ್ನಾಗಿರುವ 
ಪರಶಯ್ಕೆಗೆ ಆಸ್ಪದಗೊಂಡು ಪ್ರಕಾಶಿಸದಂತಹುದು ಎನಿಸಿ ವೃದಯಂತಿರುವ 
ಅಧಮ ಕಾವ್ಯವು ರಸಜ್ಞರ ಅಂಗೀಕಾರಕ್ಕೆ ಯೋಗ್ಯವಾಗಿ ಆಗುವುದಿಲ್ಲವಲ್ಲವೆ ? 
( i) ವೃದ್ದಾಂಗನೆಯ ಪರವಾಗಿ : ( ಕಾಮೋತ್ತೇಜಕಗಳಾದ) ಅನುರಾಗಾದಿಚೇಷ್ಟೆಗಳು 
ಹಿಂಗಿರುವಂತಹ , ದೇಹದಲ್ಲಿ ಶಿಥಿಲತೆ ತುಂಬಿರುವಂತಹ , ಮನೋಹರವಾದ ಸಂಗೀತಾದಿ 
ವರ್ತನೆಗಳ ಸಮೂಹದಿಂದ ದೂರವಾಗಿರುವಂತಹ , ಸಪ್ತಧಾತು (ರಸ) ಗಳ ಇರುವಿಕೆ 
ಯಿಂದ ಜಾರಿರುವಂತಹ, ರತಿಗೆ ಸಂಬಂಧಿಸಿದ ಸ್ಥಿತಿಯಿಂದ ಕೆಟ್ಟು , ಅನೇಕ ದೈಹಿಕ 
ದೋಷಗಳಿಂದ ತುಂಬಿರುವಂತಹ ಪ್ರಿಯವಾಗಿ ಮಾತನಾಡುವ ಧ್ವನಿ ವಿಶೇಷದಿಂದ 
ದೂರವಾಗಿರುವವಳು ಎನಿಸಿಕೊಂಡು ಶಯನಕ್ಕೆ ಯೋಗ್ಯಳಾಗಿ ವಿರಾಜಿಸದಂತಹ 
ವೃದ್ದ ಅನುರಾಗಿಗಳ ಅಂಗೀಕಾರಕ್ಕೆ ಅಯೋಗ್ಯಗಳಲ್ಲವೆ ? ೪೭ . ಓಹೋ ! 
ಎಲೆಲೆ ದುಷ್ಕವಿಯೇ ನಿನಗೆ ಇಷ್ಟೊಂದು ಬಿಂಕವೇಕೆ ? (ಮಹಾಕವಿ ಮಾಲಿಕೆಯಲ್ಲಿ 
ನೀನು) ಬೆರೆಯಬೇಡ. ಕಡಜದ ಹುಳುವು ಬೇರೆಕೀಟಗಳ ಮರಿಗಳನ್ನು ತಂದು , ತನ್ನ 
ಮರಿಯನ್ನಾಗಿ ಮಾಡುವ ರೀತಿಯಲ್ಲಿ, ಪರರು ವಿರಚಿಸಿದ ಕಾವ್ಯ ಸಮೂಹದಲ್ಲಿರುವ 
ಅರ್ಥ ಮತ್ತು ಶಬ್ದ ಸಮೂಹವನ್ನು ಎತ್ತಿತಂದು , ಅದನ್ನು ನೀನು ಓದಿ, ( ಸತ್ಯಾವ್ಯದ 


1 ಗಂಟು( ದ) 


ಪ್ರಥಮಾಶ್ವಾಸಂ 


S . 


ದುಜು ಮಜಲಿಗೆಯ ಮಾಳ್ಮೆಯೆಳೆ ದುಷ್ಕವಿ ನೀನದನೋದಿಮಚ್ಚಿಸು 
ತಿಕೆಯ ಗಾಂಪರು ಬಂದೆ ಬಿಟ್ಟನೆ ಬೀಗುವೆ ಬಲ್ಲರೋಬ್ಬರೇ 
ಸತಚಂಪಕಮಳಿಯನ 
ಪಸ್ಮಾರಿಯನತುಳ ವಾದ್ಯರುತಿಯಳಲಿಪುದೇಂ 
ವಿಸ್ಮಯುಮೆ ಚಂದ್ರರುಚಿ ಘೋ 
ರಸ್ಮರಪೀಡಿತನನವಳ ಕವಿಕೃತಿ ಖಳನಂದ 
ಕೃತಿಯಂ ನಿಂದಿಸ ಖಳನಾ 
ಕೃತಿಯಂತಿರೆ ನೆಗಳಲಾರ್ಪನೇ ಕುಸುಮಸಮು 
ಇತಮಾಲೆಗೀಳ್ಳ ಕಪಿ ಸ 
ನ್ನು ತಮಾಲೆಯನಂತೆ ನೆಗಳಲೇನಾರ್ತಪುದೇ 
ಕೃತಿವನಿತಾವಿರ ' ತರ್ಸ೦ 
ತತಕೋಪಕೃಶಾನುತಪ್ತರಪವಾದ ಜಪ 
ಸಿ ತಿಚತುರರ್ ಖಲತಾಪಸ 
ರತನಾಮದ‌ ಗುಣವಿಮುಕ್ತಿಭಾಜನರಲ್ಲೇ 


ಬಗೆಗೆ ಏನೂತಿಳಿಯದವರನ್ನು ಮೆಚ್ಚಿಸುತ್ತ ಸುಮ್ಮ ಸುಮ್ಮನೆ ಬಿಮ್ಮನೆ ಬಿಗಿದು 
ಕೊಂಡು ಉಬ್ಬಬೇಡ. ತಿಳಿದವರು ನಿನ್ನನ್ನು ಪ್ರೀತಿಸಲಾರರು. [ ರಾಜಶೇಖರ 
ವಿಳಾಸವೆಂಬ ಇದೇ ಕವಿಯ “ ಬರೆಬರೆದಂತದಂ ತೊಡೆದು ನೆಟ್ಟನೆ ನಿಟ್ಟಿಸಿ... " ಎಂಬ 
ಪದ್ಯವನ್ನು ಇದರೊಡನೆ ಹೋಲಿಸಿ ನೋಡಿ''] ೪೮. ಚೆನ್ನಾಗಿ ಅರಳಿದ ಸಂಪಗೆಯ 
ಹೂವು ದುಂಬಿಯನ್ನು , ಅನುಪಮ ವಾದ್ಯ ಧ್ವನಿಯುಮರ್ಧೆರೋಗವುಳ್ಳವನನ್ನು , 
ಚಂದ್ರನಕಿರಣಗಳು ಕ್ರೂರವಾದ ಮನ್ಮಥನ ಬಾಧೆಯಿಂದ ಬಂಧಿಸಲ್ಪಟ್ಟವನನ್ನು , 
ಶ್ರೇಷ್ಟಕವಿಯ ಕಾವ್ಯವು ದುರ್ಜನನನ್ನು ದುಃಖಪಡಿಸುವುದರಲ್ಲಿ ಆಶ್ಚರೈವೇನು ? 
ರ್೪ , ಕಾವ್ಯವನ್ನು ದೂಷಿಸುವ ದುಷ್ಟನು . ಅಂತಹ ಕಾವ್ಯದಂತೆ ( ತಾನು ) ರಚಿಸಲು 
ಸಮರ್ಥನಾಗುವನೇ ? ಹೂವುಗಳ ಶ್ರೇಷ್ಟವಾದ ಮಾಲಿಕೆಯನ್ನು ಕೀಳುವ ಕಪಿಯು 
ಅದರಂತಹ ಶ್ರೇಷ್ಟವಾದ ಮಾಲಿಕೆಯನ್ನು ಕಟ್ಟುವುದಕ್ಕೆ ಸಮರ್ಥವಾಗುತ್ತದೆಯೆ ? 
೫೦ . ಕಾವ್ಯವೆಂಬ ಸ್ತ್ರೀಯಲ್ಲಿ ವಿರತಿ ಭಾವವನ್ನು ಹೊಂದಿ , ಸಂತತವೂ ಕೋಪವೆಂಬ 
ಬೆಂಕಿಯಿಂದ ದಹಿಸಲ್ಪಟ್ಟವರು . ಪರದೂಷಣೆಯೆಂಬ ಜಪದಲ್ಲಿ ನಿಪುಣರಾದ, ವಿಶೇಷ 
ವಾದ ಮದವುಳ್ಳ ದುರ್ಜನರೆಂಬ ತಪಸ್ವಿಗಳು . (ತಪಸ್ವಿಗಳ ಪರವಾಗಿ ಮದರು ಎಂದರೆ 
ಮನ್ಮಥನ ವಿಷಯದಲ್ಲಿ ಮದವುಳ್ಳವರು ಎಂದು ಅರ್ಥ) ಸದ್ಗುಣಗಳ ಮುತ್ತಿಗೆ 
( ಬಿಡುವಿಕೆಗೆ ಪಾತ್ರರಾಗುವುದಿಲ್ಲವೆ ? [ಹೀಗೆಂದರೆ ವಿಷಯಕ ಆಸೆಯಿಲ್ಲದವರೂ , 
ಪಂಚಾಗ್ನಿಗಳಿಂದ ತಪಿಸಲ್ಪಟ್ಟವರೂ , ಮಂತ್ರ ಜಪದಲ್ಲಿ ನಿಪುಣರೂ ಆಗಿರುವ ತಪಸ್ವಿಗಳ 


1 ಗ( ದ) 


ಬಸವರಾಜ ವಿಜಯಂ 


ತುಳಿದೊಡೆ ಮುಳಿದಗಿವುದು ಫಣಿ 
ತುಳಿಯದೊಡಂ ಜವ' ದಿನಗಿವನಿವನೆಂದು ಭಯಾ 
ಕುಳಮಗಿದಪುದಿಳೆ ಕಂಡಾ 
ಗಳೆ ಖಳನಂಕ್ರೋಧವಿಜಿತದಾವಾನಳನಂ 


ಬಳವಧುವಂ ನೊಣೆದಾ 
ಗಳೆ ಮಗುಳುಗುಳಪುದು ರಾಹು ಬಳರಹಿತನುಮಂ 
ಖಳರಾಹು ನುಂಗಿ ಮಗುಳಂ 
ತುಳುಪದು ಗಡ ರಾಹುವಿಂದಿದೇನಗಳಮೋ 


ಒತ್ತರದಂತಿರೋ ಗರದುತಿರೆ ಪೀಡಿಸಿ ಬಗ್ಗದಂತೆ ಬೆಂ 
ಬತ್ತಿ ಕರಂ ಭಯಂಬಡಿಸಿ ಜತ್ತುಕದಂತೆ ಕಡಂಗಿ ಕಾಡಿ ಬ 
ಲುತ್ತದ ಮಾಳ್ಮೆಯಿಂ ಬಡತನಕೊಡಲಾಗಿಸಿ ಲೋಕಮೆಲ್ಲಮಂ 
ತುತ್ತಲೊಡರ್ಚಿ ನಿಂದ ಖಲನಂ ಜವದಿಂ ಜವನೇಕೆ ನುಂಗನೋ 


ಸುಜನಜನವದನವನಜಂ 
ಕುಜನವಚಸ್ತುಹಿನಹತಿಗೆ ಕೊಅಗಿರೆ ವಿಬುಧ 


ಧರ್ಮಗಳು ದುರ್ಜನರಲ್ಲಿ ಕಂಡುಬರುವುದರಿಂದ ದುರ್ಜನರೂ ಒಂದು ರೀತಿಯ 
ತಪಸ್ವಿಗಳೇ ಎಂದು ತಾತ್ಪಯ್ಯ ]. ೫೧ . ಹಾವನ್ನು ತುಳಿದರೆ ಅದು ಕೊಪದಿಂದ 
ಕಚ್ಚುವುದು . ಲೋಕದ ಜನ ದಾವಾನಳನ ಕೋಪವನ್ನು ಗೆದ್ದಂತಹ ದುರ್ಜನನನ್ನು 
ಕಂಡಕೂಡಲೇ ಇವನು ತುಳಿಯದೆ ಇದ್ದರೂ , ತನ್ನನ್ನು ಕಚ್ಚಿ ಬಿಡುವನೆಂದು ಭಯದಿಂದ 
ಆಕುಲಗೊಂಡು ಹೆದರುವುದು . ೫೨. ರಾಹುವು ಬಲಿಷ್ಠನಾದ ಚಂದ್ರನನ್ನು ನುಂಗಿ 
ಪುನಃ ಆ ಕೂಡಲೆ ಉಗುಳಿಬಿಡುವುದು . ದುರ್ಜನನೆಂಬ ರಾಹವಾದರೋ ಬಲ 
ಹೀನನನ್ನು ಕೂಡ ನುಂಗಿ ಆ ಚಂದ್ರನ ರೀತಿಯಲ್ಲಿ ಉಳಿಸುವುದಿಲ್ಲವಲ್ಲಾ ! ಈ ದುರ್ಜನ 
ನೆಂಬ ರಾಹುವು ಆ ( ಚಂದ್ರನನ್ನು ನುಂಗಿದ) ರಾಹುವಿಗಿಂತಲೂ ಏನು ದೊಡ್ಡದೋ ! 
೫೩ . ಇಕ್ಕುಳದಹಾಗೆ ಒತ್ತಿ , ( ದುಷ್ಟ ) ಗ್ರಹದ ಹಾಗೆ ಪೀಡೆಯನ್ನು ಕೊಟ್ಟು , ಹುಲಿಯ 
ಹಾಗೆ ಬೆನ್ನಟ್ಟಿ ವಿಶೇಷವಾಗಿ ಭಯಪಡಿಸಿ , ಕರಡಿಯ ಹಾಗೆ ಕೋಪದಿಂದ ತೊಂದರೆ 
ಗೋಳಗುಮಾಡಿ, ಬಲವಾದ ರೋಗದ ಹಾಗೆ ಶರೀರವನ್ನು ' ಬಡತನಕ್ಕೆ (ಕೃಶತ್ವಕ್ಕೆ ) 
ಗುರಿಪಡಿಸಿ ಲೋಕವನ್ನೆಲ್ಲ ನುಂಗುವುದಕ್ಕೆ ( ಹಾಳು ಮಾಡುವುದಕ್ಕೆ ಸಿದ್ಧವಾಗಿನಿಂತ 
ದುರ್ಜನನನ್ನು ಯಮನು ತೀವ್ರವಾಗಿ ಏಕೆ ನುಂಗುವುದಿಲ್ಲವೊ ! ೨೫೪ . ಸುರುಷ 
ರಾದವರ ಮುಖವೆಂಬ ಕಮಲವು ನೀಚರಾದವರ ಮಾತುಗಳೆಂಬ ಹಿಮದ ಹೊಡೆತಕ್ಕೆ 


1 ಗ ( ದ) 2 ರ (ಕ್ರಮ ) 


ಪ್ರಥಮಾಶ್ವಾಸಂ 


ವ್ರಜಹಿತನ: ತಿರವಿರುಚಿ ಪಾ 
ಯು ಜಗನ್ನು ತಮೆನಿಸಿ ಸೋಂಪನದನೆಯ್ದಿಸುಗುಂ 


ಬೇವಿಗೆಳಗುವ ಕಾಕಂ | 
ಮಾವಿಂಗಂಗುಗುವ ಗಿಳಿಯುವೋಲ್ ದುಹ್ಮತಿಯಂ 
ಸೇವಿಪ ಗಾವಿಲನತುಳ ಕ 
ಭಾವಿತೃತಿಯನನುಭವಕ್ಕೆ ಬಗೆದಂದವನೇ 
ಕೃತಿ ಬಸವಪುರಾಣಂ ಕೃತಿ 
ಪತಿ ಬಸವ ಕೃತಿಯನುಸಿರ್ದವಂ ಶಿವಕವಿ ಸಾ 
ರತರ ಷಡಕ್ಷರಿದೇವಂ 
ಕೃತಿಪಾಲಕರಭವಭಕ್ತರೆನೆ ಮಚ್ಚದರಾರ್ 
ಬ ' ರ್ದೆಸೆಯೆ ರಸವಿಸರಮಂ 
ಪೊರ್ದಿದ ಕೊಂಕಾಂತ ನುಡಿಯನನುಮತದತ್ತಂ 
ತಿರ್ದುಗೆ ವಿಬುಧರ್ ನಂದನ 
ಮಿರ್ದಲ್ಲಿಗೆ ತಿರ್ದುವಂತೆ ತನಿಜಲಮಂ 


- 


೫೭ 


ಬಾಡಿರಲಾಗಿ ವಿದ್ವಾಂಸರಾದವರ ಹಿತವಾದ ಸ್ತೋತ್ರವೆಂಬ ಸೂರನಕಿರಣವು ಹರಡಿ , 
ಆ ಮುಖಕಮಲವನ್ನು ( ಮುಸುಕಿರುವ ಹಿಮವನ್ನು ಓಡಿಸಿ) ಜಗತ್ತಿನಲ್ಲೇ ಶ್ಚಾತ್ಯ 
ವಾದುದೆಂದು ಹೇಳುವುದರ ಮೂಲಕ ಕಾಂತಿಯನ್ನುಂಟುಮಾಡುವುದು . ೫೫ . ಬೇವಿನ 
ಮರಕ್ಕೆ ( ಅದರ ಹಣ್ಣಿನ ರುಚಿಗಾಗಿ) ಎರಗುವ ಕಾಗೆಯು ಗಿಳಿಯಹಾಗೆ ಮಾವಿನಮರಕ್ಕೆ 
( ಅದರಲ್ಲಿನ ಸಿಹಿಹಣ್ಣಿಗಾಗಿ ಎಳ ) ಎರಗುವುದೇ ? ದುಷ್ಕಕವಿತ್ವವನ್ನು ಓದಿ ಕೇಳುವ 
ಮೂಢನು ಅನುಪಮನಾದ ಸಕಲ ವಿದ್ಯೆಗಳನ್ನು ಬಲ್ಲವನು ( ಮಹಾಕವಿಯ ) ಕಾವ್ಯದ 
ಅನುಭವಕ್ಕೆ ಮನಸ್ಸನ್ನು ಕೊಡುವನೇನು ? ಕೊಡುವುದಿಲ್ಲ ! ೫೬ . (ನನ್ನ ಈ ) 
ಕೃತಿಯು ಬಸವ ಪುರಾಣ ; ಈ ಕೃತಿಗೆ ಪತಿ ಬಸವಣ್ಣ , ಕಾವ್ಯವನ್ನು ಹೇಳಿದವನು ಶಿವಕವಿ 
ಗಳಲ್ಲಿಶ್ರೇಷ್ಠನೆನಿಸಿದ ಷಡಕ್ಷರದೇವನು . ( ಈ ) ಕಾವ್ಯವನ್ನು ಸೇವಿಸುವವರು ಶಿವಭಕ್ತರು. 
ಎನ್ನುವಾಗ ಮೆಚ್ಚದೆ ಇರುವವರು ಯಾರು ? ( ಎಲ್ಲರೂ ಮೆಚ್ಚೇ ಮೆಚ್ಚುತ್ತಾರೆ, ಎಂದು 
ಭಾವ) ೫೭. ಉದ್ಯಾನವನವಿರುವ ಕಡೆ ಹೊಳೆಯನೀರನ್ನು (ಕಾಲುವೆಗಳ ಮೂಲಕ) 
ತಿರುಗಿಸುವ ಹಾಗೆಯೇ ಚಮತ್ಕಾರವು ಪ್ರಕಾಶಗೊಳ್ಳಲು, ಶೃಂಗಾರಾದಿ ನವರಸಗಳ 
ಸಮುದಾಯವನ್ನು ಹೊಂದಿದ, ವಕ್ರವಾದಮಾತು ( ವಕ್ರೋಕ್ತಿ) ಗಳನ್ನು ವಿದ್ವಾಂಸರು 
ತಮ್ಮ ಅಭಿಪ್ರಾಯಾನುಸಾರವಾಗಿ ತಿದ್ದಲಿ. [ಕಾವ್ಯದಲ್ಲಿ ಬರುವ ವಕ್ರೋಕ್ತಿಯೇ 
ಮೊದಲಾದವುಗಳಬಗೆಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯಾನುಸಾರ ಅರ್ಥಮಾಡುವಲ್ಲಿ 
ನನ್ನ ಆಕ್ಷೇಪಣೆಯೇನೂ ಇಲ್ಲವೆಂದು ಕವಿಯ ಆಶಯವಾಗಿರಬಹುದೆಂದು ತೋರುತ್ತದೆ. 


1 ಪೋ ( ಮ ) 


೩೮ 


ಬಸವರಾಜ ವಿಜಯಂ 


ಗುರುಕರ್ಣಶ್ರಾವ್ಯಮುಚ್ಛ  ಂಖಲಖಲಜನಭೀಷ್ಮಂ ಲಸನ್ನೀವಧರ್ಮ 
#ುರಿತು ಪಾಷಂಡದೃಚ್ಛಲಗುಣಗಣಯುತಂ ಚಂದ್ರಿಕಾಪಾಂಡುಕೀರ್ತ್ಯಾ 
ಕರಮುದ್ಯದ್ವಾದಿವಾದಪ್ರಚಯ ' ವಿಜಯಕಸೋಮವಂಶಾನುಗ ಶ್ರೀ 
ಚರಿತಂ ನಾನಾಸುಪರ್ವಾಶ್ರಿತವಿದು ಪದಶೋಭಾಧುರೀಣಂ ಪುರಾಣಂ - 


೫೮ 


- ಇಲ್ಲಿ ಅರ್ಥ ಸ್ಪಷ್ಟ ; ಭಾವ ಅಸ್ಪಷ್ಟ ; ಚಿಂತನೀಯ .] ೫೮ . [ ಈ ಪದ್ಯ 
ವೃಷಭೇಂದ್ರವಿಜಯ ಮತ್ತು ಮಹಾಭಾರತಗ್ರಂಥಗಳ ಪರವಾಗಿ ಎರಡರ್ಥಗಳಿಂದ 
ಕೂಡಿದೆ] (i) ವೃಷಭೇಂದ್ರ ವಿಜಯದ ಪರವಾಗಿ : - ಈ ವೃಷಭೇಂದ್ರವಿಜಯ 
ವೆಂಬ ಪುರಾಣವು ಪೂಜ್ಯರಾದವರ ಕರ್ಣಗಳಿಂದ ಶ್ರವಣ ಮಾಡುವುದಕ್ಕೆ ಯೋಗ್ಯ 
ವಾದುದು ; ಉಚ್ಚಂಗಲರಾದ ದುಷ್ಟಜನರಿಗೆ ಭಯವನ್ನುಂಟುಮಾಡುವಂತಹುದು 
( ಅಂದರೆ ಯಾವ ಕಾವ್ಯಶಾಸ್ತ್ರಾದಿ ಜ್ಞಾನಾನುಭವವಿಲ್ಲದ ದುಷ್ಕವಿಗಳಿಗೆ ಭಯಗೊಳಿಸು 
ವಂತಹುದೆಂದು ಭಾವ .) ; ಪ್ರಕಾಶಮಾನವಾದ ಭೀಮಧರ್ಮ ( ವೀರಶೈವಧರ್ಮ) ದಿಂದ 
ಪ್ರಕಾಶಮಾನವಾದುದು ; ಪಾಷಂಡಿಗಳ ಹೃದಯಕ್ಕೆ ಭರ್ಜಿಯಂತೆ ಇರುವ ಶಿವೈಕ 
ಧೈಯಾದಿ ಸದ್ದುಣಸಮೂಹದಿಂದ ( ರಾಜಿಸುವ ವೀರಶೈವ ಧರ್ಮತತ್ವಗಳಿಂದ) 
ಕೂಡಿದುದು ; ಬೆಳದಿಂಗಳಿನಂತೆ ಶುಭ್ರವಾದ ಯಶಸ್ಸಿಗೆ ಆಹಾರವಾದುದು ; ವಿಶೇಷವಾದ 
( ಅಧಿಕವಾದ) ಅನ್ಯಮತವಾದಿಗಳ ವಾದಸಮೂಹವನ್ನು ಜಯಿಸುವಂತಹುದು ( ಅಂದರೆ 
ಪರಮತವಾದವನ್ನು ಜಯಿಸುವ ಅಂಶಗಳು ಈ ಪುರಾಣದಲ್ಲಿ ಸಂಗತಗೊಂಡಿವೆ ಎಂದು 
ಭಾವ) ; ಶಿವಕುಲದಲ್ಲಿ ಹುಟ್ಟಿದ ಭಕ್ತರ ಮಂಗಲಕರವಾದ ಚರಿತ್ರೆಗಳನ್ನುಳ್ಳದ್ದು ; 
ಅನೇಕದೇವತೆಗಳಿಂದ ಇಚ್ಚಿಸಲ್ಪಡುವ ಸಾಲೋಕ್ಯಾದಿ ಸ್ಥಾನಗಳ ಪ್ರಕಾಶವನ್ನು 
ವಹಿಸಿರುವಂತಹುದು ( ಆಗಿದೆ). ( i) ಮಹಾಭಾರತದ ಪರವಾಗಿ : ಮಹಾಭಾರತವೆಂಬ 
ಪುರಾಣವು ಶ್ರವಣಯೋಗ್ಯರಾದ ಕರ್ಣದ್ರೋಣಾದಿಗಳಿಂದ ಕೂಡಿದುದು ; ಅಪ್ರತಿಹತ 
ದುರ್ಜನರಾದ ದುರೊಧನ ಶಕುನಿಯೇ ಮೊದಲಾದವರಿಂದಲೂ ಮತ್ತು ಭೀಷ್ಮ 
ರಿಂದಲೂ ಕೂಡಿದ್ದು ; ಪ್ರಕಾಶಮಾನರಾದ ಭೀಮಸೇನ ಮತ್ತು ಧರ್ಮರಾಯಾದಿ 
ಗಳಿಂದಲೂ ಶೋಭಿಸತಕ್ಕದ್ದು . ( ಮುದ್ರದೇಶಾಧಿಪತಿಯಾದ) ಶಲ್ಯನ ಗುಣಸಮೂಹ 
ದಿಂದಕೂಡಿದುದು ; ಬೆಳದಿಂಗಳಿನೋಪಾದಿಯಲ್ಲಿರುವ ಪಾಂಡುಮಹಾರಾಜನ ಕೀರ್ತಿಗೆ 
ಆಗರವಾದುದು ; ಅತ್ಯಧಿಕವಾದುದೆಂದು ಹೇಳುವ ಅರ್ಜುನನ ( ವಿಜಯಕನ) ವೀರ 
ವಾದ ಸಮೂಹದಿಂದಕೂಡಿದುದು ; ಚಂದ್ರಕುಲದಲ್ಲಿ ಹುಟ್ಟಿದ ಅರಸುಗಳ ಶ್ರೇಷ್ಠ 
ಚರಿತ್ರೆಯನ್ನು ಹೊಂದಿರುವಂತಹುದು ; ಅನೇಕ ವಿಧವಾದ ( ಹದಿನೆಂಟು ವಿಧವಾಗಿ 
ವಿಂಗಡಿಸಲ್ಪಟ್ಟ ) ಒಳ್ಳೆಯ ಪರ್ವಗಳಿಂದ ಕೂಡಿದುದು ; ( ಉತ್ತಮ ) ಪದ 


1 ಬಿ ( ದ) 


ಪ್ರಥಮಾಶ್ವಾಸಂ 


. 


ವಿರಸ: ತಾರಕಾವಳಿಯೊಳ ತದೊಷತೆ ಚಂದ್ರನೊಳ್ ಗುಣೋ 

ರರಹಿತಸ್ವಭಾವವದು ದುರ್ಜನನೋಳ್ ಗತಭಾಪಜಾತಿಭಾ 
ಸುರತೆ ೭ರಾವಿಕೀಣ೯ಜನದೊಳ್ ಜಡವೃತಿ ಸರೋಜರಾಜಿಯೊಳ್ 
ಪರಿಗತವಾದುದಲ್ಲದೆ ಮದೀಯ ಮಹಾಕೃತಿಯಲ್ಲಿ ತೊರ್ಕುಮೇ 


ರ್ಶಿ 


ಸರಸತರಂ ಪ್ರಸನ್ನ ವದನಂ ಬುಧಸನ್ನು ತಸಾರವೃತ್ತಿ ವಿ 
ಸ್ಪುರಿತವುದಾತ್ಸಾರಗುಣವನ್ನಿತಲಕ್ಷಣಲಕ್ಷಿತಂ ಸುಭಾ 


( ವಾಕ್ಯ ) ಗಳ ವೈಶಿಷ್ಟ್ಯದಿಂದ ಕೂಡಿದುದು ಆಗಿದೆ. ೫೯ . ವಿರಸತೆಯೆಂಬುದು 
ನಕ್ಷತ್ರ ಸಮೂಹದಲ್ಲಿ ಉಂಟಲ್ಲದೆ ಈ ವೃಷಭೇಂದ ವಿಜಯದಲ್ಲಿ ನವರಸವಿಹೀನತೆ 
ತೋರೀತೇ ? ರಾತ್ರಿಯೊಡನೆ ಕೂಡಿಕೊಂಡಿರುವಿಕೆಯೆಂಬುದು ( ಅನ್ವಿತ ದೋಷತೆ) 
ಚಂದ್ರನಲ್ಲುಂಟಲ್ಲದೆ ಅನ್ವಯದೋಷವೆಂಬುದು ಕಾವ್ಯದಲ್ಲಿ ತೋರೀತೆ ? ಸದ್ಗುಣ 
ಸಮುದಾಯಗಳಿಂದ ರಹಿತವಾಗಿರುವ ಸ್ವಭಾವವೆಂಬುದು ದುರ್ಜನದಲ್ಲಲ್ಲದೆ 
ಸೌಕುಮಾರಾದಿ ಕಾವ್ಯದಲ್ಲಿರಬೇಕಾದ ಗುಣರಾಹಿತ್ಯವು ಈ ಕೃತಿಯಲ್ಲಿ ತೋರೀತೇ ? 
(ಕಾವ್ಯವು ಸೌಕುಮಾರಾದಿಶ್ರೇಷ್ಠ ಕಾವ್ಯಗುಣಗಳಿಂದ ಕೂಡಿದೆಯೆಂಬ ಭಾವ) ; ಗತಿಸಿ 
ಹೋದ ಕಾಮಸಂಬಂಧದ ಅತ್ಯಂತ ಮನೋಹರತ್ವವು ( ಗತ + ಭಾವಜ + ಅತಿ + 
ಭಾಸುರತೆ) ಮುಪ್ಪಿನಿಂದ ಕೂಡಿದ ಜನಗಳಲ್ಲಲ್ಲದೆ ಭಾವಾರ್ಥ ಕವಿತಾ ಜಾತಿ 
ಗಳಿಂದುಂಟಾಗುವ ಮನೋಹರತ್ವದ ಆಭಾವವು ಈ ಕಾವ್ಯದಲ್ಲಿ ತೋರೀತೇ ? 
ನೀರಿನಲ್ಲಿರುವ ವೃತ್ತಿ (ಜಡವೃತಿ) ಎಂಬುದು ಕಮಲದ ಗುಂಪಿನಲ್ಲಿ ಹೊಂದಿಕೆಯಾಗಿ 
ರುವುದಲ್ಲದೆ , ಪ್ರೌಢಿಮೆಯಿಂದ ರಹಿತವಾದ ಕೈಶಿಕೀ , ಆರಭಟೀ ಇತ್ಯಾದಿ ವೃತ್ತಿಗಳು 
ಈ ನನ್ನ ಕಾವ್ಯದಲ್ಲಿ ತೋರೀತೇ ? ೬೦ . ಈ ನೂತನವಾದ ವೃಷಭೇಂದ್ರ ವಿಜಯ 
ವೆಂಬ ಕಾವ್ಯವು, ಈ ಭೂಮಂಡಲದಲ್ಲಿ ಮನೋಹರನಾದ ಬಸವಣ್ಣನ ಹಾಗೆಯೇ 
ಪ್ರಕಾಶಮಾನವಾಗಿರುವುದು . ಹೇಗೆಂದರೆ-( ಇಲ್ಲಿ ಕಾವ್ಯದ ಪರವಾಗಿ ಮತ್ತು ಬಸವೇಶ್ವರನ 
ಪರವಾಗಿ ಎರಡರ್ಥಮಾಡಬೇಕು.) ಕಾವ್ಯವು ಅಧಿಕವಾದ ನವರಸಭರಿತವಾಗುವುದಾಗಿ 
ಪಾಸಾದಿಕ ಕವಿತ್ವವೆಂಬ ಕಾವ್ಯಗುಣದಿಂದ ಕೂಡಿರುವ ಆರಂಭ ( ವದನ )ವುದು ; 
ಬಸವಣ್ಣನು ಅತ್ಯಂತ ಮನೋಹರವಾದ ( ಸದಾ) ಪ್ರಸನ್ನತೆಗೊಂಡ ಮುಖದಿಂದ 
ಕೂಡಿರುವವನು . ಕಾವ್ಯವು ವಿದ್ವಾಂಸರಿಂದ ಶ್ಲಾಘಿಸಲ್ಪಟ್ಟ , ಸಾರತರವಾದ 
ಕೈಶಿಕ್ಯಾದಿ ವೃತ್ತಿಗಳಿಂದ ಪ್ರಕಾಶಿಸಲ್ಪಡುವಂತಹುದು ; ಬಸವಣ್ಣನು ದೇವತೆ 
ಗಳಿಂದ ಕೊಂಡಾಡಲ್ಪಟ್ಟ ಸಾರತರವಾದ ವರ್ತನದಿಂದ ಪ್ರಕಾಶಮಾನನಾದವನು . 
ಕಾವ್ಯವುಉದಾತ್ತವಾದ ಅಲಂಕಾರಗಳು ಮತ್ತು ಸಾರವತ್ತಾದ ಮಾಧುಯ್ಯಾದಿ ಗುಣ 
ಗಳಿಂದ ಕೂಡಿದುದು: ಬಸವಣ್ಣನು ಅತ್ಯಂತ ಶ್ರೇಷ್ಟವಾದ ಉದಾತ್ತಗುಣಗಳಿಂದ 


ಬಸವರಾಜ ವಿಜಯ 


ವರು ನಿರಸ್ತದೋಷನಿವಹಂ ಶಿವತಾಯುತವರ್ಥದಾಯಿಬಂದ 
ಧುರ ಬಸವೇಶನಂತೆಸೆವುದೀ ನವಕಾವ್ಯಮೀಳಾತಳಾಗ್ರದೊಳ್ 


ಶ್ರೀಲಸಕ್ಕಣಬದ್ದವಾಕ್ಕು ಮನಃಪ್ರತಾನಮನೋಹರಂ 
ಲಾಲಿತೋತ್ಪಲಮಾಲೆ ಚಂಪಕಮಾಲೆ ಮಂಜುಳಮಲ್ಲಿಕಾ 
ಮಾಲೆ ಕಾಂಚನಮಾಲೆ ಪೃಥ್ವಿವಿರಾಜಿತಂ ಲಲಿತಂ ತಟಿ 
ನ್ಯಾಲೆಯಾ ಮಣಿಮಾಲೆಯಂತಿರೆ ಮತ್ತಿಪ್ರಮದಾಗೃತಂ 


ವಿಶಿಷ್ಟನಾದವನು. ಕಾವ್ಯವು ಹೊಂದಿಕೆಯಾದ (ಕಾವ್ಯ ) ಲಕ್ಷಣಗಳು ಮತ್ತು ವ್ಯಾಕರಣ 
ಛಂದೋಲಕ್ಷಣಗಳಿಂದ ಕೂಡಿಕೊಂಡಿರುವಂತಹುದು; ಬಸವಣ್ಣನು ವೀರಶೈವ ಲಾಂಛನ 
( ಲಕ್ಷಣ) ಗಳಿಂದ ಅನ್ವಿತನಾಗಿರುವನು . ಕಾವ್ಯವು ಉತ್ಕೃಷ್ಟವಾದ ಭಾವಗಳ ಕಾಂತಿಯಿಂದ 
ಕೂಡಿದುದು ; ಬಸವಣ್ಣನು ಸದ್ಯಾವ ವಿಶಿಷ್ಟರಾದ ಶರಣದಲ್ಲಿ ಪ್ರೀತಿಯುಳ್ಳವನು . 
ಕಾವ್ಯವು ( ಉತೃಷ್ಟ) ಕಾವ್ಯದಲ್ಲಿರಬೇಕಾದ ದೋಷಗಳಿಂದ ವಿರಹಿತವಾದುದು; 
ಬಸವಣ್ಣನು ಸರ್ವದೋಷಗಳನ್ನು ಹೋಗಲಾಡಿಸಿಕೊಂಡವನು . ಕಾವ್ಯವು ಮಂಗಳ 
ಗಳೊಡನೆಕೂಡಿ(ಶಿವತಾಯುತ), ಶ್ರೇಷ್ಠವಾದ ಶಬ್ದಾರ್ಥಜ್ಞಾನವನ್ನು ಕೊಡುವಂತ 
ಹುದು ; ಬಸವಣ್ಣನು, ಶಿವಸಂಬಂಧವಾದಧರ್ಮದಿಂದ ಕೂಡಿ, ಇಷ್ಟಾರ್ಥಗಳನ್ನು 
ಕೂಡುವನು . ೬೧ . ಮಂಗಳಕರಗಳಾದ, (ಸ್ಪಷ್ಟಾರ್ಥ) ಪ್ರಕಾಶಮಾನವಾದ 
ಮಾಧುರಾದಿ ಗುಣಗಳೆಂಬ ದಾರದಿಂದ ಕಟ್ಟಲ್ಪಟ್ಟ ಶಬ್ಬಗಳೆಂಬ ಹೂವುಗಳ 
ಈ ರಮ್ಯವಾದ ವೃಷಭೇಂದ್ರ ವಿಜಯವೆಂಬ ಕಾವ್ಯಮಾಲಿಕೆಯ ಅಲಂಕಾರಗೊಂಡ 
ಯೌವನವತಿಯಾದ ಯುವತಿಯ ಹಾಗಿದೆ. ( ಇಲ್ಲಿ ಕಾವ್ಯ ಮತ್ತು ಯವನವತಿಯಾದ 
ಪ್ರೌಢಸುಂದರಯಪರವಾಗಿ ಎರಡರ್ಥಮಾಡಬೇಕು) ಕಾವ್ಯವು ಶ್ಲಾಘನೀಯವಾದ 
( ಲಲಿತ), ಉತ್ಪಲಮಾಲಾವೃತ್ತ , ಚಂಪಕಮಾಲಾವೃತ್ತ , ಮನೋಹರ ಮಲ್ಲಿಕಾಮಾಲಾ 
ವೃತ್ತ , ಕಾಂಚನಮಾಲಾವೃತ್ತ (?), ಪೃಥ್ವಿವೃತ , ಪ್ರಕಾಶಿಸುವ ಲಲಿತಪದವೃತ್ತ , 
ತಟಿನ್ಮಾಲೆಯೆಂಬ ವೃತ್ತ (?) ಗಳೆಂಬ ಛಂದೋಲಕ್ಷಣ ಬದ್ದವಾದ ವೃತ್ತ ಸಮೂಹದಿಂದ 
ರತ್ನಮಾಲಿಕೆಗಳಿಂದ ಶೋಭಾಯಮಾನವಾದುದು; ಪ್ರೌಢಯುವತಿಯು ಶ್ಚಾತ್ಯ 
ವಾದ ನೈದಿಲೆ ಪುಷ್ಪಮಾಲೆ (ಉತ್ಪಲಮಾಲೆ), ಸಂಪಿಗೆ ಹೂಮಾಲಿಕೆ ( ಚಂಪಕಮಾಲೆ) 
ಮಲ್ಲಿಗೆಯ ಹೂವಿನದಂಡೆ , ಸುರಹೊನ್ನೆಯ ಹೂಮಾಲಿಕೆಗಳಿಂದ ಜಗತ್ಪಸಿದ್ಧವಾಗಿ 
ಪ್ರಕಾಶಮಾನವಾದ (ಪೃಥ್ವಿರಾಜಿತ) ವಾದವಳೂ , ಮನೋಹರ ( ಲಲಿತ) ವಾದ 
ಮಿಂಚಿನಬಳ್ಳಿಯಂತೆಶೋಭಿಸುವವಳೂ ಆಗಿದ್ದಾಳೆ. [ಹೀಗೆ ಕವಿ ತನ್ನ ಕಾವ್ಯವನ್ನು 
ಅಲಂಕಾರಗೊಂಡುಶೋಭಿಸುವ ಪ್ರೌಢಯುವತಿಯಂತೆ ಅತ್ಯಂತ ಮನೋಹರವಾದು 


1 


( ದ) | 


ಪ್ರಥಮಾಶ್ವಾಸಂ 


ಬಸವಕುಮಾರ ಲಿಂಗಸುಖಸಾರ ಭವತ್ತಿಗೊಳ್ಳು ಸದ್ರಸ 
ಪ್ರಸರ ಮೃದೂಕಿ ಚೆಲ್ವೆನಿಸಿ ಸಂತಸವು ನಿರಂತರಾಯದಿಂ 
ದೆಸಗಿ ಮದೀಯ ಕೃತ್ಯವುಳದೊಳ್ಳೆಲೆಗೊಂಡಿದನೊಲ್ಲು ಪೂರ್ಣವಾ 
ಗಿಸು ಕರುಣಾದ್ರ್ರವೀಕ್ಷಣದಿನೆನ್ನ ನಿರೀಕ್ಷಿಸಿ ರಕ್ಷಿಸಿಯಿಂ 
ಈ ಹಿತಫಲಪ್ರದರನತಿ 
ಮೋಹ ಮಹಾತಿಮಿರಮಿಹಿರನಿಭರಂ ಮದ್ಯ 
ಕೋ ಹಿ ಮಮಾಧಿಕಮೆಂಬುದ 
ನೂಹಿಸಿ ನುತಿಗೈವೆನಭವನಿಂದಗ್ಗ ಳರಂ 
' ತ್ವಂಗತ್ತುಂಗತ್ಯ ' ರಂಗಪ್ರತಿಫಲಿತತತ್ವಟಿತೃ ರ್ಣಭೂಷಾ 

*ಸಂಗಾಂಗಾಂಭಃಕಣೋದ್ಯನ್ಮಣಿಗಣತರಳೀಭೂತಕೂರ್ಮೆಂದ್ರರತ್ನಂ 
ದಾಗಿದೆ. ಎಂದು ಹೇಳಿಕೊಳ್ಳುತ್ತಿದ್ದಾನೆ]. ೬೨. ಶಿವಲಿಂಗ ಸಂಬಂಧದ ಸಾರ 
ಸ್ವರೂಪನಾದ ಹೇ ಬಸವೇಶ ನಾಮಕನಾದ ಶಿವಪುತ್ರನೇ , ನಿನ್ನ ( ಸಂಬಂಧದ ಈ 
ವೃಷಭೇಂದ್ರ ವಿಜಯವೆಂಬ) ಕಾವ್ಯಕ್ಕೆ ಶುಭವುಂಟಾಗಲಿ , ಉತ್ತಮ ಶೃಂಗಾರಾದಿ 
ನವರಸ ಸಮೂಹದಿಂದಲೂ , ಮೃದು ಪದಬಂಧಗಳಿಂದಲೂ ಮನೋಹರಕಾವ್ಯವೆಂದು 
(ಲೋಕದಲ್ಲಿ) ಅನ್ನಿಸಿಕೊಳ್ಳುವಂತೆ, (ಓದಿದವರೆಲ್ಲ) ಸಂತೋಷವುಂಟಾಗುವಂತೆ ಮಾಡು 
ನಿರ್ವಿಘ್ನವಾಗಿ ಕಾವ್ಯವು ಮುಗಿಯುವುದಕ್ಕೋಸುಗ ನನ್ನ ಹೃತ್ಕಮಲದಲ್ಲಿ ವಾಸ 
ಮಾಡು , ಪ್ರೀತಿರಿಸಂಪೂರ್ಣಗೊಳ್ಳುವಂತೆ ಮಾಡು . ನನ್ನನ್ನು ದಯಾರ್ದದೃಷ್ಟಿ 
ಯಿಂದನೋಡಿ ಪ್ರೀತಿಯಿಂದ ರಕ್ಷಣೆ ಮಾಡು. [ ಇಲ್ಲಿ 'ಬಸವಕುಮಾರ' ಎಂದು 
ಕವಿ ಸಂಬೋಧಿಸಿದ್ದಾನೆ. ಸಾಮಾನ್ಯವಾಗಿ ' ಬಸವಕುಮಾರ ' ಎಂದು ಚೆನ್ನಬಸವಣ್ಣ 
ನವರನ್ನು ಕುರಿತು ಸಂಬೋಧಿಸುವುದುಂಟು. “ ಬಸವಕುಮಾರ ಭಾಕ್ತಿಕಪುರಸ್ಪರ ಷಟ್ 
ಸ್ವಲಧೀರ... ' ಎಂದು ಮೊಗೈಯಮಾಯಿದೇವರು ಚೆನ್ನಬಸವಣ್ಣನವರನ್ನು ಕುರಿತು 
ಹೇಳಿದ್ದಾರೆ. ( ಶಿ. ಶತಕ - ೩ ) ಆದರೆ ' ಬಸವಕುಮಾರ' ಎಂಬ ಈ ಸಮಸ್ತ ಪದದಲ್ಲಿ 
ರುವ 'ಕುಮಾರ ' ಎಂಬ ಪದವನ್ನು ಬಸವಣ್ಣನವರಿಗೆ ಉತ್ತರವಿಶೇಷಣವಾಗಿ ಪರಿ 
ಗ್ರಹಿಸಿ , ಅದಕ್ಕೆ 'ಶಿವಪುತ್ರ ' ಎಂದು ಅರ್ಥಮಾಡಿ 'ಶಿವಪುತ್ರನಾದ ಬಸವಣ್ಣನೇ ? 
ಎಂದು ಪ್ರಕೃತ ನಾವು ತಿಳಿದುಕೊಳ್ಳಬೇಕೆಂಬುದೇ ಕವಿಯ ಆಶಯವಾಗಿರಬಹುದು] 
೬೪, ( ಕವಿ ಇಲ್ಲಿಂದ ತನ್ನ ' ವೃಷಭೇಂದ್ರ ವಿಜಯ ' ಅಥವಾ `ಬಸವರಾಜ ವಿಜಯ ' 
ವೆಂಬ ಹೆಸರಿನ ಪುರಾಣಕಾವ್ಯದ ಪ್ರಾರಂಭಗೊಳಿಸುತ್ತಾನೆ. ಪ್ರಥಮತಃ ಸಮುದ್ರ 
ವರ್ಣನೆ ಮಾಡುತ್ತ ನದಿಗಳೆಂಬ ನಾರಿಯರನ್ನು ತನ್ನ ಸೌಂದರಾತಿಶಯದಿಂದ 
ಪತಿಯಾದ ಸಮುದ್ರನಾಥನು ಮೋಹಪಡಿಸುವನೆಂಬ ತಾತ್ಸರದ ಪದ್ಯವನ್ನು ಹೇಳು 
ವನು.) ಉನ್ನತವಾದ ಚಾಂಚಲ್ಯದಿಂದ ಕೂಡಿದ ತೆರೆತೆರೆಗಳಲ್ಲಿ ಪ್ರತಿಬಿಂಬಿಸಿರುವಂತಹ 


1 ತುಂಗಪ್ಪಂಗ ( ಅ) 2 ಸಾ (ಜ) 


ಬಸವರಾಜ ವಿಜಯಂ 


ಪಿಂಗಾಬ್ಬ ಸ್ಟಾರರೇಣುಸ್ಕುಟ ಕನಕಪಟಪ್ಪಾವೃತಂ ಮತ್ಸ ಲೀಲಾ 
ಪಾಂಗಂ ಭೂಭ್ಯತಿರೀಟಂ ಪ್ರಕಟಿತತಟಿನೀದೋಹಮುದ್ರಂ ಸಮುದ್ರಂ 


ವಿಳಸತ್ಯಲೋಲಲೋಲಾಚಲಚಲದುರುನಾಗಾಳಿ ನಾಗಾಳಿದ 
ಜ್ವಳಭೋಗಾಭೋಗಭಾಸ್ವಜ್ಜಲಜಲಚರಚಕ್ರಾಂಕಚಕ್ರಾಂಕಯುಕ್ತಂ 
ಕಳಹಂಸಾರಾಜಿರಾಜಮಳಕಮಳಸಂಜಾತಸಂಜಾತಗಂಧಾ 

ಕುಳಸಿಂಧುಸ್ಸಾರವಾರಂ ಪ್ರಬಳಘುಳುಮುಳುದ್ಘಾನರೌದ್ರಂ ಸಮುದ್ರ 
ಮೇಘಗಳಲ್ಲಿರುವ ಮಿಂಚುಗಳೆಂಬ ಸುವರ್ಣದ ಆಭರಣಗಳ ಸಂಗವುಳ್ಳ ಅವಯವ 
ವುಳ್ಳವನೂ , ನೀರಿನ ಕಣಗಳೆಂಬ ಶ್ರೇಷ್ಠವಾದ ರತ್ನಗಳ ಸಮೂಹಕ್ಕೆ ಮಧ್ಯನಾಯಕ 
ಮಣಿಯಂತಿರುವ ಶ್ರೇಷ್ಠವಾದ ಆಮೆಯೆಂಬ ಇಂದ್ರನೀಲಮಣಿಯುಳ್ಳವನೂ , 
ಹೊಂಬಣ್ಣದಿಂದ ಕೂಡಿದ ಕಮಲಪುಷ್ಪಗಳ ವಿಸ್ತಾರವಾಗಿ ಹರಡಿರುವ ರೇಣುಗಳೆಂಬ 
ಸ್ಪುಟವಾದ ಪೀತಾಂಬರವನ್ನು ಉಟ್ಟುಕೊಂಡಿರುವವನೂ , ಮಿಾನುಗಳೆಂಬ ವಿಲಾಸದಿಂದ 
ಕೂಡಿಕೊಂಡಿರುವ ಕಡೆಗಣ್ಣುಗಳ ಕಾಂತಿಯುಳ್ಳವನೂ , ಪಕ್ವತಗಳೆಂಬ ಕಿರೀಟಗಳನ್ನುಳ್ಳ 
ವನೂ ಆಗಿ , ನದಿಗಳೆಂಬಸ್ತ್ರೀಯರುಗಳನ್ನು ಮೋಹಗೊಳಿಸುವ ಚಿಹ್ನೆಗಳನ್ನು ಸ್ಪಷ್ಟ 
ವಾಗಿ ಪ್ರಕಟಿಸುತ್ತಿರುವ ಸಮುದ್ರರಾಜನು ಒಪ್ಪುತ್ತಿದ್ದಾನೆ. [ಸಮುದ್ರದಲ್ಲಿ ಮೋಡ 
ಗಳಿವೆ. ಅವುಗಳ ಮಿಂಚುಗಳು ತೆರೆತೆರೆಗಳಲ್ಲಿ ಪ್ರತಿಬಿಂಬಿತವಾಗಿವೆ; ಆದೇ ಸಮುದ್ರ 
ರಾಜನ ಸುವರ್ಣಾಭರಣ ಜಲಬಿಂದುಗಳೇ ರತ್ನಗಳು; ಆರತ್ನಗಳಲ್ಲಿ ಮಧ್ಯನಾಯಕಮಣಿ 
ಆದಿಕೂರ್ಮ , ಅಲ್ಲಿ ಅರಳಿರುವ ಕಮಲಗಳ ಹರಡಿರುವ ಧೂಳು ಪೊಂಬಣ್ಣದ 
ಪೀತಾಂಬರ, ಮ ಗಳ ಚಂಚಲವಾದ ಹಾರಾಟವೇ ಚಂಚಲವಾದ ಕಟಾಕ್ಷವೀಕ್ಷಣ. 
ಸಮುದ್ರದಲ್ಲಿರುವ ಪರ್ವತಗಳೇ ಅವನ ಕಿರೀಟಗಳು. ( ತ್ವಂಗತ್ - ತುಂಗ- ತರಂಗ 
ಚಂಚಲವಾದ , ಎತ್ತರವಾಗಿರುವ , ತೆರೆಗಳು ; ತಟಿತ್ವಕ್ - ತಟಿತ್ - ಮೇಘದಲ್ಲಿರುವ 
ಮಿಂಚು; ಪಿಂಗ- ಅಬ್ಬ - ಹೊಂಬಣ್ಣದ ಕಮಲ; ಅಂಭಃಕಣ -ಉದ್ಯತ್ - ಮಣಿಗಣ 
ತರಳೀಭೂತ -ನೀರಿನಕಣ -ಶ್ರೇಷ್ಟ ಮಣಿಗಳ ಸಮೂಹ- ನಾಯಕಪ್ರಾಯ . (೬೫) 
ಆ ಸಮುದ್ರವುಶೋಭಿಸುವ ದೊಡ್ಡದೊಡ್ಡ ತೆರೆಗಳಿಂದಲೂ , ಚಲಿಸತಕ್ಕ ಪರ್ವತ 
ಗಳೊ ಎಂಬಂತೆ ಚಲಿಸುತ್ತಿರುವ ಉನ್ನತಗಳಾದ ಆನೆಗಳಿಂದಲೂ , ಸರ್ವಸಮೂಹಗಳ 
ರತ್ನಗಳಿಂದ ಉಜ್ವಲವಾದ ಹೆಡೆಗಳ ಆಧಿಕ್ಯದಿಂದಲೂ ( ಆಭೋಗ) , ಪ್ರಕಾಶಮಾನವಾಗಿ 
ಹೊಳೆಯುತ್ತಿರುವ ನೀರಿನಿಂದಲೂ , ಆ ನೀರಿನಲ್ಲಿ ಚಲಿಸುವ ಜಲಚರ ಪ್ರಾಣಿಗಳಿಂದಲೂ . 
ಚಕ್ರವಾಕಪಕ್ಷಿಗಳಿಂದಲೂ , ಚಕ್ರವನ್ನು ಗುರುತನ್ನಾಗಿ ಉಳ್ಳ ವಿಷ್ಣುವಿನಿಂದಲೂ 
ಕೂಡಿದುದಾಗಿತ್ತು . ಮತ್ತು ರಾಜಹಂಸಗಳಾದ ಹೆಣ್ಣು ಹಂಸಗಳ ಸಾಲುಗಳಿಂದಲೂ , 
ರಾರಾಜಿಸುವ ಲಕ್ಷ್ಮೀದೇವಿಯನ್ನುಳ್ಳ ಕಮಲಗಳ ಸಮೂಹದಿಂದ ಉಂಟಾದ ಸುಗಂಧ 
ದಿಂದಲೂ ತುಂಬಿತ್ತು . ನದಿಗಳ ವಿಸ್ತಾರವಾದ ತೀರಪ್ರದೇಶವುಳ್ಳದ್ದಾಗಿ ಅತ್ಯಧಿಕವಾದ 
ಗುಳು ಗುಳು ಧ್ಯಾನಮಾಡುತ್ತಿರುವ ಸಮುದ್ರವು ಭಯಂಕರವಾಗಿತ್ತು . [ ವಿಲಸತ್ 


ಪ್ರಥಮಾಶ್ವಾಸಂ 


ಹರಿಶಯ್ಯಾಗೃಹಮರ್ಶಮಜ್ಜನಸರಂ ಗೋತ್ರಾರಿಭೀತಾಚಲೋ 
ತರದಜ್ಞಾತನಿವಾಸವಿದಿರೆಯ ಜನ್ಮಸ್ಥಾನಮುದ್ರದಾ 
ಕರಮರ್ವಾಗ್ನಿಯ ಪಾನಕ ಪರಿಣಿರದುರ್ಗಕಾ ನೀಲಪು 
ಸ್ಮರಲಕ್ಷ್ಮಿಮುಕುರಂ ದಿಪುಗುಮೀಳಾಗಾಗರಂ ಸಾಗರಂ 
ಪೂಸಿದ ಬೂದಿ ಬೆಳೆ ಜತೆ ಜಟಾವಳಿ ವಿದ್ರುಮಮಂಬುಜಂ ಮುಖಂ 
ಭಾಸುರ ಕಕ್ಷಪಾಲಿಕೆ ಪಡಂಗಳಿಮಾಲೆ ಜಪಾಮಾಲೆಯು 
ಪ್ಲಾಸಿಪ ಜೋಗವಟ್ಟಿಗೆತವನಲೇಖೆಯದಾಗೆ ಜೋಗಿಯa 
ತಾ ಸರಿದೀಶನಾತ್ತತಟಿದ ಮೃಗಾಹಿತಚರ್ವನೊಪ್ಪಿದಂ 
ಕುಡಿದು ಕುಂಭಜನೆನ್ನಂ 
ಕಡೆದು ಗಡ ಚಕ್ರಿ ಕಟ್ಟಿ ತಡೆದಂ ರಘುಜರಿ 
ಪಡೆದೆಂ ಭಂಗಮನೆಂದಾ 
ಕಡಲಂತೂರ್ವಿಘುಳುಮುಳುಧ್ವನಿಯೆಸೆಗುಂ 


tes 


ಕಲ್ಲೋಲ-ಲೋಲ- ಅಚಲ - 

ಶೋಭಾಯಮಾನವಾದ ತೆರೆ - ಚಲಿಸುವ ಪರ್ವತ , ನಾಗಾಳಿ 
-ರಜ್ವಲ ಭೋಗ- ಆಭೋಗ- ಹಾವುಗಳ ಮಣಿಗಳಿಂದ ಪ್ರಕಾಶಮಾನವಾದ 
ಹೆಡೆಗಳ - ಆಧಿಕ್ಯ ] ೬೬ . ( ಆ) ಸಾಗರವು ವಿಷ್ಣುವಿನ ಶಯನಗೃಹ, ಸೂರನ 
ಸ್ನಾನದ ಸರೋವರ, ಇಂದ್ರನಿಂದ ಭಯಗೊಂಡ ಪರ್ವತಗಳ ಸಮೂಹಕ್ಕೆ ಅಡಗಿ 
ಕೊಳ್ಳುವ ಮನೆ. ಲಕ್ಷ್ಮಿಯ ಜನನಸ್ಥಾನ, ಶ್ರೇಷ್ಟವಾದ ರತ್ನಗಳ ಗಣಿ. ಬಡಬಾಗ್ನಿಯ 
ಕುಡಿತಕ್ಕೆ ಪಾನೀಯ ( ಪಾನಕ ) ರಾಕ್ಷಸರಕೋಟೆಯ ಅಗಳು . ಎಲ್ಲಕಡೆಗೂ ಕಪ್ಪುವರ್ಣ 
ದಿಂದಿರುವ ( ಆನೀಲ) ಆಕಾಶವೆಂಬ ಲಕ್ಸಿಯ ( ಮುಖ ನೋಡಿಕೊಳ್ಳುವ) ಕನ್ನಡಿ. 
ಆದ್ದರಿಂದ ಇದು ಭೂಮಿಯ ಐಶ್ವರಕ್ಕೆ ಮನೆಯಾಗಿಶೋಭಿಸುವುದು ನಿಶ್ಚಯವಲ್ಲವೆ ! 
೬೭. ಆ ಸರಿತೃತಿಯಾದ ಸಮುದ್ರನಾಥನು ಬಿಳಿನೊರೆಯೇ ಧರಿಸಿಕೊಂಡಿರುವ 
ಭಸ್ಮವಾಗಿಯ , ಹವಳಗಳೇ ಜಡಗಳಾಗಿಯೂ , ಕಮಲವೇ ಮುಖವಾಗಿಯೂ , 
ಹಡಗುಗಳೇ ಪ್ರಕಾಶಮಾನವಾದ ಬಗಲಜೋಳಿಗೆಯಾಗಿಯೂ , ಅಳಿಗಳ ಸಮೂಹವೇ 
ಜಪಮಣಿಸರವಾಗಿಯ , ತೀರದಲ್ಲಿರುವ ಮರಗಳ ಸಾಲುಗಳೇ ವಿಶೇಷವಾಗಿ ಶೋಭಿ 
ಸುವ ಯೋಗವಟ್ಟಿಗೆಯಾಗಿಯ , ಮಿಂಚುಗಳಿಂದ ಕೂಡಿದ ಮೇಘವೇ ಹುಲಿಯ 
ಚರ್ಮವಾಗಿಯ , ಹೊಂದಿಕೊಂಡಿರುವ ಕಾರಣದಿಂದ ಯೋಗಿಯಂತೆ ಪ್ರಕಾಶಿಸುತ್ತಿ 
ದ್ದನು . [ಮೃಗಾಹಿಕ -ಮೃಗಗಳಿಗೆ ವೈರಿಯಾದುದು - ಹುಲಿ ಎಂದು ಅರ್ಥಮಾಡಬೇಕು. 
ಏಕೆಂದರೆ - ತಾನುಧರಿಸಿರುವ ಚರ್ಮ ಹುಲಿಯಚರ್ಮವೇ ಆಗಿರುವ ಕಾರಣ ಮೃಗಗಳಿಗೆ 
ಅಹಿತವಾದುದು ಇನ್ಯಾವ ಹಿಂಸ್ರ ಪಶುವೇ ಆಗಿರಬಹುದು. ಪ್ರಕೃತ ಇಲ್ಲಿ ಹುಲಿ 
ಯೆಂಬುದೇ ಅರ್ಥವಾಗಿದೆ] ೬೮. ಕುಂಭೋದ್ಭವನಾದ ಅಗಸ್ಯನು ನನ್ನನ್ನು 
ಕುಡಿದನು. ವಿಷ್ಣುವುಮಥನಮಾಡಿದನು . ಶ್ರೀರಾಮಚಂದ್ರನು ಸೇತುವೆಕಟ್ಟಿ ತಡೆದನು. 
( ಆದ್ದರಿಂದ ನಾನು ಭಂಗಗೊಂಡೆನು . ಹೀಗೆಂಬುದಾಗಿ ಆ ಕಡಲು ಅಳುತ್ತಿರುವುದೇ 


೪೪ 


ಬಸವರಾಜ ವಿಜಯಂ 


ತರಣಿಗತಿಪ್ರಯುಕ್ತ ಮುಡುಪಾಂಚಿತಮಂಬರದಂತೆ ಚಕ್ರಬಂ 
ಧುರನನುಕೂಲ ಹೃದ್ಯ ಕವಳಂ ಕಮಲೇಕ್ಷಣನಂತೆ ಸದ್ರಸಾ 
ಕರ ವಿಬುಧೇಪ್ಪಿತಾರ್ಥದನುದಾತ್ತಗುಣಲ ಘನಕಾವ್ಯದಂತೆ ಪು 
ಸ್ಮರಯುತಮುಷ್ಪಭದ್ರವಿಭದಂತೆ ವಿರಾಜಿತವಾಯ್ತು ಸಾಗರಂ 


ಎನ್ನುವಂತೆ ತೆರೆಗಳ ಗುಳು ಗುಳು ಎಂಬ ಶಬ್ದವುಶೋಭಿಸುತ್ತಿತ್ತು . [' ಭಂಗಮಂ ಪಡೆದೆ? 
ನೆಂಬ ಶಬ್ದಕ್ಕೆ ತೆರೆಯನ್ನು ಪಡೆದನು ಎಂದು ಸಾಮಾನ್ಯಾರ್ಥ.) ೬೯. ಆ ಸಾಗರವು 
೧ . ಆಕಾಶದ ಹಾಗೆ- ತರಣಗತಿ ಎಂದರೆ ಹಡಗುಗಳ ಓಡಾಟದಿಂದ ಕೂಡಿತ್ತು ೨. 
ಆಕಾಶವು ತರಣಗತಿ ಎಂದರೆ ಸೂರನ ಸುತ್ತುವಿಕೆಯಿಂದ ಕೂಡಿದೆ. ( ಮತ್ತು ) ೧ . 
ಉಡುಪಾಂಚಿತವಾಗಿತ್ತು ಅಂದರೆ ತೆಪ್ಪಗಳಿಂದ ಕೂಡಿತ್ತು . ೨. ಆಕಾಶವು ಉಡು 
ಪಾಂಚಿತ ಎಂದರೆ ಉಡುಪತಿಯಾದ ಚಂದ್ರನಿಂದ ಕೂಡಿದೆ. ೧. ಕಮಲೇಕ್ಷಣನಾದ 
ವಿಷ್ಣುವಿನಂತೆ ಚಕ್ರವಾಕಪಕ್ಷಿಗಳಿಂದಕೂಡಿತ್ತು . ೨. ಕಮಲೇಕ್ಷಣನು ಅಂದರೆ ಕಮಲ 
ದಂತೆ ಕಣ್ಣುಳ್ಳ ವಿಷ್ಣುವು ಚಕ್ರಾಯುಧದಿಂದ ಕೂಡಿದವನು. ೧. ಸಮುದ್ರವುಕೂಲ 
ಪ್ರದೇಶವನ್ನು ಅಂದರೆ ದಂಡೆಯ ಪ್ರದೇಶದುದ್ದಕ್ಕೂ ಬೆಳೆದ ಕಮಲಗಳಿಂದ ಕೂಡಿತ್ತು 
೨. ವಿಷ್ಣುವು ಅನುಕೂಲಳೂ , ಸುಂದರಿಯೂ ಆದ ಲಕ್ಷ್ಮೀ ದೇವಿಯಿಂದಕೂಡಿದವ 
ನಾಗಿದ್ದಾನೆ. ಸಮುದ್ರವು ೧ .ಶ್ರೇಷ್ಟವಾದ ಕಾವ್ಯದ ಹಾಗೆ ಶ್ರೇಷ್ಠಜಲಗುಣದಿಂದಅಂದರೆ 
ನೀರಿಗೆ ಆಶ್ರಯವಾಗಿದೆ. ದೇವತೆಗಳಿಗೆ ಇಷ್ಟಾರ್ಥಪ್ರದವಾದುದಾಗಿದೆ . (ಸಮುದ್ರ 
ಮಥನಕಾಲದಲ್ಲಿ ಅದು ದೇವತೆಗಳಿಗೆ ಇಷ್ಟಾರ್ಥ ಪ್ರದಾನಮಾಡಿದೆ.) ೨. ಕಾವ್ಯವು 
ಶ್ರೇಷ್ಟವಾದ ಶೃಂಗಾರಾದಿ ನವರಸಗಳಿಗೆ ಆಸ್ಪದವಾಗಿದೆ. ವಿದ್ವಾಂಸರಿಗೆ ( ವಿಬುಧರಿಗೆ ) 
ಇಚ್ಚಿತಾರ್ಥವನ್ನು ಕೊಡುವುದಾಗಿದೆ. ಸಮುದ್ರವು ೧. ಅಧಿಕವಾಗಿ ರತ್ನಗಳ 
ಆಗರವಾಗಿರುವ ಗುಣದಿಂದ ಕೂಡಿದೆ. ೨ . ಕಾರವು ಉತ್ಕೃಷ್ಟವಾದ ಕಾಂತಿಯೇ 
ಮೊದಲಾದ ಗುಣಗಳಿಂದ ಕೂಡಿದೆ. ಸಮುದ್ರವು ೧. ಇಭದಹಾಗೆ ಅಂದರೆ ಆನೆಯ 
ಹಾಗೆ ಪುಷ್ಕರ ಎಂದರೆ ನೀರಿನಿಂದಕೂಡಿ, ಉತೃಷ್ಟ ರತ್ನ , ಕಾಮಧೇನು, ಕಲ್ಪವೃಕ್ಷಾದಿ 
ಮಂಗಳಕರ ವಸ್ತುಗಳಿಂದ ಕೂಡಿದುದಾಗಿದೆ . ೨. ಇಭವೂ ( ಆನೆಯು) ಸುಂಡಿಲಿನ 
( ಪುಷ್ಕರದ) ತುದಿಯಿಂದ ಕೂಡಿಶ್ರೇಷ್ಟ ( ಉದ್ದ ) ವಾದ ಮಂಗಳಗುಣಗಳುಳ್ಳದ್ದಾಗಿದೆ . 
( ಈ ರೀತಿಯಲ್ಲಿ ಆ ಸಮುದ್ರವೂ ಶೋಭಿಸುತ್ತಿತ್ತು . [ ಇಲ್ಲಿ ಸಮುದ್ರವನ್ನು ಆಕಾಶ, 
ವಿಷ್ಟು , ಕಾವ್ಯ , ಆನೆಗಳೊಡನೆ ಶ್ಲೇಷೆಯಿಂದ ವರ್ಣಿಸಿದ್ದಾನೆ. ತರಣಿ-ಸೂರ , ಹಡಗು ; 
ಉಡುಪ - ಚಂದ್ರ , ತೆಪ್ಪ ; ಚಕ್ರ - ಚಕ್ರವಾಕ , ವಿಷ್ಣುವಿನ ಚಕ್ರಾಯುಧ ; ಕಮಲ-ಕಮಲ 
ಪುಷ್ಪ , ಲಕ್ಷ್ಮಿ (ಕಮಲಾ) ; ರಸ - ಶೃಂಗಾರಾದಿ ನವರಸ , ನೀರು; ವಿಬುಧ- ದೇವತೆ, 
ವಿದ್ವಾಂಸ ; ಅನುಕೂಲ-ಕೂಲವನ್ನು ಅನುಸರಿಸಿದುದು , ಅನುಕೂಲಪತ್ನಿ 


ಪ್ರಥಮಾಶ್ವಾಸಂ 


ಸುಳಿ ನೊರೆ ಬುದ್ದುದಂ ಸಿಡಿವ ಸೀರ್ಪನಿ ಪರ್ದೆರೆ ಗುಣು ಪೆಂಪು ಶೈ 
ವಳಮಳಿ ಪಂಕಜಂ ಪವಳಮಾನೆ ನೆಗಳ್ ಗಿರಿಯಾವೆ ಪಾವುಮೀನ್ 
ಜಳಧರವೀಥಿ ಕಂಬುತತಿ ಮುತ್ತು ಖಗಾಳಿ ವಹಿತ್ರಮೌರ್ವನ 
ಗಳಿಸಿರೆ ತನ್ನೊಳೊಪ್ಪಿದುದು ಸಿಂಧು ಸಸಿಂಧು ಸುಬಂಧು ಚಕ್ರಿಯಾ 


ವಗಿ ಮತ್ತವಿಂತನಂತಶೋಭಾಕರವಾದ ರತ್ನಾಕರಮಧ್ಯದಲ್ಲಿ - 


ಇದು ಹಿಮದಿಂ ಮುಸುಂಕಿದ ಹಿಮಾಚಲಮಲಿದು ದುಗ್ಗವಾರ್ಧಿಪೂ 
ರದೊಳೆ ಮುಳುಂಗಿ ಮುನ್ನ ಬೆಳರ್ವಣ್ಣದೊಳೊಂದಿದ ಮಂದರಾದ್ರಿಯ 
ಅದು ಶಶಿಕಾಂತಿಪಾರದವಿಲಿಪ್ತ ಸುವರ್ಣಮಹೀಧರೇಂದ್ರಮ 
ಲಿದು ಬೆಳಗಾಂತ ಗೌಪ್ಯನಗವೆಂದೆನಿಸಿರ್ದುದು ತಾರಭೂಧರಂ 


ಸಸಿಗದಿರಂ ಬಳಳ್ಳಿ ಶಶಿಕಾಂತದ ಕಾಂತಿಯನಿಟ್ಟು ಕೊಂಡು ಬೆ 
ಸದಳವಾದ ಶಾರದೆಯ ಮೈವೆಳಗಂ ತೆಗೆದಿಂಗಡಿ ರಂ 
ಜಿಸುವ ಸಿತದ್ಯುತಿಪ್ರಸರಮಂ ಕವರ್ದೊಂದನೆ ಮಾಡಿ ಬೊಮ್ಮನೆ 
ಲೆಸಗಿದ ಶೈಲಮೋಯೆನಿಸಿ ಪಜ್ಜಳಿಸಿರ್ದುದು ತಾರಭೂಧರಂ 


( ಅನುಕೂಲಾ): ಪುಷ್ಕರ- ನೀರು, ಆನೆಯ ಸೊಂಡಿಲಿನತುದಿ.] ೭೦ . ಆ ಸಮುದ್ರವೂ 
ಸುಳಿಗಳು , ತೆರೆಗಳು , ನೆರೆಗುಳ್ಳೆಗಳು , ಹಾರುವ ಜಲಕಣಗಳು ದೊಡ್ಡದಾದ ಕರೆ 
( ದಡ) ಯಪ್ರದೇಶ, ಆಳದ ಆಧಿಕ್ಯ , ಪಾಚಿ, ದುಂಬಿ , ಕಮಲ, ಹವಳ, ಆನೆ , ಮೊಸಳೆ , 
ಪರ್ವತ, ಆಮೆ , ಹಾವು, ಮೀನು, ಮೋಡಗಳಸಾಲು. ಶಂಖಗಳ ಸಮೂಹ, 
ಮುತ್ತುಗಳು , ಪಕ್ಷಿಗಳಸಾಲು, ಹಡಗು , ಬಡಬಾಗ್ನಿ ಇವುಗಳಿಂದ ತುಂಬಿಕೊಂಡಿರಲು , 
ನದಿಗಳಿಂದ ಕೂಡಿ ವಿಷ್ಣುವಿನ ಒಳ್ಳೆಯಸಂಬಂಧ ( ನಂಟು) ದಿಂದ ಪ್ರಕಾಶಿಸುತ್ತಿತ್ತು . 
11ವಚನ|| ಮತ್ತು ಈ ಪ್ರಕಾರದಿಂದ ವಿಶೇಷ ಶೋಭಾಯಮಾನವಾಗಿರುವ ಆ 
ಸಮುದ್ರ ಮಧ್ಯದಲ್ಲಿ ( ಇರುವ) ೭೧. ಈ ತಾರಾಚಲವು (ಕೈಲಾಸಪರ್ವತವೂ ) 
ಹಿಮದಿಂದ ಮುಚ್ಚಿದ ಹಿಮಾಲಯಪರ್ವತವಲ್ಲ : ಪೂರ್ವದಲ್ಲಿ ಕ್ಷೀರ ಸಮುದ್ರದಲ್ಲಿ 
ಮುಳುಗಿ ಬಿಳಿಯ ಬಣ್ಣದಿಂದ ಕೂಡಿದ ಮಂದರ ಪರ್ವತವಲ್ಲ: ಬೆಳದಿಂಗಳೆಂಬ 
ಪಾದರಸದಿಂದ ಬಳಿಯಲ್ಪಟ್ಟ ಮೇರುಪರ್ವತವಲ್ಲ , ಕಾಂತಿಯಿಂದ ಕೂಡಿದ ಬೆಳ್ಳಿಯ 
ಬೆಟ್ಟವೆನಿಸಿಕೊಂಡಿರುವುದು . ೭೨. ಬ್ರಹ್ಮನು ಚಂದ್ರಕಿರಣಗಳನ್ನು ಬಳಿದುಕೊಂಡು 
ಚಂದ್ರಕಾಂತಶಿಲೆಯ ಕಾಂತಿಯನ್ನು ಎಳೆದುಕೊಂಡು , ಶಾರದೆಯ ಹೆಚ್ಚಾದ ಬಿಳಿಯ 
ಕಾಂತಿಯುಳ್ಳ ಮೈಯ ಬೆಳಗನ್ನು ಬಳಿದುಕೊಂಡು ಕ್ಷೀರ ಸಮುದ್ರದ ಪ್ರಕಾಶಮಾನ 
ವಾದ ಬಿಳಿಯಕಾಂತಿ ಸಮರವನ್ನೆಲ್ಲ ಬಾಚಿಕೊಂಡು ಒಟ್ಟುಗೂಡಿಸಿ , ಪ್ರೀತಿಯಿಂದ 


ಬಸವರಾಜ ವಿಜಯಂ 


ಸುರತರುವಲ್ಲದನ್ಯತರು ವಾಸುಕಿಯಲ್ಲದ ಪಾವು ತಳ ಸಿ. 
ದ್ದ ರಸಮದಲ್ಲದಿರ್ಪ ಸಲಿಲಂ ಸುಮನೋಮಣಿಯಲ್ಲದಿರ್ಪ ಕಲ್ 
ಸುರಪಶುವಲ್ಲದvಪಶು ನಿರ್ಜರವಲ್ಲರಿಯಲ್ಲದಿರ್ಪ ವ 
ಲ್ಲರಿ ಮುನಿವೃಂದವಲ್ಲದ ಮೃಗವ್ರಜವಿಲ್ಲ ತದದ್ರಿಯಗ್ರದೊಳ್ 


ಕೆ 


ಮಲ್ಲಿಗೆಗೆತ್ತು ತಾರಗೆಯನಾಗಳೆ ಕೊಯ್ಯಲೊಡರ್ಚುವರ್ಸವು 
ತುಲ್ಲಸಿತಾಬ್ಬವೆಂದು ಶಶಿಯಂ ತಿಚಿಯಲ್ಬಗೆದಂದು ನೋಡುವರ್‌ 
ಸಲ್ಲಲಿತಾರುಣಾರುಣಕರೋತ್ಸರವು ತಳಿರ್ಗೆತ್ತು ಪಾಣಿಯಂ 
ಮೆಲ್ಲನೆ ನೀಡುವರ್ಗಿರಿಯ ತಪ್ಪಲೊಳೊಪ್ಪುವ ಸಿದ್ದ ಮುಗ್ಗೆ ಯರ್‌ 


೭೪ 


ನಗದವದಾತ1 ಕಾಂತಿ ವಿಗೆ ತೀವೆ ಬೆಳರ್ತ ನಭಃಪ್ರದೇಶದೊ 
ಲೈಗೆತರಂತಬ್ಬಬಿಂಬಮನಿಸಿರ್ದು ನಭೋಮಣಿ ದೇವಗಂಗೆಯ 


ಮೂಡಿದ ಪರ್ವತವೋ ಎಂದೆನಿಸಿಕೊಂಡು ಪ್ರಕಾಶಮಾನವಾಗಿರುವುದು. ೭೩ . ಆ 
ಕೈಲಾಸ ಪರ್ವತದ ಮೇಲ್ಬಾಗದಲ್ಲಿ ಕಲ್ಪವೃಕ್ಷವಲ್ಲದೆ ಬೇಕಾದ ಮರಗಳೂ ಇಲ್ಲ; 
ಆದಿಶೇಷನಲ್ಲದೆ ಬೇರೆ ಯಾವ ಹಾವೂ ಇಲ್ಲ ; ತುಂಬಿದ ಸಿದ್ದರಸದ ಮಡುಗಳಲ್ಲದೆ 
ಬೇರೆ ನೀರಿನ ಮಡುಗಳೇ ಇಲ್ಲ ; ಚಿಂತಾಮಣಿ ( ಸುಮನೋಮಣಿ) ಯಲ್ಲದೆ ಬೇರೆ 
ಕಲ್ಲುಗಳೇ ಇಲ್ಲ ; ಕಾಮಧೇನುವಲ್ಲದೆ ಬೇರೆ ಪಶುಗಳೇ ಇಲ್ಲ ; ಕಲ್ಪಲತೆಯಲ್ಲದೆ 
(ನಿರ್ಜರವಲ್ಲರಿಯಲ್ಲದೆ) ಬೇರೆ ಬಳ್ಳಿಗಳೇ ಇಲ್ಲ. ಮುನಿಗಳಲ್ಲದೆ ಬೇರೆ ಜಿಂಕೆಗಳ ಗುಂಪೇ 
ಇಲ್ಲ . ೭೪ , ಆ ಪರ್ವತದ ತಪ್ಪಲಿನಲ್ಲಿ ಸಿದ್ದರುಗಳ ಮುಗ್ಧ ಸ್ತ್ರೀಯರುಗಳು ನಕ್ಷತ್ರ 
ಗಳನ್ನು ಮಲ್ಲಿಗೆಯ ಹೂವೆಂದು ಭಾವಿಸಿ, ಆಕೂಡಲೆ ಅವನ್ನು ಕೊಯುವುದಕ್ಕೆ 
ತೊಡಗುವರು . ಚಂದ್ರನನ್ನು ಚೆನ್ನಾಗಿ ಅರಳಿದ ಬಿಳಿಯ ಕಮಲವೆಂದು ತಿಳಿದು ತಿರಿದು 
ತರುವುದಕ್ಕೆ ಮನಸ್ಸು ಮಾಡಿ ನೋಡುವರು. ಮನೋಹರವಾದ ಆರುಣ್ಯವರ್ಣದ 
ಸೂರಕಿರಣಗಳ ಸಮೂಹವನ್ನು ಚಿಗುರುಗಳೆಂದು ಭಾವಿಸಿ , ( ತಮ್ಮ ) ಕೈಗಳನ್ನು ಮೆಲ್ಲಗೆ 
ಮುಂದಕ್ಕೆ ನೀಡುವರು, ೭೫ . ಆ ಕೈಲಾಸ ಪರ್ವತದ ಶುಭವರ್ಣದ ಕಾಂತಿಯು 
ಹೆಚ್ಚಾಗಿ ತುಂಬಿಕೊಂಡಿರಲು, ಬೆಳ್ಳಗೆ ಕಾಣುವ ಆಕಾಶಮಂಡಲದಲ್ಲಿ , ನೆಗೆದು ಹುಟ್ಟಿ 
ಬರುವ ಸೂರನು ಚಂದ್ರಮಂಡಲವೋ ಎನಿಸಿ , ಆಕಾಶಗಂಗಾ ನದಿಯಲ್ಲಿ ಹುಟ್ಟಿರುವ 
ಕಮಲಗಳ ಸಮೂಹದ ಅರಳುವಿಕೆಗೆ ಅಭಾವವನ್ನುಂಟುಮಾಡುತ್ತಿದ್ದನು. ( ಅಂದರೆ 
ಕಮಲಗಳು ಬೆಳ್ಳಗಾಗಿ ಹುಟ್ಟಿಬರುತ್ತಿರುವ ಸೂರನನ್ನು ಚಂದ್ರನೆಂದೇ ತಿಳಿದು ಅರಳು 
ತಿದ್ದಿಲ್ಲ ಎಂದು ಭಾವ). ಆ ದೇವ ಗಂಗೆಯಲ್ಲಿರುವ ಕನ್ನೈದಿಲೆಗಳಿಗೆ ನಗೆಯನ್ನು 
( ಅರಳುವಿಕೆಯನ್ನು ) ಅರಳುವಿಕೆಯನ್ನುಂಟುಮಾಡುತ್ತಿದ್ದನು. ( ಆ ಸೂರನ ಈ 
ರೀತಿಯ ) ತನ್ನ ವಿಕಾರವು ಶತ್ರುವಿನ ಅಪಹಾಸ್ಯಕ್ಕೆ ಕಾರಣವಾಗುತ್ತಿತ್ತು . [ಸೂರನು 


1 ತ್ಯಜ, ಗ). 


ಪ್ರಥಮಾಶ್ವಾಸಂ 


ಗೆದ ಸರೋಜರಾಜಿಗವಿಕಾಸತೆಯಂ ಪಡೆದ ನೈದಿಲೆ 
ಳ್ಳಗೆಯನೊಡರ್ಚುವಂ ನಿಜವಿಕಾರವರಾತ್ಯಪಹಾಸ್ಯಕಾರಣಂ 


ತಿಳಿಗೊಳದಲ್ಲಿ ಮಿಂದು ತಳೆದುಜ್ವಳರತ್ನ ವಿಭೂಷಣಂಗಳಂ 
ತೋಳಗುವ ಚಿತ್ರಚೀನವಸನಂಗಳನುಟ್ಟು ತುಂಬಿ ಪುಷ್ಪ ಸಂ 
ಕುಳಮನನನ ರಾಗರಸದಿ ಹರಿಚಂದನದಣ್ಣನಾಂತು ಸಂ 
ಚಳಿಸುವರಲ್ಲಿ ಸಿದ್ದ ಸುರಕಿನ್ನರದಂಪತಿಗಳ್ಳಿಳಾಸದಿಂ 


ನೆರೆದಲಲ್ಲಿ ಸುರೋವಿಜಾತದಡಿಯೋ ಚಂದ್ರಾಪೀಠಂಗಳೊಳ್ 
ತರದಿಂ ಮಂಡಿಸಿ ನೋಡುವಾಡುವ ಕಣೋಪನ್ಯಾಸಮಂ ಮಾಡುವಾ 
ದರದಿಂ ಪಾಡುವ ಕಾಡವಳ್ಳಿಯೋದವಿಂ ಕೊಂಡಾಡುವಾನಂದನಿ 
ರ್ಭರಲೀಲಾಷರತಂತ್ರವಿರ್ಪರದ ಗಂಧರ್ವ ಯಕ್ಷಾದಿಗಳ 


ನದಿಯಿಂ ನಂದನದಿಂ ಲತಾಭವನದಿಂ ನಾನಾಮೃಗವಾತದಿಂ 
ಸೋದೆಯಿಂ ಸಿದ್ಧರಸಂಗಳಿಂ ಸುರಭಿಯಿಂ ಕಾಂತಾರಸಂತಾನದಿಂ 
ಮುದದಿಂದೆಪ್ಪುವ ಸಿದ್ದರಿಂ ದಿವಿಜರಿ ಗಂಧರ್ವರಿಂ ಯಕ್ಷರಿಂ 
ಪದಪಂ ತಾಳ ಗಜೇಂದ್ರರಿಂ ಮುನಿಗಳಿಂ ಚೆಲ್ವಾಯು ತಾರಾಗಳಂ 


೭೮ 


ತನ್ನ ನಿಜಸ್ವರೂಪವನ್ನು ತೊರೆದು ವಿಕಾರಗೊಂಡು ಚಂದ್ರನಂತೆ ಕಾಣುತ್ತಿದ್ದುದರಿಂದ 
ಕಮಲಗಳು ಮುಕುಳಿತವಾಗಿಯೇ ಇರುವುದಕ್ಕೂ , ನೈದಿಲೆಗಳು ಅರಳುತ್ತಿರುವುದಕ್ಕೂ 
ಕಾರಣವಾಗುತ್ತಿತ್ತೆಂದು ಭಾವ, ( ಅರಾತಿ + ಅಪಹಾಸ್ಯ - ವೈರಿಯ ಅಪಹಾಸ್ಯ ) 1, 
೭೬ . ಆ ಪರ್ವತದಲ್ಲಿರುವ ತಿಳಿಗೊಳಗಳಲ್ಲಿ ಸಿದ್ದರುಗಳ , ಸುರರ , ಕಿನ್ನರರ ದಂಪತಿಗಳು 
ಸ್ನಾನಮಾಡಿ , ಪ್ರಕಾಶಮಾನವಾದ ರತ್ನಾಭರಣಗಳನ್ನು ಧರಿಸಿ , ಶುಭ್ರವಾದ ನಾನಾ 
ವರ್ಣದ ರೇಷ್ಮೆಯ ವಸ್ತ್ರಗಳನ್ನು ಉಟ್ಟುಕೊಂಡು, ಹೂವುಗಳ ಸಮೂಹವನ್ನು 
ತುರುಬಿನಲ್ಲಿ ಮುಡಿದುಕೊಂಡು, ಅತ್ಯಧಿಕವಾದ ಅನುರಾಗ ರಸದಿಂದ ಶ್ರೀಗಂಧದ 
ಅನುಲೇಪನ ಮಾಡಿಕೊಂಡು ಲೀಲೆಯಿಂದ ಸಂಚರಿಸುತ್ತಿದ್ದರು. ೭೭ . ಆ ಪರ್ವತದಲ್ಲಿ 
ಯಕ್ಷ ಗಂಧರ್ವಾದಿ ದೇವತೆಗಳು ಆಯಾಯ ಸ್ಥಳಗಳಲ್ಲಿರುವ ಕಲ್ಪವೃಕ್ಷಗಳ ತಳಭಾಗ 
ದಲ್ಲಿರುವ ಚಂದ್ರಕಾಂತಶಿಲೆಯ ಕಟ್ಟೆಯಲ್ಲಿ ಸಾಲುಸಾಲಾಗಿ ಕುಳಿತುಕೊಂಡುನೋಡುವ, 
ಆಟವಾಡುವ , ಕಲಾಪೂರ್ಣವಾದ ಮಾತನಾಡುವ, ಆದರದಿಂದ ಹಾಡುವ, ಪ್ರೀತಿಯ 
ಆಧಿಕ್ಯದಿಂದ ( ಪರಸ್ಪರ) ಪೀಡಿಸುವ , ಹೊಗಳುವ, ಸಂತೋಷಾತಿಶಯದಿಂದ 
ಉಂಟಾಗುತ್ತಿದ್ದ ಲೀಲಾ ವಿಲಾಸದಿಂದ ಮೈಮರೆತು ಇರುತ್ತಿದ್ದರು. ೭೮. ( ಆ) 
ತಾರಕಾಚಲವು ಹೊಳೆಯಿಂದಲೂ ಉದ್ಯಾನವನದಿಂದಲೂ , ಬಳ್ಳಿಯ ಮನೆಗಳಿಂದಲೂ , 
ಅನೇಕ ಬಗೆಯ ಮೃಗಸಮೂಹದಿಂದಲೂ , ಅಮೃತದಿಂದಲೂ , ಸಿದ್ದರಸದಿಂದಲೂ , 
ಕಾಮಧೇನುವಿನಿಂದಲೂ , ಅರಣ್ಯ ರಾಜಿಯಿಂದಲೂ , ಸುತೋಷದಿಂದಕೂಡಿ ಪ್ರಕಾಶಿ 
ಸುತ್ತಿದ್ದ ಸಿದ್ದರು, ದೇವತೆಗಳು, ಗಂಧರ್ವರು, ಯಕ್ಷರುಗಳಿಂದಲೂ , ಸದಾ ಪ್ರೀತಿ 


ಬಸವರಾಜ ವಿಜಯಂ 


ಆ ಗಿರಿಯೆಂಬ ಗೌಪ್ಯಮಯ ಲಿಂಗಕ್ಕೆ ಕಾಲಮೆನಿಪ್ಪ ಪೂಜಕಂ | 
ರಾಗದೆ ಕಾಮಧೇನುವಿನ ಪಾರಿಯಿಂದಭಿಷೇಕಿಸು ನೀ 
ಡಾಗದೆ ಚಂದ್ರಿಕಾಧವಳ ವಸ್ತ್ರವನರ್ಪಿಸಿ ಪೂಜೆಗೈದು ತಾ 
ರಾಗಣಪುಷ್ಪದಿಂ ಬೆಳಗುವಂ ಶಶಿಮಂಡಳವೆಂಬ ದೀಪವಂ 


ಮಿಸುಪ ಗೃಹಸ್ಥನಂತೆ ನವನಂದನಶಾಲಿ ಸದಾರವಿಭ್ರಮಂ 
ಕುಸುಮಪತಾಕನಂತೆ ಸುಮನೋಗತಿಶೋಭಿಶುಕಾದಿಸೇವಿತಂ 
ವಸುಧೆಯಧೀಶನಂತೆ ನೃತವಾಹಿನಿ ಹೃದ್ಯಸುರಾಗಮಂಡಿತಂ 
ಬಿಸಜಜನಂತೆ ಹಂಸಯುತಮ ತಸತ್ಪಥಮಲೆ ತನ್ನ ಗಂ 


ಯನ್ನು ಹೊಂದಿರುವಂತಹ ಮುನಿಜನರುಗಳಿಂದಲೂ ಚೆಲುವುಗೊಂಡಿತ್ತು . ೭೯ . ಆ 
ಪರ್ವತವೆಂಬ ಬೆಳ್ಳಿಯಿಂದ ಮಾಡಿದ ಲಿಂಗಕ್ಕೆ ಕಾಲನೆಂಬ ಪೂಜಾರಿಯು ಪ್ರೀತಿಯಿಂದ 
ಕಾಮಧೇನುವಿನ ಹಾಲಿನಿಂದಭಿಷೇಕ ಮಾಡು , ಬೆಳದಿಂಗಳೆಂಬ ಧವಳವರ್ಣದ 
ವಸ್ತ್ರಗಳನ್ನುಡಿಸಿ , ನಕ್ಷತ್ರ ಸಮೂಹಗಳೆಂಬ ಹೂವುಗಳಿಂದ ಅರ್ಚನೆಮಾಡಿ, ಚಂದ್ರಬಿಂಬ 
ವೆಂಬ ಮಂಗಳಾರತಿಯನ್ನೆತ್ತುತ್ತಿದ್ದನು. ೮೦ . ಆ ತಾರಾಚಲಪರ್ವತವು ೧) ಗೃಹಸ್ಥ 
ನಂತೆ-ನೂತನ ನಂದನವನಗಳಿಂದ ಪ್ರಕಾಶಿಸುತ್ತಿತ್ತು . ೨) ಗೃಹಸ್ಥನು ನೂತನರಾದ 
ನಂದನರುಗಳಿಂದ ಅಂದರೆ ಮಕ್ಕಳುಗಳಿಂದ ಪ್ರಕಾಶಿಸುವನು . ಪತ್ನಿಯೊಡನೆ ( ಸದಾರ) 
ಕೂಡಿದ ವಿಲಾಸವುಳ್ಳವನು . ೧) ಮನ್ಮಥನಂತೆ- ದೇವತೆಗಳ ಇಚ್ಛಾನುಸಾರಶೋಭಾ 
ವಹವಾದುದು ; ಶುಕಮುನಿಯೇ ಮೊದಲಾದ ಋಷಿ ಜನಗಳಿಂದ ಸೇವಿಸಲ್ಪಡು 
ವಂತಹುದು. ೨) ಮನ್ಮಥನು - ಒಳ್ಳೆಯ ಮನಸ್ಸಿನಿಂದ ಕೂಡಿದ ರತಿದೇವಿಯೊಡನೆ 
ಕೂಡಿಶೋಭಿಸುವಂತಹವನು ; ಗಿಳಿಗಳೇ ಮೊದಲಾದ ಪಕ್ಷಿಗಳಿಂದಕೂಡಿಶೋಭಿಸು 
ವಂತಹವನು . ( ಗಿಳಿಯೇ ಮನ್ಮಥನ ವಾಹನವೆಂಬುದು ಕವಿಸಮಯ ) , ೧) ವಸುಧೇಶ 
ನಂತೆ ( ರಾಜನಂತೆ) -ನದಿಗಳನ್ನು ಧರಿಸಿರುವಂತಹದು (ನದಿಗಳ ಜನ್ಮಕ್ಕೆ ಕಾರಣವಾದು 
ದೆಂಬ ತಾತ್ಸರ ) ; ಮನೋಹರವಾದ ಕಲ್ಪವೃಕ್ಷಗಳಿಂದ ( ಸುರಾಗದಿಂದ) ಅಲಂಕಾರ 
ಗೊಂಡಂತಹುದು. ೨) ರಾಜನು - ತನ್ನಿಂದ ಪೋಷಣೆಗೊಂಡ ಸೈನ್ಯ ( ವಾಹಿನಿ) ವುಳ್ಳ 
ವನು . ಮನೋಹರವಾದ ಒಳ್ಳೆಯ ಅನುರಾಗಗಳಿಂದ ಕೂಡಿದವನು . ೧) 
ಬಿಸಜಜ ಅಂದರೆ ಬ್ರಹ್ಮನ ಹಾಗೆ - ಪರಮಹಂಸರುಗಳಿಂದ ಕೂಡಿದುದು ; ಆಕಾಶಪಥ 
ದಿಂದ ಕೂಡಿಕೊಂಡಿರುವಂತಹುದು . ೨) ಬ್ರಹ್ಮನು ತನ್ನ ವಾಹನವಾದ ) ಹಂಸಪಕ್ಷಿ 
ಯಿಂದಕೂಡಿದವನು ; ಸನ್ಮಾರ್ಗಕ್ಕೆ ಹೊಂದಿಕೊಂಡಿರುವಂತಹವನು. [ ಹಂಸಯುತಂ 
ಎನ್ನುವುದಕ್ಕೆ ಪರ್ವತದ ಪರವಾಗಿ ಸೂರನಿಂದ ಅನ್ವಿತವಾದುದು ಎಂದೂ ಅರ್ಥ 
ಮಾಡಬಹುದು . ನಂದನ - ಮಗ, ಉದ್ಯಾನ ; ಸದಾರವಿಭ್ರಮ - ಸ + ದಾರ - ದಾರಾ 
ಸಮೇತ ಅಂದರೆ ಹೆಂಡತಿ ಸಮೇತನಾಗಿ ವಿಭಮ ಅಂದರೆ ವಿಲಾಸವುಳ್ಳ , ಸದಾ 
ರವಿ + ಭ್ರಮ - ಅಂದರೆ ಸದಾ ರವಿಯು ಅಂದರೆ ಸೂರನ ಸುತ್ತುವಿಕೆಯಿಂದ ಕೂಡಿದ, 


ಪ್ರಥಮಾಶ್ವಾಸಂ 


ವ|| ಎಂಬ ನೆಗಳೆಗೆಡೆಯಾಗಿ ಪಾರತರವಾದ ತಾರಾಚಲದಗ್ರದೇಶಭಾಸುರಮೆನಿಸಿ 


ತೊಳಗಿದುದಧ್ರಮಂಡಳವನಳ್ಳಿಯವಟ್ಟಳೆ' ಕೇತುವೀಥಿ ಮಂ 
ಡಳಿಸಿದ ಚಂದ್ರಕಾಂತಮಣಿಸಾಲಮುದಗ್ರಸುವರ್ಣಹರ್ಮ್ಮವು 
ಜಳಿಸುವ ರಾಜವೀಥಿ ರಮಣೀಯಗೃಹಾವಳಿ ರಮ್ಯರತ್ನಮಂ 
ಜುಳರುಚಿಗೋಪುರಂ ಮಿಸುಗೆ ತನ್ನೊಳಗೀಶಪುರಂ ಮನೋಹರಂ 


೮೦ 


- 


೮೨ 


ಅದನಾರ್ಬನ್ಸ್ಪರರ್ಕಕೋಟಿರುಚಿಯಂ ಕೈಕೊಂಡು ಸಂಪೂರ್ಣ ಸಂ 
ಪದಮಂ ತಾಳು ಮಹಾ ಮಹತ್ವದ ವಿಳಾಸಂಬತ್ತು ಸರ್ವೋವಿ್ರಗೆ 
ಗದ ಶೃಂಗಾರಮನಾಳು ಬಣ್ಣಿಪೊಡತರ್ಕ್ಯಂ ತಾನಿದೆಂದೆಂಬ ಸೌ 
ಖ್ಯದೆ ಕಣೋಪುವ ಕಾಲಕಾಲಪುರವಂ ಕಲ್ಯಾಣವಿಸ್ತಾರಮಂ 
ಮಿನುಗುವ ತುರೀಪ್ರಮದೆಯಾನನದಂತೆ ನಿತಾಂತಕಾಂತಿವೆ 

ತೆಸೆವ ಬೆಡಂಗಿನಂತವುರದಗ್ರದ ಚಾರು ಸಭಾನಿವಾಸ 
ಸುಮನ - ದೇವತೆ, ಒಳ್ಳೆಯ ಮನಸ್ಸು ; ಶುಕ - ಗಿಳಿ, ಶುಕಮುನಿ ; ರತಿ - ರತಿದೇವಿ, 
ಇಚ್ಛೆ ; ವಾಹಿನಿ - ಸೈನ್ಯ , ನದಿ ; ಸುರಾಗ -ಕಲ್ಪವೃಕ್ಷ, ಒಳ್ಳೆಯ ಅನುರಾಗ : ಹಂಸ 
ಸೂರ , ಹಂಸಪಕ್ಷಿ ; ಸತ್ಪಥ- ಆಕಾಶ, ಒಳ್ಳೆಯ ಮಾರ್ಗ]. ವ|| ಹೀಗೆನಿಸುವ 
ಪ್ರಸಿದ್ದಿಗೆ ಆಸ್ಪದವಾಗಿ ಅತ್ಯಂತ ಶ್ರೇಷ್ಠವಾದ ಆ ಕೈಲಾಸ ಪರ್ವತದ ಮೇಲ್ಬಾಗದಲ್ಲಿ 
ಪ್ರಕಾಶಮಾನವಾದದ್ದೆನಿಸಿಕೊಂಡಂತಹ ೮೧ . ಶಿವನ ಪಟ್ಟಣವು ಆಕಾಶಮಂಡಳವನ್ನು 
ಪೀಡಿಸುವ ಅಟ್ಟಣೆ, ಧ್ವಜಗಳ ಸಾಲಿನ ಬೀದಿ, ಮಂಡಲಾಕಾರವಾಗಿರುವ ಚಂದ್ರಕಾಂತ 
ಶಿಲೆಯ ಪ್ರಾಕಾರ, ಉನ್ನತವಾದ ಚಿನ್ನದ ಉಪ್ಪರಿಗೆ , ಮನೋಹರವಾದ ಮನೆಗಳ 
ಸಾಲು, ರಮ್ಯವಾದ ರತ್ನಗಳ ಅಂದವಾದ ಕಾಂತಿಯನ್ನು ಹೊಂದಿದಗೋಪುರಗಳು. 
( ಇವೆಲ್ಲ) ತನ್ನಲ್ಲಿ ಪ್ರಕಾಶಿಸುತ್ತಿರಲು ಸುಂದರವಾಗಿ ಹೊಳೆಯುತ್ತಿತ್ತು . ೮೨ . 
ಕೋಟ್ಯಂತರ ಸೂರರುಗಳ ಕಾಂತಿಯನ್ನೊಳಗೊಂಡು ಪರಿಪೂರ್ಣವಾದ ಐಶ್ವರವನ್ನು 
ಹೊಂದಿ , ಮಹಿಮಾತಿಶಯದಿಂದ ಸೊಬಗನ್ನು ಪಡೆದು, ಸಮಸ್ತಲೋಕಕ್ಕೆ ಶ್ರೇಷ್ಠ 
ವಾದುದೆನಿಸಿ ಶೃಂಗಾರಗೊಂಡು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲದುದೆನಿಸಿ, ಸೌಖ್ಯದ 
ಬೀಡಾಗಿ, ಕಣ್ಣಿಗೆ ಶೋಭಿಸುವತಹ ಮಂಗಳಮಯವಾದುದಾಗಿ, ಕಾಲಗೆ 
ಕಾಲಪುರುಷನೆನಿಸಿದ ಶಿವನ ಆ ಪಟ್ಟಣದ ವಿಸ್ತಾರವನ್ನು ವರ್ಣಿಸುವವರಾರಿದ್ದಾರೆ ? 
೮೩ . ಹೀಗೆ ಪ್ರಕಾಶಿಸುವ ಆ ಶಿವನ ಪಟ್ಟಣದಲ್ಲಿ ಪ್ರೌಢಯರುಗಳ ಆನಂದದಿಂದ 
ಕೂಡಿದ ಅತ್ಯಧಿಕ ಕಾಂತಿಯನ್ನು ಧರಿಸಿಶೋಭಿಸುವ ಸೌದರದ ಅಂತಃಪುರವಿತ್ತು , 
ಅದರ ಅಗ್ರ ಭಾಗದಲ್ಲಿ ಮನೋಹರವಾದ ಸಭಾಭವನವಿತ್ತು . ಅಲ್ಲಿ ಪರಮೇಶ್ವರನು 
ಕಮಲಭವನಾದ ಬ್ರಹ್ಮನೇ ಮೊದಲಾದ ದೇವತೆಗಳು ಸೂತ್ರ ಮಾಡುತ್ತಿರಲು , 


1ಳಿ ( ದ) 


ಬಸವರಾಜ ವಿಜಯಿರಿ 


ಳ್ಳುಸುಮಶರಾರಿ ಮಂಜುಮಣಿಮಂಡಿತ ದಿವ್ಯ ಮೃಗೇಂದ್ರಪೀಠದೊಳ್ 
ಬಿಸಜಭವಾದಿಗಳೊಗಳೆ ರಂಜಿಸುತಿರ್ದನುದಾತ್ತಲೀಲೆಯಿಂ 


- ೮೩ 


ನೆರೆದೇyಂದಿರ್ದುದಾಸ್ತಾನದೊಳರರೆ ವಸುವಾತಮಿಂದ್ರಾದಿ ದಿಕ್ಕಾ 
ಲರ ಮೊತ್ತಂ ಚಾರಣೀಘಂ ತುರಗಮುಖಚಯ ಸಿದ್ದ ವೃಂದಂ ಸುಸಾರೊ 
ತೈರಮುದ್ಯದ ಕಸಘಂ ಮುನಿವಿತತಿ ಮನುಶ್ರೇಣಿ ರುದ್ರಾಳಿಯಬೊ 
ದರವಾರಂ ಪದ್ಮಜಾತಪ್ರತಿ ಗಣಕುಲಂ ವೇದವಿದ್ಯಾಪ್ರತಾನಂ 


ಜಡೆಮುಡಿ ಚಂದ್ರಲೇಖೆ ಪಣೆಗಣ್ ಕೋರಲೋಳ್ಳ ಆ ಸರ್ಪಕುಂಡಲಂ 
ಪಿಡಿದ ಮಿಗಂ ತ್ರಿಶೂಲಮಭಯಂ ವರನೊಪ್ಪುವ ಪಾಣಿ ನಾಗರೊ 
ಳೊಡವೆಸೆವಿಜಾತೆ ಪೊದೆದುಟ್ಟಜಿನಾಂಬರವಿಂದುಕೊಟಿಯಂ 
ಜಡಿವ ನಿಜಾಂಗಕಾಂತಿಯಡಿಗಣೇಬಂದಿರೆ ಶೂಲಿಯೊಪ್ಪಿದಂ 


ಪರಮಾನಂದವಯಂ ಪ್ರಸನ್ನ ವದನಂ ಪಾಟೀಲ ಡಿಂಡೀರ ಪಾಂ 
ಡುರವರ್ಣಂ ಫಣಿಭೂಷಣಂ ಪ್ರಬಳ ಮಾಯಾಭೀಷಣಂ ಭಕ್ತಸಾ 


ಮನೋಹರವಾದ ರತ್ನಾದಿಗಳಿಂದ ಅಲಂಕರಿಸಲ್ಪಟ್ಟ ಸಿಂಹಾಸನದಲ್ಲಿ ಉದಾತ್ತಲೀಲೆ 
ಯಿಂದ ಪ್ರಕಾಶಿಸುತ್ತಿದ್ದನು. [ಕುಸುಮ ಶರಾರಿ -ಕುಸುಮಶರ ಅಂದರೆ ಮನ್ಮಥನಿಗೆ 
ಅರಿ ಅಂದರೆ ಶತ್ರು - ಶಿವ] ೮೪ , ಈ ರೀತಿಯ ಶಿವನ ಸಭಾಭವನದಲ್ಲಿ ಆಶ್ಚಯ್ಯ 
ಕರವಾಗಿ ಅಷ್ಟವಸುಗಳ ಸಮೂಹ, ಇಂದ್ರನೇ ಮೊದಲಾದ ಅಷ್ಟದಿಕ್ಕಾಲಕರುಗಳ 
ಸಮೂಹ, ಸ್ತುತಿಪಾಠಕರ ಸಮೂಹ, ಕಿನ್ನರರ ಸಮೂಹ, ಸಾಧ್ಯರುಗಳ ಬಳಗ, 
ಶ್ರೇಷ್ಠರಾದ ಯಕ್ಷರುಗಳ ಸಂಘ , ಮುನಿಗಳ ಸಮೂಹ, ಮನುಗಳ ಶ್ರೇಣಿ, ಏಕಾದಶ 
ರುದ್ರರುಗಳ ಸಮೂಹ, ವಿಷ್ಣುವಿನ ಬಳಗ, ಬ್ರಹ್ಮನ ಸಮೂಹ, ಪ್ರಮಥಗಣಗಳ 
ಬಳಗ, ವೇದವಿದ್ಯೆಗಳ ಸಮೂಹ ಇವೆಲ್ಲ ಬಂದು ಕೂಡಿದ್ದುವು. ೮೫ . ( ಇಂಥ 
ಸಭಾಭವನ ಮಧ್ಯದಲ್ಲಿ) , ಜಡೆಮುಡಿ, ಚಂದ್ರಕಳೆ ಹಣೆಗಣ್ಣು , ಮನೋಹರ ಕಪ್ಪು 
ಗೊರಲು, ಸರ್ಪಗಳ ಕರ್ಣಾಭರಣ, ಕೈಯಲ್ಲಿ ಹಿಡಿದಿರುವ ಜಿಂಕೆ ಮತ್ತು ತ್ರಿಶೂಲ, 
ಅಭಯಪ್ರದಾನ ಮಾಡುವ ಹಸ್ತಮುದ್ರೆ , ಹಾವುಗಳ ಒಳ್ಳೆಯ ಆಭರಣ , (ಎಡಗಡೆ) 
ಶೋಭಿಸುವ ಪಾರ್ವತಿ, ಹೊದ್ದುಕೊಂಡಿರುವ ಮತ್ತು ಉಟ್ಟುಕೊಂಡಿರುವ 
ಚರ್ಮಗಳ ಬಟ್ಟೆ , ಕೋಟ್ಯನುಕೋಟಿ ಚಂದ್ರರುಗಳನ್ನು ಕೀಳ್ಯಾಡುವ ತನ್ನ ದೇಹ 
ಕಾಂತಿ , ಪಾದದಲ್ಲಿರುವ ( ವಿಷ್ಣುವಿನ) ನೇತ್ರ ಇವುಸೊಬಗುಗೊಂಡಿರಲು ಪರಮೇಶ್ವರನು 
ಶೋಭಿಸುತ್ತಿದ್ದನು. ೮೬ . ಪರಮಾನಂದ ಸ್ವರೂಪನೂ , ಪ್ರಸನ್ನವಾದ ಮುಖ 
ಮುದ್ರೆಯುಳ್ಳವನೂ , ಶ್ರೀಗಂಧದಂತೆ, ನೊರೆಯಂತೆ ಶುಭ್ರವಾದ ಮೈಯಕಾಂತಿ 
ಯುಳ್ಳವನೂ , ಸರ್ಪಗಳ ಆಭರಣನೂ , ಅಧಿಕ ಬಲದ ಮಾಯೆಗೆ ಭಯಂಕರ 
ಸ್ವರೂಪನೂ , ಭಕ್ತಜನವೆಂಬ ಸಮುದ್ರಕ್ಕೆ ಪೂರ್ಣ ಚಂದ್ರನಂತಿರುವವನೂ ಶ್ರೇಷ್ಠ 


ಪ್ರಥಮಾಶ್ವಾಸಂ 


ಶಿಗೆ 


ಕ 


ಗರ ಸಂಪೂರ್ಣಸುಧಾಕರಂ ಘನಕೃಪಾರತ್ನಾಕರಂ ಚಂದ್ರಶೇ 
ಖರನಾಸ್ಥಾನದೊಳೊಪ್ಪಿದಂ ಪ್ರಣತಸಾರಕರಂ ಶಂಕರಂ 
ತೆಗೆದುತ್ಸಂಗದೊಳಿಟ್ಟು ಮೈದಡವುತಂ ಕ್ರೌಂಚಾರಿಯಂ ಭ್ರಂಗಿಯಂ 
ನಗೆ ಪೊಣುತಿರೆ ನೋಡುತುಂ ಶಿವೆಯ ವೀಣಾಲಾಪಮಂ ಕೇಳುತುಂ 
ಬಿಗಿಯಪ್ಪುತೆ ಗಜಾಸ್ಯನ ನಲವಿನಿಂ 'ಮುದ್ದಿತ್ತು ಮುಂಡಾಡುತುಂ 
ಮೃಗಭ್ರನೌಲಿಗಣಂಗಳುತ್ಸವಕಡರ್ಪಾಗಿರ್ದನಾಸ್ಥಾನದೊಳ್ 
ಪೆಜಿಸಾರ್ಕೊಣಪ ನೂಂಕದಿರ್ಸುರಪ ಲಕ್ಷಿನಾಥ ನೀಂ ಕಾಣೆಯಂ 
ನೆಲೆ ನೀಡಂತಕ ಸಂತವಿರ್ಗಳಷದಿರ್ವಾಣೀಶ ಬಂದೀಗ 
ಲೈ ಅಗ್ಯ ವಿತ್ತಪ ಮೆಲ್ಲನೈದು ಪವನಾ ಪದ್ಮಾಪ್ತ ಚಂದ್ರಂಗೆ ನೀರಿ 
ತೆಜಿಪಂ ಮಾಡೆನುತಲ್ಲಿ ಕೂಡೆ ಜಡಿದು ಮಾಕಾಳನಾ ಕಾಲದೊಳ್ 


೮೮ 


ಪಸರಿಸಿದುದಿಂದ್ರಚಾಪದ 

ಪೊಸ ಪರಿಯಂ ವಿನಮದಮರಮಣಿಮುಕುಟದ ಸೊ೦ 
ಕೃಪಾರಸಕ್ಕೆ ಸಮುದ್ರದೋಪಾದಿಯಲ್ಲಿರುವವನೂ , ಚಂದ್ರಕಳೆಯನ್ನು ಶಿರದಲ್ಲಿ 
ಧರಿಸಿರುವವನೂ , ನಮಸ್ಕರಿಸುವ ( ಭಕ್ತರಿಗೆ ಮೋಕ್ಷಲಕ್ಷ್ಮಿಯ ಸಂಪತ್ತನ್ನುಂಟು 
ಮಾಡುವವನೂ , ಆದ ಪರಮೇಶ್ವರನು ಆ ಸಭಾಸ್ಥಾನದಲ್ಲಿ ಶೋಭಿಸುತ್ತಿದ್ದನು. 
೮೭. ( ಈ ರೀತಿಯಲ್ಲಿ ಶೋಭಿಸುವ) ಪರಮೇಶ್ವರನು ಆಸ್ಥಾನದಲ್ಲಿ ಕುಮಾರನಾದ 
ಷಣ್ಮುಖ ಸ್ವಾಮಿಯನ್ನು ಎತ್ತಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ( ಅವನ)ಮೈಮೇಲೆ 
ಕೈಯಾಡಿಸುತ್ತ , ಭಂಗಿಯನ್ನು ನೋಡುತ್ತ ( ಅವನ ನಾಟ್ಯದ ಸೊಬಗಿಗೆ) ನಗೆಯನ್ನು 
ಹೊರಸೂಸುತ್ತಿರುವ ಮುಖವುಳ್ಳವನಾಗಿ, ಪಾರ್ವತಿಯು ನುಡಿಸುತ್ತಿರುವ ವೀಣಾ 
ಧ್ವನಿಯನ್ನು ಕೇಳುವಂಥವನಾಗಿ, ಗಣಪತಿಯನ್ನು ಪುತ್ರವಾತ್ಸಲ್ಯದಿಂದ ಗಾಢವಾಗಿ 
ಆಲಿಂಗನ ಮಾಡುತ್ತ , ಪ್ರೀತಿಯಿಂದ ಮುಕ್ಕಿ ಮೈಮೇಲೆಕೈಯಾಡುತ್ತ , ಪ್ರಮಥ 
ಗಣಗಳ ಸಂತೋಷಕ್ಕೆ ಕಾರಣನಾಗಿದ್ದನು. [ಮೃಗ + ನೃತ್ + ಮೌಳಿ- ಮೃಗಾಂಕನಾದ 
ಚಂದ್ರನನ್ನು ಮೌಳಿಯಲ್ಲಿ ಧರಿಸಿರುವವನು - ಶಿವ : ಕೌಂಚಾರಿ ಕ್ರೌಂಚಪರ್ವತಕ್ಕೆ 
ಅರಿಯಾದ ಷಣ್ಮುಖ]. ೮೮ . ಆ ಸಮಯದಲ್ಲಿ ಮಹಾಕಾಳನೆಂಬುವನು ಆ ಸಭಾ 
ಸ್ಥಾನದಲ್ಲಿ - ಎಲೆನಿರುತಿಯೇ , ಹಿಂದಕ್ಕೆ ಸರಿ ; ದೇವೇಂದ್ರನೇ ನೂಕಬೇಡ ; ವಿಷ್ಣುವೇ , 
ನೀನು ಚೆನ್ನಾಗಿ ನೀಡು; ಯಮನೇ ನೀನು ಸುಮ್ಮನೆಇರು ; ಬ್ರಹ್ಮನೇ ,ಕೂಗಾಡಬೇಡ ; 
ಕುಬೇರನೇ , ಈಗ ನೀನು ಬಂದು ಪ್ರೀತಿಯಿಂದ ನಮಸ್ಕರಿಸು ; ವಾಯುವೇ , ಮೆಲ್ಲಗೆ 
ಸಂಚರಿಸು ; ಸೂರನೇ ನೀನು ಚಂದ್ರನಿಗೆ ಅವಕಾಶ ಕಲ್ಪಿಸಿಕೊಡು ಎಂದು 
ಬೆದರಿಸುತ್ತಿದ್ದನು. [ ಕಮಲಾಪ - ಕಮಲಗಳ ಆಪ್ತ -ಸೂರ] ೮೯. ಶಿವನು ತನ 
ಪಾದಗಳನ್ನಿಟ್ಟ ನೀಲ ರತ್ನನಿರ್ಮಿತವಾದ ಪಾದಪೀಠವೆಂಬ ಮೇಘದಲ್ಲಿ, ನಮಸ್ಕರಿ 


1 ಣು ( ಜ , ಮು ) 2 ಮುಂದಿಟ್ಟು ( ಅ) . 


೫೨ . . 


ಬಸವರಾಜ ವಿಜಯಂ - 


ಪೆಸೆವ ಪಸು ' ರ್ವರಲ ಕಿಸುವರ 
ಲ ಸದೃಶರುಚಿ ನೀಲಪಾದಪೀಠಾಂಬುದದೊಳ್ . . 


೮೯ 


ವ|| ಇಂತನಂತಾನಂತಸಂತಾನಕಮಾದೊಡಂ ಪೊಗಳಲಸದಳವಾದ ದಿವ್ಯ ಸಭೆಯೊಳ್ ದೇವ 
ದೇವಂ ನಿರತಿಶಯ ಪರಮವೈಭವಂ ಮಿಗೆ ಕಂಗೆ ಮಂಗಳವಾಗಿ ಮನಕ್ಕೆ ಮನೋಹರವೆನಿಸಿ ರಂಜಿಸಿರ್ದ 
ನಿತಳೊಲಗವು ಪರಿಯಿಸಿ ನಿಜಾಂತಃಪುರಕ್ಕೆಂದೋಳವಳಯದ ಚಿಂತಾಮಣಿಗೆಲಸದ 
ಕಲುಮಾಡದೋಳ ಗಣನಿವಹಂ ಬೆರಸು ನಿಜಾರ್ಧಾಂಗಿಯೊಡನೆ ಭದ್ರಾಸನವನಲಂಕರಿಸಿ ಮೂರ್ತಿ 
ಗೊಂಡು ಪರಿಮಿತಾಸ್ಥಾನನಾಗಿರ್ಪಾಗಳ 


ಪೊಳೆವ ಮುಖೇಂದುಚಂದ್ರಿಕೆಯಿದೆಂಬಿನಮಣ್ಮರೆ ಮಂದಹಾಸವುದು 
ಜ್ವಳಿತ ನಿಜಾಂಗಕಾಂತಿ ಬಲಿದಂತೆ ವಿರಾಜಿಸೆ ಭಸ್ಮಲೇಪನಂ 
ಮಿಳಿರ್ವ ಜಟಾಳಿ ದೇಹತರು ಬೀಳಿಲಬಿಟ್ಟವೊಲೊಪ್ಪ ಶೈವನಿ 
ಶೃತಮತಿ ನಾರದಂ ಸಭೆಗೆ ಬಂದನಪಾರಕಳಾವಿಶಾರದಂ 


ಸುತ್ತಿರುವ ದೇವತೆಗಳ ರತ್ನಖಚಿತವಾದ ಕಿರೀಟಗಳಲ್ಲಿರುವ ಹಸಿರು ಹರಳು (ಪಚ್ಚೆ ) , 
ಕೆಂಪು ಹರಳು ( ಮಾಣಿಕ್ಯ ) ಗಳ ಅತ್ಯಧಿಕ ಕಾಂತಿಯಿಂದ ಕಾಮನ ಬಿಲ್ಲಿನ ( ಇಂದ್ರಚಾಪದ) 
ನೂತನ ರೀತಿಯನ್ನು ಉಂಟುಮಾಡುತ್ತಿತ್ತು . ವ ಈ ರೀತಿಯಲ್ಲಿ ಅನಂತ 
ಆದಿಶೇಷರುಗಳ ಹೊಗಳಿಕೆಗೂ ಅಸಾಧ್ಯವಾಗಿಶೋಭಿಸುವ ಶಿವನ ಆ ದಿವ್ಯ ಸಭೆಯಲ್ಲಿ 
ಅತ್ಯಧಿಕನೂ , ಉತೃಷ್ಟ ಸಂಪದ್ಭರಿತನೂ ಆದ ಪರಮೇಶ್ವರನು ಅಧಿಕ ಮಂಗಳಕರನೆನಿಸಿ, 
ಮನಕ್ಕೆ ಮನೋಹರನೆನಿಸಿ ಶೋಭಿಸುತ್ತಿದ್ದನು. ಅಷ್ಟರಲ್ಲಿ ಓಲಗವನ್ನು ಸಮಾಪ್ತಿ 
ಗೊಳಿಸಿ, ತನ್ನ ಅಂತಃಪುರಕ್ಕೆ ಬಂದು, ಒಳಭಾಗದಲ್ಲಿರುವ ಚಿಂತಾಮಣಿಯಿಂದ ಮಾಡಿದ 
ಉಪ್ಪರಿಗೆಯಲ್ಲಿ ಪ್ರಮಥಗಣಂಗಳೊಡನೆ ಕೂಡಿ, ತನ್ನ ಅರ್ಧಾಂಗಿಯಾದ ಪಾರ್ವತಿ 
ಯೊಡನೆ ಪೀಠದ ಮೇಲೆ ಕುಳಿತು ಪರಿಮಿತ ಸಂಖ್ಯೆಯ ಆಸ್ಥಾನ ಜನರಿಂದ ಕೂಡಿ 
ಇರುವ ಸಮಯದಲ್ಲಿ ೯೦ , ಮುಗುಳುನಗೆಯಿಂದ ಹೊಳೆಯುವ ಮುಖವೆಂಬ 
ಚಂದ್ರನಿಂದ ಹೊರಟ ಬೆಳದಿಂಗಳಿನ ಹಾಗೆ ಶೋಭಿಸುವವನಾಗಿ , ಹಚ್ಚಿಕೊಂಡ 
ವಿಭೂತಿಯು ಉಜ್ವಲವಾಗಿ ಹೊಳೆಯುವ ತನ್ನ ದೇಹಕಾಂತಿಯೇ ಬಲಿತಿದೆಯೋ 
ಎಂಬಂತೆ ಪ್ರಕಾಶಮಾನವಾಗಿ , ಅಲ್ಲಾಡುತ್ತಿರುವ ಜಡೆಗಳು ಶರೀರವೆಂಬ ಮರವೇ 
ಬಿಳಿಲು ಬಿಟ್ಟಿರುವ ಹಾಗೆ ಒಪ್ಪುವವನಾಗಿ ಶಿವನ ಸಂಬಂಧವಾದ ಮತದಲ್ಲಿ ಸ್ಥಿರವಾದ 
ಬುದ್ದಿಯುಳ್ಳವನಾಗಿ, ಅಪಾರ ವಿದ್ಯಾವಿಶಾರದನಾದ ನಾರದನು ಸಭೆಗೆ ಬಂದನು. 
[ಶೈವನಿಶ್ಚಲಮತಿ-ಶಿವನ ಸಂಬಂಧದ ಮತದಲ್ಲಿ ಅಚಲವಾದ ಬುದ್ದಿಯುಳ್ಳವನು] 


1 ಳು ( ದ) 


ಪ್ರಥಮಾಶ್ವಾಸಂ 


- ೫೩ 


ವ|| ಅಂತೇಳಂದು ಸಿಂಧುಬಂಧುರ ಜಟಾಜೂಟನಂಘ್ರಪೀಠಂ ನಿಜಟಿಲತಟಮಂಸೋರಿಕೆ 
ಸಾತ್ವಿಕಭಕ್ತಿವೆರಸು ದಂಡಪ್ರಣಾಮಂಗೆಯೇಳುನಿಂದು ಮುನ್ನಮೆ 'ಶ್ರುತಿಗೆ ರ್ದ ತನ್ನ ಬೃಹತಿ 
ಯೆಂಬ ಬೃಹದ್ಭಣೆಯಂ ತೆಗೆದು ಸರಸ ರವಮಂಕುರಿಸೆ ತಾನಮಾನಂದೋಜಿ ರಾಗದಿಂ ರಾಗಮಂ 
ಬಾಜಿಸಿ 


ಜಯ ಮಂಗಳಮಯ ನಿಷ್ಕಳ | ಜಯ ಕುಂಜರಮದಭಂಜನ 
ಜಯ ಬಂಧುರ ವಿಷಕಂಧರ | ಜಯ ನೂತನ ವೃಷಕೇತನ 
ಜಯ ಭೀಷಣ ಫಣಿಭೂಷಣ ! ಜಯ ರಾಜಿತ ಸುರಪೂಜಿತ 
ಜಯ ದಾರುಣಖಲವಾರಣ | ಜಯ ಕಿಂಕರಚಯಶಂಕರ 
ಜಯ ದೇವ ಶಿವ ನಮಸ್ತೇ ನಮೋ ನಮಃ || 

ವ॥ ಎಂದು ಸನ್ನುತಿಗೈದು ಕೈಮುಗಿದು ನಿಂದ ಮುನಿವರನಂ ಮನೋಜಹರಂ ನೋಡಿ 
ಕಾರುಣ್ಯಮಂ ನೀಡಿ ಮತ್ತಮವನಿಂ ಮರ್ತ್ಯಲೋಕದ ವೃತ್ತಾಂತಮಂ ಕೇಳಲುತೃವಿಸಿ ನಿಜ 


ವ|| ಈ ರೀತಿಯಲ್ಲಿ ಬಂದ ನಾರದನು ದೇವಗಂಗಾ ನದಿಯಿಂದ ಬಂಧುರಗೊಂಡ 
ಜಟಾಮುಕುಟವುಳ್ಳ ಶಿವನ ಪಾದಪೀಠಕ್ಕೆ ತನ್ನ ಹಣೆಯನ್ನು ಹಚ್ಚಿ ಸಾತ್ವಿಕ ಭಾವವನ್ನು 
ಹೊರಸೂಸುವ ಭಕ್ತಿವಿಶೇಷದಿಂದ ಕೂಡಿ ( ನೆಲದ ಮೇಲೆ ಬಿದ್ದು ) ದಂಡವತ್ 
ಪ್ರಣಾಮ ಮಾಡಿ , ಎದ್ದು ನಿಂತುಕೊಂಡು ಈ ಮೊದಲೇ ಶ್ರುತಿಮಾಡಿಕೊಂಡಿದ್ದ ತನ್ನ 
'ಬೃಹತೀ ' ಎಂಬ ಹೆಸರಿನ ದೊಡ್ಡ ವೀಣೆಯನ್ನು ಕೈಗೆತ್ತಿಕೊಂಡು ಮಧುರಸ್ವರವು 
ಹೊರಹೊಮ್ಮುವಂತೆ ತಾನಮಾನಗಳನ್ನು ಅನುಸರಿಸಿ ರಾಗವಾಗಿ ( ಅನೇಕವಿಧ) 
ರಾಗಗಳನ್ನು ನುಡಿಸುತ್ತ - ಜಯ ಜಯಮಂಗಳ ಸ್ವರೂಪನೇ , ನಿಷ್ಕಳನೇ ; 
ಗಜಾಸುರನ ಗರ್ವವನ್ನು ಪರಿಹರಿಸಿದವನೇ ಜಯ , ಬಂಧುರವಾದ ವಿಷಕಂಠನೇ ಜಯ ; 
ನೂತನ ವೃಷಭಧ್ವಜನೇ ಜಯ ; ಭಯಂಕರ ಫಣಿಗಳೇ ಆಭರಣಗಳಾಗಿ ಉಳ್ಳವನೇ 
ಜಯ ; ಪ್ರಕಾಶಮಾನವಾದ ದೇವತೆಗಳಿಂದ ಪೂಜಿಸಿಕೊಳ್ಳವವನೇ ಜಯ : 
(ಲೋಕಕ್ಕೆ ) ದಾರುಣವೆನಿಸಿದ ದುಷ್ಟ ಜನರನ್ನು ಸಂಹರಿಸುವವನೇ ಜಯ ; ಸೇವಕಜನ 
ಸಮೂಹಕ್ಕೆ ಸುಖದಾಯಕನಾಗಿರುವವನೇ ಜಯ ; ದೇವನೇ , ಶಿವನೇ , ನಿನಗೆ 
ನಮಸ್ಕಾರ- ನಮಸ್ಕಾರ- ನಮಸ್ಕಾರ. ವ|| ಹೀಗೆಂದು ಸ್ತೋತ್ರಮಾಡಿ, ಕೈಮುಗಿದು 
ನಿಂತುಕೊಂಡ ಮುನೀಶ್ವರನನ್ನು ಮನ್ಮಥಾರಿಯಾದ ಶಿವನು ನೋಡಿ, ( ಅವನ ಮೇಲೆ) 
ಕಾರುಣ್ಯವನ್ನೆರೆದು, ಮತ್ತೆ ಅವನಿಂದ ಭೂಲೋಕದ ವಾರ್ತೆಯನ್ನು ಕೇಳುವುದ 
ಕ್ಕೋಸ್ಕರ ಉತ್ಸಾಹಭರಿತನಾಗಿ ಪ್ರಾಣಕಾಂತೆಯಾದ ಪಾರ್ವತೀ ದೇವಿಯ ನಗು 
ಮುಖವನ್ನು ನೋಡಲಾಗಿ, ಆ ಕೂಡಲೆ ಪಾರ್ವತಿಯು ತನ್ನ ಮನೋರಮಣನಾದ 


1 ಸು ( ಅ , ಚ , ಮು , ರ) ಸು ( ಮು , ಜ ) 2 ಜ ( ಚ) 


ಬಸವರಾಜ ವಿಜಯಂ 


- ಮನೋಹರಿಯ ನಗೆಮೊಗಮಂ ನೋಡಲೂಡನಂಬಿಕೆ ಮನೋರಮಣನಿಂಗಿತವನಅದು ನಾರದನ 
* ಮೊಗದಾವರೆಯಂನೋಡಿ 

ಆವಾವ ದೇಶಮಂ ಪರಿ 
ಭಾವಿಸಿ ನೀ ಬಂದೆ ಮುನಿಪ ಮನುಜಾವನಿಯೊಳ್ 
ಪಾವನಶಿವಭಕ್ತಿಲಸ 
ದ್ಯಾವಾನ್ವಿತರೊಳರೆ ಪೇಳ್ವುದೆಂದುಮೆ ಕೇಳಲ್ಲ 

ವ॥ ಎಂದು ಕೇಳಲೊಡಂ ಮುನ್ನ ಮಾಂ ಬಿನ್ನವಿಸಲೆಂದಿರ್ದ ಕಜ್ಜ ದುಜ್ಜವಣೆಗೆ ಮೃಡಾ 
ನಿಯ ನುಡಿ ಸಹಾಯಮಾದುದು ಸಮಯಂಬಡೆದೆನೆಂದು ಸಡಗರಿಸಿ ನಾರದಂ ಸಾರೆವಂದು 
ಮಾರಹರಂಗಂಬಿಕೆಗಂ ಮಗುಳೆ ಆಗಿ ರಯ್ಯಮೆನೆ ಕೈಯ ಮುಗಿದು ನಿಂದು 
. : ಅವಧರಿಪುದು ಬಿನ್ನಪವಂತೆ 

ಕುವಲಯಸಖಮೌಳಿ ದೇವಿಯರ್ಕೆರವು 
ವಿವರಿಪೆನೆಲ್ಲಾ ಭವನದೆ 
ಶಿವಭಕ್ತಿ ವಿಶೇಷವಾಗಿ ವರ್ತಿಪುದೀಗ 
ನರಲೋಕವೊಂದನ್ನು 
ಹರಭಕ್ತಿಯನೀವ ಗುಪ್ತವಾಗಿರ್ದಪುದು 
ರ್ವರೆಯೊಳೊರ್ಪ ಶಿವೈಕ್ಯರ್ 

ಪರಿರಂಜಿಸಿದವರಜಸ್ರಮಪ್ರಕಟತೆಯಿಂ | 
ಪರಮೇಶ್ವರನ ಮನಸ್ಸಿನ ಅಭಿಪ್ರಾಯ ತಿಳಿದು, ನಾರದ ಮುನಿಯ ಮುಖವನ್ನು 
ನೋಡಿ ೯೧ . ' ಎಲೈ ನಾರದಮುನಿಯೇ , ನೀನು ಯಾವ ದೇಶಗಳನ್ನು ಸಂಚಾರಮಾಡಿ 
* ಬಂದಿದ್ದೀಯ ? ನರಕದಲ್ಲಿ ಪರಿಶುದ್ಧವಾದ ಶಿವಭಕ್ತಿಯ ಪ್ರಕಾಶಮಾನವಾದ 
ಭಾವದಿಂದ ಕೂಡಿದವರು ಯಾರು ಇದ್ದಾರೆ ? ಹೇಳು ಎಂದು ಕೇಳಿದಳು . 
ವಚನ ! ಹೀಗೆಂದು ನಾರದನನ್ನು ( ಪಾರ್ವತೀದೇವಿಯು) ಕೇಳಿದಕೂಡಲೆ ನಾರದನು 
ಈ ಮೊದಲೇ ತಾನು ವಿಜ್ಞಾಪಿಸಿಕೊಳ್ಳಲೆಂದಿದ್ದ ಕಾಲ್ಯಾರಂಭಕ್ಕೆ ಪಾರ್ವತೀದೇವಿಯ 
ಮಾತು ಸಹಾಯವಾಯಿತೆಂದು ( ನನ್ನ ಅಭಿಪ್ರಾಯ ವಿಸ್ತರಣೆಗೆ ಯೋಗ್ಯ) ಸಮಯ 
ವನ್ನು ಪಡೆದಂತಾಯಿತೆಂದು ಸಂಭ್ರಮಗೊಂಡು ಆಕೂಡಲೆ ಪುನಃ ಪರಮೇಶ್ವರನಿಗೂ , 
ಪಾರ್ವತೀದೇವಿಗೂ ನಮಸ್ಕಾರಮಾಡಿ , ಮನೋಹರವಾಗಿ ಕೈಮುಗಿದು ನಿಂತು 
ಕೊಂಡವನಾಗಿ ೯೨ . ಚಂದ್ರಮೌಳಿಯಾದ ಶಿವನೇ , ನನ್ನ ಬಿನ್ನಹಗಳನ್ನು ಕೇಳಬೇಕು. 
ದೇವಿಯವರು ಕೇಳಿದ ರೀತಿಯನ್ನು ವಿವರವಾಗಿಹೇಳುತ್ತೇನೆ. ಎಲ್ಲಾ ಲೋಕದಲ್ಲೂ 
ಶಿವಭಕ್ತಿಯು ವಿಶೇಷವಾಗಿದೆ. ೯೩ . ( ಆದರೆ) ನರಲೋಕವೊಂದರಲ್ಲಿ ( ಮಾತ್ರ ) 
ಶಿವಭಕ್ತಿಯು ಅತ್ಯಂತ ಗುಪ್ತವಾಗಿ ಇದೆ . ( ಆ) ಭೂಲೋಕದಲ್ಲಿ ಪ್ರಕಾಶಮಾನವಾದ 


1 ದೆನ್ನ ನುಡಿಯಂ( ದ) 


೫೫ 


ಪ್ರಥಮಾಶ್ವಾಸಂ 


ಪರಶಿವನಿಷ್ಟ 1ರಲ್ಲಿ ಪೇಜರೊಳುಡಿಯಾಡದೆ ಗೂಢಭಾವದಿಂ 
ದರೆಬರುದಾತ್ತವೃತ್ತರಿರುತಿರ್ದಪರಲ್ಲಿ ಕೆಲಂಬರನ್ಯರಿ 
ರ್ಪಿರವನಮರ್ಚಿ ತಮ್ಮ ಬಗೆಗಾಣಿಸದಂತವರಂತೆ ಗಂಜಿಪರ್‌' 
ಪರವಶಭಾವದಿಂ ಪೆರಿಳಾಸ್ಥಿತಿಯುಂ ಮದೆಲ್ಲರನ್ಯಮಂ* 


ವ|| ಅಂತೆಸೆದಿರ್ದುಮವದ್ ದೃಷ್ಟಪ್ರತ್ಯಯಮಂತೊಅದಿರ್ಪುದಂ ಜಡಬುದ್ದಿ ಜನನಿವಹಂ 
ನಂಬುಗೆ ಸಂಭವಿಸದಜ್ಞತೆಗಡರ್ಪಾಗಿರ್ದಪುದಂತಂ ಭಕ್ತಿಭಾವಮಂ ಗುರುಚರಹರಪ್ರಭಾವವುಂ 
ಸುಜ್ಞಾನಾನುಭಾವಮುವಂತವಿರಳಮುಮಸ್ಪಷ್ಟಮುವಾಗಿರ್ದಪುದಿನಂ ಪ್ರತಿಷ್ಟೆಗೈದಾ ಗುಪ್ತ 
ಭಕ್ತರಂ ಕೃತಾರ್ಥರ ಮಾಡಿ ಕರುಣಿಸಿ 


ಪುರಹರ ಕೃಪೆಯಿಂ ನೀವವ 
ತರಿಸಿ ಧರಾಂಗನೆಯನಂಘ್ರಸಂಸ್ಪರ್ಶನದಿಂ 
ಪರಿಶುದ್ಧಿಗೊಳಿಸಿ ಪಸರಿಪು 
ದುರುಭಕ್ತಿಜ್ಞಾನಮತಮಹತ್ವಸ್ಥಿತಿಯಂ 


ಶಿವೈಕ್ಯರು ಸದಾ ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಪ್ರಕಾಶಿಸುತ್ತಿದ್ದಾರೆ. ೯೪, 
ಆ ಮರ್ತ ಲೋಕದಲ್ಲಿ ಶಿವಭಕ್ತಿನಿಷ್ಟರಾದ ಉದಾತ್ತ ನಡೆವಳಿಕೆಗಳ ಕೆಲವರು 
ಮತ್ತೊಬ್ಬರೊಡನೆ ಮಾತನಾಡದೆ ಗುಪ್ತವಾಗಿ ( ಆ ಶಿವಭಕ್ತಿಯನ್ನಾಚರಿಸುತ್ತ ) 
ಇದ್ದಾರೆ. ಕೆಲವರು ಮತ್ತೊಬ್ಬರು ಇರುವ ರೀತಿಯನ್ನು ಅನುಸರಿಸುತ್ತ ತಮ್ಮ ರೀತಿಯು 
ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಆವರ ಹಾಗೆಯೇ ಪ್ರಕಾಶಿಸುತ್ತಿದ್ದಾರೆ, ಮತ್ತೆ 
ಕೆಲವರು ಆನಂದ ಪರವಶರಾಗಿ ಭೂಲೋಕದ ಸ್ಥಿತಿಯನ್ನೇ ಮರೆತು , ಬೇರೆ ಯಾವು 
ದನ್ನೂ ಅಪೇಕ್ಷಿಸದಂತೆ ಇದ್ದಾರೆ. (ಕೆಲವರು ಆತ್ಮ ಕಲ್ಯಾಣವನ್ನೇ ಅಪೇಕ್ಷಿಸುವವರು 
ಎಂದು ಭಾವ) ವಚನ ! ಈ ರೀತಿಯಲ್ಲಿ (ಭೂಲೋಕದ) ಆ ಜನರು ಪ್ರಕಾಶಿಸುತ್ತ 
ಇದ್ದರೂ ಕೂಡ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸದೆ ಇರುವ ಕಾರಣದಿಂದ ಮೂಢ 
ಬುದ್ದಿಯಿಂದ ಕೂಡಿದ ಜನಸಮೂಹವು ನಂಬಿಕೆಯೇ ಹುಟ್ಟದಿರುವ ಮೌಡ್ಯಧರ್ಮಕ್ಕೆ 
ಆಶ್ರಯವಾಗಿ ಇದೆ . ಆದಕಾರಣ ಭಕ್ತಿಭಾವವೂ , ಗುರುಲಿಂಗ ಜಂಗಮ ಮಹತ್ವವೂ , 
ಸುಜ್ಞಾನಾನುಭವವೂ ಆ ರೀತಿ ಅಲ್ಪವಾಗಿಯೂ , ಅಸ್ಪಷ್ಟವಾಗಿಯೂ ಇದೆ. ( ಆದ್ದರಿಂದ) 
ಇವನ್ನು ಅಂದರೆ ಗುರುಲಿಂಗಜಂಗಮ ಮಹತ್ವ ಮತ್ತು ಸುಜ್ಞಾನಾನುಭವವನ್ನು 
ಪ್ರಚಾರಗೊಳಿಸಿ, ಆ ಗುಪ್ತ ಭಕ್ತರುಗಳನ್ನು ಕೃತಾರ್ಥರನ್ನಾಗಿ ಮಾಡಿ, ಕರುಣಿಸುವುದ 
ಕ್ಕೋಸ್ಕರ ೯೫. ಹೇ ಪರಮೇಶ್ವರನೇ ಕೃಪೆಮಾಡಿ ನೀನೇ ಅವತಾರಮಾಡಿ, 
ಭೂದೇವಿಯನ್ನು ನಿಮ್ಮ ಪಾದಸ್ಪರ್ಶದಿಂದ ಪರಿಶುದ್ಧಳನ್ನಾಗಿ ಮಾಡಿ ಅತ್ಯಧಿಕವಾದ 


1 – ( ಜ, ದ, ಚ, ಮು , ಮ ) 2 ರಂ ( ದ) 


ಬಸವರಾಜ ವಿಜಯಂ 


EOS 


ಎಂದಾ ಮುನಿ ಬಿನ್ನವಿಸಿದೆ 
ಡಿಂದುಧರಂ ಪರಮಹರ್ಷಮಂ ತಳೆದೆನಗಂ 
ನಂದೀಶಂಗಂ ಭೇದವ 
ದೊಂದದು ಮದ್ದೂಪನೀತನಂ ಕಳುಪಿದಪೆಂ 
ಈ ನಂದಿನಾಥನಿಂದೆ' ಸ 
ದಾನಂದಂ ಬಡೆವುದಕ್ಕೆ ಜಗಮಪರಶಿವಂ 
ತಾನೆನಿಪೀತಂ ಭಕ್ತಿ 
ಜ್ಞಾನ ಶಿವಾಚಾರಮಂ ಪ್ರತಿಷ್ಠಿಪನಿಳೆಯೊಳ್ 

೯೭ 
ಎಂದೊಡೆ ಶಿವನಾಗರಿ 
ನಂದನೆ ಮನ್ನಾಥ ಭಕ್ತ ದೇಹಿಕನಾನೆಂ 
ಬಂದವೊನೋಡಭೇದ 
ಸಂದುದೊ ನಂದಿಯೊಳೆ ನನ್ನಿವೇಳೆನಗೆಂದಳ 
ವ॥ ಎಂದು ದೇವಿಯಳ್ಳಂ ಬೆಸಗೊಳಿಡಂ 
ಬಗೆವೊಡೆ ಭಕ್ತದೇಹಿಕನೆನಿಪ್ಪನೆನಿಪ್ಪೇನಿದಕ್ಕೆ ದೇವಿ ಸಂ 

ದೆಗಮೆ ಸಮಸ್ತ ದೇವತತಿ ಬಲ್ಲುದಿದಂ ನಿಜ ಭಕ್ತರಾತ್ಮನಾ 
ಶಿವಭಕ್ತಿ ಸುಜ್ಞಾನ, ಶಿವಮತಮಹಿಮಾತಿಶಯಗಳನ್ನು ವಿಸ್ತಾರಗೊಳಿಸಬೇಕು. ೯೬. 
ಹೀಗೆಂದು ಆ ನಾರದ ಮುನಿಯು ವಿಜ್ಞಾಪಿಸಲಾಗಿ, ಪರಮೇಶ್ವರನು ಅತ್ಯಂತ ಹರ್ಷ 
ವನ್ನು ಹೊಂದಿ, ನನಗೂ ನಂದೀಶ್ವರನಿಗೂ ಯಾವ ಭೇದವೂ ಇರುವುದಿಲ್ಲ . ನನ್ನ 
ಸ್ವರೂಪನೇ ಆದ ಈ ನಂದೀಶ್ವರನನ್ನು (ಭೂಲೋಕಕ್ಕೆ ಕಳುಹಿಸುತ್ತೇನೆ. ೯೭ . 
ಈ ನಂದೀಶ್ವರನಿಂದ ಭೂಲೋಕವು ಸದಾ ಆನಂದವನ್ನು ಹೊಂದುವುದಲ್ಲವೆ ? 
ಆ ದ್ವಿತೀಯ ಶಂಭು ( ಅಪರಶಿವಂ) ವಾದ ನಂದೀಶ್ವರನು ಭೂಲೋಕದಲ್ಲಿ ಭಕ್ತಿ 
ಜ್ಞಾನ ಶಿವಾಚಾರ ಮುಂತಾದವುಗಳನ್ನು ಪ್ರತಿಷ್ಠೆಗೊಳಿಸುವನು . ೯೮. ಹೀಗೆಂದು 
ಪರಮೇಶ್ವರನು ಅನ್ನಲು ಆಗ ಪಾರ್ವತೀದೇವಿಯು-'' ಪತಿಯಾದ ಪರಮೇಶ್ವರನೇ , 
' ನಾನು ಭಕ್ತ ದೇಹಿಕ ದೇಹವಾಗಿ ಉಳ್ಳವನು , ಹೀಗೆಂದೆನ್ನುವ ( ನಿನ್ನ ನುಡಿಯ ) 
ರೀತಿಯೋ ( ಅಥವಾ ) ವಿಚಾರಿಸಿ ನೋಡಿದರೆ ( ನಿನಗೂ ಅವನಿಗೂ ) ಅಭೇದ ಸಂದಿರು 
ವುದೋ ನನಗೆ ಇದರ ನಿಶ್ಚಿತಾರ್ಥವನ್ನು ಹೇಳು ” ಎಂದಳು . ವಚನ|| ಹೀಗೆಂದು 
ಪಾರ್ವತಿಯು ಕೇಳಿಕೊಳ್ಳಲು ಆ ಕ್ಷಣವೇ ೯೯ , ಪರಮೇಶ್ವರನು ' ವಿಚಾರಮಾಡಿ 
ನೋಡಿದರೆ , ( ನಾನು ) ಭಕ್ತದೇಹಿಕ ದೇಹವಾಗಿ ಉಳ್ಳವನು ಎನಿಸಿದ್ದೇನೆ! ದೇವಿ, 
ಇದಕ್ಕೆ ಸಂದೇಹವೇನಿದೆ ? ಇದನ್ನು ಸಮಸ್ತ ದೇವತೆಗಳ ಸಮೂಹವೇ 
ಬಲ್ಲುದು. ನಾನೇ ನಿಜವಾದ ಭಕ್ತರುಗಳ ಆತ್ಮನಲ್ಲವೆ ? ಪಾರ್ವತಿ, ಬಳಿಕ ಇಂತಿರುವ 


1 ನೆಯ್ಲಿ ( ಜ, ದ , ಗ, ಮ , ಮು , ಚ) 


ಪ್ರಥಮಾಶ್ವಾಸಂ | 


೯೯ 


ನೆ ಗಡ ಬಳಿಕ್ಕಮಿಂತಿದಳೊಂದು ವಿಶೇಷವನೊಲ್ಲು ಪೇಳಪೆಂ 
ನರಸುತೆ ಕೇಳ್ಳುದೆಂತೆನೆ ಶಿಲಾದನೆನಿಪ್ಪ ಮುನೀಂದ್ರನಾದಿಯೊಳ್ 
ಪರಮ ಶ್ರೀಗಿರಿಯಲ್ಲಿ ದಾನವವರಾಶಾಭಾಗದೊಂದು ಮ 
ಚರಣಧ್ಯಾನದೆ ಕಂದಮಲಫಲಪರ್ಣಾಂಭೌಮರುಮಬಾ 
ಸ್ಕರತೇಜಂಗಳನೊಲ್ಲು ಸೇವಿಸಿ ತಪಸ್ವಪ್ರಾಂಗನಾಗಿರ್ದು ವ 
ತೃರಕೋಟಿತ್ರಯಮಂ ಕರಂ ಕಳಿಪಿದಂ ಯೋಗಪ್ರಭಾವಾನ್ವಿತಂ 


ಮುನಿಪತಿ ಮತ್ತಂ ಸರ್ಷಪ 
ದನಿತೆನಿಸುವ ಶಿಲೆಯನೊಲ್ಲು ಸೇವಿಸಿ ತಪಮಂ 
ಘನವೆನೆ ನೆಗಳುತೆ ಕಳೆದ 
ಬಿನದದೆ ಶತಕೋಟಿವತ್ರಂಗಳನಾಗಳ 


ಆ ಮುನಿಯುದ್ದಾ ಮತಪೋ 
ಪ್ಲಾಮಂ ಪಿಡಿದೆಳೆಯೆ ಬಂದು ಕರುಣಿಸಿ ನಿಜಮಂ 
ಪ್ರೇಮದೊಳೆತೋಟ ನಿನ್ನಯ 
ಕಾಮಿತ ವರವಾವುದೀಗಳದನೊರೆಯೆಂದೆಂ 


೧೦೨ 


ರೀತಿಯಲ್ಲಿ ಒಂದು ವೈಶಿಷ್ಟ್ಯವನ್ನು ( ನಿನಗೆ) ಪ್ರೀತಿಯಿಂದ ಹೇಳುತ್ತೇನೆ, ನೀನು ಕೇಳು. 
ಹೇಗೆಂದರೆ ಪೂರ್ವಕಾಲದಲ್ಲಿ ' ಶಿಲಾದ' ನೆಂಬ ನಾಮಧೇಯವುಳ್ಳ ಮುನಿಶ್ರೇಷ್ಟನು 
೧೦೦ . ' ಪರಮಪವಿತ್ರವಾದ ಶ್ರೀಶೈಲಗಿರಿಯ ನೈಋತ್ಯದಿಕ್ ಭಾಗದಲ್ಲಿ ನನ್ನ ಪಾದ 
ಧ್ಯಾನದಲ್ಲಿ ನಿಂತುಕೊಂಡು ಗೆಡ್ಡೆಗೆಣಸು ಹಣ್ಣು ಎಲೆ ನೀರು ಗಾಳಿ ಬಿಸಿಲು ಬೆಳದಿಂಗಳು 
ಇವುಗಳನ್ನು ಆಹಾರವಾಗಿ ಸೇವಿಸುತ್ತ ತಪಸ್ಸಿನಿಂದ ದೇಹವನ್ನು ತಪ್ತಗೊಳಿಸಿ , 
ಯೋಗಮಹತ್ವದಿಂದ ಕೂಡಿ ಮೂರುಕೋಟಿ ವರ್ಷಗಳನ್ನು ಚೆನ್ನಾಗಿ ಕಳೆದನು. 
[ ದಾನವ- ವರ ಆಶಾ - ಭಾಗ ದಾನವರಲ್ಲಿ ಶ್ರೇಷ್ಟನಾದ ನಿರುತಿಯ ಹೆಸರಿನ ದಿದ್ದಾಗ 
ಅಂದರೆ ನೈರುತ್ಯ ದಿಕ್ಕು ] ೧೦೧ . ಆ ಮೇಲೆ ಆ ಶಿಲಾದನೆಂಬ ಋಷಿಯು ಸಾಸಿವೆ 
ಕಾಳಿನ ಪ್ರಮಾಣದಷ್ಟೇ ಎನಿಸುವಕಲ್ಲನ್ನು ಪ್ರೀತಿಯಿಂದ ತಿಂದು ತಪಸ್ಸನ್ನು ಘನವಾದು 
ದೆನ್ನುವಂತೆ ಮಾಡುತ್ತ ವಿನೋದದಿಂದ ಆ ಕಾಲದಲ್ಲಿ ನೂರುಕೋಟಿ ವರ್ಷಾವಧಿಯ 
ವರೆಗೆ ಕಳೆದನು . ೧೦೨ . ( ಈ ರೀತಿಯ ) ಆ ಶಿಲಾದ ಮುನಿಯ ಶ್ರೇಷ್ಠವಾದ 
ತಪಸ್ಸೆಂಬ ಹಗ್ಗವು(ನನ್ನನ್ನು ) ಹಿಡಿದು ಎಳೆಯಲಾಗಿ , ( ನಾನು) ಬಂದು ಕರುಣವನ್ನು 
ತೋರಿಸಿ , ನನ್ನ ನಿಜವಾದ ರೂಪವನ್ನು ( ಅವನಿಗೆ) ಪ್ರೀತಿಯಿಂದ ತೋರಿಸಿ 


1 ನೆ( ದ , ಜ , ಮು , ಮ , ಗ) 


3905 


ಬಸವರಾಜ ವಿಜಯಂ 


ವ|| ಎನಿಡನಾ ಶೀಲಾದನಾದರದಿಂ ಪಾದಕಮಲದೊಳ್ ಸೈಗೆಡೆದು ಭಕ್ತಿಪರವಶಂ ಪರಮ 
ಹರ್ಷದಿಂ ಸನ್ನುತಿಗೆಯೇಳು ನಿಟಿಲತಟಘಟಿತಕರಪುಟನಾಗಿ ದೇವದೇವಾ ನಿರತಿಶಯ ಭವದ್ಭಕ್ತಿ 
ಸುಧಾರಸಪಾತ್ರನಂ ಶಿವಸಮಯವನಜವನವಿತ್ರನಂ ನಿನ್ನನ್ನಪ್ಪ ಪುತ್ರನಂ ಬಗೆದು ಬಯಸಿ 
ತಪಂಗೆಯ್ದೆ ನೀಗಳಭವ ಭವಾದೃಶತನಯನಂ ಕೂರ್ತು ಕರುಣಿಪುದೆನಗೆಂದು ಬೇಡಿ 
ಮತ್ತವಿಂತೆಂದಂ 


ಅನುಪಮುಗುಣಗಣಸಂಯುತ 
ನೆನಿಸಿದೊಡಂ ನಿಮ್ಮ ಭಕ್ತಿಯೊಂದಿಲ್ಲದೊಡಾ 
ತನಯನೆ ರಿಪುವೆನಗವನಂ 
ಕನಿಯಿಂತದು ಬಿಸುಡುವೆಂ ಪುರಮಥನಾ 


೧೦೩ 


ಅದಜಿಂ ತ್ವದೀಯ ಮಂಜುಳ 
ಪದಪದ್ಮಪರಾಗಭೋಗನೆನಿಸುವ ಸುತನಂ 
ಪದೆದೀವುದಲ್ಲದೊಡೆ ಮಿ 
ಕುದನೆಲ್ಲೆಂ ವರವನಜಾತಾರವಣಾ 


೧೦೪. 


ನಿನ್ನ ಕಾಮಿತವಾವುದು ? ಈಗ ಅದನ್ನು ನನಗೆ ತಿಳಿಸು ಎಂದೆನು ' ವಚನ|| ಹೀಗೆಂದು 
ನಾನು ಕೇಳಲಾಗಿ ಆಕೂಡಲೇ ಆ ಶಿಲಾದನು ಪ್ರೀತಿಯಿಂದ (ನನ್ನ ) ಪಾದ ಕಮಲ 
ಗಳಲ್ಲಿ ನಮಸ್ಕಾರಮಾಡಿ, ಭಕ್ತಿ ಪರವಶತೆಯಿಂದ ಕೂಡಿ ಅತ್ಯಂತ ಸಂತೋಷದಿಂದ 
( ನನ್ನನ್ನು) ಸೊತ್ರಮಾಡಿ ಎದ್ದು ನಿಂತು, ಹಣೆಯ ಮೇಲೆ ಎತ್ತಿ ಮುಗಿದ ಕರಸಂಪುಟ 
ವುಳ್ಳವನಾಗಿ , ದೇವದೇವನಾದ ಪರಮೇಶ್ವರನೇ , ಅತ್ಯಂತ ಅಧಿಕವಾದ ನಿನ್ನ 
ಭಕ್ತಿಯೆಂಬ ಅಮೃತರಸಕ್ಕೆ ಪಾತ್ರೆಯಂತಿರುವವನೂ , ( ಅಂದರೆ ಶಿವಭಕ್ತಿಗೆ ಆಶ್ರಯ 
ಸ್ನಾನನಾದವನೆಂಬ ಭಾವ) ಶಿವಸಮಯವೆಂಬ ಕಮಲವನಕ್ಕೆ ಸೂರನೋಪಾದಿ 
ಯಲ್ಲಿರುವವನೂ ಆದ ನಿನ್ನಂತಹ ಮಗನನ್ನು ಭಾವಿಸಿ , ಬಯಸಿ, ಈಗ ಈ ತಪಸ್ಸನ್ನು 
ಮಾಡಿದೆನು . ಹೇ ಅಭವನೇ , ( ನನ್ನ ಮೇಲೆ ಪ್ರೀತಿತೋರಿ, ನಿನ್ನಂತಹ ಪುತ್ರನನ್ನು 
ನನಗೆ ಪಾಲಿಸಬೇಕೆಂದು ಬೇಡಿ, ಪುನಃ ಪುನಃ ಈ ರೀತಿಯಾಗಿ ಹೇಳಿದನು . 
೧೦೩ . ತ್ರಿಪುರಮಥನನಾದ ಹೇ ಪರಮೇಶ್ವರನೇ , ಅಸದೃಶ ಸದ್ಗುಣಗಳ ಸಮೂಹ 
ದಿಂದ ಕೂಡಿದವನು ಎನಿಸಿದರೂ ಕೂಡ ನಿಮ್ಮ ಸಂಬಂಧದ ಭಕ್ತಿಯೊಂದಿಲ್ಲದಿದ್ದರೆ, 
ಅಂಥ ಪುತ್ರನೇ ನನಗೆ ವೈರಿ. ಅಂಥ ಮಗನನ್ನು ಕೋಪದಿಂದ ತರಿದು ಹಾಕಿಬಿಡುತ್ತೇನೆ. 
೧೦೪. ಆದ ಕಾರಣದಿಂದ , ಹೇ ಪಾರ್ವತೀ ಪತಿಯಾದ ಪರಮೇಶ್ವರನೇ , ನಿನ್ನ 
ಸಂಬಂಧವಾದ ಮನೋಹರಗಳಾದ ಪಾದಕಮಲಗಳ ಮಕರಂದರಸಕ್ಕೆ ಭ್ರಂಗರೂಪ 
ನೆಂದೆನಿಸುವಂಥ ಮಗನನ್ನು ಕರುಣಂದೂರಿ ಕೊಡಬೇಕು. ಹಾಗಲ್ಲದೆ ಇರುವ 


ಪ್ರಥಮಾಶ್ವಾಸಂ 


ವ! ಎಂದ ಶಿಲಾದನ ಭಕ್ತಿಭಾವಕ್ಕೆ ಮುಚ್ಚಿ ಮನಂದಂದು 


ಪರಿಕಿಪೊಡಾದಿಕಾರಣವನಾದಿಸದಾದಿಯೆನಿಪ್ಪ ಮಕ್ಕಳಾ 
ಭರಿತವನೆನ್ನ ಚಿತ್ಪರಮಧರ್ಮನಿಜಾಂಗನವಾ ಚತುರ್ಯುಗ 
ಸ್ಟುರಿತಸುಧರ್ಮಪಾದನನಪಾರಕೃಪಾಕರನು ದ್ವಿತೀಯ ಶಂ 
ಕರನನಂತಸದ್ಗುಣನನೆನ್ನಯ ವಾಹನರೂಪನಾದನಂ 


೧೦೫ 


ಕರೆದೆಂದಂ ವೃಷಭೇಂದ್ರನಂ ಪ್ರಮಥರೊಳ್ ನೀನಕ್ಕೆ ಮುಖ್ಯಂ ಚರಾ 
ಚರರಕ್ಷಾಕರನಪ್ರಮೇಯವಹಿವಂ ಮಾಣರೂಪಂ ಜಗ . 
ದುರು ಸತ್ಯಂ ನಿನಗಿತ್ತೆನೆನ್ನ ದೃಢಭಕ್ತಿಶ್ರೀಯನಾನಾದಿಯೊಳ್ 
ನಿರುತಂ ನೀನೆ ಶಿಲಾದರೂನುವೆನಿಸೈ ಶ್ರೀನಂದಿನಾಥಾಖ್ಯೆಯಿಂ 


೧೦೬ 


ಎನೆ ಕೈಕೊಂಡು ಮಹಾಪ್ರಸಾದವೆನುತ ಮತ್ಪಾದಪದ್ಮಕ್ಕೆ ವಂ 
ದನೆಗೈದೆನ್ನ ನಿರೂಪದಿಂ ಮುನಿ ಶಿಲಾದಾಖ್ಯಂಗಯೋನಿಪ್ರಭೂ 
ತನೆನಿಪ್ಪೇಳೆಯನಾಳು ನಂದಿವೆಸರಿಂದ ಪುತ್ರನಾದಂ ಪುರಾ 
ತನಸಂತಾನಮನೋವನೇರುಹದಿನಾಧೀಶಂ ವೃಷಾಧೀಶ್ವರಂ 


೧೦೭ 


ಮಿಕ್ಕ ಯಾವ ವರವನ್ನೂ ನಾನು ಒಲ್ಲೆನು . ವ|| ಹೀಗೆಂದು (ಕೇಳಿದ) ಶಿಲಾದ 
ಮುನಿಯ ಭಕ್ತಿಭಾವಕ್ಕೆ ಒಲಿದು ಮನಸ್ಸು ಮಾಡಿ - ೧೦೫. ಪರೀಕ್ಷಿಸಿ ನೋಡಿದರೆ 
ಜಗತ್ತಿನ ಆದಿಗೆ ಮೂಲಕಾರಣನೂ , ಸತ್ ಚಿತ್ ಆನಂದಗಳಿಗೆ ಮೂಲಭೂತನೂ , 
ನನ್ನ ಕಳೆಯಿಂದ ತುಂಬಿರುವವನೂ ನನ್ನ ಪ್ರಕಾಶರೂಪವಾದ ಜ್ಞಾನದ ಉತ್ಕೃಷ್ಟ 
ಸ್ವಭಾವವೇ ತನ್ನ ಶರೀರವಾಗಿ ಉಳ್ಳವನೂ , ಆ ನಾಲ್ಕು ಯುಗಗಳಲ್ಲಿ ಸದ್ದರ್ಮವೇ 
ನಾಲ್ಕು ಪಾದಗಳುಳ್ಳವನೂ ಆಗಿ ಪ್ರಕಾಶಿಸುತ್ತ ( ನನ್ನ ) ಅಪಾರ ಕಾರುಣ್ಯಕ್ಕೆ 
ಆಸ್ಪದನಾದನಾಗಿ , ಅಪರಿಮಿತ ಸದ್ಗುಣಗಳಿಂದ ಕೂಡಿದವನಾಗಿ ನನ್ನ ವಾಹನ 
ವಾದಂತಹ ೧೦೬ . ವೃಷಭೇಂದ್ರನನ್ನು ಕರೆದು “ನೀನು ಪ್ರಮಥಗಣಂಗಳಲ್ಲಿ 
ಪ್ರಮುಖನಾದವನಲ್ಲವೇ ? ಸ್ಥಾವರಜಂಗಮಾತ್ಮಕವಾದ ಚರಾಚರ ಜಗತ್ತನ್ನು 
ರಕ್ಷಿಸುವವನೂ , ಅಧಿಕವಾದ ಮಹಿಮೆಗಳುಳ್ಳವನೂ , ನನ್ನ ಪ್ರಾಣ ಸ್ವರೂಪನೂ , 
ಜಗ್ರತಿಗೆ ಗುರುವೂ (ಎಂಬುದು ಸತ್ಯವಾದುದು. ನಾನು ನಿನಗೆ ದೃಢ ಭಕ್ತಿ 
ಸಂಪತ್ತನ್ನು ಕೊಟ್ಟಿದ್ದೇನೆ. ಇದು ನಿಶ್ಚಯ . ನೀನೇ ' ನಂದೀಶ್ವರ' ಎಂಬ ಹೆಸರಿನಿಂದ 
ಶಿಲಾದ ಋಷಿಯ ಮಗನೆಂದೆನಿಸಯ್ಯ , ೧೦೭. ಹೀಗೆಂದು ( ನಾನು) ಹೇಳಲು 
ಪುರಾತನರ ಸಮೂಹದ ಮನಸ್ಸುಗಳೆಂಬ ಕಮಲಗಳಿಗೆ ಸೂರನೋಪಾದಿಯಲ್ಲಿರುವ 
ವೃಷಭೇಶ್ವರನು ' ಮಹಾನುಗ್ರಹ' ಎಂದು ( ನನ್ನ ಆಜ್ಞೆಯನ್ನು ) ಕೈಕೊಂಡು ನನ್ನ 
ಪಾದ ಕಮಲಗಳಿಗೆ ನಮಸ್ಕರಿಸಿ , ನನ್ನ ಅಜ್ಞಾನುಸಾರವಾಗಿ ಅಯೋನಿಜವಾಗಿ 
ಏಳೆ ಹೊಂದಿ ಶಿಲಾದ ಮುನಿಗೆ ನಂದೀಶ್ವರನೆಂಬ ಹೆಸರಿನ ಮಗನೆನಿಸಿದನು. 


) 


ಬಸವರಾಜ ವಿಜಯಂ 


ಶ್ರೀಕರ ಗುಣಾಂಬುಧಿ ಸುಧಾಕರ ಕಳಾಧರ ಕೃ 
ಪಾಕಲಿತಲೋಚನದಿವಾಕರಸಹಸ್ರಾ 
ಲೋಕರುಚಿವಿಗ್ರಹ ಪಿನಾಕಧರದರ್ಶನಕ 
ಭಾಕರ ಸುಪುಣ್ಯಪರಿಪಾಕಯುತ ಸೇವ್ಯಾ 
ಭೀಕರ ಯಮಪ್ರಹರ ನಾಕಸದನಾರ್ಚ್ಯಪದ 
ಕೋಕನದ ನಿರ್ಜಿತವರಾಕ ಪರವಾದಾ 
ನೀಕ ವಿನತಾಸುತಪತಾಕನು ಪಾಲಿಸು ಗ . 
ಕಪತಿ ಪಾಲಿತಸುಲೋಕ ಬಸವೇಶಾ 


ಕರಿರಾಣ್ಮುಖ ಷಣ್ಮುಖಮಾತೆ ಮನೆ 
ಹರಮಂದರವಂದಿರೆ ಶೌರಿನತೇ 


೧೦೮. ಮಂಗಳಕರಗಳಾದ , ಸಂಪತ್ತನ್ನುಂಟುಮಾಡುವವನೂ , ಸದ್ಗುಣಗಳೆಂಬ 
ಸಮುದ್ರಕ್ಕೆ ಚಂದ್ರನೂ , ಚಂದ್ರನೋ ಪಾದಿಯಲ್ಲಿರುವ ದಯಾರಸ ಪೂರ್ಣವಾದ 
ಲೋಚನಗಳುಳ್ಳವನೂ , ಸಹಸ್ರ ಸೂರರ ಕಾಂತಿಯೋಪಾದಿಯಲ್ಲಿರುವ ತೇಜಸ್ಸಿನಿಂದ 
(ಹೊಳೆಯುವ) ಶರೀರವುಳ್ಳವನೂ , ಶಿವನ ದರ್ಶನದಿಂದುಂಟಾದ ಜ್ಞಾನಕ್ಕೆ 
ಗಣಿಯಾದವನೂ ಸುಕೃತದ ಪರಿಪಾಕದಿಂದ ಜನ್ಮವೆತ್ತಿ ಬಂದ ಸಜ್ಜನ ಸಮೂಹದಿಂದ 
ಸೇವಿಸಲ್ಪಡುವವನೂ , ಭಯಂಕರನಾದ ಯಮಧರ್ಮನನ್ನು ಸಂಹರಿಸಿದವನೂ 
( ಯಮಭಯಸಂಹಾರಕನೆಂದು ತಾತ್ಸರ , ದೇವತೆಗಳಿಂದ ಪೂಜಿಸಲ್ಪಟ್ಟ ಕೆಂದಾವರೆ 
ಯಂತಹ ಪಾದಗಳುಳ್ಳವನು , ತುಚ್ಛರಾದ ಪರವಾದಿಗಳ ವಾದಸಮೂಹವನ್ನು ಗೆದ್ದ 
ವನೂ , ವಿನತೆಯ ಕುಮಾರನಾದ ಗರುಡನನ್ನು ಧ್ವಜದಲ್ಲಿ ಉಳ್ಳ ವಿಷ್ಣುವಿನಿಂದ 
ಕೊಂಡಾಡಿಸಿಕೊಂಡವನೂ , ಪ್ರಮಥರಿಗೆ ಪ್ರಥಮ ಪತಿಯೆನಿಸಿದವನೂ , ಲೋಕಗಳನ್ನು 
ರಕ್ಷಿಸಿದವನೂ ಆದ ಬಸವೇಶ್ವರ, ರಕ್ಷಿಸು. [ ಬಸವೇಶ್ವರನು ನಂದಿಯ ಅವತಾರವೆಂದು 
ಗ್ರಹಿಕೆಯಿರುವುದರಿಂದ ಕೈಲಾಸದ ನಂದಿಗೆ ಸಂಬಂಧಿಸಿದ ಅಂಶಗಳನ್ನೆಲ್ಲ ಬಸವೇಶ್ವರ 
ನಿಗೂ ಆರೋಪಿಸಿ ಬಶವೇಶ್ವರ ನಂದೀಶ್ವರರಲ್ಲಿ ಅಭೇದ ರೂಪವಾದ ವರ್ಣನೆಯ 
ಅನೇಕ ಅಂಶಗಳು ಬರುತ್ತವೆ. ಉದಾಹರಣೆಗೆ , ವಿನತಾಸುತಪತಾಕನುತ ... ಮುಂತಾದವು 
ಗಳನ್ನು ಈ ರೀತಿಯಲ್ಲಿ ಭಾವಿಸಬೇಕು] ೧೦೯ . ಗಣಪತಿ ಷಣ್ಮುಖರುಗಳಿಗೆ ತಾಯಿ 
ಯಾದವಳೇ , ಮನೋಹರ ಮಂದರ ಪರ್ವತವನ್ನೇ ಮನೆಯಾಗಿ ಉಳ್ಳ ಶ್ರೀ ವಿಷ್ಣು 
ವಿನಿಂದ ನಮಸ್ಕರಿಸಿಕೊಳ್ಳಲ್ಪಡುವವಳೇ , ಬಾಲಸೂರನ ಪ್ರಕಾಶಮಾನವಾದ 
( ಆರುಣ್ಯ ವರ್ಣ) ಕಾಂತಿಯೋಪಾದಿಯಲ್ಲಿರುವ ಕಾಂತಿಯಿಂದ ಕೂಡಿದವಳೇ , 
ಗಿರಿರಾಜಸುತೆಯೇ , ತಾಯೇ ನನ್ನನ್ನು ರಕ್ಷಿಸು. ನಮಸ್ಕಾರ ಮಾಡುತ್ತಿರುವ ಸಕಲ 


ಪ್ರಥಮಾಶ್ವಾಸಂ 


ತರುಣಾರುಣ ಭಾಸುರ ಕಾಂತಿಯುತೇ 
ಶರಣಾಗೆನಗಂಬಿಕೆ ಶೈಲಸುತೇ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

- ಶ್ರೀಷಡಕ್ಷರಿದೇವಭಕ್ತಿವಿರಚಿತ 


ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ನಂದೀಶ್ವರಾವತರಣಕಥನಂ 

ಪ್ರಥಮಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೧ಕ್ಕೆ ಪದಗಣನೆ ೧೦೯ಕ್ಕಂ ಮಂಗಳಮಹಾ ಶ್ರೀ || 


ದೇವತಾ ಶ್ರೇಷ್ಠರ, ರಾಕ್ಷಸ ಶ್ರೇಷ್ಟರ ಕಿರೀಟಗಳ ಕೊನೆಯಲ್ಲಿ ಕೆತ್ತಲ್ಪಟ್ಟ ರತ್ನ 
ಸಮುದಾಯದ ಅಪರಿಮಿತ ಕಾಂತಿಗಳ ಸಮೂಹವೆಂಬ ಬಾಲಸೂರನ ಆರುಣ್ಯವರ್ಣದ 
ಬಿಸಿಲಿನಿಂದ ಹೊಳೆಯುತ್ತಿರುವ ಪರಶಿವನ ಚರಣ ಕಮಲಗಳ ಪರಾಗರೇಣುವೆಂಬ 
ಭಸ್ಮದಿಂದ ಪ್ರಕಾಶಮಾನವಾದ ಹಣೆಯುಳ್ಳವನಾಗಿಯ , ರಸಜ್ಞರಾದವರಿಂದ 
ಪೂಜ್ಯನಾದವನಾಗಿಯೂ , ಕರ್ನಾಟಕ ಸಂಸ್ಕೃತಗಳೆಂಬ ಉಭಯ ಭಾಷಾಕವಿತ್ವದಲ್ಲಿ 
ನೈಪುಣ್ಯ ಪಡೆದವನಾಗಿಯೂ ಇರುವ ಶ್ರೀ ಷಡಕ್ಷರ ದೇವನಿಂದ ಭಕ್ತಿಪೂರ್ವಕವಾಗಿ 
ರಚಿಸಲ್ಪಟ್ಟ ಶ್ರೀಮತ್ ಬಸವರಾಜ ವಿಜಯವೆಂಬ ಮಹಾಪುರಾಣದಲ್ಲಿ ನಂದೀಶ್ವರನ 
ಅವತಾರದ ಕಥೆಯಿಂದಕೂಡಿದ ಒಂದನೆಯ ಆಶ್ವಾಸವು ಸಮಾಪ್ತವಾಯಿತು. 


ದ್ವಿತೀಯಾಶ್ವಾಸಂ 


ಶ್ರೀವಾಜ್ಜುತ ಗಿರಿತನಯಾ 
ಲಾವಣ್ಯರಸಾಂಬುರಾಶಿಹಂಸಂ ಜಗದು 
ದ್ಘಾವನಕರ ವೃಷಭಧ್ವಜ 
ನಾವಗಮೆಮಗೀಗೆ ಸೌಖ್ಯಮಂ ಶಿವಲಿಂಗಂ 


ವಿಳಸನ್ಮಾತೆ ಮಹಾಷಡಕ್ಷರಿ ಮಹೇಶಂ ತಂದೆ ಸದ್ಭಕ್ತಿ ಬೆ 
ನೋಳೆ ಬಂದಳ್ ನವನೀತಮೀಶಚರಣಧ್ಯಾನಂ ಶಿವಜ್ಞಾನವು 
ಜ್ವರಪೀಯಷರಸಂ ತೊದಳು ಶ್ರುತಿಶಿರೋವಾಕ್ಯಂ ಶಿವಚಾರವಿಂ 
ಸೆಳಸಿರ್ದಭ್ರಕಲೀಲೆಯಾಗೆ ಬಳೆದಂ ನಂದೀಶನಾನಂದದಿಂ 


ಸುತನ ಶಿವಭಕ್ತಿಭಾವದಿ 
ನತುಳಿತ ಮುದಯುಕ್ತನಾದನೈದೆ ಶಿಲಾದಂ 
ಸತತ ಗಣಾನಂದಿತನಂ 
ದಿ ತಪೋಭರಮಾನವೆಂದು ಬಗೆದಂದಿರ್ದಂ 


ಬಸವೇಶ್ವರನಾಗಿ ಅವತಾರ 
೧. ಲಕ್ಷ್ಮಿ ಮತ್ತು ಸರಸ್ವತಿಯರಿಂದಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ ಗಿರಿ 
ರಾಜತನಯೆಯಾದ ಪಾರ್ವತಿಯ ಲಾವಣ್ಯವೆಂಬ ಸರೋವರಕ್ಕೆ ಹಂಸಪಕ್ಷಿಯಾದವನೂ , 
ಜಗತ್ತನ್ನು ಉತ್ಪತ್ತಿ ಮಾಡಿದವನೂ , ವೃಷಭಧ್ವಜನೂ ಆದ ಶಿವಲಿಂಗನು ನಮಗೆ ಸದಾ 
ಸೌಖ್ಯವನ್ನುಂಟುಮಾಡಲಿ . ೨. ಮಹಾ ಷಡಕ್ಷರ ಮಂತ್ರವೇ ಪ್ರಕಾಶಮಾನಳಾದ 
ತಾಯಿ ; ಪರಮೇಶ್ವರನೇ ತಂದೆ ; ಸದ್ಭಕ್ತಿಯೇ ಬೆನ್ನ ಬಳಿವಿಡಿದುಬಂದ ತಂಗಿ ; ಶಿವ 
ಪದಧ್ಯಾನವೇ ಬೆಣ್ಣೆ ; ಶಿವ ಸಂಬಂಧವಾದ ಜ್ಞಾನವೇ ಶ್ರೇಷ್ಠ ಅಮೃತರಸ ; 
ಉಪನಿಷತ್ತುಗಳ ಮಾತುಗಳೇ ತೊದಲು ನುಡಿ ; ಶಿವಾಚಾರವೇ ಇಂಪುಗೂಡಿದ ಬಾಲ 
ಲೀಲೆಯಾಗಲು ನಂದೀಶ್ವರನು ಸಂತೋಷದಿಂದ ಬೆಳೆದನು . ೩ . ಶಿಲಾದ ಮುನಿಯು 
ಮಗನ ಭಕ್ತಿಯ ಭಾವವನ್ನು (ಕಾಡು) ಅತ್ಯಂತ ಸಂತೋಷಭರಿತನಾದನು . ಆ ಕಾಲದಲ್ಲಿ 
ನಂದೀಶ್ವರನು ನಿರಂತರವೂ ಪ್ರಮಥರುಗಳಂತೆ ಸಂತೋಷಗೊಂಡವನಾಗಿರುತ್ತೆ ಅಧಿಕ 


1 ದ್ಯಾಮ) 


- ದ್ವಿತೀಯಾಶ್ವಾಸಂ 


ನಂದೀಶಂ ಸನ್ನದದೊಡ 
ನಂದೀಶನನೆನ್ನನಪ್ಪಿ ಬಗೆಯೊಳೆ ತಪದೊ 
ಛಿಂದಂ ತಪಸ್ವಿ ಪರನಿವ 
ನಿಂದಂ ಪರನಾವನೆಂಬಿನಂ ಭುವನಜನಂ 


ಬೆಳೆದಾಲಂ ಮಳೆಗಾಲದೊಳ್ಳೆ ಯ ತೀರಂ ತೀರದಾ ಮಾಗಿಯೊಳ್ 
ಬಳವಳ್ಳಿ ಮಹೋನ್ಮಕಾಲದೆ ವಿಳಂಚಾಗ್ನಿ ವಧ್ಯಂ ಸಮು 
ಜೋಳವಾಸಂ ತನಗಾಗೆ ನಿಂದು ಮುನಿವೃಂದಂ ಕಂಡು ಕೊಂಡಾಡೆ ನಿ 
ಶೃಳಚಿತ್ತಂ ಘನಸತ್ವನುಗ್ರತಪಮಂ ನಂದೀಶ್ವರಂ ಮಾಡಿದಂ 


ಧರೆಯಲ್ಲಾಡೆ ಕುಲಾಚಲಂ ಕುಸಿಯೆ ಕೂರ್ಮಂ ಕುರ್ಗ ನಾಗೇಂದ್ರಕಂ 
ಧರಪ್ಪಂಗೆಡೆ ದಿಗ್ವರ‌ ಬೆದರೆ ಚಂದ್ರಾದಿತ್ಯರಾತ್ಮಾಂಶುರುಂ 
ದಿರೆ ಧಾತ್ರಂ ಬಗೆಗೆಟ್ಟು ಬಾಡೆಮುಕುಂದಂ ಕಂದೆ ಕಣ್ಣಿಟ್ಟು ನಿ 
ರ್ಜರರಳುತಿರೆ ತಪೋದ್ಯುತಿಯದೇಂ ಪರ್ಬಿತ್ತೊ ಮೂಲೋಕಮಂ 


ವಾದ ತಪಸ್ಸನ್ನು ಆಚರಿಸಬೇಕೆಂದು ಯೋಚಿಸಿದನು . ೪ . (ಹೀಗೆಂದು ಯೋಚಿಸಿ) 
ನಂದೀಶನು ಅಧಿಕವಾದ ಪ್ರೀತಿಯಿಂದ ಈಶನಾದ ನನ್ನನ್ನು ಮನಸ್ಸಿನಲ್ಲಿ ಅಪ್ಪಿಕೊಂಡವ 
ನಾಗಿ , ಭೂಲೋಕದಲ್ಲಿನ ಜನರು ಇವನಿಗಿಂತಲೂ ಉತ್ಕೃಷ್ಟವಾದ ತಪಸ್ವಿ ಮತ್ತೊಬ್ಬ 
ನಾವನಿದ್ದಾನೆ ? ಎನ್ನುವಂತೆ ತಪಸ್ಸಿನಲ್ಲಿ ನಿಂತನು . ೫ . ಮಳೆಗಾಲದಲ್ಲಿ ದೊಡ್ಡದಾದ 
ಆಲದಮರವನ್ನಾಶ್ರಯಿಸಿ, ಅಧಿಕವಾದ ಚಳಿಯ ಕಾಲದಲ್ಲಿ ಹೊಳೆಯ ದಡವನ್ನಾ 
ಶ್ರಯಿಸಿ, ಪ್ರಖರವಾದ ಬೇಸಿಗೆಯ ಅತ್ಯುಷ್ಣಕಾಲದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ 
ಹೀಗೆ ಉಜ್ವಲವಾದ ವಾಸದಿಂದ ಕೂಡಿದ ಆ ನಂದೀಶ್ವರನು ನಿಂತುಕೊಂಡು ಮುನಿ 
ಸಮೂಹವೆಲ್ಲ ನೋಡಿ ಹೊಗಳುತ್ತಿರಲು ಅಚಲ ಮನಸ್ಸಿನವನೂ ಅತ್ಯಧಿಕ ಸತ್ವ 
ಭರಿತನೂ ಆದ ನಂದೀಶ್ವರನು ಭಯಂಕರವಾದ ತಪಸ್ಸನ್ನು ಮಾಡಿದನು . [ ಪಂಚಾಗ್ನಿ 
ಎಂದರೆ ನಾಲ್ಕು ಕಡೆ ಬೆಂಕಿಯನ್ನು ಹಾಕಿಕೊಂಡು ಅದರ ಮಧ್ಯದಲ್ಲಿ ಸೂರನ ಬಿಸಿಲಲ್ಲಿ 
ನಿಂತು ತಪಸ್ಸು ಮಾಡುವುದು]. ೬ . ( ಅವನ ಆ ಉಗ್ರ ತಪಸ್ಸಿಗೆ ಭೂಮಿಯು 
ಅಲ್ಲಾಡಿತು ; ಕುಲಾಚಲ ಪರ್ವತಗಳು ಕುಸಿದವು ; ಆದಿಕೂರ್ಮನು ಕುಗಿದನು ; 
ಆದಿಶೇಷನ ಗೋಣುಕುಸಿಯಿತು ; ಅಷ್ಟದಿಕ್ಷಾಲಕರು ಭಯಗೊಂಡರು ; ಸೂರ 
ಚಂದ್ರರ ಪ್ರಕಾಶಗಳು ಕುಂದಿದವು; ಬ್ರಹ್ಮನು ಬುದ್ದಿ ಕೆಟ್ಟು ಕೂಗಿಕೊಂಡನು ; 
ವಿಷ್ಣುವುಕೊರಗಿದನು ; ದೇವತೆಗಳು ದಿಕ್ಕುಗೆಟ್ಟು ಬೆದರಿದರು - ಹೀಗೆ ಆ ನಂದೀಶ್ವರನ 


ಬಸವರಾಜ ವಿಜಯಂ 


ವ| ಆಗಳಾ ನಿರವಧಿಕ ಮಹೋಗ್ರ ತಪಃಪ್ರಭಾವಂಗಂಡು ಮುಕುಂದ ಶತಾನಂದ 
ಸಂಕ್ರಂದನಾದಿಗಳ ಸ್ವಪದಭಂಗಶಂಕಾತಂಕವನಸ್ಕರೊಳಗೊಳಗದವಳಲ್ ಮಸಗಳೊಡನತಿ ಪ್ರಯತ್ನ 
ದಿಂದಾನಿರ್ದಡೆಗೆ ಪರಿತಂದು ಕಟ್ಟಿದಿರೊಲ್ದಾ ಸಭಾವದಿಂ ದಂಡಪ್ರಣಾಮಂಗೈದು 


ಮಂಗಳಗುಣಾಕರ ಕುರಂಗಧರಶೇಖರ ಭುಜಂಗಪತಿಭೂಷಣ ಶುಭಾಂಗನಿಜಲೀಲಾ 
ಪಾಂಗಕೃತಿಕರವಿಜಾಂಗಭವಭೀಕರ ಪತಂಗ ಶತಕೋಟಿರುಚಿಸಂಗತಸುದುರ್ಗಾ 
ಲಿಂಗನ ಕಲೇವರ ಮತಂಗಜ ಮಹಾಸುರವಿಭಂಗ ನಿಟಿಲಾಕ್ಷಹೃದಯಂಗಮಚರಿತ್ರೆ 
ತಂಗ ಮುನಿಪೂಜಿತ ' ತರಂಗತತಿರಾಜಿತ ಸುಗಾಂಗಜಲಜೂಟ ಶಿವಲಿಂಗ ಜಯದೇವಾ || ೭ 


ವ|| ಎಂದು ಸನ್ನುತಿಗೈದು ಸಾಲ್ವಿಡಿದು ನಿಂದ ನಿಲಿಂಪರ ಪರಿಮಾನವದನಮಂ ನೀಡುಂ 
ನೋಡುತ್ತ ವಿವರ ಕಾರ್ಪಣ್ಯಕ್ತಿ ಕಿವಿದಾಗದ ಮುನ್ನಂ ಕರುಣಿಪೆನೆಂದಿಂತೆಂದಂ 


ತಪೋಜ್ವಾಲೆ ಮೂರು ಲೋಕಗಳಲ್ಲಿ ಅದೇನು ಹಬ್ಬಿತೋ ! ವ!! ಆಗ ವಿಷ್ಣು 
ಬ್ರಹ್ಮ ಇಂದ್ರಾದಿ ದೇವತೆಗಳು ( ನಂದೀಶ್ವರನ) ಆ ನಿರವಧಿಕವಾದ ತಪಸ್ಸಿನ ಮಹಿಮೆ 
ಯನ್ನು ತಿಳಿದವರಾಗಿ , ತಮ್ಮ ಪದವಿಗಳಿಗೆ ಎಲ್ಲಿ ಭಂಗ ಬರುವುದೋ ಎಂಬ ಊಹೆ 
ಯಿಂದ ಭಯಗೊಂಡ ಮನಸ್ಸುಳ್ಳವರಾಗಿ ಒಳಗೊಳಗೇ ಸಂತಾಪವುಳ್ಳವರಾದರು . 
ಆ ಕೂಡಲೇ ಅತ್ಯಂತ ಪ್ರಯತ್ನದಿಂದ ನಾನಿದ್ದಲ್ಲಿಗೆ ಬಂದು , ನನ್ನೆದುರಿಗೆ ದಾಸಭಾವ 
ದಿಂದ ದೀರ್ಘದಂಡ ಪ್ರಣಾಮ ಮಾಡಿ ೭ . ಮಂಗಳಕರ ಗುಣಗಳಿಗೆ ಆಶ್ರಯನೂ 
ಕುರಂಗಧರನಾದ ಚಂದ್ರನನ್ನು ಶಿರದಲ್ಲಿ ಧರಿಸಿರುವವನೂ , ಆದಿಶೇಷನನ್ನೇ ಆಭರಣ 
ವಾಗಿ ಉಳ್ಳವನೂ , ಮಂಗಳಕರ ಶರೀರಿಯೂ , ನಿನ್ನ ಲೀಲಾವಿಲಾಸದಿಂದಕೂಡಿದ 
ಕಡೆಗಣ್ಣಿನಿಂದಲೇ ಲೋಕಗಳನ್ನು ರಕ್ಷಿಸುವವನೂ , ಯಮ ಮತ್ತು ಮನ್ಮಥರುಗಳಿಗೆ 
ಭಯಂಕರನಾದವನೂ , ನೂರುಕೋಟಿಸೂರರುಗಳ ಕಾಂತಿಯಂತಿರುವ ಕಾಂತಿಯಿಂದ 
ಕೂಡಿದವನೂ , ಸಮಿಾಚೀನಳಾದ ದುರ್ಗೆ ( ಪಾರ್ವತಿ) ಯ ಆಲಿಂಗನದೊಡನೆ 
ಕೂಡಿದ ಶರೀರವುಳ್ಳವನೂ , ಗಜಾಸುರನೆಂಬ ಮಹಾರಾಕ್ಷಸನನ್ನು ನಾಶಗೊಳಿಸಿದವನೂ , 
ಹಣೆಯಲ್ಲಿ ಅಗ್ನಿನೇತ್ರವುಳ್ಳವನೂ , ಮನೋಹರ ಚರಿತ್ರೆಯುಳ್ಳವನೂ , ಶ್ರೇಷ್ಠರಾದ 
ಮುನಿಜನರಿಂದ ಪೂಜೆಗೊಳ್ಳುವವನೂ , ಶ್ರೀ ವಿಷ್ಣುವಿನಿಂದ ಸೇವೆ ಮಾಡಿಸಿಕೊಳ್ಳು 
ವವನೂ , ಸಮಿಾಚೀನಳಾದ ಗಂಗೆಯನ್ನು ಜಟಾಮುಕುಟದಲ್ಲಿ ಧರಿಸಿದವನೂ , ಆದ ಹೇ 
ದೇವನೇ , ಶಿವಲಿಂಗನೇ ನಿನಗೆ ಜಯವಾಗಲಿ [ ರವಿಜ + ಅಂಗಜ - ಸೂರ ಪುತ್ರನಾದ 
ಯಮ ಮತ್ತು ಮನ್ಮಥ] ವll ಹೀಗೆಂದು ಸ್ಫೋತ್ರಮಾಡಿ , ಸಾಲುಸಾಲಾಗಿ ನಿಂತ 
ದೇವತೆಗಳ ಬಾಡಿಹೋದ ಮುಖವನ್ನು ದಿಟ್ಟಿಸಿನೋಡಿ, ಇವರ ದೈನ್ಯದಿಂದ ಕೂಡಿದ 
ಮಾತುಗಳು ಕಿವಿಗೆ ತಾಗದ ಮೊದಲೇ ಕರುಣಿಸುತ್ತೇನೆಂದು ಹೀಗೆ ಹೇಳಿದನು . 


1 ,... ( ಅ) 2 ರಥಾಂಗಧರಸೇವಿತ ( ಅ) 


ದ್ವಿತೀಯಾಶ್ವಾಸಂ 


ಪರತರ ನಂದಿನಾಥನ ತಪಸ್ಥಿತಿಯತ್ತಣಿನಿಂತು ಭೀತರ 
ಪ್ಟರೆ ಬಿಡಿಮಾತನಿಂದೆಗೆದ ಭೀತಿಯನಾ ಮುನಿ ನಿಮ್ಮ ಭಾಗ್ಯಮಂ 
ಪರಿಕಿಸಿ1 ಚಿತ್ತದೊಳ್ಳೆ ನೆವನೇ ಘನಮಾತನ ಮೈಮೆಯೆನ್ನ ಸು 
ಸ್ಥಿರತರವಾದ ಭಾಗ್ಯದಿರವಿಂಗಮವಂ ಮನಮಿಕ್ಕನೊಚ್ಚತಂ 
ಎನ್ನಯ ಸುಭಕ್ತಿಯುತನವ 
ನೆನ್ನಾತ್ಮಂ ಬಗೆವನು ನಿಮ್ಮಯ ಪದಮಂ 
ಖಿನ್ನತೆಯನುಳಿದು ನಿರ್ಜರ 
ರಿನ್ನಿರಿರೆಂದಾಗಳಭಯಹಸ್ತಮನಿತ್ತೆಂ 

ವ ಅಂತಾದೊಡಮವರ್ಗೆ ಸಂಶದಂ ಪಪಡದಿರಲೊಡಮವರ್ಗೂಡಿ ನಂದೀಶ್ವರಂ 
ತಪಂಗೈವ ತಾಣಕ್ಕಾನೇಂದು ಸನ್ನಿಧಿಯೊಳ್ ಪ್ರಸನ್ನತೆವೆತ್ತು ನಿಂದಿರ್ದಾಗಳ - - 

ಸುರರ ಗಭೀರ ಭೇರಿಯ ರವಂ ಸುರಭೂಜದ ಪುಷ್ಪವೃಷ್ಟಿ ಭಾ 
ಸುರರವಮೈದೆ ಜಕ್ಕುಲಿಸೆ ಕರ್ಣನನೊಯ್ಯನೆ ನಂದಿ ನೇತ್ರಸಂ 
ಕರುಹದ ಸಂಪುಟಂದೆಆದಭೀಕ್ಷಿಸಿ ಜಾನಿಪ ಮೂರ್ತಿಯಂತಿರಾ 
ನಿರೆ ತನು ಸಾತ್ವಿಕಂ ನಿಮಿರೆ ಸಾರ್ದು ಧರಿತ್ರಿಗೆ ಮೆಯ್ಯುನಿಕ್ಕಿದಂ 


೮. ಶ್ರೇಷ್ಠನಾದ ನಂದೀಶ್ವರನ ತಪಸ್ಸಿನ ಸ್ಥಿತಿಯಿಂದ ಈ ರೀತಿಯಲ್ಲಿ ಭಯಗೊಂಡವ 
ರಾಗಬಹುದೇ ? ಆ ನಂದೀಶ್ವರನಿಂದ ಉಂಟಾದ ಭೀತಿಯನ್ನು ಬಿಡಿರಿ. ವಿಚಾರಮಾಡಿ 
ನೋಡಿದರೆ ನಂದೀಶ್ವರ ಮುನಿಯು ಮನಸ್ಸಿನಲ್ಲಿ ನಿಮ್ಮ ಭಾಗ್ಯವನ್ನು ನೆನೆಯತಕ್ಕಂಥ 
ವನೇ . ಅತನ ಮಹಿಮೆ ದೊಡ್ಡದು. ನಿಶ್ಚಯವಾಗಿ ಅವನು ನನ್ನ ಸಂಬಂಧದ ಅತ್ಯಂತ 
ಸ್ಥಿರವಾದ ಭಾಗ್ಯದ ಇರುವಿಕೆಗೂ ಕೂಡ ಮನಸ್ಸು ಮಾಡುವವನಲ್ಲ. ೯ . ನನ್ನಲ್ಲಿ 
ಸದ್ಭಕ್ತಿಯಿಂದ ಕೂಡಿದ ನನ್ನ ಪ್ರಾಣಸ್ವರೂಪನೇ ಆದ ಆತನು ನಿಮ್ಮ ಪದವಿಯನ್ನು 
ಯೋಚಿಸುವವನಲ್ಲ . ದೇವತೆಗಳೇ , ಇನ್ನು ಮೇಲೆನೀವು ಖಿನ್ನ ಭಾವವನ್ನು ಬಿಟ್ಟು , 
ಇರುವವರಾಗಿರಿ ಎಂದು ಆ ದೇವತೆಗಳಿಗೆ ನಾನು ಅಭಯ ಪ್ರದಾನ ಮಾಡಿದೆನು . 
ವ ॥ ಹೀಗೆ ಹೇಳಿದರೂ ದೇವತೆಗಳಿಗೆ ಸಂಶಯವು ಪರಿಹಾರವಾಗದೆಯಿರಲು , 
ಅವರೊಡನೆ ಕೂಡಿಕೊಂಡು ಕೂಡಲೇ ನಂದೀಶ್ವರನು ತಪಸ್ಸು ಮಾಡುತ್ತಿರುವ ಸ್ಥಾನಕ್ಕೆ 
ಬಂದು, ಸವಿಾಪದಲ್ಲಿ ಪ್ರಸನ್ನನಾಗಿ ನಿಂತಿದ್ದ ಕಾಲದಲ್ಲಿ ೧೦ . ದೇವತೆಗಳ ಗಂಭೀರ 
ವಾದ ನಗಾರಿಗಳ ಧ್ವನಿಯೂ ಕಲ್ಪವೃಕ್ಷದ ಪುಷ್ಪವೃಷ್ಟಿಯೂ ( ಆಗಲು ಅವುಗಳ ) 
ಪ್ರಕಾಶಮಾನವಾದ ಶಬ್ದವು ಚೆನ್ನಾಗಿ ( ನಂದೀಶ್ವರನ ಕಿವಿಯನ್ನು ಮೆಲ್ಲಗೆ ಪ್ರವೇಶಿಸಿ 
ಚಕ್ಕಳಿಗುಡಿಸಂತಾಗಲು, ನೇತ್ರಕಮಲಗಳ ರೆಪ್ಪೆಯನ್ನು ತೆರೆದು ನೋಡಿದನು. ಆಗ 
ನಾನು ಧ್ಯಾನಮಗ್ನ ಮೂರ್ತಿಯಂತಿರಲು ರೋಮಾಂಚ, ಗದ್ಗದಿತ ಕುಠಾದಿ ಭಕ್ತಿಯ 
ಸಾತ್ವಿಕ ಭಾವಗಳಿಂದಕೂಡಿದ ( ಆ ನಂದೀಶ್ವರನು ನನ್ನ ಸವಿಾಪಕ್ಕೆ ಬಂದು , ಭೂಮಿಗೆ 


1 ಸೆ ( ಅ) 2 ಮ್ಮ 


( ದ , ಜ) 


ಬಸವರಾಜ ವಿಜಯ 


ವ|| ಅಂತು ಭಕ್ತಿಭರದಿನೆಆಗುವಂತೆಅಗಿ ಕರಕಂಜಮಂ ಮುಗಿದು ನಿಂದು 


ಅಂಬುಜಾಂಬಕಾಂಬಕಾಂಬುಜಾಂಕ ಪಾದಪದ್ಮರೋ 
ಲಂಬ ನೀಲಕಂಧರಾಂಧಕಾಂಧಕಾರಸೂರ ಹೇ 
ರಂಬ ತಾತ ಶುಂಭದಂಬರಾಂಬರಾಂಗಮಂಗಳಾ 
ಲಂಬ ಸಾಂಬ ಕುಂಭಿಶೈಲ ಶಂಬ ಪಾಹಿ ಶಂಕರಾ 
ವ|| ಎಂದು ಪೊಗಳು ಪರಮಾನಂದ ಪಯೋರಾಶಿಯೊಳವಗಾಹಮಿರ್ದ ನಂದಿಯನಾನಂದ 
ದಿನವಲೋಕನಂಗೆಯು – 

ಎನ್ನಣುಗ ನಂದಿಕೇಶ್ವರ 
ನಿನ್ನಗ್ಗದ ತಪಕೆ ಮದೆಂಮನದೊಲವಿಂ 
ನಿನ್ನಿಷ್ಟವಾವುದದನೆರೆ 

ಯಾನ್ನಿನಗಿರದೀವೆನೀಗಳೆಂದಾನುಸುರ್ದ , 
ವ ! ಎನೆ ಪರಮವೈರಾಗ್ಯನಿಧಿ ನಂದೀಶ್ವರಂ ಮುಕುಂದಾದಿಗಳ ವಿಸ್ಮಯಂಬಡುತ್ತುಮಿರೆ 
ದರಸ್ಮಿತಮುಖಾಂಬುಜನಾಗುಂತೆಂದಂ 
ಮೈಯಿಕ್ಕಿ ನಮಸ್ಕರಿಸಿದನು. ವ!! ಈ ರೀತಿ ಭಕ್ತಿಭಾವದಿಂದ ಬಾಗುವ ಹಾಗೆ 
ನಮಸ್ಕರಿಸಿ, ಕರಕಮಲವನ್ನು ಮುಗಿದು ನಿಂತುಕೊಂಡು - - ೧೧ . ಕಮಲನೇತ್ರನಾದ 
ವಿಷ್ಣುವಿನ ನೇತ್ರವೆಂಬ ಕಮಲವೇ ಗುರುತಾಗುಳ್ಳ ಚರಣವುಳ್ಳವನೇ , ತುಂಬಿಯೋ 
ಪಾದಿಯಲ್ಲಿ ನೀಲವರ್ಣದಿಂದ ಕೂಡಿದ ಕಂಠವುಳ್ಳವನೇ , ಅಂಧಕಾಸುರನೆಂಬ ಕತ್ತಲೆಗೆ 
ಸೂರನೋಪಾದಿಯಲ್ಲಿರುವವನೇ , ವಿಘ್ನಶ್ವರ ಪಿತನೇ , ಪ್ರಕಾಶಮಾನವಾದ 
ಆಕಾಶವನ್ನೇ ವಸ್ತ್ರವನ್ನಾಗಿ ಅಂಗಕ್ಕಳವಡಿಸಿಕೊಂಡವನೇ , ಮಂಗಳಗಳಿಗೆ ಆಶ್ರಯ 
ನಾದವನೇ , ಪಾರ್ವತೀ ಸಮೇತನೇ , ಗಜಾಸುರನೆಂಬ ಪರ್ವತಕ್ಕೆ ವಜ್ರಪ್ರಾಯ 
ನಾದವನೇ , ಶಂಕರನೇ ರಕ್ಷಿಸು. [ ಅಂಬುಜ + ಅಂಬಕ + ಅಂಬಕ + ಅಂಬುಜಾಂಕ 
ವಿಷ್ಣುವಿನ ನೇತ್ರವೇ ಕಮಲಪುಷ್ಟವಾಗಿ ಪಾದದಲ್ಲಿ ಗುರುತುಳ್ಳವ- ಶಿವ. ಶುಂಭತ್ + 
ಅಂಬರ + ಅಂಬರಾಂಗ - ಪ್ರಕಾಶಮಾನವಾದ ಆಕಾಶವೇ ಬಟ್ಟೆಯಾಗುಳ್ಳ ಶರೀರ. 
ಸಾಂಬ - ಸ + ಅಂಬಾ - ಅಂಬಾಸಮೇತನಾದವ - ಶಿವ.] ವ!! ಹೀಗೆಂದು ಹೊಗಳಿ ಪರಮಾ 
ನಂದವೆಂಬ ಸಮುದ್ರದಲ್ಲಿ ಮುಳುಗಿಹೋದ ನಂದಿಯನ್ನು ಆನಂದದಿಂದ ( ನಾನು ) 
ಅವಲೋಕನಮಾಡಿ - ೧೨. ನನ್ನ ಮಗನಾದ ನಂದೀಶ್ವರನೇ , ನಿನ್ನ ಶ್ರೇಷ್ಟವಾದ 
ತಪಸ್ಸಿಗೆ ಮೆಚ್ಚಿದೆನು , ನಿನ್ನ ಇಷ್ಟಾರ್ಥವಾವುದು ? ಮನಸ್ಸಂತೋಷದಿಂದ ಬೇಡು. 
ನಿನಗೆ ತಪ್ಪದೆ ನಾನು ಕೊಡುವೆನು ಎಂದೆನು . ವ!! ಹೀಗೆಂದು ನಾನು ಹೇಳಲು 
ಪರಮವೈರಾಗ್ಯರಾಶಿಯಾದ ನಂದೀಶ್ವರನು ವಿಷ್ಣುವೇ ಮೊದಲಾದ ದೇವತೆಗಳು 


1 ಜಯಭಕ್ತಿ ( ದ) 2 ಚೆನ್ನಾಗಿರದೀವನೀಗಳೆಂದಾಂ ಪೇಳೆ೦( ದ) 


ದ್ವಿತೀಯಾಶ್ವಾಸಂ 


ನೆಗಳ ಸುಧಾಬಿಯೊಳ್ ರಮಿಯಿಪಂಚೆಗೆ ಪಲ್ಯ ಲದಾಸೆಯುಂಟೆ ಪಂ 
ಪೊಗೆದಮೃತಾನ್ನದಿಂ ತಣಿದವಂಗಳಿಂಬಿಲದಿಚ್ಛೆಯುಂಟೆ ಕೂ 
ರ್ಪಗಲದೆ ಯುದಂಫ್ರಿಭಜನೋನ್ನತಭಾಗ್ಯದೆ ಬಾಳ್ವವಂಗೆ ದಲ್ 
ಬಗೆವಡೆ ಬೇರೆ ಬೇಳೂ ವರದೀಪ್ಪೆಯ ದಂದುಗವುಂಟೆ ಶಂಕರಾ 


ಪರಮ ಕೃಪಾಕರ ನಿನ್ನಯ 
ಚರಣಾಬ್ಬದ ಭಕ್ತಿಭಾಗ್ಯಭೋಗವುದೆಂದು 
ಸ್ಥಿರಮಕ್ಕೆ ಮಿಕ್ಕ ವಿಪದಾ 
ಕರಫಲಪದಭೆಗಮೆನಗಜಗ್ರಮನಿಷ್ಪಂ 


ವ ! ಎಂದು ನಿಜಪದಾತರಾದ ಹರಿವಿರಿಂಚ್ಯಾದಿಗಳ ಸಂದೆಗಂ ಪಜಯ ಮನ್ನಣೆಯಿಂ 
ಬಿನ್ನವಿಸಿಡನಾ ನಂದಿಯನಾನಂದಂ ಮಿಗೆ ಬಿಗಿಯಪ್ಪಿ ಮುದ್ದಿಸಿ ಸುರೇಂದ್ರರೋಲೈಸಿಡಂ 
ಪ್ರಮೋದದಿಂ ಪ್ರಮಧೇಂದ್ರಪಟ್ಟಮಂ ಕಟ್ಟಿ ಕಟ್ಟw೦ ಸರ್ವಜ್ಞತೆಯುಮಂ ನಿಶ್ಚಲಭಕ್ತಿಯು 
ವನಿತ್ತು ಮನ್ನಿಸಿ 


ಆಶ್ಚರಗೊಳ್ಳುವ ಹಾಗೆ, ಮುಗುಳುನಗೆಯಿಂದ ಕೂಡಿದ ಮುಖವುಳ್ಳವನಾಗಿ 
ಹೀಗೆ ಅಂದನು . ೧೩ . ಶಂಕರನೇ , ಪ್ರಸಿದ್ದವಾದ ಕ್ಷೀರ ಸಮುದ್ರದಲ್ಲಿ ವಿಹಾರ 
ಮಾಡುವ ಹಂಸಪಕ್ಷಿಗೆ ಹೊಂಡ (ಕುಂಟೆ) ದ ಆಸೆಯಾದೀತೇ ? ಶ್ರೇಷ್ಟವಾದ 
ಅಮೃತದಲ್ಲಿ ಮಾಡಿದ ಅನ್ನದಿಂದ ತೃಪ್ತಿಗೊಂಡವನಿಗೆ ( ಅಥವಾ ಅಮೃತದ 
ಅನ್ನವನ್ನು ಉಂಡು ತೃಪ್ತಿಗೊಂಡವನಿಗೆ ಹೀನವಾದ ಅಂಬಲಿಯ ಬಯಕೆ 
ಯಾದೀತೇ ? ವಿಚಾರಿಸಿ ನೋಡಿದರೆ , ಬೇರೆ ( ಏನನ್ನೂ ) ಬೇಡುವ 
ಬಯಕೆಯ ದಂದುಗವಾದರೂ ನನಗೆ ಉಂಟೆ ? ಇಲ್ಲ . ಎಂದೆಂದೂ 
ಅಗಲದ ಪ್ರೀತಿಯಿಂದ ನಿಮ್ಮ ಪಾದಸೇವೆಯ ಶ್ರೇಷ್ಟ ಭಾಗ್ಯದಿಂದ ಬದುಕ 
ಬೇಕೆಂಬ ಇಚ್ಛೆಯುಳ್ಳವನಾಗಿದ್ದೇನೆ. ೧೪. ಪರಮಕೃಪಾಕರನಾದ ಈಶ್ವರನೇ , 
ನಿನ್ನ ಪಾದಕಮಲ ಭಕ್ತಿಯ ಐಶ್ವರದ ಸುಖವು ಯಾವಾಗಲೂ ನನಗೆ ಸ್ಥಿರವಾಗಿ 
ಇರುವಂತೆ ಆಗಲಿ . ಉಳಿದ ವಿಪತ್ತುಗಳಿಗೆ ಕಾರಣವಾಗುವ ಫಲವುಳ್ಳ ಯಾವ 
ಪದವಿಯ ಭೋಗವೂ ನನಗೆ ಸದಾ ಅನಿಷ್ಟವಾದುದು. ವ ! ಹೀಗೆಂದು ನನ್ನ 
ಪಾದಗಳಲ್ಲಿ ನಮಸ್ಕಾರ ಮಾಡಿದವರಾದ ವಿಷ್ಣು ಬ್ರಹ್ಮಾದಿ ದೇವತೆಗಳ ಸುದೇಹವು 
ನಾಶವಾಗುವ ಹಾಗೆ ಆ ನಂದೀಶ್ವರನು ಬಿನ್ನವಿಸಿಕೊಳ್ಳಲು, ( ಆಗ ನಂದಿಯನ್ನು 
ಬಿಗಿಯಾಗಿ ಅಪ್ಪಿಕೊಂಡು ಮುದ್ದಾಡಿದೆನು. ದೇವತಾ ಶ್ರೇಷ್ಟರೆಲ್ಲ ಸಭೆಸೇರಿದರು . 
( ಆ ಸಭೆಯಲ್ಲಿ ಕೂಡಲೇ ಸಂತೋಷದಿಂದ ನಂದೀಶ್ವರನಿಗೆ ಪ್ರಮಥ ಶ್ರೇಷ್ಟ 
ಪಟ್ಟವನ್ನು ಕಟ್ಟಿದೆನು . ( ಹಾಗೆ ಪಟ್ಟಗಟ್ಟಿ ಆವನಿಗೆ) ಅತಿ ಪ್ರೀತಿಯಿಂದ ಸರ್ವಜ್ಞ 


ಬಸವರಾಜ ವಿಜಯಂ 


S 


ಘನ ಸತ್ವವಿಮಲಗುಣ ಪಾ 
ವನ ವಿಗ್ರಹ ಮಾಣದೆನ್ನ ಬಗೆಗೊಪ್ಪುವ ವಾ 
ಹನವಾಗಿರೆಂದು ಬೆಸಸು 
ಇನಿಬರುವೊಡನೈದೆ ರಜತಗಿರಿಗೇyಂದೆಂ 
ಅಂದಿಂದ ಶ್ರೀಗಿರಿಯೋ೪೯ 
ನದಿ ತಪಂಗೈದ ತಾಣವದು ಪೆಸರ್ವಡೆದಾ 
ನಂದಿನಿಧಿ ನಂದಿಮಂಡಲ 
ಮೆಂದೆನಿಸುಗುಮಾಶ್ರಿತರ್ಗೆ ಮುಕ್ತಿಕ್ಷೇತ್ರಂ 

ವ|| ಎಂದುದು ನಾರದನಾಕರ್ಣಿಸಿ ನಲವೇ ಪೊಗಳುತ್ತಿರೆ ಶಿವಂ ನಿರೂಪಿಸೆ ಕೌತುಕಾಂ 
ಬುಧಿಯೊಳಾಳು ನಗಜಾತೆ ಕೇಳು ಪತಿಪದ' ಷ್ಣವಮಂ ಪಿಡಿದೇಳು ಸಂದಣಿವಾನಂದದಿಂ ಮುಂದೆ 
ನಿಂದಿರ್ದಾ ನಂದಿಯಂನೋಡಿ 

ಮೃಗಭ್ರತಂಡಕಪರ್ದ ನಿನ್ನೊಳವಿಭಿನ್ನ೦ ನಂದಿ ತಾನಕ್ಕುಮೆಂ 
ಬ ಗಭೀರೋಕ್ತಿಯೆ ಸತ್ಯವಲ್ಲದೂಡಿವಂಗೀ ರೂಪಮೀ ಭಕ್ತಿಯು 
ಜುಗಮೀ ವೈಭವಮೀ ಪವಿತ್ರತನುವೀ ಸೌಂದರ್ಯಮೀ ಶಾಂತಿಯೇ 

ಸುಗುಣಾಲಂಕೃತಿಯೇ ಮಹತ್ವದೊದವೀ ನೈಪುಣ್ಯಮೇಂ ಸಾರ್ಗುಮೇ 
ತ್ವವನ್ನೂ , ನಿಶ್ಚಲ ಭಕ್ತಿಭಾವವನ್ನೂ ಕೊಟ್ಟು ಮನ್ನಣೆ ಮಾಡಿ ೧೫ . ಎಲೈ 
ನಂದೀಶ್ವರನೇ , (ನೀನು) ಶೇಷ್ಠವಾದ ಸತ್ವ , ನಿರ್ಮಲವಾದ ಗುಣ , ಪರಿಶುದ್ದವಾದ 
ಶರೀರಗಳನ್ನು ಹೊಂದಿ, ತಪ್ಪದೆ ನನ್ನ ಮನಸ್ಸಿಗೊಪ್ಪುವ ವಾಹನವಾಗಿ ಇರು ಎಂದು 
ಆಜ್ಞಾಪಿಸಿ, ಆ ಎಲ್ಲ ಜನರು ಸಮೇತವಾಗಿ ಕೈಲಾಸಕ್ಕೆ ಬಂದೆನು. ೧೬ . ಅಂದಿ 
ನಿಂದಲೂ ಶ್ರೀ ಶೈಲದಲ್ಲಿ ನಂದಿಯು ತಪಸ್ಸು ಮಾಡಿದ ಆ ಸ್ಥಳವು ಪ್ರಸಿದ್ದಿಯನ್ನು 
ಹೊಂದಿ, ಆನಂದ ನಿಧಿಯಾದ ನಂದೀಶ್ವರನ ಮಂಡಲ ( ನಂದಿಮಂಡಲ) ವೆಂದೂ , 
ಆಶ್ರಿತರಾದವರಿಗೆ ಮುಕ್ತಿಯನ್ನುಂಟುಮಾಡುವ ಕ್ಷೇತ್ರವೆಂದೂ ಎನಿಸಿದೆ. ವ|| 
ಹೀಗೆಂದು ಪರಮೇಶ್ವರನು ಹೇಳಿದ ಮಾತನ್ನು ನಾರದನು ಕೇಳಿ ಸಂತೋಷಗೊಂಡು 
ಹೊಗಳುತ್ತಿದ್ದನು. ಶಿವನು ನಿರೂಪಿಸಿದ ಈ ಮಾತನ್ನು ಪಾರ್ವತಿಯು ಕೇಳಿ, ಆಶ್ಚರ 
ಸಮುದ್ರದಲ್ಲಿ ಮುಳುಗಿದವಳಾದಳು . ಆಗ ಪ್ರಭುವಾದ ಪರಮೇಶ್ವರನ ಚರಣಗಳೆಂಬ 
ತೆಪ್ಪವನ್ನು ಹಿಡಿದು ಎದ್ದು ಒಟ್ಟೋಟ್ಟಾಗಿ ಸೇರಿದ ಸಂತೋಷದಿಂದಕೂಡಿದವಳಾಗಿ 
ಮುಂದೆ ನಿಂತುಕೊಂಡಿದ್ದ ನಂದೀಶ್ವರನನ್ನು ನೋಡಿ - ೧೭. ಚಂದ್ರಕಳಾಧರನಾದ 
ಪರಮೇಶ್ವರನೇ ಈ ನಂದೀಶ್ವರನು ನಿನ್ನಲ್ಲಿ ಅಭೇದ ಭಾವವುಳ್ಳವನಾಗಿದ್ದಾನೆಂಬ 
ಮಾತು ಸತ್ಯವಾದುದಾಯಿತು. ಹಾಗಲ್ಲದಿದ್ದರೆ ಈ ನಂದೀಶ್ವರನಿಗೆ ಈ ರೂಪ, ಈ 
ಭಕ್ತಿಯ ಕ್ರಿಯೆ, ಈ ವೈಭವ, ಈ ಪರಿಶುದ್ದ ಶರೀರ, ಈ ಸೌಂದಯ್ಯ , ಶಾಂತಿ, 


1 ಪಲ್ಲವ( ದ) 


ದ್ವಿತೀಯಾಶ್ವಾಸಂ 

ವ|| ಎಂದಿನಿ ಯಲ್ಬಗೆದಂತೆ ನುಡಿದ ಕರ್ಣಾಮೃತಪ್ರಾಯವಾದ ಮೆಲ್ನುಡಿಗೆ ಮುದ 
ದಳೆದು ಶಿವಂ ತಾನಂತು ನಿರವಿಸಿದ ನಿಜ ಕಥಾಕೌತುಕಮನಾಲಿಸಿ ಭಯಭಕ್ತಿಯಿಂದಂತಂತೆ ಕಂಪಿಸಿ 
ಸಾತ್ವಿಕಂ ನಿಮಿಗೆ ಸಾಷ್ಟಾಂಗಮನಿಗಿ ಕರಾರವಿಂದಮಂ ಮುಗಿದು ಸರಸೋಕ್ತಿಯಿಂ ನುತಿಯಿಪ 
ನಂದಿಕೇಶ್ವರನಂ ಕೃಪಾವಲೋಕನದಿನವಲೋಕಿಸಿ ಬಿಗಿಯ ನಿಜಪ್ರಸಾದಮನಿತ್ತು ಮನ್ನಿಸುತ್ತು 
ಭೂಭುವನಪಾವನನಿಮಿತ್ತವಾಗಿಯು ಭಕ್ತಿಹಿತಾರ್ಥವಾಗಿಯುಂ ಮನುಜಲೋಕದೊಳ್ ಬಸವ 
ನಾವದಿನುದ್ಭವಿಸಿ ಸದ್ಭಕ್ತಿ ಸುಜ್ಞಾನ ಸದ್ದರ್ಮಮಂ ಪ್ರಕಾಶಿಸಿ ಭವದೀಯ ಮಹಿಮೆ 
ಸರ್ವೊವಿ್ರಗಂದೆನಿಸೆ ಮದೀಯಮತಮಹತ್ವಮಂ ಮೆರೆವುದೆಂದು ನಿರೂಪಿಸೆ ತದಾಜ್ಞೆಯಂ ಮಹಾ 
ಪ್ರಸಾದವೆಂದು ಶಿರ:ಶೇಖರಂಗೆಯು ಶೈಲಾದಿಯಾಗಳಿಂತೆಂದಂ 

ಎಲ್ಲಾ ಲೋಕಕ್ಕೆ ನೀನೊರ್ವನೆ ಪತಿ ಪರಿಪೂರ್ಣ ಮದೀಯಾಂತರಾತ್ಮಂ 

ಸಲ್ಲಿಲಾಶಾಲಿಯಂತಪ್ಪುದನೆನಗಿದೇ ಲೋಕಮಾಲೋಕಮೆಂಬೀ 
ಸದ್ದುಣಾಲಂಕಾರ , ಮಹತ್ವಗಳ ಪ್ರಾಪ್ತಿ , ನೈಪುಣ್ಯಾದಿಗಳು ಉಂಟಾಗುತ್ತಿದ್ದವೇನು ? 
[ಮೃಗಭ್ರತ್ + ಖಂಡ + ಕಪರ್ದ - ಚಂದ್ರನ ಕಳೆಯನ್ನು ಜಡೆಯಲ್ಲಿ ಉಳ್ಳವ -ಶಿವ.] 
ವ!! ಈ ಪ್ರಕಾರವಾಗಿ ಪಾರ್ವತಿಯು ಯೋಚಿಸಿ ಮಾತನಾಡಿದ ಕರ್ಣಾಮೃತ 
ಪ್ರಾಯವಾದ ಮೃದುನುಡಿಗಳಿಗೆ ನಂದೀಶ್ವರನು ಸಂತೋಷಗೊಂಡನು. ಶಿವನು 
ತಾನು ಈ ಪ್ರಕಾರ ಹೇಳಿದ ತನ್ನ ಸಂಬಂಧದ ಕುತೂಹಲಕಾರಕ ಕಥೆಯನ್ನು ಕೇಳಿದ 
ನಂದೀಶ್ವರನು ಭಯದಿಂದ ಕೂಡಿದ ಭಕ್ತಿಯಿಂದ ಇದ್ದಕ್ಕಿದ್ದಂತೆ ಕಂಪನಗೊಳ್ಳುತ್ತ 
(ರೋಮಾಂಚನಾದಿ) ಸಾತ್ವಿಕ ಭಾವಗಳು ದೇಹದಲ್ಲಿ ನಿಮಿರುತ್ತಿರಲು, ಸಾಷ್ಟಾಂಗ 
ನಮಸ್ಕಾರ ಮಾಡಿದನು . ತನ್ನ ಎರಡೂ ಕೈಗಳನ್ನು ಜೋಡಿಸಿ ಮುಗಿದು , ಮಧುರ 
ವಾದ ಮಾತುಗಳಿಂದ ಸ್ತೋತ್ರವನ್ನು ಮಾಡತೊಡಗಿದನು . (ಹೀಗೆ ಸ್ತೋತ್ರ 
ಮಾಡುತ್ತಿರುವ) ನಂದೀಶ್ವರನನ್ನು ಕೃಪಾ ಪೂರ್ಣದೃಷ್ಟಿಯಿಂದನೋಡಿ, ಗಾಢವಾಗಿ 
ಆಲಂಗಿಸಿಕೊಂಡು, ಅನುಗ್ರಹವನ್ನುಂಟುಮಾಡಿ , ಮನ್ನಿಸಿ- ಭೂಲೋಕವನ್ನು 
ಪರಿಶುದ್ದ ಗೊಳಿಸುವುದಕ್ಕೋಸ್ಕರವಾಗಿಯೂ , ಭಕ್ತರುಗಳಿಗೆ ಹಿತವನ್ನುಂಟುಮಾಡು 
ವುದಕ್ಕೋಸ್ಕರವಾಗಿಯೂ , ಮರ್ತಲೋಕದಲ್ಲಿ ಬಸವನಾಮದಿಂದ ಅವತಾರ ಮಾಡಿ , 
ಸದ್ಭಕ್ತಿ , ಸುಜ್ಞಾನ, ಸದ್ಧರ್ಮಗಳನ್ನು ಪ್ರಕಾಶಗೊಳಿಸು. ನಿನ್ನ ಮಹಿಮೆ ಸಮಸ್ತ 
ಭೂಲೋಕಕ್ಕೆ ಅಸಾಧ್ಯವಾದುದೆನಿಸುವಂತೆ ಶಿವಮತದ ಮಹಿಮೆಯನ್ನು ಪ್ರಚುರ 
ಪಡಿಸು - ಎಂದು ನಿರೂಪಕೊಟ್ಟನು. ಆಗ ಶಿಲಾದ ಪುತ್ರನಾದ ನಂದಿಯು ಪರ ಶಿವನ 
ಅಪ್ಪಣೆಯನ್ನು ಮಹಾಪ್ರಸಾದವೆಂದು ತಲೆಯಲ್ಲಿ ಧರಿಸಿ , ಆಗ ಹೀಗೆ ಹೇಳಿದನು 
೧೮. ಪರಮೇಶ್ವರನೇ , ಸಮಸ್ತ ಲೋಕಗಳಿಗೆ ನೀನೊರ್ವನೇ ಪತಿ ; ಸರ್ವವ್ಯಾಪಕ ; 
ನನ್ನ ಪ್ರಾಣಸ್ವರೂಪನು ; ಶ್ರೇಷ್ಟವಾದ ಇಪ್ಪತ್ತೈದು ಲೀಲೆಗಳಿಂದ ಪ್ರಕಾಶಿ 


1 ನೆ( ದ, ಗ, ಜ, ಮು ) 


ಬಸವರಾಜ ವಿಜಯಂ 


೧೮ 


ಸಲ್ಲಾಪಕ್ಕಿಂಬು ತಾನೆತ್ತಣದಭವ ಭವತ್ಪಾದಸದ್ಭಕ್ತಿಭಾವಂ 
ಮಲ್ಲಭಂ ಮರ್ತ್ಯದೊಳುಂದದವೊಲೆಸಪುದೊಂದುಜ್ಜುಗಂ ನಿನ್ನ ದ 
ವ!! ಎಂದು ಬಿನ್ನವಿಸಿದ ನಂದಿಯ ನಯೋಕ್ತಿಗಳಿಂದುಧರನಿಂತೆಂದಂ 

ಘನ ಗುರುವಾಗಿ ಚಿತ್ಸುಖಮನೀವೆನನಾಮಯ ಲಿಂಗವಾಗಿ ಪಾ 
ವನ ವಪುರಿಂದ್ರಿಯಾದಿ! ಮುಖದೊಳೆಲೆಗೊಂಡೊಡನಿರ್ದು ಭೋಗಿಪಂ 
ವಿನುತ ಚರಾಂಗನಾಗಿ ನಿನಗಿಪೆನೊಪ್ಪುವ ಸುಪ್ರಸಾದಮಂ 
ನಿನಗೆ ಗಣಂಗಳಂ ಕಳುಪುವ ಧರೆಗೆ ಸುವನ್ನರಾದರಂ 


ಅದಱಂದೆನ್ನಯ ಕೂರ್ಮೆಯ 
ಪದಪದು ನಿನಗಯ್ಯ ಲಕ್ಕುವವನಿಯೊಳೆನೆ ತ 
ಇದನಹರನಂಫಿ ಗೆಣಗುತೆ - 
ಮುದದಿಂ ಬೀಳೊಂಡು ನಂದಿ ಶಿವಗಣಸಹಿತಂ 


ಶಿವಪಾದಾಂಭೋಜವಂ ಭಾಸುರ ನಿಜಹೃದಯಾವಾಸದೊಳಾನಿಸುತ್ತು 
ಸುವಿವೇಕಂಬತ್ತು ತತೂಕ್ತಿಗಳ ಪುರುಳನಂತಂತೆ ತಾಂ ಭಾವಿಸುತ್ಕುಂ 


ಸುವವನು . ನನಗೆ ಈ ಲೋಕ ಆ ಲೋಕ ಎಂಬ ಮಾತಿಗಾದರೂ ಇಂಬು ಎಲ್ಲುಂಟು ? 
ನಿನ್ನ ಪಾದದಶ್ರೇಷ್ಠ ಭಕ್ತಿಭಾವವು ನನಗೆ ಲಾಭದಾಯಕವಾದುದು. ಭೂಲೋಕದಲ್ಲಿ 
( ನಿನ್ನ ಭಕ್ತಿಯು) ನಾಶವಾಗದ ಹಾಗೆ ಮಾಡುವ ಒಂದು ಕಾವ್ಯಗೌರವವು ನಿನ್ನದೇ 
ಅಲ್ಲವೇ ? ವ!! ಹೀಗೆಂದು ವಿಜ್ಞಾಪಿಸಿಕೊಂಡ ನಂದೀಶ್ವರನ ನಯಪೂರ್ಣವಾದ 
ಮಾತುಗಳನ್ನು ಕೇಳಿ, ಚಂದ್ರಧರನು ಹೀಗೆಂದು ಹೇಳಿದನು . ೧೯ . 'ನಂದೀಶ್ವರ 
ನಿನಗೆ ( ನಾನೇ ) ಶೇಷ್ಠ ಗುರುವಾಗಿ ಸುಜ್ಞಾನ ಸುಖವನ್ನು ಕೊಡುತ್ತೇನೆ. ಭವರೋಗ 
ರಹಿತ ಲಿಂಗರೂಪವಾಗಿ ಪರಿಶುದ್ಧವಾದ ನಿನ್ನ ಶರೀರೇಂದ್ರಿಯಾದಿ ಮುಖದಿಂದ 
ನಿನ್ನಲ್ಲಿ ವಾಸವಾಗಿ, ನಿನ್ನೊಡನೆಯೇ ಇದ್ದು , ಸುಖಿಸುವೆನು . ಶ್ರೇಷ್ಠನಾದ ಜಂಗಮ 
ರೂಪನಾಗಿ ನಿನಗೆ ಒಪ್ಪುವ ಪ್ರಸಾದವನ್ನು ಕೊಡುತ್ತೇನೆ. ನನ್ನ ಪ್ರಾಣಸ್ವರೂಪರಾದ 
ಶಿವಗಣಗಳನ್ನು ಭೂಲೋಕಕ್ಕೆ ಕಳುಹಿಸಿಕೊಡುತ್ತೇನೆ.' ೨೦ . ' ಅದರಿಂದ ನನ್ನ 
ಅನುರಾಗ ಪೂರ್ಣವಾದ ಆ ಪ್ರೀತಿಯು ನಿನಗೆ ಭೂಲೋಕದಲ್ಲಿ ಗೊತ್ತಾಗುತ್ತದೆ' 
ಹೀಗೆಂದು ಶಿವನು ಹೇಳಲು, ನಂದೀಶ್ವರನು ಪರಶಿವನ ಪಾದಗಳಿಗೆ ನಮಸ್ಕಾರ 
ಮಾಡುತ್ತ ಸಂತೋಷದಿಂದ ಅವನನ್ನು ಬೀಳ್ಕೊಂಡು ಶಿವಗಣಂಗಳೊಡನೆ - ೨೧ . 
ಸಂತೋಷ ಪೂರಿತನಾದ ಆ ವೃಷಭೇಶ್ವರನು ಶಿವನ ಪಾದ ಕಮಲಗಳನ್ನು ಪ್ರಕಾಶ 
ಮಾನವಾದ ತನ್ನ ಹೃದಯಸ್ಥಾನದಲ್ಲಿ ಧ್ಯಾನ ಮಾಡುತ್ತ ಸದ್ವಿವೇಕ ಪೂರ್ಣವಾಗಿ ಆ 
ಪರಮೇಶ್ವರನ ವಚನಗಳ ಸಾರವನ್ನು ಅವನು ಹೇಳಿದ ರೀತಿಯಲ್ಲೇ . ಭಾವಿಸುತ್ತ , 


1 ಸುಂದ , ಗ , ಚ , ಜ , ಮು ) 


ದ್ವಿತೀಯಾಶ್ವಾಸಂ 


ದಿವಿಜೇಂದ್ರರ್ಮಾರ್ಗದೋಳ್ಳಾಕ್ಷತುಳ ಯಜನಮಂ ಪ್ರೀತಿಯಿಂ ಕೈಕೊಳುತ್ತು 
ಅವನೀಭಾಗಕ್ಕೆ ಬರ್ಪುಜ್ಜುಗದೊಳೆಸೆದನಾನಂದಸಾಂದ್ರಂ ವೃಷೇಂದ್ರಂ 


ವ ! ಅಂತೇಳರುತ್ತುವಿರ್ಪನೈಗಮಿಲತಿ ಮನೋಹರವಾದ ಜಂಬೂದ್ವೀಪದಲ್ಲಿ - 


ಕಟಕವಿಪಿನಹಂದಾಜಿನಂ ಚಂದ್ರಗಂಗಾ 
ಘಟಿತಶಿಖರಶೀರ್ಷಂ ವ್ಯೂಮಕೇಶಾಭಿರಾಮಂ 
ಪಟುಮತಿ ವಿಬುಧೇಂದ್ರಸ್ತುತ್ಯಪಾದಪ್ರಸಿದ್ದ 
ನಿಟಿಲನಯನನಂತೊರ್ದುದಾ ಶ್ರೀಗಿರೀಂದ್ರ 


ಶ್ರೀಯಂ ಚಕ್ರಿಗೆ ಸುವಚ 
ಶ್ರೀಯಂ ವಿಧಿಗಳ ಕಾವ್ಯಫಲಪದಮೋಕ್ಷ 
ಶ್ರೀಯಂ ಮನುಮುನಿಗಳೂ 
ಲೀಯಲೊಡಂಶ್ರೀಗಿರೀಂದ್ರಮಾದುದು ಹೆಸರಿಂ 


ದೇವೇಂದ್ರನು ದಾರಿಯಲ್ಲಿ ಮಾಡುವ ಅಸದೃಶವಾದ ಪೂಜಾದಿಗಳನ್ನು ಸಂತೋಷ 
ದಿಂದ ಸ್ವೀಕಾರ ಮಾಡುತ್ತ ಆಗ ಭೂಲೋಕಕ್ಕೆ ಬರುವ ಉದ್ಯೋಗದಲ್ಲಿ ಪ್ರಕಾಶಿ 
ಸುವವನಾದನು. ವ! ಈ ರೀತಿಯಲ್ಲಿ (ಭೂಲೋಕಕ್ಕೆ ) ಬರುತ್ತಿರುವಷ್ಟರಲ್ಲಿ 
ಇತ್ತಕಡೆ ಭೂಲೋಕದಲ್ಲಿ ಅತ್ಯಂತ ಮನೋಹರವಾದ ಜಂಬೂದ್ವೀಪದಲ್ಲಿ 
೨೨. ಶ್ರೀಶೈಲಗಿರಿಶ್ರೇಷ್ಟವು ಹಣೆಗಣ್ಣನಾದ ಪರಶಿವನ ಹಾಗೆ ಮನೋಹರವಾಗಿ 
ಶೋಭಿಸುತ್ತಿತ್ತು ( ಇಲ್ಲಿ ಈ ಪದಕ್ಕೆ ಶ್ರೀಶೈಲ ಮತ್ತು ಪರಶಿವನ ಪರವಾಗಿ ಎರಡು 
ಅರ್ಥ ಮಾಡಬೇಕು) ಶ್ರೀಶೈಲವು : - ತಪ್ಪಲುಪ್ರದೇಶದಲ್ಲಿರುವ ಅರಣ್ಯವೆಂಬ 
ಗಜಚರ್ಮವುಳ್ಳದ್ದಾಗಿತ್ತು ; ಚಂದ್ರ ಮತ್ತು ದೇವಗಂಗಾ ಇವುಗಳಿಂದ ಸೇವಿಸಲ್ಪಡುವ 
ಕೋಡುಗಲ್ಲೆಂಬ ಶಿರವುಳ್ಳದ್ದಾಗಿತ್ತು ; ಚಂದ್ರ ಮತ್ತು ಗಂಗೆಯರನ್ನು ಧರಿಸಿದ 
ಶಿರಸ್ಸುಳ್ಳದ್ದಾಗಿತ್ತು , ಆಕಾಶವೆಂಬ ಕೇಶವುಳ್ಳದ್ದಾಗಿತ್ತು . ಸಮರ್ಥವಾದ ಬುದ್ಧಿಶಕ್ತಿ 
ಯುಳ್ಳ , ವಿದ್ವಾಂಸರಿಂದ ಹೊಗಳಿಸಿಕೊಳ್ಳಲ್ಪಡುವುದಕ್ಕೆ ಯೋಗ್ಯವಾದ ಪ್ರತ್ಯಂತ 
ಪರ್ವತಗಳಿಂದ ಮತ್ತು ಪಾದಗಳಿಂದ ಪ್ರಸಿದ್ಧವಾಗಿತ್ತು . ೨೩ . ವಿಷ್ಣುವಿಗೆ ಲಕ್ಷ್ಮಿ 
ಯ , ಬ್ರಹ್ಮನಿಗೆ ಶ್ರೇಷ್ಟಳಾದ ವಾಕೈಂಬ ಲಕ್ಷ್ಮಿಯನ್ನೂ , ಮನುಮುನಿಗಳಿಗೆ 
ಅನುಪಮವಾದ , ಅವರ ಇಚ್ಛೆಗೆಯೋಗ್ಯ ಫಲವಾದ ಮೋಕ್ಷಲಕ್ಷ್ಮೀಪದವಿಯನ್ನೂ 
ಪ್ರೀತಿಸಿಕೊಡಲು, ಆ ಕೂಡಲೇ ಹೆಸರಿನಿಂದ ಆ ಗಿರಿಯು 'ಶ್ರೀಶೈಲ' ಎಂದಾಯಿತು. 
( ಆ ಪರ್ವತವು ವಿಷ್ಣು ಬ್ರಹ್ಮ ಮತ್ತು ಮುನೀಶ್ವರರುಗಳಿಗೆ ಒಂದೊಂದು ವಿಧವಾದ 
ಸಂಪತ್ತನ್ನು ಕೊಟ್ಟ ಕಾರಣದಿಂದ ' ಗಿರಿ' ಎಂಬ ಹೆಸರಿನಿಂದ ಕೂಡಿತೆಂದು ತಾತ್ಸರ ) 


೭೨ 


ಬಸವರಾಜ ವಿಜಯ 


ವ|| ಆ ಶ್ರೀಗಿರಿಯ ಪಶ್ಚಿಮದಿಶಾಭಾಗದಲ್ಲಿ 
ಪೋಳೆಯಿಂದಂ ಪರಿಕಾಳಿಂದೆ ಕಳಮಕ್ಷೇತ್ರಂಗಳಿಂ ನಂದನಾ 
ವಳಿಯಿಂಕವ ನಾಟಿಯಿಂ ಪ್ರವಿಳಸತ್ತಾನೀಯಶಾಲಾಳಿಯಿಂ 
ಬೆಳೆಯಿಂ ತಳ್ಳ ಪೊಲಂಗಳಿಂ ಕಮಳಕಲ್ಲಾರಾಂಕಕಾಸಾರದಿಂ 
ವಿಳಸದ್ದಾಮ ಶಿವಾಲಯಪ್ರಕರದಿಂ ಚೆಲ್ವಾಯು ಕರ್ನಾಟಕಂ' 


ವ|| ಆ ಕರ್ನಾಟಶ್ರೀಯ ಸೌಭಾಗ್ಯಸಾರಕೋಶಾಗಾರಮೆನಿಸಿ 
ತುಂಗ ಶಾಲ ವಿಶಾಲ ವೀಥಿ ಸನಾಥಮುನ್ನ ತಕೇತನಾ 
ಲಿಂಗಿತೋಜ್ವಲ ಹರ್ವ್ಯಮಂಬರಚುಂಬಿಗೊಪುರಮಂಡಿತಂ 
ಮಂಗಳಾಕರ ಲಿಂಗಮಂದಿರ ಮಂಜುಳಂ ಕರಿಪ್ಪಿದ 
ತಿಂಗಳೇಶ್ವರ ಬಾಗವಾಡಿಯೆನಿಪುದೊಂದು ಮಹಾಪುರಂ 


ಪರಮ ಪವಿತ್ರವಂಶನಭವಾಂಘಿಸರೋರುಹಸಾರಭ್ಯಂಗನೀ 

ಶ್ವರಭಜಕಪ್ರಮೋದಕರನುಜ್ವಳಕೀರ್ತಿಯುತಂ ತ್ರಯೀವಿದಾಂ 
ವಚನ!! ಆ ಶ್ರೀಗಿರಿಯ ಪಶ್ಚಿಮ ದಿಗ್ಯಾಗದಲ್ಲಿ ೨೪ , ಹೊಳೆಗಳಿಂದ ಹರಿಯುವ 
ಕಾಲುವೆಗಳಿಂದ , ಬತ್ತದ ಗದ್ದೆಗಳಿಂದ, ಉದ್ಯಾನವನಗಳ ಸಾಲುಗಳಿಂದ, ಕಬ್ಬಿನ ಗದ್ದೆ 
ಗಳಿಂದ, ಅತ್ಯಂತ ಶೋಭಾಯಮಾನವಾದ ಅರವಟ್ಟಿಗೆಗಳ ಸಮೂಹದಿಂದ , ಬೆಳೆಗಳಿಂದ 
ತುಂಬಿದ ಹೊಲಗಳಿಂದ, ಕಮಲ ಕಲ್ಲಾರ ( ಸುಗಂಧ ವಿಶಿಷ್ಟವಾದ ಕಮಲ) ಗಳೇ 
ಗುರುತಾಗಿ ಉಳ್ಳ ಸರೋವರಗಳಿಂದ, ಪ್ರಕಾಶಿಸುವ ಗ್ರಾಮಗಳು , ಶಿವಾಲಯಗಳು 
ಇವುಗಳ ಸಮೂಹದಿಂದ ಕರ್ನಾಟಕವೆಂಬ ದೇಶವು ಮನೋಹರವಾಗಿತ್ತು . 
ವ! - ( ಇಂಥ) ಕರ್ನಾಟಕದೇಶವೆಂಬುದು ಲಕ್ಷ್ಮೀದೇವಿಯ ಶ್ರೇಷ್ಟವಾದ ಬೊಕ್ಕಸದ 
ಮನೆ ಎನ್ನಿಸಿತ್ತು . ೨೫. ( ಅಲ್ಲಿ) ಇಂಗಳೇಶ್ವರ ಬಾಗವಾಡಿ ಎಂಬುದೊಂದು ದೊಡ್ಡ 
ಪಟ್ಟಣವು ಚೆನ್ನಾಗಿ ಶೋಭಿಸುತ್ತಿತ್ತು . ( ಆ ಪಟ್ಟಣವು) ಎತ್ತರವಾದಕೋಟೆಯ 
ಗೋಡೆಗಳುಳುದಾಗಿ ವಿಸ್ತಾರವಾದ ಬೀದಿಗಳಿಂದ ಕೂಡಿತ್ತು .ಎತ್ತರವಾದ ಧ್ವಜಗಳಿಂದ 
ಆಲಂಗಿಸಲ್ಪಟ್ಟ ಶೋಭಾಯಮಾನವಾದ ಮೇಲುಪ್ಪರಿಗೆ ಮನೆಗಳಿಂದ ಕೂಡಿದು 
ದಾಗಿತ್ತು . ಮುಗಿಲನ್ನು ಮುಟ್ಟುವಂತಹ ಉನ್ನತವಾದ ಗೋಪುರಗಳಿಂದ 
ಅಲಂಕರಿಸಲ್ಪಟ್ಟುದಾಗಿತ್ತು . ( ಅನೇಕ) ಶುಭಗಳಿಗೆ ಆಗರವಾದ ಶಿವಾಲಯಗಳಿಂದ 
ಮಂಜುಳವಾಗಿತ್ತು . ೨೬ . ಇಂಥ ಬಾಗವಾಡಿ ಎಂಬ ಪಟ್ಟಣದಲ್ಲಿ ಮಂಡಗೆಯ 
ಮಾದರಸನೆಂಬ ಶೈವ ಬ್ರಾಹ್ಮಣನು ಪರಮಪವಿತ್ರವಾದ ವಂಶವನ್ನುಳ್ಳವನಾಗಿ, 
ಪರಮೇಶ್ವರನ ಪಾದಕಮಲಗಳ ಶ್ರೇಷ್ಟ ಭ್ರಂಗದಂತೆ ಇದ್ದನು. ( ಅವನು ) ಈಶ್ವರ 


1 ಮೂಲವಾದ ಓಲೆಗರಿ ಪ್ರತಿಯಲ್ಲಿ ಹೀಗೆಯೇ ಇದೆಯೆ ಅಥವಾ 'ಕರ್ಣಾಟಕ ' 
“ಕರ್ಣಾಟ” ಎಂದಿದೆಯೆ - ಎಂಬುದು ವಿಚಾರಣೀಯ ( ರಂ ) 


ದ್ವಿತೀಯಾಶ್ವಾಸಂ 

ವರನೆನಿಸಿರ್ಪನಾ ಪುರದೊಳಾಗಮವೇದಿ ನಯಾತಂ ಗುಣಾ 
ಕರನೆನಿಸಿರ್ದ ಮಂಡಗೆಯ ಮಾದರಸಂ ಗುರು ಶೈವಭೂಸುರಂ 


ಆತನ ಧರ್ಮಪತ್ನಿ ಪತಿಭಕ್ತಿವಿರಾಜಿತೆ ಪಾವನಾಂಗಿ ಸು 
ಶೌತಶಿವಾಂಘಿಪದ್ಮಭಜನಪ್ರಿಯ ಸೌಮ್ಯಗುಣಾಭಿರಾಮ ವಿ 
ಖ್ಯಾತೆ ಮೃದುಸ್ಮಿತದ್ಯುತಿಸುಧಾದ್ರ್ರವಚೊನ್ವಿತೆ ಮಾದಲಾಂಬೆಯೆಂ 
ಬಾ ತರಳಾಕ್ಷಿ ರಂಜಿಪಳಲಂಪಿನ ರೂಪವಿಳಾಸವೇಳೆ ಯಿಂ 


ಹರಪೂಜೆಗೈವುತಂ ಶಂ 
ಕರಶರಣರನಳ್ಳಿಯಿಂ ಸಮರ್ಚಿಸುತಗಜಾ 
ವರಚರಿತಂಗಳನತ್ಯಾ 
ದರದಿಂದಾಕರ್ಣಿಸುತ್ತಮವರೊಪ್ಪಿರ್ದರ್ 


೨೮ 


ವ! ಅಂತಿರುತ್ತವಿರ್ದೊಂದು ದಿವಸಂ ಮಾದಲಾಂಬಿಕೆ ಕಂಡು ಶಿಲಾದಾದಿ 
ಚರಿತ್ರಂಗಳನಾಕರ್ಣಿಸುತ್ತುಂ ತನಗೆ ತನಯನಿಲ್ಲಪುದಂ ಮುಗಿ ಮನಂಗುಂದಿ ಬಿಸುಸುಯು 
ಮನೋರಮಣನೊಡನಿಂತೆಂದಳ್ . .. 


ಸೇವಕರುಗಳಿಗೆ ಸಂತೋಷವನ್ನುಂಟುಮಾಡುವವನಾಗಿದ್ದನು. ಉಜ್ವಲವಾದ 
ಯಶಸ್ಸಿನಿಂದ ಕೂಡಿದವನಾಗಿದ್ದನು. ಋಗ್ಯಜುಸ್ಸಾವಾದಿ ಮೂರು ವೇದಗಳನ್ನು 
ತಿಳಿದವರಲ್ಲಿ ಶ್ರೇಷ್ಠನೆನಿಸಿದ್ದನು. ಶಿವಾಗಮ ಜ್ಞಾನಿಯೂ , ನೀತಿವಿದನೂ ಎನಿಸಿದ್ದನು. 
ಸದ್ಗುಣಗಳಿಗೆ ಆಶ್ರಯಭೂತನೆನಿಸಿದ್ದನು. ೨೭. ಅವನ ಧರ್ಮಪತ್ನಿ ಪತಿಭಕ್ತಿಯಿಂದ 
ಪ್ರಕಾಶಿಸುವ ಪರಿಶುದ್ದ ದೇಹವುಳ್ಳವಳಾಗಿದ್ದಳು. ಶ್ಲಾಘನೀಯವಾದ ಪರಶಿವನ 
ಪಾದಕಮಲ ಧ್ಯಾನದಲ್ಲಿ ಆಸಕ್ತಿಯುಳ್ಳವಳಾಗಿದ್ದಳು. ಸೌಮ್ಯಗುಣಗಳಿಂದ ಮನೆ 
ಹರಳೆನಿಸಿ, ಪ್ರಸಿದ್ಧಳಾಗಿದ್ದಳು. ಮುಗುಳುನಗೆಯೆಂಬ ಕಾಂತಿಯೆಂಬ ಅಮೃತದಿಂದ 
ಆದ್ರ್ರವಾದ ಮಾತುಗಳಿಂದ ಕೂಡಿದ ' ಮಾದಾಂಬೆ' ಎಂಬ ಹೆಸರಿನ ಆ ಚಂಚಲಾಕ್ಷಿಯು 
ರೂಪವಿಲಾಸಗಳ ಆಧಿಕ್ಯದಿಂದ ರಂಜಿಸುತ್ತಿದ್ದಳು. ೨೮. ( ಇಂಥ ಈ ) ದಂಪತಿಗಳು 
ಶಿವಪೂಜೆಯನ್ನು ಮಾಡುತ್ತ ಶಂಕರನ ಶರಣ ಗಣವನ್ನು ಪ್ರೀತಿಯಿಂದ ಅರ್ಚಿಸುತ್ತ 
ಶಿವಕಥೆಗಳನ್ನು ಅತ್ಯಾದರದಿಂದ ಕೇಳುತ್ತ ಶೋಭಿಸುತ್ತಿದ್ದಳು. ವ|| ಹೀಗೆ 
ಇರುತ್ತಿರಲಾಗಿ ಒಂದು ದಿವಸ ಮಾದಲಾಂಬಿಕೆಯು ಮೃಕಂಡುಮುನಿ , ಶಿಲಾದಾದಿಗಳ 
ಚರಿತ್ರೆಗಳನ್ನು ಕೇಳಿ ತನಗೆ ಮಕ್ಕಳಿಲ್ಲದಿರುವುದರಿಂದ ಮರುಗಿ ಮನಸ್ಸು ಕುಂದಿ , ನಿಟ್ಟುಸಿರು 


1 ಮಾರ್ಕಂಡೇಯ ( ದ) 


ಬಸವರಾಜ ವಿಜಯಂ 


ನಳಿನಂ ಬೆಳೆಯದ ಪೊಳೆಯೆಳೆ 

ಎಳೆಯದ ಚೂತಲತಿಕೆ ಬಾಲಮಾಳಂ 
ಬಳೆಯದ ಸರಸಿ ಸುಗರ್ಭ೦ 
ಬಳೆಯದ ಬಾಲಕಿಯ ಪೊಡೆ ನಿರರ್ಥಕಮಿ 


ಮಣಿಯಿಲ್ಲದ ಮೇಖಲೆ ದಿನ 
ಮಣಿಯಿಲ್ಲದ ಗಗನಮುಂಚೆಯಿಲ್ಲದ ಪುಳಿನಂ 
ಗುಣವಿಲ್ಲದ ಸಿರಿಯೊಲವಿಂ 
ಕುಣಿವರ್ಭಕನಿಲ್ಲದಂಗಣಂ ಮಂಜುಳಮೇ 
ಸರಸಿಜದಲ್ಲಿ ಸಿಲ್ಕಿದಳಿಯಂತೆ ಜಿನುಂಗಿ ಸರೋಜಕೋರಕಂ 
ಬಿರಿವವೊಲೊರ್ಮೆ ಮೆಲಗೆಯನೊಯ್ಯನೆ ಸೂಸಿ ಮರಾಳಶಾಬದಂ 
ತಿರೆ ಸೊಬಗಾಂತು ದಟ್ಟಡಿಯನಿಟ್ಟೇಳೆಗನ್ನಡವಕ್ಕಿಯಂತೆ ನು 
ರದೆ ತೊದಲ್ ತೊಡಂಕೆ ನುಡಿದಾಡುವ ಕಂದನನೆಂದುಕಾನೋ 


ಪಲವಳಾಪದೊಳೇನೊ ಚೆಲ್ಟಣುಗನಂ ಕಟ್ಟಳ್ಳಅಂದೆ ಪೆಂ 
ಹಲರ್ವನ್ನು ಬಿಗಿದಪ್ಪದಿರ್ದ ನಳಿತೋಳಾಂ ಬಂಜೆದೋಳ್ಕೊಡದಿ 


ಬಿಟ್ಟು ಪ್ರಾಣಪ್ರಿಯನಾದ ಮಾದರಸನೊಡನೆ ಹೀಗೆ ಹೇಳಿದಳು : ೨೯ . ಕಮಲದ 
ಹೂ ಬೆಳೆಯದ ನದಿ , ಎಳೆಗಿಳಿ ಬೆಳೆಯದ ಮಾಮರ ( ಮಾವಿನಕೊಂಬೆ), ಬಾಲಹಂಸ 
ಪಕ್ಷಿಯಮರಿ ಬೆಳೆಯದ ಸರೋವರ, ಶ್ರೇಷ್ಟವಾದ ಗರ್ಭವು ಬೆಳೆಯದ ಹೆಣ್ಣಿನಹೊಟ್ಟೆ 
ಇವು ನಿಷ್ಟ್ರಯೋಜಕವಾದವುಗಳಲ್ಲವೆ ? ” ೩೦. ' ರತ್ನವಿಲ್ಲದ ಕಾಂಚಿ ( ಡಾಬು), 
ಸೂರನಿಲ್ಲದ ಆಕಾಶ , ಹಂಸಪಕ್ಷಿಯಿಲ್ಲದ ಮಳಲದಿಣ್ಣೆ , ಸದ್ಗುಣವಿಲ್ಲದ ಐಶ್ವರ , 
ಪ್ರೀತಿಯಿಂದ ಕುಣಿದಾಡುವ ಬಾಲಕನಿಲ್ಲದ ಮನೆಯ ಅಂಗಳ ಮನೋಹರ 
ವಾದಾವೇ ?'' ೩೧. ''ಕಮಲಪುಷ್ಪದಲ್ಲಿಸಿ ದುಂಬಿಯಂತೆ ಗುಯ್‌ಗುಟ್ಟಿ ( ಜಿನುಂಗಿ ), 
ಕಮಲಪುಷ್ಪದ ಮೊಗ್ಗು ಅರಳುವಂತೆ ಒಂದೊಂದುಸಲ ಮಂದಹಾಸವನ್ನು ಮೆಲ್ಲಮೆಲ್ಲನೆ 
ಹೊರಸೂಸುತ್ತ , ಹಂಸಪಕ್ಷಿಯ ಮರಿಯ ಹಾಗೆ ಸೊಗಸನ್ನು ಹೊಂದಿ ತಪ್ಪು ತಪ್ಪು 
ಹೆಜ್ಜೆಗಳನ್ನಿಡುತ್ತ ಎಳೆಯ ಗಿಳಿಯ ಹಾಗೆ ಮನೋಹರವಾದ ತೊದಲಿನಿಂದ 
ತೊಡಕಿನಿಂದ ಮಾತನಾಡುತ್ತ ಆಟವಾಡುವ ಮಗನನ್ನು ಯಾವಾಗ ಕಾಣುವೆನೋ ? 
೩೨. ಅನೇಕ ಮಾತುಗಳಿಂದೇನು ಪ್ರಯೋಜನ ? ಸುಂದರಾಕಾರನಾದ ಮಗನನ್ನು 
ಅತಿಪ್ರೀತಿಯಿಂದ ಅಪ್ಪಿಕೊಂಡು ಅಧಿಕವಾದ ಹೆಮ್ಮೆಯಿಂದ ಬಿಗಿದಪ್ಪಿಕೊಳ್ಳದಿರುವ 
ಕೋಮಲವಾದ ಈ ತೋಳುಗಳು ಬಂಜೆ ತೋಳುಗಳು ; ( ಅಂಥ ಮಗನನ್ನು ) ನೋಡ 
ದಿರುವ ಈ ಪುಷ್ಪ ಸದೃಶ ಕಣ್ಣುಗಳು ಜಾಳಿ ಕಣ್ಣುಗಳು (ಬಲೆಯಂತಿರುವ ಕಣ್ಣುಗಳು), 


ದ್ವಿತೀಯಾಶ್ವಾಸಂ 


- ರ್ಷಲರ್ಗಣಾಂ ಬಲೆಗಣ್ ಸುರಾಗರಸದೊಳ್ಳಂ ಬೀಜತಂಜೋಗುಳಂ 

ನಲವಿಂ ಪಾಡದ ಪೆಣ್ಣ ಬಾಯೀಲದ ಬಾಯಾನೆಂದೊಡಂ ಸಾಲದೇ 
ವ!! ಎಂದು ತನೂಭವಲಾಭಲೋಭದಿಲ ನುಡಿದ ನಿಜರಮಣಿಯ ದೀನಾನನಮಂ ಕಂಡು 
ಮಾದರಸಂ ಮ್ಯಾನಮುಖನಾಗುಂತೆಂದಂ 


ಪಡೆಯದೆ ಬರ್ಕುಮೆ ಸುತನ ವಕ್ರಮನೀ ಕ್ಷಿಪ ಲಲ್ಲೆಗೈವ ನ 

ಡಿದನುರಾಗದಿಂ ನಗಿಸುವwಅಳುವ ನೆತ್ತಿಯೊಡ್ಡಿ ಜೈ 
ಗುಡುವ ವಿಳಾಸದಿಂ ಚುಬುಕಮಂ ಪಿಡಿದೆತ್ತಿ ಕಡಂಗಿ ಮುದ್ದಿಸು 
ತಡಿಗಡಿಗಂ ತೊದಳುಡಿಯನಾಲಿಪ ಸೈಪು ಸರೋರುಹೇಕ್ಷಣೇ 


ಈ ಸಿರಿಯೇ ನಅಜೇವನ 
ಮೀ ಸುಭಗತೆಯೇ ವಿಳಾಸಮೀ ಸಕಳಕಳಾ 
ಭ್ಯಾಸಂ ಸುತನಂ ಪಡೆಯದ 
ದೂಸಜನಿನಿತುಂ ನಿರರ್ಥಮಕ್ಕೆ ಮೃಗಾಕ್ಷಿ 

ವ|| ಎಂದು ನಿರ್ವೇದಂಬಟ್ಟಿರ್ವರುಮಾಲೋಚಿಸಿ ಕತಿಪರ ಪುತ್ರಕಾಮತಂಗಳು 
ತಳೆದುಂ ಕೆಲವು ನೋಂಪಿಯನಲಂಪಿನಿಂ ಮಾಡಿಯುಂ ಮನೋರಥಂ ದೊರೆಯದಿರೆ ದೊಗೆವೆತ್ತ 


ಮನೋಹರವಾದ ಸಂತೋಷರಸದ ಧಾರೆಯನ್ನು ಬೀರುತ್ತ ಜೋಗುಳವನ್ನು 
ನಲವಿಂದ ಹಾಡದೆಯಿರುವ ಹೆಣ್ಣುಮಗಳ ಬಾಯಿ ಬಿಲದಬಾಯಿ ಇದ್ದಂತೆ ಎಂದರೆ 
ಸಾಲದೆ ? ” ವ!! ಹೀಗೆಂದು ಮಗನನ್ನು ಪಡೆಯಬೇಕೆಂಬ ಆಸೆಯಿಂದ ಹೇಳಿದ , 
ತನ್ನ ಪತ್ನಿಯ ದೈನ್ಯದಿಂದೊಡಗೂಡಿದ ಮುಖವನ್ನು ಕಂಡು ಮಾದರಸನು ಬಾಡಿದ 
ಮುಖವುಳ್ಳವನಾಗಿ ಹೀಗೆ ಹೇಳಿದನು ; ೩೩ . “ ಹೇ ಕಮಲನೇತ್ರೆಯೇ , ಮಗನ 
ಮುಖವನ್ನು ನೋಡುವ ಮುದ್ದಾಡುವ, ಮಧುರವಾಗಿ ಪ್ರೀತಿಯಿಂದ ನಗಿಸುವ, 
ಮುದದಿಂದ ಆಲಂಗಿಸುವ, ನೆತ್ತಿಯನ್ನು ಬಾಚಿ ಜೈ ಜೈ ಎಂದೆನ್ನುವ, ಲೀಲೆಯಿಂದ 
ಗದ್ದವನ್ನು ಹಿಡಿದು ಎತ್ತಿಕೊಂಡು ಕುತೂಹಲದಿಂದ ಮುದ್ದಿಡುತ್ತ ಬಾರಿಬಾರಿಗೂ 
ತೊದಲು ನುಡಿಗಳನ್ನು ಕೇಳುವ ಪುಣ್ಯವು (ಪೂರ್ವಜನ್ಮದಲ್ಲಿ ಪಡೆದುಕೊಂಡು ಬರದೆ 
( ಸುಮ್ಮನೆ) ಬರುವುದೇ ? ” ೩೪, ಜಿಂಕೆಯಂತಹ ಚಂಚಲ ನೇತ್ರವುಳ್ಳವಳೇ , ಈ 
ಐಶ್ವರ ಈ ನೂತನ ಯವನ , ಈ ಸುಗುಣತೆ, ಈ ಸೌಂದಯ್ಯ , ಈ ವಿಲಾಸ, ಈ 
ಸಮಸ್ತಕಲೆಗಳ ಅಭ್ಯಾಸ ಇನ್ನೂ ಕೂಡ ಮಗನನ್ನು ಪಡೆಯದಿರುವ ಕಾರಣದಿಂದ 
ವ್ಯರ್ಥವಾದವುಗಳಾಗುವುದಿಲ್ಲವೆ ? ವ!! ಹೀಗೆಂದು ದುಃಖಗೊಂಡು ಇಬ್ಬರೂ 
ಆಲೋಚಿಸಿದವರಾಗಿ ಹಲಕೆಲವು ಪುತ್ರಲಾಭದಾಯಕಗಳಾದ ವ್ರತಗಳನ್ನು ಅತಿಶಯ 
ವೆನಿಸುವಂತೆ ಮಾಡಿಯೂ ಕೂಡ, ಮನೋರಥವೀಡೇರದಿರಲು, ಪ್ರಸಿದ್ದ ಶಾಸ್ತ್ರ 


ಬಸವರಾಜ ವಿಜಯಂ 


ಶಾಸ್ಕೃವಯೋವೃದ್ದರಿಂ ಪ್ರಾರ್ಥನೆಯಂ ನೋಡಿಸುತ್ತುಂ ನಂದೀಶ್ವರನ ನೋಂಪಿಯಿಂ ನಂದನೋದ 
ಯು ಸಮನಿಪುದೆಂಬುದು ನಿರ್ಧರಿಸಿ ನಂಬಿ ನಲವೇ ನಿಜಪುರಪುರೋಭಾಗಭಾಸುರಶಿವಾಲಯಕ್ಕೆ 
ಸಂಭ್ರಮದಿನೇಂದು ನಂದೀಶ್ವರನಂ ಕಂಡು ಕೊಂಡಾಡಿ ದಂಡಪ್ರಣಾಮಂಗೈದಖಂಡಿತೋತ್ಸವ 
ವಿಗೆಸೋಮವಾರಾದಿಯಾಗಿ ನವದಿವಸಂ ನೋಂಪಿಗೈದು ಮಂದಿವಸದುದಯಸಮಯದೊಳಾ 
ವೃಷೇಂದ್ರಂಗೆ ಮಡದಿವೆರಸಿ ಸಡಗರಿಸಿ 


ದಧಿಮಧುಸುಧಾಸರ್ಪಿಿಕವರಸಂಗಳಿಂ 
ವಿಧುವಿಮಳ ಮಲಯಜ ಹಿಮಾಂಬುಪೂರಣಗಳಿಂ 
ಸಾರ ಕಾಶ್ಮೀರಘನಸಾರ ಗಂಧಂಗಳಿಂ 
ಸಾರ ಸಾರಾತಿಸಿತ ಧವಳಾಕ್ಷತಂಗಳಿಂ 
ಭೂರಿ ಕಲ್ಲಾರಕರವೀರ ಕುಸುಮಂಗಳಿಂ 
ಚಾರುರಚಿಖಚಿತ ನವಮೃದುಳವಸ್ತ್ರಂಗಳಿಂ 
ಕಮಳ ಬಕ ವಕುಳ ಚಂಪಕ ಕುಸುಮದಾವದಿಂ 


ನಿಮಿತ್ತಗಳನ್ನು ನೋಡಿಸಿದವರಾಗಿ , ನಂದೀಶ್ವರ ವ್ರತದಿಂದ ಪುತ್ರಲಾಭವಾಗು 
ದೆಂಬುದನ್ನು ನಿರ್ಧರಿಸಿಕೊಂಡವರಾಗಿ, ಸಂತೋಷದಿಂದ ( ಆ ವ್ರತವನ್ನು ) ನಂಬಿ , 
ತಮ್ಮ ಪಟ್ಟಣದ ಮುಂಭಾಗದಲ್ಲಿ , ಪ್ರಕಾಶಮಾನವಾಗಿ (ಶೋಭಿಸುತ್ತಿದ್ದ ) 
ಶಿವಾಲಯಕ್ಕೆ ಸಡಗರದಿಂದ ಬಂದು , ( ಅಲ್ಲಿರುವ) ನಂದೀಶ್ವರನನ್ನು ಕಂಡು ಪ್ರಾರ್ಥಿಸಿ 
ಒಂಬತ್ತು ದಿವಸ ಪರಂತವಾಗಿ ನೋಂಪಿಯನ್ನು ಮಾಡಿದರು. ಮರುದಿವಸ 
ಪ್ರಾತಃಕಾಲ ಸಮಯದಲ್ಲಿ ( ಮಾದರಸನು) ಪತ್ನಿಯೊಡನೆ ಕೂಡಿಕೊಂಡು 
ಸಂಭ್ರಮದಿಂದ ಆ ವೃಷಭೇಶ್ವರನಿಗೆ - ರಗಳೆ :- ಮೊಸರು, ಜೇನುತುಪ್ಪ , ಹಾಲು , 
ಕಬ್ಬಿನ ರಸಗಳಿಂದಲೂ , ಪಚ್ಚ ಕರ್ಪೂರ ( ವಿಧು), ನಿರ್ಮಲ ಶ್ರೀಗಂಧದಿಂದ ಕೂಡಿದ 
ಶೀತೋದಕದಿಂದಲೂ , ಕಮಲಕ್ಕೆ ಶತ್ರುವಾದ ಚಂದ್ರನಂತೆ ಬಿಳುಪಾದ ಧವಳವರ್ಣದ 
ಅಕ್ಷತೆಗಳಿಂದಲೂ , ಅನೇಕ ಕಲ್ಲಾರ (ಸುಗಂಧ ವಿಶಿಷ್ಟ ಕಮಲ) ಕಣಗಿಲೆಹೂಗಳಿಂದಲೂ , 
ಮನೋಹರವಾದ ಕಾಂತಿಯಿಂದ ಮಿನುಗುತ್ತಿರುವ ನೂತನವೂ ಕೋಮಲವೂ ಆದ 
ವಸ್ತ್ರಗಳಿಂದಲೂ , ಕಮಲ, ಬಕ (ಗೋಳಿಹೂ ?), ಬಕುಳ, ಸಂಪಿಗೆಹೂಗಳ ಮಾಲಿಕೆ 
ಗಳಿಂದಲೂ , ದವನ , ಮರುಗ, ಬಿಲ್ವಪತ್ರೆಗಳ ಚಿಗುರಿನ ಸೋಮದಿಂದಲೂ , ಅತ್ಯಂತ 
ಮನೋಹರವಾದ ಸುಗಂಧ ವಿಶಿಷ್ಟ ದಶಾಂಗ ಧೂಪಗಳಿಂದಲೂ , ಕಾಂತಿಸಮೂಹದಿಂದ 
ವ್ಯಾಪಕವಾದ ಪಚ್ಚಕರ್ಪೂರ ದೀಪಗಳಿಂದಲೂ , ಪರಿಶುದ್ಧವಾದುದೂ , ರುಚಿ 
ಯುಳ್ಳದೂ ಸವಾಸನಾಯುಕ್ತವೂ ಆದ ಹಾಲು ತುಪ್ಪದಿಂದ ಕೂಡಿದ ಭೋಜ್ಯ 
ಪದಾರ್ಥ ಸಮೂಹದಿಂದಲೂ , ಪ್ರಸಿದ್ದವಾದ ಹಲಸು , ಮಾವು , ಬಾಳೆಗಳೇ ಮೊದಲಾದ 


1 ಪಾದಾ( ದ , ಮು , ಜ , ಮ , ಗ , ಚ ) 


ದ್ವಿತೀಯಾಶ್ವಾಸಂ 


ದಮನ ಮರುವಕ ಬಿಲ್ವ ಪಲ್ಲವಸ್ತೋಮದಿಂದ 
ರುಚಿರತರಸೌರಭ ದಶಾಂಗರೂಪಂಗಳಿಂ 
ರುಚಿನಿಚಯನಿಚಿತ ಘನಸಾರದೀಪಂಗಳಿಂ 
ಶುಚಿರುಚಿಸುಗಂಧಮಯ ಸಾಜ್ಯಭೋಜ್ಯಾಳಿಯಿಂ 
ಪ್ರಚುರ ಪನಸಾಮ್ರ ಕದಳಾದಿಫಳಪಾಳಿಯಿಂ 
ವಿಮಳ ಹಿಮಮಿಳದಧಿಕ ಮಧುರ ತಾಂಬೂಲದಿ 
ಕಮನೀಯ ತಪನೀಯ ಮಣಿಭರಣಜಾಲದಿಂ 
ತತವಿತತ ಘನ ಸುಷರ ಮೃದುಮಧುರನಾದದಿಂ 
ವಿತತನುತ ನರ್ತಕಿನರ್ತನವಿನೋದದಿಂ 
ವಿವಿಧೋಪಚಾರದಿಂ ವಿಪುಳನುತಿಸಾರದಿ 
ನವವಿಧ ಸುಭಕ್ತಿಯಿಂ ನವ್ಯತರ ಯುಕ್ತಿಯಿಂ 
ಶಿವಧರ್ಮರೂಪನಂ ಶಿಷ್ಟಹೃದ್ದೀಪನಂ 
ಪ್ರವಿಮಳಕಲಾಪನಂ ಪ್ರಥಿತನಿರ್ಲೆಷನಂ 
ಜಗದವನಶೀಲನಂ ಜಂಗಮವಿಲೋಲನಂ 
ನಿಗಮಾಂತವೇದ್ಯನಂ ನಿತ್ಯನಿರವದ್ಯನಂ 


ಫಲಗಳ ಸಮೂಹದಿಂದಲೂ , ನಿರ್ಮಲ ಪಚ್ಚಕರ್ಪೂರ ಕೂಡಿದ ಅಧಿಕಮಾಧುರಯುಕ್ತ 
ತಾಂಬೂಲದಿಂದಲೂ , ಮನೋಹರವಾದ ಸುವರ್ಣ ಮತ್ತು ರತ್ನಾಭರಣಗಳ 
ಸಮೂಹದಿಂದಲೂ , ತತ , ವಿತರ , ಘನ, ಸುಷರ (ತಂತ್ರೀವಾದ್ಯ , ಚರ್ಮವಾದ್ಯ , 
ಕಂಚಿನಾಳ, ಕೊಳಲುವಾದ ) ಮೊದಲಾದ ಬಿರುದಿನವಾದ್ಯಗಳ ಮೃದುವಾಗಿಯೂ 
ಮಧುರವಾಗಿಯೂ ಇರುವ ಧ್ವನಿವಿಶೇಷದಿಂದಲೂ , ಪ್ರಸಿದ್ದವಾದ ನರ್ತಕಿಯರ 
ನಾಟ್ಯವಿನೋದದಿಂದಲೂ ,- ಹೀಗೆ ನಾನಾ ವಿಧವಾದ ಉಪಚಾರಗಳಿಂದ, ವಿಶೇಷವಾದ 
ಅನೇಕಸ್ತೋತ್ರಗಳಿಂದ, ಶ್ರವಣ , ಕೀರ್ತನ , ಸ್ಮರಣ, ಪಾದಸೇವನ , ಅರ್ಚನ , ವಂದನ , 
ದಾಸ್ಯ , ಸಖ್ಯ , ಆತ್ಮನಿವೇದನಾದಿ ನವವಿಧ ಭಕ್ತಿಗಳಿಂದ , ಅತ್ಯಂತ ವಿನೂತನವಾದ 
ಯುಕ್ತಿಗಳಿಂದ, ಶಿವಧರ್ಮಸ್ವರೂಪನೂ , ಸತ್ಪುರುಷರ ಹೃದಯವನ್ನು ಬೆಳಗುತ್ತಿರು 
ವವನೂ , ನಿರ್ಮಲಾಭರಣನೂ , ಪ್ರಬಲವಾದ ಮಾಯೆಯಿಂದ ನಿರ್ಲೆಪನೂ , 
ಜಗತ್ತನ್ನು ರಕ್ಷಿಸುವ ಸ್ವಭಾವವುಳ್ಳವನೂ , ಜಂಗಮದಲ್ಲಿ ಆಸಕ್ತನೂ , ಉಪನಿಷದ್ವಾಕ್ಯ 
ಗಳಿಂದ ಮಾತ್ರ ತಿಳಿಯಲ್ಪಡುವವನೂ , ನಿತ್ಯನೂ , ಶಾಶ್ವತನೂ , ದೋಷರಹಿತನೂ 
ಆದ ಪರಮೇಶ್ವರನ ವಾಹನವಾಗಿ ಸಂಚಾರ ಮಾಡುವುದರಿಂದ ಆತನನ್ನು ಸಂತೋಷ 
ಪಡಿಸುವವನೂ ಆದ ಶ್ರೇಷ್ಠ ನಂದೀಶ್ವರನನ್ನು ಆ ವಿನಯ ಗುಣದಿಂದ ಪ್ರಕಾಶಿಸುವ 
ಅರಿತು ಆಚರಿಸುವ ವಿಧಿವಿಧಾನದಲ್ಲಿ ಬ್ರಾಹ್ಮಣನಾದ ಮಾದರಸನು ಪತ್ನಿಸಮೇತನಾಗಿ 


ಬಸವರಾಜ ವಿಜಯಂ 


ಘನನಂದಿಕೇಶನಂ ಗಮನಮುದಿತೇಶನಂ 
ವಿನಯಗುಣಭಾಸುರಂ ವಿದಿತವಿಧಿಭೂಸುರಂ 
ರಾಜಿತವಧ್ರಯುತಂ ರಮ್ಮಮತಿಸಂಯಂತಂ 
ಪೂಜಿಸಿದನೊಲೈಯಿಂ ಪ್ರತ್ಯಾರ್ಥಿ ನಿಯಂ 


ವ | ಅಂತು ಪೂಜಿಸುತ್ತುಮವನವನಿನಿಹಿತೋತ್ತಮಾಂಗನಾಗಿ ಪೊಡಮಟ್ಟು ಕರಾರ 
ವಿಂದಮಂ ಮುಗಿದು ನಿಂದು 


ಪರಮ ದಯಾಸಮುದ್ರ ಪವಮಾನಸಖಾಂಬಕರೂಪ ಪಾಪಸು 
ಹರ ಹರವಾಹ ಪಾಲಿತಜಗತ್ರಯ ಘೋರಭವಾಂಧಕಾರಭಾ 
ಸ್ವರ ಭಜಕಪ್ರತಾನಸುರಭೂರುಹ ಪೂರ್ಣಗುಣಾಭಿರಾಮ ಮರಿ 
ದರಧರ ವಂದನೀಯ ಗಣನಾಯಕನಂದಿತ ನಂದಿಕೇಶ್ವರಾ 


ನಿನ್ನನ್ನನಪ್ಪ ಸುತನಂ 
ಮನ್ನಾಥ ವೃಷೇಂದ್ರ ಕೂರ್ತು ಕರುಣಿಪುದೆನಗಾಂ 
ನಿನ್ನಯ ಪೆಸರಿಟ್ಟ ಪೆನೆನು 
ತಂ ನಲವಿಂ ಬೇಡಿಕೊಂಡನಾ ಮಾದರಸಂ 


ರಮ್ಯವಾದ ಮನಸ್ಸಿನಿಂದ ಕೂಡಿದವನಾಗಿ ಪ್ರೀತಿ ನಲುಮೆಗಳೊಡನೆ ಪುತ್ರಾಪೇಕ್ಷೆಯಿಂದ 
( ಆ ನಂದೀಶ್ವರನನ್ನು ) ಪೂಜೆಮಾಡಿದನು. ವ! ಆ ರೀತಿ ಪೂಜೆಮಾಡುತ್ತ ಅವನು 
ನೆಲಕ್ಕೆ ಹಣೆಹಚ್ಚಿ ನಮಸ್ಕರಿಸಿ ಕರಕಮಲವನ್ನು ಮುಗಿದು ನಿಂತು ಕೊಂಡನು. 
೩೫ . ಶ್ರೇಷ್ಟವಾದ ದಯೆಗೆ ಸಮುದ್ರದೋಪಾದಿಯಲ್ಲಿರುವವನೇ , ವಾಯುಸಖನಾದ 
ಅಗ್ನಿಯೇ ನೇತ್ರವಾಗಿ ಉಳ್ಳ ಈಶ್ವರ ಸ್ವರೂಪನೇ , ಪಾಪನಾಶಕನೇ , ಪರಮೇಶ್ವರ 
ವಾಹನನೇ , ಮೂರುಲೋಕಗಳನ್ನು ರಕ್ಷಿಸುವವನೇ , ಘೋರವಾದ ಹುಟ್ಟು ಸಾವುಗಳೆಂಬ 
ಭವದ ಕತ್ತಲೆಗೆ ಸೂರನೋಪಾದಿಯಲ್ಲಿರುವವನೇ , ಧ್ಯಾನಮಾಡುವ ಜನ ಸಮೂಹಕ್ಕೆ 
ಕಲ್ಪವೃಕ್ಷ ಪ್ರಾಯನೇ , ಸಮಗ್ರ ಸದ್ಗುಣಗಳಿಂದ ಮನೋಹರವಾಗಿರುವವನೇ , 
ಮಂದರ ಪರ್ವತ ಧಾರಿಯಾದ ವಿಷ್ಣುವಿನಿಂದ ನಮಸ್ಕರಿಸಿಕೊಳ್ಳಲು ಯೋಗ್ಯ 
ನಾದವನೇ , ಶಿವಗಣಗಳಿಂದ ಸಂತೋಷಪಡಿಸಲ್ಪಡುವ ನಂದಿಕೇಶ್ವರನೇ [ ಪವಮಾನ 
ಸಖಾಂಬಕರೂಪ- ಗಾಳಿಯ ಸಖನಾದ ಅಗ್ನಿಯೇ ನೇತ್ರವಾಗಿ ಉಳ್ಳ ಶಿವನ ಸ್ವರೂಪ 
ನಂದಿ] ೩೬ . ನನ್ನ ಸ್ವಾಮಿಯಾದ ವೃಷಭೇಶ್ವರನೇ , ನೀನು ನಿನ್ನ ಹಾಗೆಯೇ ಇರುವ 
ಮಗನನ್ನು ಪ್ರೀತಿಯಿಂದ ನನಗೆ ಕರುಣಿಸುವುದು . ನಾನು ನಿನ್ನ ಹೆಸರನ್ನೇ 
ಅವನಿಗಿಡುವೆನು ಎನ್ನುತ್ತ ಆ ಮಾದರಸನು ಸಂತೋಷದಿಂದ ಪ್ರಾರ್ಥಿಸಿದನು . 


ದ್ವಿತೀಯಾಶ್ವಾಸಂ 


* * 


ವ|| 


ಆಗಳ 


೩೭ 


ನೆರೆದ ಜನಮೊಲ್ಲು ನೋಡು 
ತಿರೆ ದಕ್ಷಿಣಶೃಂಗದಿಂಡೆ' ಯರಲಂ ವೃಷಭಂ 
ಕರುಣಿಸಿದನದಂ ದ್ವಿಜಪತಿ 
ತರುಣಿಗೆ ಕುಡೆ ಮಣಿದು ಕಬರಿಯೊಳಳೆದಳದಂ 
ವಗಿ ಅನಂತರಂ ಜಾಯಾಪತಿಗಳಿರ್ವರುಂ ಲಬ್ದ ವರಪ್ರಸನ್ನಾನನರ್‌ ಪರಮಾನಂದದಿಂ 
ನಂದೀಶ್ವರಂಗೆ ಬಲವಂದೆಆಗಿ ಬೀಳೊಂಡು ನಿಜಮಂದಿರಕ್ಕೆಂದು ಶಿವಗಣಾರಾಧನಗೈದು 
ಶಿವಪುರಾಣಂಗಳನಾಕರ್ಣಿಸುತ್ತುಂ ನಂದಿಕೇಶ್ವರನಂ ಜಾನಿಸುತ್ತು ಸುಖವಿರುತ್ತಿರೆಯಿರೆ 

ನಿಜಪಾದಾಂಭೋಜಿ ಸಂಸ್ಪರ್ಶನದೆ ಧರಣಿಯಂ ಪಾವನಂಗೆಯ್ಯಲುಂ ಭ 

ಜನವಾತಾವನಾರ್ಥಂ ಶಿವನೊರೆದ ಮಹಾಕಾರ್ಯವು ಮಾಡಲು ತ 
ದೃಜನಿ ಪುತ್ರತ್ವವಹನವರಮಂ ಕಾಯಲುಂ ಬಂದು ಪೊಕ್ಕಂ 

ದ್ವಿಜರಾಜಯ ಪುಣೋದರಮನವನಿಳಾಭಾಮಿನೀ ಭಾಗಧೇಯಂ - ೩೮ 
ವ|| ಆಗ. ೩೭ . ನೆರೆದ ಜನಗಳು ಪ್ರೀತಿಯಿಂದ ನೋಡುತ್ತಿದ್ದಂತೆಯೇ ವೃಷ 
ಭೇಶ್ವರನು ಬಲಗಡೆಯ ಕೊಂಬಿನಿಂದ ಒಂದು ಹೂವನ್ನು ಕರುಣಿಸಿದನು . ಅದನ್ನು 
ಆ ಬ್ರಾಹ್ಮಣ ಶೇಷ್ಠನಾದ ಮಾದರಸನು ತನ್ನ ಹೆಂಡತಿಗೆ ಕೊಡಲಾಗಿ ಆ 
ಮಾದಲಾಂಬಿಕೆಯು ನಮಸ್ಕರಿಸಿ ತನ್ನ ಮುಡಿಯಲ್ಲಿ ಮುಡಿದುಕೊಂಡಳು . ವ!! ಆನಂತರ 
ದಂಪತಿಗಳಿಬ್ಬರೂ ( ನಂದಿಕೇಶ್ವರನಿಂದ) ವರ ಪ್ರಸಾದವನ್ನು ಪಡೆದುದರಿಂದ ಪ್ರಸನ್ನ 
ಗೊಂಡ ಮುಖಮುದ್ರೆಯುಳ್ಳವರಾಗಿ , ಪರಮಾನಂದವನ್ನು ಹೊಂದಿ, ನಂದಿಕೇಶ್ವರನಿಗೆ 
ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ಅಪ್ಪಣೆ ಪಡೆದುಕೊಂಡು, ತಮ್ಮ ಮನೆಗೆ ಬಂದು 
ಶಿವಗಣಂಗಳ ಪೂಜೆಯನ್ನು ಮಾಡಿ, ಶಿವಪುರಾಣಗಳನ್ನು ಕೇಳುವವರಾಗಿ , ( ಆ ) 
ನಂದಿಕೇಶ್ವರನನ್ನೇ ಧ್ಯಾನಮಾಡುತ್ತ ಸುಖದಿಂದ ಇರುತ್ತಿರಲಾಗಿ - ೩೮, ಭೂಕಾಂತೆಯ 
ಭಾಗ್ಯ ಸ್ವರೂಪನಾದ ಆ ನಂದಿಕೇಶ್ವರನು ತನ್ನ ಚರಣ ಕಮಲದ ಸೋಂಕಿನಿಂದ 
ಭೂಲೋಕವನ್ನು ಪರಿಶುದ್ಧಗೊಳಿಸುವುದಕ್ಕೂ , ಭಕ್ತ ಜನ ಸಮುದಾಯವನ್ನು 
ಪಾಲನೆ ಮಾಡುವುದಕ್ಕೂ ,ಶ್ರೀಪರಮೇಶ್ವರನು ಅಪ್ಪಣೆಕೊಡಿಸಿದ ಮಹಾ ಕಾವ್ಯವನ್ನು 
(ಭೂಲೋಕದಲ್ಲಿ ನೆರವೇರಿಸುವುದಕ್ಕೂ ಆ ದಂಪತಿಗಳಾದ ಮಾದರಸ 
ಮಾದಲಾಂಬಿಕೆಯರು ಮಾಡಿದ ಸೇವೆಗೆ ಒಲಿದು ಪ್ರೀತಿಸಿಕೊಟ್ಟ ಅವರ ಪುತ್ರನಾಗಿ 
ಹುಟ್ಟಿ ಅಭಯವನ್ನು ಕಾಪಾಡುವುದಕ್ಕೋಸ್ಕರ ಆದ್ವಿಜವರನ ( ಪುಣ್ಯ ) ಸ್ತ್ರೀಯಾದ 
ಮಾದಲಾಂಬಿಕೆಯ ಪರಿಶುದ್ದ ಗರ್ಭ ಪ್ರವೇಶ ಮಾಡಿದನು . [ ಇಳಾಕಾಮಿನೀ 


1 ದೇ ( ಅ , ಚ) 


ಬಸವರಾಜ ವಿಜಯಂ 


ಶಂಕರಕುಮಾರಕ ವಿಶಂಕಟವಿಹಾರಕ ಕ 

ಲಂಕಮತದೂರಹರಸಂಕಥನಕರ್ಣಾ 
ಲಂಕರಣ ಶೈವಮತ ಪಂಕರುಹ ಭಾಸ್ಕರ ಭ | 

ಯಂಕರ ಯಮಾಪಹ ನಿರಂಕುಶಚರಿತ್ರಾ 
ಸಂಕಲಿತಕಾಯ ಮಕರಾಂಕಮದಮರ್ದನ ಮೈ 

ಗಾಂಕಧರ ಸೇವಕ ಸುಖಕರ ಕಟಾಕ್ಷಾ 
ಹಂಕರಣ ದೂರ ಶಿವಕಿಂಕರಚಯಾತ 

ಡಂಕನ ಗಣಾಧಿಪ ವಿಶಂಕ ಬಸವೇಶಾ 


ಪರಮಾನಂದಪಯಸ್ತರಂಗಿಣಿ ಲಸತ್ಕಲ್ಯಾಣಿ ವಾಣೀಮ್ಮದು 
ಸ್ವರವೀಣಾರಣಿತಪ್ರಣೀತಭಣಿತೀಪ್ರಸ್ತಾವದತ್ತಾವಧಾ 


ಭಾಗಧೇಯಂ- ಇಳೆಯೆಂಬ ಸ್ತ್ರೀಯ ಭಾಗ್ಯ ಸ್ವರೂಪ] ೩೯ . ಶಿವಪುತ್ರನಾದವನೂ 
ವಿಸ್ತಾರವಾಗಿ ಪ್ರಸಾರಗೊಂಡಿರುವ ದೇಶವಿಶಿಷ್ಟ ಮತಗಳಿಂದ ದೂರನಾದವನೂ , 
ಹರಸಂಬಂಧವಾದ ಕಥೆಗಳನ್ನು ಕೇಳುವುದೇ ಕರ್ಣಗಳಿಗೆ ಅಲಂಕಾರವಾಗಿ ಉಳ್ಳವನೂ , 
ಶೈವ ( ವೀರಶೈವ) ಮತವೆಂಬ ಕಮಲಕ್ಕೆ ಸೂರಪ್ರಾಯನೂ , ಭಯಂಕರ 
ಯಮಧರ್ಮನನ್ನು ನಾಶಮಾಡುವವನೂ , ನಿರ್ದುಷ್ಟ ಚರಿತ್ರೆಯಿಂದ ಕೂಡಿದ 
ಶರೀರಿಯೂ , ಮನ್ಮಥನ ಗರ್ವವನ್ನು ನಾಶ ಮಾಡಿದವನೂ , ಚಂದ್ರಶೇಖರನ 
ಭಕ್ತರಿಗೆ ಸುಖವನ್ನುಂಟು ಮಾಡುವ ಕಡೆಗಣ್ಣುಗಳ ನೋಟವುಳ್ಳವನೂ , 
ಅಹಂಕಾರ ದೂರನಾದ, ಶಿವಕಿಂಕರರುಗಳಿಂದ ಕೂಡಿದ , ಪರಮೇಶ್ವರನ ಚಿಹ್ನೆ 
ಯನ್ನುಳ್ಳ (ಶಿವ ವಾಹನವಾದ್ದರಿಂದ ಪರಮೇಶ್ವರ ಚಿಹ್ಮಾಂಕಿತನೆಂಬ ಭಾವ) 
ಗಣಶ್ರೇಷ್ಟನಾದ, ಭಯರಹಿತನಾದ , ಬಸವೇಶನೇ ( ರಕ್ಷಿಸು ಎಂಬ ಭಾವ) . 
೪೦ . ಪರಮಾನಂದವೆಂಬ ಜಲದ ನದಿಯಂತಿರುವವಳೂ , ಪ್ರಕಾಶಮಾನವಾದ 
ಮಂಗಳಸ್ವರೂಪಿಣಿಯೆನಿಸಿದವಳೂ , ಸರಸ್ವತಿಯ ಮಧುರ ಧ್ವನಿಯ ವೀಣೆಯಿಂದ 
ಉತ್ಪನ್ನವಾದ ( ಯಾವ) ಯಾವ ಮಧುರವಾಣಿಗಳುಂಟೋ ಅವುಗಳ ಪ್ರಸ್ತಾಪದಲ್ಲಿ 
ಕೊಡಲ್ಪಟ್ಟ ಚಿತ್ತೈಕಾಗ್ರತೆಯುಳ್ಳವಳೂ , ಲಕ್ಷ್ಮೀದೇವಿಯ ಕರಕಮಲದಿಂದ 
ಕೊಡಲ್ಪಟ್ಟ ತಾಂಬೂಲವನ್ನುಳ್ಳವಳೂ , ( ಫಣಿವಪತ್ರ ನಾಗವಲ್ಲಿಪತ್ರ - ಎಂದರೆ 
ವೀಳೆಯದೆಲೆಯೆಂದರ್ಥ- ತಾಂಬೂಲದಲ್ಲಿ ಈ ಮಾತು ಪಠ್ಯವಸಾನ.) ಶಿವನಪತ್ನಿ 
ಯಾಗಿರುವವಳೂ , ಬ್ರಹ್ಮ ವಿಷ್ಣುಗಳಿಂದ ವಂದಿಸಿಕೊಳ್ಳಲ್ಪಡುವವಳೂ ಪರ್ವತ 
ಪುತ್ರಿಯೂ ಆದ ದೇವಿಯೇ ನನ್ನನ್ನು ರಕ್ಷಿಸು. [ ವಾಣಿ + ಮೃದು + ಸ್ವರ + ವೀಣಾ+ 
ರಹಿತ + ಪ್ರಣೀತ + ಭಣಿತೀ + ಪ್ರಸ್ತಾವ + ದ + ಅವಧಾನೆ - ವಾಣಿಯ ಮಧುರ 


ದ್ವಿತೀಯಾಶ್ವಾಸಂ 


ನೆ ರಮಾಪಾಣಿಪಯೋಜದ ಫಣಿವಪತ್ರೆ ಶರ್ವಾಣಿ ಗೀ 
ರ್ವರ ಪಕ್ಷಣವಂದ್ಯೆ ದೇವಿ ಪೊರೆಯೆನ್ನಂ ಭೂಧರೇಂದ್ರಾತ್ಮಜೆ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪ ಪರಿಲಸಿತ ಪರವು ಶಿವಲಿಂಗ ಪಾದಾರವಿಂದ ಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯ ಮಹಾಪುರಾಣದೊಳ್ ಬಸವಾವತಾರವರ್ಣನಂ 

* ದ್ವಿತೀಯಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೨ಕ್ಕೆ ಪದಗಣನೆ ೧೫೦ಕ್ಕಂ ಮಂಗಳಮಹಾ ಶ್ರೀ 


CH 


ಶಬ್ದವುಳ್ಳ ವೀಣೆಯೆಂಬುದೇನುಂಟೋ ಆ ವೀಣೆಯ ಶಬ್ದದಿಂದ ಉತ್ಪನ್ನವಾದ 
ಮಾತುಗಳ ಪ್ರಸ್ತಾಪದಲ್ಲಿ ಅವಧಾನವನ್ನು ಕೊಡುವಂಥವಳು. ರಮಾ + ಪಾಣಿ + 
ಪಯೋಜ+ ದಫಣೀವಪತ್ರೆ - ಲಕ್ಷ್ಮಿದೇವಿಯ ಕೈಯೆಂಬ ಕಮಲದಿಂದ 
ಕೊಡಲ್ಪಟ್ಟ ನಾಗಪತ್ರ (ವೀಳ್ಯದೆಲೆ) ವುಳ್ಳವಳು. ( ಲಕ್ಷ್ಮಿಯು ಪಾರ್ವತಿಗೆ ತಾಂಬೂಲ 
ಕೊಡುವ ಸೇವಿಕೆ ಎಂಬ ಭಾವ.) 


ತೃತೀಯಾಶ್ವಾಸಂ 


ಶ್ರೀಕರ ಗಿರಿಜಾಹೃದಯಾ 
ಬ್ಯಾಕರಕೇಳಿಮರಾಳನಖಿಳಕಳಾಶೋ 
ಭಾಕರನಭಿನವಗುಣರ 
ತ್ವಾಕರನೆಮಗೀಗೆ ಸೌಖ್ಯವಂ ಶಿವಲಿಂಗಂ 


ಬಳೆದುದು ತೆಳ್ತಸಿಕ್ರ್ರಮದಲ್ಲಿದ್ಯುತಿಯಂ ತಳೆದು ಬಾಸೆ ಬೆ 
ಲೈಳಗು ಪಗಿಲುದಂಗದೆ ಕರಂಗಿದುದುತ್ಕುಚಚೂಚುಕಂ ಸಮು 
ಜ್ವಳವದನಂ ಬೆಳರ್ತುದು ವಳಿತ್ರಯವಿಲ್ಲೆನಿಸಿತ್ತು ಚಂದ್ರಮಂ 
ಡಳಮಧುರಾಸ್ಯೆಗಾ ಬಸಿಳಾಳುದು ಮೆಂಡೆ ಮಂದಭಾವಮಂ 
ಒಳಗೆಸೆವ ವೃಷಭನಂಗದ 
ಬೆಳರ್ವಣ್ಣಂ ಪೊಅಗೆ ತೀವಿತೆಗೆ ಪೊಸವೆಳ್ಳು 
ಜ್ವಳಿಸಿದುದು ತನುವಿನೊಳೊ 
ಮಳೆಗೆ ಶಶಾಂಕಾಂಶು ಮುಗಿಲನಾವರಿಸುವವೋಲ್ 

ಬಸವಾಭ್ಯುದಯ 
೧ . ಮಂಗಳವನ್ನುಂಟುಮಾಡುವ ಪಾರ್ವತೀದೇವಿಯ ಹೃದಯವೆಂಬ ಸರೋವರ 
ದಲ್ಲಿ ಕ್ರೀಡಿಸುವ ಹಂಸಪಕ್ಷಿಯೋಪಾದಿಯಲ್ಲಿರುವವನೂ , ಸಮಸ್ತ ವಿದ್ಯೆಗಳ ಶೋಭೆಗೆ 
ಆಗರವಾಗಿರುವವನೂ , ಅಭಿನವ ಗುಣಸಮೂಹಗಳಿಗೆ ಸಮುದ್ರದೋಪಾದಿಯಲ್ಲಿರು 
ವನೂ ಆದ ಶಿವಲಿಂಗನು ನಮಗೆ ಸೌಖ್ಯವೀಯಲಿ. ೨. ಚಂದ್ರಮಂಡಲದೋಪಾದಿಯಲ್ಲಿ 
ಮನೋಹರವಾದ ಮುಖವುಳ್ಳ ಮಾದಲಾಂಬಿಕೆಗೆ ಗರ್ಭಧಾರಣೆಯಾದಾಗ ತೆಳುವಾದ 
ಹೊಟ್ಟೆಯು ದಿನೇ ದಿನೇ ವೃದ್ಧಿಯಾಗತೊಡಗಿತು. ಹೊಟ್ಟೆಯ ಮೇಲಿನ ರೋಮ 
ರಾಜಿಯು ದುಂಬಿಯ ಕಾಂತಿಯನ್ನು ಹೊಂದಿತು. ದೇಹದಲ್ಲಿ ಬಿಳುಪಾದ ಕಾಂತಿಯು 
ಹಬ್ಬಿತು. ಉನ್ನತವಾದ ಸ್ತನಗಳ ತೊಟ್ಟು ಕಪ್ಪಾಯಿತು. ಪ್ರಕಾಶಮಾನವಾದ 
ಮುಖವು ಬೆಳ್ಳಗಾಯಿತು. ಹೊಟ್ಟೆಯ ಮೇಲಿನ ಮೂರು ಮಡಿಕೆಗಳು (ತ್ರಿವಳಿಗಳು ) 
ಇಲ್ಲದಂತಾದವು. ಮಂದಗಮನವು ಇನ್ನೂ ಹೆಚ್ಚಿನ ಮಂದತ್ವವನ್ನು ಹೊಂದಿತು. 
೩ . ಚಂದ್ರನ ಕಿರಣಗಳು ಮೇಘಮಂಡಲವನ್ನು ವ್ಯಾಪಿಸುವ ಹಾಗೆ ಗರ್ಭದಲ್ಲಿ 
ಪ್ರಕಾಶಿಸುವ ವೃಷಭೇಶ್ವರನ ದೇಹದ ಧವಳವರ್ಣವು ಹೊರಗೆ ತುಂಬಿತೋ ಎನ್ನುವ 
ಹಾಗೆ ಆಕೋಮಲ ಶರೀರಿಯಾದ ಮಾದಲಾಂಬಿಕೆಗೆ ದೇಹದಲ್ಲಿ ನೂತನವಾದ ಶುಭ 


ತೃತೀಯಾಶ್ವಾಸಂ 


ಘನವೇಟೇರಾಹುಗಂಜುತ್ತವಳ ವದನಚಂದ್ರ ಸುಧಾಸಾರಮಂ ತೀ 
ವಿ ನಿತಾಂತಂ ಲಾಕ್ಷೆಯಿಂ ಮುದ್ರಿಸುತಿರಿಸಿದ ಗಾಂಗೇಯಕುಂಭಂಗ ಮ 
ರ್ಬನದಂ ಪೀರ್ದಿಸಲ್ಮಾಆದೆ ಕರಮುಗುಳುತ್ತಿರ್ಪ ಚಕ್ರಂಗಳೊ ಪೇ 
ಆನೆ ಕಣ್ಣಿಂಬಾದುವಿಂದಿಂದಿರವಳಿನಲಸಚೂಚುಕಂಗಳುಚಂಗಲ್ 


ವರಿ ಮತ್ತು 


ಹರಯೋಗವಾಂತ ವೃಷಭನ 
ಕರಿಯಾಲಿಯ ಕಾಂತಿಯೊಳಗಣಿಂ ಕುಚಮುಖದೊಳ್ 
ಪರಕಲಿಸಿ ಪೊಣ್ಮದತ್ತೆನೆ 
ಗುರುಕುಚಚೂಚುಕದ ಮೇಚಕದ್ಯುತಿ ಮೆಟಗುಂ 


ಮಂದಗತಿಯವರೆಯುಂ ನಡು . 
ಗೆಂದುಂ ಕುಂದದ ದರಿದ್ರಭಾವ ಪರಿದ 
ತೊಂದನೆ ಶಿವಧರ್ಮಾಶ್ರಯ 
ದಿಂದಂ ಪರಿಪಡದ ದೋಷಮಾವುದೊ ಧರೆಯೊಳ್ 


ಕಾಂತಿಯು ಪ್ರಕಾಶಮಾನವಾಗಿ ಬೆಳಗತೊಡಗಿತು . ೪ . ಆ ಮಾದಲಾಂಬಿಕೆಯ ಮುಖ 
ವೆಂಬ ಚಂದ್ರನುಉದ್ದವಾದ ಜಡೆಯೆಂಬ ರಾಹುವಿಗೆ ಅಂಜಿಕೊಳ್ಳುತ್ತ , ಅಮೃತರಸ 
ಧಾರೆಯನ್ನು ತುಂಬಿ, ಚೆನ್ನಾಗಿ ಆರಗಿನ ಮುದ್ರೆಯನ್ನು ಹಾಕಿ, ಇಟ್ಟ ಚಿನ್ನದ ಕಲಶ 
ಗಳೊ ( ಅಥವಾ) ಆ ಕತ್ತಲೆಯನ್ನು (ರಾಹು ಸಂಬಂಧವಾದ ಕತ್ತಲೆಯನ್ನು ಕುಡಿದು 
ಜೀರ್ಣಿಸಿಕೊಳ್ಳಲಾರದೆ ಚೆನ್ನಾಗಿ ಉಗುಳುತ್ತಿರುವ ಚಕ್ರವಾಕ ಪಕ್ಷಿಗಳೊ ಹೇಳು 
ಎನ್ನುವಂತೆ ಭ್ರಮರಗಳೋಪಾದಿಯಲ್ಲಿರುವ ತೊಟ್ಟುಗಳಿಂದ ಕೂಡಿರುವ ಮೊಲೆಗಳು 
ನೋಡುವುದಕ್ಕೆ ಮನೋಹರವಾಗಿ ಕಾಣುತ್ತಿದ್ದವು. ವ|| ಮತ್ತು ೫ . ಶಿವನ 
ಸಂಬಂಧವಾದ ಯೋಗವನ್ನು ಹೊಂದಿದ ವೃಷಭೇಶ್ವರನ ಕಣ್ಣಿನ ಕರಿಯ ಗುಡ್ಡೆಯ 
ಕಾಂತಿ ಒಳಗಿನಿಂದ ಕುಚಗಳ ಮಾರ್ಗವಾಗಿ ವ್ಯಾಪಿಸಿ ಹೊರಹೊರಟಿರುವುದೋ ಎನ್ನುವ 
ಹಾಗೆ ದಪ್ಪನಾದ ಮೊಲೆಗಳ ತೊಟ್ಟಿನ ಕಪ್ಪಾದ ಕಾಂತಿಯು ಪ್ರಕಾಶಿಸುತ್ತಿತ್ತು . 
೬ . ಮಂದಗತಿಯು ಉಂಟಾಗುವ ಹಾಗೆ ಪೂರ್ವದಲ್ಲಿ ನಡುವಿಗೆ ಎಂದೂ ನಾಶವಾಗದೆ 
ಇರತಕ್ಕ ದಾರಿದ್ರವು ನಾಶವಾಯಿತು ಎಂದೆನ್ನುವ ಹಾಗೆ, ಶಿವನ ಧರ್ಮಸ್ವರೂಪ 
ನಾದ ವೃಷಭೇಶ್ವರನ ವಾಸಮಾಡುವಿಕೆಯಿಂದ ( ಅವಳ ಗರ್ಭದಲ್ಲಿ ವೃಷಭನು ವಾಸ 
ಮಾಡಿರುವ ಕಾರಣದಿದೆ) ಭೂಮಿಯಲ್ಲಿ ನಾಶವಾಗದ ದೋಷವು ಯಾವುದುಂಟು ? 


ಬಸವರಾಜ ವಿಜಯಂ 


ಗುರುಕುಚಮಾ ಗುರುಜಠರಂ 
ಗುರುಜಘನಂ ಎಸುಗೆ ಬಾಲೆ ಗುರುವೆನಿಸಿರ್ದಳ್ 
ವರಹಂಸಸುಗತಿಗೆ ಜಗ | 
ದುರು ತನ್ನೆಲಸಿ ನಿಂದ ಕಾರಣದಿಂದ 


ಶಿವಚರಿತಮನಾಕರ್ಣಿಪ 
ಶಿವನಡಿಯಂ ಪೂಜೆಗೆಟ್ಟ ಬಯಕೆ ಕರಂ ಸಂ 
ಭವಿಸಿದುದು ಸತಿಗೆ ನೆಲಸಿರೆ 
ಶಿವಭಕ್ತಂ ಬಸಿಅಳುಳಿದ ಬಯಕೆಗಳೊಳವೇ 


ಓಗಡಿಕೆಯಂಗವೇದನೆ 
ಯಾಗುಳಿಪತಿ ಜಡತೆ ನಸುಬಳಿಯ ನೋಟಂ 
ಬಾಗುಳದ ಬಗೆ ನಿತಂಬಿನಿ 
ಗಾಗವೆ ಬಸಿಜಿ ವೃಷೇಂದ್ರನಿರೆ ಘನಮಹಿಮಂ 


ಪರಮ ಶಿವಯೋಗಿ ವೃಷಭೇ 
ಶರನಾ ಮಾದಾಂಬೆಯವಳಗರ್ಭಾಶಯದೊಳ್ 
ಹರಚರಣಧ್ಯಾನಮನಾಂ 
ತಿರುತಿರ್ದಂ ಮುಗಿದ ಕೈಗಳಿರೆ ಪೆನೊಸಲೋಳ 


೭. ಜಗತ್ತಿಗೇ ಗುರುವಾದ ವೃಷಭೇಶ್ವರನು ತನ್ನಲ್ಲಿ ಸ್ಥಿರವಾಗಿ ನಿಂತ ಕಾರಣದಿಂದ ಆ 
ಮಾದಲಾಂಬಿಕೆಯ ದಪ್ಪನಾದ ಕುಚದಿಂದಲೂ , ದೊಡ್ಡದಾದ ಹೊಟ್ಟೆಯಿಂದಲೂ , 
ತೋರವಾದ ಕಟಿಪಶ್ವಾದ್ಯಾಗ (ಕುಂಡೆಗಳ ಭಾಗ) ದಿಂದಲೂ ಪ್ರಕಾಶಿಸುತ್ತಿರಲು 
ಶ್ರೇಷ್ಟವಾದ ಹಂಸಪಕ್ಷಿಯ ನಡಿಗೆಗೆ ಇವಳೇ ಗುರು ಎಂದು ಎನಿಸಿದ್ದಳು. ೮. ಶಿವ 
ಭಕ್ತನಾದ ವೃಷಭೇಶ್ವರನು ( ಆ ಮಾದಲಾಂಬಿಕೆಯ ) ಹೊಟ್ಟೆಯಲ್ಲಿ ನೆಲಸಿರಲಾಗಿ, 
ಅವಳಿಗೆ ಶಿವಸಂಬಂಧವಾದ ಚರಿತ್ರೆಯನ್ನು ಕೇಳಬೇಕೆನ್ನುವ, ಶಿವನ ಪಾದಗಳನ್ನು 
ಪೂಜೆ ಮಾಡಬೇಕೆನ್ನುವ ಬಯಕೆಯು ಉಂಟಾಯಿತು. ಮಿಕ್ಕ ಬಯಕೆಗಳು ಉಂಟಾಗಲು 
ಶಕ್ಯವೇ ? ೯ . ಅತ್ಯಂತ ಮಹಿಮಶಾಲಿಯಾದ ವೃಷಭೇಶ್ವರನು ಗರ್ಭದಲ್ಲಿ ಇರುತ್ತಿರ 
ಲಾಗಿ, ಆ ಮಾದಲಾಂಬಿಕೆಗೆ ಓಕರಿಕೆ ( ವಾಂತಿಯಾಗುವಂತೆ ಆಗುವುದು), ಮೈಯ 
ನೋವು, ವಿಶೇಷವಾದ ಆಲಸ್ಯಭಾವ , ಸ್ವಲ್ಪ ಬಳಲಿಕೆಯಿಂದ ಕೂಡಿದ ಕಣ್ಣುಗಳ 
ನೋಟ, ವ್ಯಾಕುಲದಿಂದ ಕೂಡಿದ ಮನಸ್ಸು ಇವು ಆಗದೆ ಇರುತ್ತವೆಯೆ ? ೧೦ .' 
ಉತೃಷ್ಟ ಶಿವಯೋಗೀಶ್ವರನಾದ ವೃಷಭೇಶ್ವರನು ಆ ಮಾದಲಾಂಬಿಕೆಯ ನಿರ್ಮಲ 
ವಾದ ಗರ್ಭ ಆಶ್ರಯದಲ್ಲಿ, ಚಂದ್ರನೋಪಾದಿಯಲ್ಲಿರುವ ಹಣೆಯಲ್ಲಿ ಮುಗಿದ 


೮೫ 


ತೃತೀಯಾಶ್ವಾಸಂ 


ವಿಮಳ ಶರದಭ್ರದೊಳ್ ಶೀ 
ತಮಯಖಂರಾಜಹಂಸಶಿಶು ಧವಳಲಸ 
ಇವಳದೊಳವಳಯದೊಳ್ಳಿಸು 
ಪ ಮಾಳ್ಮೆಯಿಂ ಬಸವರಾಜನೆಸೆದಂ ಬಸಿಯಲ್ 


ಲಸದಾಜ್ಞಾಚಕ್ರದುದ್ಯದ್ಧಿ ದಳಸಲಿಲರುಲ್ಕರ್ಣಿಕಾಮಧ್ಯದೊಳೊ 
ರ್ಪ ಸಹಸ್ರಾರ್ಕಪ್ರಭಾಭಾಸುರ ವಿಮಳಸಂಕಾರಪೀಠಸ್ಥ ಚಿದ್ರೂ 
ಪ ಸಮುದ್ರಲ್ಲಿಂಗಮಂ ಜಾನಿಸುತೆ ನಿಜ ಮನಃಪ್ರಾಣವೊಂದಾಗೆ ಸೌಖ್ಯ 
ಪ್ರಸರಂಬೆಪ್ಪುತಿರ್ದಂ ಸಮಧಿಗತ ಶಿವಾದ್ವತವಿದ್ಯಾಬಿ ಚಂದ್ರಂ 


- 


೧೨ 


ಸುದತಿಯ ಸುಗರ್ಭಧವಳಾಂ 
ಗದ ಸೋಂಪಂ ನೋಡಿ ನಲಿದನಾ ಮಾದರಸಂ 


ಕೈಗಳಿಂದಕೂಡಿ, ಶಿವನ ಪಾದಧ್ಯಾನವನ್ನು ಮಾಡುತ್ತಿದ್ದನು. ೧೧. ನಿರ್ಮಲವಾದ 
ಶರತ್ಕಾಲೀನ ಮೇಘದಲ್ಲಿ ಶೀತ ಕಿರಣನಾದ ಚಂದ್ರನೂ , ಬಿಳುಪಾದ ತಾವರೆ ಹೂವಿನ 
ಒಳಭಾಗದಲ್ಲಿರುವ ರಾಜಹಂಸಪಕ್ಷಿಯ ಮರಿಯ , ಶೋಭಿಸುವ ರೀತಿಯಲ್ಲಿ ( ಆ 
ಮಾದಲಾಂಬಿಕೆಯ ) ಗರ್ಭದಲ್ಲಿ ಬಸವರಾಜನು ಶೋಭಿಸುತ್ತಿದ್ದನು. ೧೨ . ಶಿವಾ 
ದೈತ ವಿದ್ಯೆಯನ್ನು ಹೊಂದಿ ಆ ವಿದ್ಯೆಯೆಂಬ ' ಸಮುದ್ರಕ್ಕೆ ಚಂದ್ರನಂತಿರುವ 
ವೃಷಭೇಶ್ವರನು, ಪ್ರಕಾಶಮಾನವಾದ ಆಜ್ಞಾ ಚಕ್ರದಲ್ಲಿರುವ ಶ್ರೇಷ್ಟವಾದ ಎರಡು 
ದಳಗಳುಳ್ಳ ಕಮಲದ ಕರ್ಣಿಕೆ (ಕಮಲ ಮಧ್ಯದಲ್ಲಿ ಬೀಜೆಗಳಿರುವ ಸ್ಥಳ) ಯ ಮಧ್ಯದಲ್ಲಿ 
ಪ್ರಕಾಶಿಸುವ, ಸಹಸ್ರ ಸೂರನ ಕಾಂತಿಗೆ ಸಮಾನವಾದ ಕಾಂತಿಯಲ್ಲಿರುವ ಪ್ರಕಾಶ 
ಯುಕ್ತವೂ , ನಿರ್ಮಲವೂ , ಸಮಾಚೀನವೂ ಆದ ಓಂಕಾರಪೀಠಸ್ಥವಾದ ಜ್ಞಾನಸ್ವರೂಪದ 
ಶ್ರೇಷ್ಟಲಿಂಗ ದೇವನನ್ನು ಧ್ಯಾನ ಮಾಡುತ್ತ , ತನ್ನ ಮನ ಮತ್ತು ಪ್ರಾಣಿಗಳು ಒಂದಾಗಿ 
ಸೇರುವೆಗೊಂಡಂಥವನಾಗಿ, ಅತ್ಯಂತ ಸೌಖ್ಯವನ್ನು ಹೊಂದಿ ಲಿಂಗಧ್ಯಾನ ರೂಪವಾದ 
ಸೌಖ್ಯವನ್ನು ಹೊಂದಿ, ಪ್ರಕಾಶಿಸುತ್ತಿದ್ದನು. [ಸಮಧಿಗತ + ಶಿವಾದ್ರೆ ತ + ವಿದ್ಯಾ + 
ಅಬ್ಬಿ + ಚಂದ್ರಂ ಹೊಂದಿಕೊಂಡ ಶಿವಾದೈತ (ವೀರಶೈವ) ಎಂಬ ವಿದ್ಯೆಯ 
ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿರುವ ; ಉದ್ಯತ್ + ದ್ವಿದಳ + ಸಲಿಲರುಟ್ + 
ಕರ್ಣಿಕಾ ಅಧಿಕವಾದ (ಶ್ರೇಷ್ಟವಾದ) ಎರಡು ದಳಗಳಿಂದ ಕೂಡಿದ ಕಮಲದ 
ಕರ್ಣಿಕೆ.] ೧೩ . ಆ ಮಾದರಸನು ಸುದತಿಯಾದ ಆ ಮಾದಲಾಂಬಿಕೆಯ ಸಮಿಾಚೀನ 
ವಾದ ಗರ್ಭದ ದೆಸೆಯಿಂದ ಧವಳವರ್ಣಗೊಂಡ ಆ ಶರೀರವನ್ನು ನೋಡಿ, ಚಂದ್ರ 
ನನ್ನು ಒಳಗಿಟ್ಟುಕೊಂಡು ಬೆಳ್ಳಗೆ ಕಾಣುವ (ಪೂರ್ವ) ದಿಕ್ಕನ್ನು ಕಂಡು ಸಂತೋಷ 


ಬಸವರಾಜ ವಿಜಯಂ 


ಬಿದುವನೊಳಗಿಟ್ಟು ಬೆನ್ನೇ 
ಆದ ದೆಸೆಗಂಡಾ ಚಕೋರನುತೃವಿಸುವವೋಲ್ 


ವ|| ಆಗಳವ ನಂದಿಕೇಶ್ವರನಿತ್ಯಮೋಘ ವರಮಂ ನೆನೆದುತ್ಸಾಹಮನಸ್ಕನಾಗಿರೆ 


ಬಾಂಗೆಯ ಮೀಂಗಳಂ ಮುಂ 
ನುಂಗಿ ಕರಂ ಪಸಿವಡಂಗದಲ್ಲಿಯ ಮೀನಂ 
ನುಂಗಲೆಗಿದುದು ನಾಡೆ ಪ | 
ತಂಗಂ ತಾನೆನಿಸಿ ಮುಳುಗಿದುದು ಪಡುಗಡಲೋಳ್ 


ಮಿಸುಗುವ ಸಂಜೆಗೆಂಪು ತಳಿರಂತಿರೆ ತಾರಗೆ ಪುಷ್ಪದಂತೆ ರಂ 
ಜಿಸೆ ಪೊಸ ಮರ್ಬದರ್ಕೆಜಿಗಿದಾಂಡಿಯಂತಿರೆ ತಾರಕಾಧ್ವಮೆಂ 
ಬಸದೃಶ ವೃಕ್ಷದೊಳ್ಳವಳವಣ್ಣ ಮನಾಲ್ಲಿ ನಿವಣ್ಣಿಡೆಂಬ ಪಂ 
ಪಸದಳವಾಗೆ ತಾಂ ಕ್ರಮದ ಕಾಣಿಸುತಿರ್ದುದು ಚಂದ್ರಮಂಡಲ 


ಪಡುವ ಚಕೋರಪಕ್ಷಿಯು ಸಂತೋಷಗೊಳ್ಳುವ ಹಾಗೆ ಸಂತೋಷಗೊಂಡನು . 
( ಚಂದ್ರೋದಯದ ದಾರಿಯನ್ನೇ ಕಾಯುತ್ತಿದ್ದ ಚಕೋರಪಕ್ಷಿಯು ಚಂದ್ರೋದಯ 
ಸಂಬಂಧವಾದ ಬಿಳುಪು ಅವನು ಮೂಡುವ ಮೊದಲೇ ಕಾಣುತ್ತಿರಲು ಅದನ್ನು 
ಕಂಡು ಸಂತೋಷಪಡುವ ಹಾಗೆ ಎಂದು ಭಾವ). ವ|| ಆಗ ಆ ಮಾದರಸನು ನಂದಿ 
ಕೇಶ್ವರನು ಕೊಟ್ಟ ಅಮೋಘವಾದ ವರವನ್ನು ಸ್ಮರಿಸಿಕೊಂಡು ಉತ್ಸಾಹದಿಂದಕೂಡಿದ 
ಮನಸ್ಸುಳ್ಳವನಾಗಿ - ೧೪, ಸೂರನು ಆಕಾಶವೆಂಬ ಕೆರೆಯ ಮಿಾನುಗಳನ್ನು ಮೊದಲು 
ನುಂಗಿ ಹಸಿವು ಚೆನ್ನಾಗಿ ಅಡಗದೆ ಸಮುದ್ರದಲ್ಲಿರುವ ಮಾನನ್ನು ನುಂಗುವುದಕ್ಕೆ ಬೀಳು 
ವಂಥವನಾದನು ಎನ್ನುವಂತೆ ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು . [ ಇಲ್ಲಿ ಪತಂಗ 
ಶಬ್ದಾರ್ಥ ಚಮತ್ಕಾರದಿಂದ ಮಾನ್ ಶಬ್ದಾರ್ಥ ಚಮತ್ಕಾರದಿಂದ ಈ ಪದ್ಯಾರ್ಥವನ್ನು - 
' ಪಕ್ಷಿಯು ಮೊದಲು ಆಕಾಶವೆಂಬ ಕೆರೆಯ ಮಿಾನುಗಳನ್ನು ಮೊದಲು ನುಂಗಿ ಆ ಮೇಲೆ 
ಸಮುದ್ರದ ವಿಾನುಗಳನ್ನು ನುಂಗುವುದಕ್ಕೆ ಹೋಗಿಕಾಣದಾಯಿತು.' ಎಂದು ಪಕ್ಷಿಯ 
ಪರವಾಗಿ ಅರ್ಥಮಾಡಬೇಕು. ಸೂರನು ಇರುವಾಗ ನಕ್ಷತ್ರಗಳು ( ಮಿಾನ್ ) ಆಕಾಶದಲ್ಲಿ 
ಕಾಣದಿರುವುದು ಪ್ರಸಿದ್ದಾಂಶ. ಮಾನ್ - ನಕ್ಷತ್ರ , ಮಿಾನು ; ಪತಂಗ - ಪಕ್ಷಿ , ಸೂರ ;] 
೧೫. ಪ್ರಕಾಶಿಸುವ ಸಂಜೆಗೆಂಪು ಚಿಗುರಿನ ಹಾಗೂ , ನಕ್ಷತ್ರಗಳು ಹೂಗಳ ಹಾಗೂ 
ಶೋಭಿಸುತ್ತಿರಲು ನೂತನವಾದ ಆ ಕತ್ತಲೆಯು ಅವುಗಳ ಮೇಲೆ ಎರಗಿದ ದುಂಬಿಗಳ 
ಹಾಗೂ ಶೋಭಿಸುತ್ತಿತ್ತು . ಆಕಾಶವೆಂಬ ( ತಾರಕಾಧ್ವವೆಂಬ) ಅಸದೃಶ ಗಿಡದಲ್ಲಿ 
ಹವಳದ ಬಣ್ಣವನ್ನು ಹೊಂದಿರುವ ಇದು ಮಧುರವಾದ ಹಣ್ಣೂ ಎಂದೆಂಬ ಹಿರಿಮೆ , 
ಅಧಿಕವಾಗುವಂತೆ ಚಂದ್ರ ಮಂಡಲವು ತಾನು ಕ್ರಮವಾಗಿ ಕಾಣಿಸ ತೊಡಗಿತು. 


ತೃತೀಯಾಶ್ವಾಸಂ 


ಆ ರಾತ್ರಿಯೊಳಭವಾಂಫ್ರಿಯ 
ನಾರಾಧಿಸಿ ತತ್ತ್ವ ಸಾದಮಂ ಸವಿದೊಲವಿಂ 
ನಾರೀಮಣಿ ಕೆಳದಿಯರೊಡ 
ನೋರಂತಿರೆ ಪವಡಿಸಿರ್ದಳಿರ್ಪನ್ನೆವರಂ 


ಕುಶಲಮತಿ ವೃಷಭರಾಜಂ 
ಶಶಿವದನೆಯ ಮಗ್ಗುಲಲ್ಲಿ ಮನದೊಲವಿಂದಂ 
ಶಿಶುಭಾವವಾಂತು ಮೇಣದಂ 
ಪಶುಪತಿಯ ಪದಾಂಬುಜಾತಮಂ ಜಾನಿಸುತಂ 


ಬಲಗಣೆತ್ತಿದುದೇಶಭಕ್ತರ ಧರಾಶ್ರೀಗಾದುದುತ್ಪಾಹವು 
ಜ್ವಲವಾದನ ಬಿಂಬವಣೆಸೆ ವಿಕಾಸಂಬತ್ತುದೋರಂತೆ ತೆಂ 
ಬೆಲರೂದಿತ್ತು ಪಳಚ್ಚನಾದುವು ಸರೋನದ್ಯಂಬುಗಳ ನಂದನಾ 
ವಲಿ ಸೊಂಪೇಆದುದಂಕುರೋದಮಫಲಪ್ರಚ್ಛನ್ನಶಾಖಾಳಿಯಿಂ . 


ವ ? ಆಗಳ್ ಕಷ್ಟಡಿಯೊಳೊಪ್ಪಿರ್ಪ ಸಂಗಮೇಶ್ವರನುನಾಸಮನ್ವಿತನಾಗಿ , ತನ್ನ ನೆಚ್ಚಿನ 
ಗಣಂಗಳೊರಸಿ ಬಿನದದಿಂ ಬಿಜಯಂಗೆಯ್ದು ನಿಜಕುಮಾರನಪ್ಪ ಬಸವನಂ ನಿಡು ನೇಹದಿಂ ನಿರೀಕ್ಷಿಸಿ 
ಮುದಂದಳೆದು ಗಿರಿಸುತೆಗೆ ತೋಜಿ ಗಣಂಗಳೊಡನೆ ತನ್ಮಹಿಮೆಯಂ ಬಿತ್ತರಿಸುತ್ತವಿರ್ದು 


೧೬ . ಆ ರಾತ್ರಿಯಲ್ಲಿಶ್ರೇಷ್ಠಸ್ತ್ರೀಯಾದ ಆ ಮಾದಲಾಂಬಿಕೆಯು ಶಿವನ ಪಾದಗಳನ್ನು 
ಆರಾಧಿಸಿ , ಶಿವಪ್ರಸಾದವನ್ನು ಸ್ವೀಕಾರ ಮಾಡಿ , ಪ್ರೀತಿಯಿಂದ ಕೆಳದಿಯರ ಸಂಗಡ 
ಸ್ವಸ್ಥವಾಗಿ ಮಲಗಿದಳು . ಹೀಗೆ ಮಲಗಿರುವಷ್ಟರಲ್ಲಿ ೧೭. ಕುಶಲ ಮತಿಯಾದ 
ವೃಷಭೇಶ್ವರನು ಶಿಶು ಭಾವವನ್ನು ಧರಿಸಿ ಪ್ರೀತಿಯಿಂದ ಕೂಡಿದ ಮನಸ್ಸಿನಿಂದ 
ಪರಶಿವನ ಪಾದಕಮಲವನ್ನು ಧ್ಯಾನ ಮಾಡುತ್ತ ಆ ಚಂದ್ರಮುಖಿಯಾದ 
ಮಾದಲಾಂಬಿಕೆಯ ಮಗ್ಗುಲಲ್ಲಿ ಪ್ರಕಾಶಿಸುತ್ತಿದ್ದನು. ೧೮ . ಶಿವಭಕ್ತರ ಬಲಗಣ್ಣು 
ಅದುರಿತು. ಭೂಮಿಯೆಂಬ ಲಕ್ಷ್ಮಿಗೆಉತ್ಸಾಹವಾಯಿತು. ಸೂರಿಮಂಡಲವು ಉಜ್ವಲ 
ಗೊಂಡಿತು. ಎಂಟೂ ದಿಕ್ಕುಗಳು ವಿಕಾಸಗೊಂಡವು. ( ಶುಭ್ರವಾದವು) ತಂಗಾಳಿಯು 
ನಿಧಾನವಾಗಿ ಬೀಸತೊಡಗಿತು . ಸರೋವರ ( ಮತ್ತು ) ನದಿಗಳಲ್ಲಿನ ನೀರು ನಿರ್ಮಲ 
ವಾದವು. ನಂದನ ವನಗಳ ಸಾಲು ಮೊಳಕೆಗಳ ಹುಟ್ಟುವಿಕೆಯಿಂದಲೂ , ಹೂವು, 
ಹಣ್ಣುಗಳಿಂದಲೂ ವ್ಯಾಪ್ತವಾಗಿ ಕೊಂಬೆಗಳ ಸಮೂಹ ಸೊಗಸು ಗೊಂಡವು. 
ವೆ!! ಆಗ ಕಪ್ಪಡಿ ಸಂಗಮದಲ್ಲಿ ಪ್ರಕಾಶಿಸುತ್ತಿದ್ದ ಸಂಗಮೇಶ್ವರನು ಪಾರ್ವತೀ 
ಸಮೇತನಾಗಿ ತನ್ನ ನೆಚ್ಚಿನ ಗಣವರರೊಡನೆಕೂಡಿ, ವಿನೋದದಿಂದ ಬಿಜಯಮಾಡಿ 
ತನ್ನ ಕುಮಾರನಾದ ಬಸವೇಶ್ವರನನ್ನು ಅಧಿಕ ಸ್ನೇಹದಿಂದ ನಿರೀಕ್ಷಿಸಿ, ಸಂತೋಷ 
ಗೊಂಡವನಾಗಿ ಪಾರ್ವತಿಗೆ ಆ ಶಿಶುವನ್ನು ತೋರಿಸುತ್ತ , ಒಡನಿದ್ದ ಗಣವರರುಗಳಿಗೆ 


೮೮ 


ಬಸವರಾಜ ವಿಜಯಂ 


ಪರಮ ಕೃಪಾರಸಾದ್ರ್ರನಯನಾಂಚಲದಿಂ ನಡೆನೋಡಿ ಪಾಣಿಪಂ . 
ಕರುಹಮನಿಟ್ಟು ಮಸ್ತಕದೊಳುದೃವಿಭೂತಿಯನೊಲ್ಲು ಫಾಲದೊಳ್ 
ಧರಿಯಿಸಿ ಲಿಂಗಸಂಗತ ನಿಜಾಂಗನನಾಗಿಸಿ ಮೂಲಮಂತ್ರಮಂ 
ತರುಣನ ಕರ್ಣದೊಳಿಳುಪಿ ದೀಕ್ಷೆಯನಿತ್ತನಮಂ ಸದಾಶಿವಂ 


ವ ! ಆಗಳಿಂತು ಶಿವಂ ಶಿವದೀಕ್ಷೆಯನೊಡರ್ಚಿ ಬಸವನಂ ಮುಂಡಾಡಿ ಮುದ್ದಿಸಿಮರ್ಧ್ಯಾ 
ಘಾಣಂಗೆಯು ಮಾನಂದದಿಂ ಪರಸಿ ಗಿರಿಸುತೆವೆರಸಿ ಕಪ್ಪಡಿಗೆ ಬಿಜಯಂ ಗೆಯ್ದ ನನ್ನೆ ವರಮಿತ್ತಲ್ 


ಸುರನದಿಯ ತಡಿಯ ಪುಳಿನಾಂ 
ತರದೊಳ್ ಮಜಯಂಚೆ ಮಿಸುಪವೋಲ್ಮಂಗೆಸೆದಂ 
ತರುಣ ಜನನಿಯ ಪಕ್ಕದ 
ಸರಸಿಜದಳಧವಳ ಮೃದುಳಶಯಾತಳದೊಳ್ 


ತರುಣನ ಕಾಯದ್ಯುತಿಯೆಂ 
ಬರುಣಾತಪವಳುರೆ ಕಮಳವಲರ್ವಂತಿರೆ ತ 
ತರುಣಿ ನಿಜನಯನ ಸಂಪುಟ 
ಮಲರುರೆಕಂಡಳಾಗಳಾ ಬಾಲಕನಂ 


೨೧ 


ಆ ಬಸವೇಶ್ವರನ ಮಹಿಮೆಯನ್ನು ವಿಶದವಾಗಿ ಹೇಳುತ್ತಿದ್ದನು. ೧೯ . ( ಆಗ) ಆ ಸದಾ 
ಶಿವನು ಶ್ರೇಷ್ಟವಾದ ತನ್ನ ದಯಾರಸದಿಂದ ತೊಯ್ದುಹೋದಕಡೆಗಣ್ಣುಗಳ ಕಾಂತಿ 
ಯಿಂದ ಚೆನ್ನಾಗಿ ( ಆ ಶಿಶುವನ್ನು ) ನೋಡಿ, ತಲೆಯ ಮೇಲೆ ಹಸ್ತ ಕಮಲವನ್ನಿಟ್ಟು , 
ಪ್ರೀತಿಯಿಂದ ಹಣೆಯಲ್ಲಿ ಶ್ರೇಷ್ಠ ವಿಭೂತಿಯನ್ನು ಧರಿಸಿ , ಶಿವಲಿಂಗದಿಂದ ಸಂಗತವಾದ 
ತನ್ನ ಶರೀರವುಳ್ಳವನನ್ನಾಗಿ ಮಾಡಿ ( ಅಂದರೆ ಶಿವಲಿಂಗವನ್ನು ಆ ಶಿಶುವಾದ ಬಸವೇಶ್ವರನ 
ಅಂಗಕ್ಕೆ ಅಳವಡಿಸಿ) ಕಿವಿಯಲ್ಲಿ ' ಓಂ ನಮಃ ಶಿವಾಯ ' ಎಂಬ ಷಡಕ್ಷರ ಮಂತ್ರವನ್ನು 
ಉಪದೇಶ ಮಾಡಿ, ( ಲಿಂಗ) ದೀಕ್ಷೆಯನ್ನು ಮಾಡಿದನು . ವ|| ಈ ರೀತಿ ಲಿಂಗದೀಕ್ಷೆ 
ಯನ್ನು ಮಾಡಿ, ಆ ಬಸವೇಶ್ವರನನ್ನು ಮುಂಡಾಡಿ , ತಬ್ಬಿಕೊಂಡು, ಮುದ್ದಿಟ್ಟು , ನೆತ್ತಿ 
ಯನ್ನು ಮೂಸಿನೋಡಿ, ಅತ್ಯಂತ ಸಂತೋಷದಿಂದ ಆಶೀರ್ವಾದ ಮಾಡಿ, ಪಾರ್ವತೀ 
ಸಮೇತವಾಗಿ ಕಪ್ಪಡಿ ಸಂಗಮಕ್ಕೆ ಹೊರಟು ಹೋದನು . ಅಷ್ಟರಲ್ಲಿ ಈ ಕಡೆಯಲ್ಲಿ 
೨೦ . ದೇವಗಂಗಾ ನದಿಯ ದಂಡೆಯಲ್ಲಿರುವ ಮಳಲುದಿಬ್ಬದ ಪ್ರದೇಶದಲ್ಲಿ ಹಂಸ 
ಪಕ್ಷಿಯ ಮರಿಯುಶೋಭಿಸುವಹಾಗೆ ಆ ಬಾಲಕನಾದ ಬಸವೇಶ್ವರನು ತಾಯಿಯಾದ 
ಮಾದಲಾಂಬಿಕೆಯ ಪಕ್ಕದಲ್ಲಿರುವ ಕಮಲ ಪುಷ್ಪದ ಎಸಳಿನೋಪಾದಿಯಲ್ಲಿ ಶುಭ್ರವೂ 
ಮೃದುವೂ ಆದ ಹಾಸಿಗೆಯಲ್ಲಿ ಕಣ್ಣಿಗೆ ಮನೋಹರನಾಗಿ ಕಾಣುತ್ತಿದ್ದನು. ೨೧. ಆ 
ಬಾಲಕನಾದ ಬಸವೇಶ್ವರನ ಶರೀರ ಕಾಂತಿಯೆಂಬ ಸರ ಕಿರಣಗಳು ಅಧಿಕಗೊಳ್ಳುತ್ತ 
ಹೋದಂತೆ, ತಾವರೆಯ ಹೂವು(ಕ್ರಮವಾಗಿ) ಅರಳುವ ಹಾಗೆ ಆ ಮಾದಲಾಂಬಿಕೆಯ 
ನೇತ್ರ ಸಂಪುಟವು ಅರಳುತ್ತ ಹೋಗಲು ಆ ತರುಣಿಯು ತನ್ನ ಬಾಲಕನನ್ನು ಕಂಡಳು , 


c 


ತೃತೀಯಾಶ್ವಾಸಂ 


ವ|| ಅಂತು ಕಂಡೆರ್ದೆ ಪೌವ್ವನೆ ಪಾಚಿದಂತಾಗೆ ವಿಸ್ಮಯ ಮುತ್ತು ಕೆಲದೊಳೊಆಗಿರ್ದ 
ಕೆಳದಿಯರನರ್ಬರಿಸುತ್ತೆರ್ಬಿಸಿ ಕೆಲವಲದ ಕುಲವೃದ್ಧೆಯರಂ ಕರೆದು ನಿಜವಲ್ಲಭನಂ ಬರಿಸಿ ಬಳಸಿ 
ಕೆದರ್ದ ಮಂದಾರದರ ಳೆಂಬ ನಕ್ಷತ್ರಂಗಳ ನಡುವೆ ಮಿಸುಪ ಬಾಲೇಂದುವಂತೆಸೆವ ಭಸಿತಲಸಿತ 
ಲಲಾಟನಂ ರುದ್ರಾಕ್ಷಮಾಲಾಲಂಕೃತನಿಜಗ್ರೀವನಂ ಶಿವಲಿಂಗ ಸಂಗತೋರಃಸ್ಥಳನಂ ಮಂದಸ್ಮಿತಮು 
ಖಾಂಬುಜನಂ ನಳಿನದಳನೇತ್ರನಂ ಚಿತ್ರಚರಿತ್ರನಂ ಪವಿತ್ರಗಾತ್ರನಂ ಪುತ್ರನಂ ತೋಚಿಸುತ್ತ೦ 
ಸಂಗಮೇಶ್ವರಂ ಬಂದೆಸಗಿ ಪೋದುದು ಸ್ವಪ್ನದೊಳ್ ಕಂಡುದನೆಲ್ಲವನೆಲ್ಲರ್ಕೇಟ್ಟಚ್ಚರಿವಡೆ 
ಸವಿಸ್ತರಂ ಮಾದಾಂಬಿಕೆ ನಿಜಪತಿಯೊಡನೆ ಬಿತ್ತರಿಸೆ ಕೇಳತ್ಯಂತ ಕೌತುಕಂಬಟ್ಟು ವಾದಿರಾಜಂ 
ಮನದೊಸಗೆ ಮಿಗೆ ಇಶಿಶುಮಹಿಮೆಗೆ ತಲೆದೂಗಿ ನಂದೀಶ್ವರಂಗೆ ಬಾಯಿನಂಗಳುಪಿ ಶಿವಾರಾಧನಂ 
ಗೆಯು ಯಥೋಚಿತಕ್ರಿಯೆಯಂ ಮೇಜರೆದು ಬಸವನ ನೇಮದಿಂದೊಗೆದನಪ್ಪುದಂ ಬಸವನೆಂದು 
ನಾಮಕರಣಂಗೆಯು ಜಾತ್ಯಂಧಕಂ ಕಡೆದಂತೆ, ದರಿದ್ರಂ ಸುರರತ್ನಮಂ ಕಂಡಂತೆ, ಸರುಜಂ 
ಸಂಜೀವನಮಂ ಸವಿದಂತೆ ಪರಮಾನಂದರಸಪರಿಪ್ಪು ತಮನಸ್ಕನಾಗಿರ್ದನಾಗಳ್ 


ವ|| ಆ ರೀತಿಯಲ್ಲಿನೋಡಿಹೃದಯವು ಹವ್ವನೆ ಹಾರಿದ ಹಾಗೆ ಆಗಿ ಆಶ್ಚರಗೊಂಡು, 
ಪಕ್ಕದಲ್ಲಿ ಮಲಗಿದ ಸಖೀಜನಗಳನ್ನು ಅಬ್ಬರಿಸುತ್ತ ಎಬ್ಬಿಸಿ, ಅಕ್ಕ ಪಕ್ಕದ ಮನೆಯ 
ವೃದ್ಧೆಯರಾದ ಪತಿವ್ರತಾಸ್ತ್ರೀಯರನ್ನು ಕರೆಯ ಕಳುಹಿಸಿ, ತನ್ನ ಪ್ರಾಣ ಪ್ರಿಯನಾದ 
ಮಾದರಸನನ್ನು ಬರಮಾಡಿಕೊಂಡು , ಸುತ್ತು ಮುತ್ತೆಲ್ಲ ಹರಡಿದ್ದ ಕಲ್ಪವೃಕ್ಷದ ಹೂವು 
ಗಳೆಂಬ ನಕ್ಷತ್ರ ಮಧ್ಯದಲ್ಲಿ ಪ್ರಕಾಶಿಸುತ್ತಿರುವ ಬಾಲಚಂದ್ರನಂತೆ ಶೋಭಿಸುತ್ತಿರುವ 
ಭಸ್ಮದಿಂದ ಶೋಭಿಸುವ ಹಣೆಯುಳ್ಳವನೂ , ರುದ್ರಾಕ್ಷ ಮಾಲೆಗಳಿಂದಲಂಕಾರಗೊಂಡ 
ಕಂಠವುಳ್ಳವನೂ , ಶಿವಲಿಂಗ ಧಾರಣೆಯಿಂದಕೂಡಿದ ಶೋಭಿಸುವ ಎದೆಯುಳ್ಳವನೂ , 
ಮುಗುಳು ನಗೆಯಿಂದ ಕೂಡಿದ ಮುಖ ಕಮಲವುಳ್ಳವನೂ , ಕಮಲದ ಎಸಳುಗಳೋ 
ಪಾದಿಯಲ್ಲಿರುವ ಕಣ್ಣುಗಳುಳ್ಳವನೂ , ಆಶ್ಚರಕರ ಚರಿತ್ರೆಯುಳ್ಳವನೂ , ಪರಿಶುದ್ಧ 
ಶರೀರವುಳ್ಳವನೂ ಆದ ಬಾಲಕನನ್ನು ತೋರಿಸುತ್ತ ಸಂಗಮೇಶ್ವರ ದೇವರು 
ಬಂದು ಮಾಡಿ ಹೋದುದೆಲ್ಲವನ್ನೂ ಸ್ವಪ್ನದಲ್ಲಿ ಕಂಡವಳಂತಾಗಿ, ಅದೆಲ್ಲವನ್ನು ( ನೆರೆದ) 
ಸರ್ವರೂ ಕೇಳಿ ಅಚ್ಚರಿಪಡುತ್ತಿರುವಂತೆ ತನ್ನ ಪತಿಯಾದ ಮಾದರಸನೊಡನೆ 
ಹೇಳುತ್ತಿದ್ದಳು. ಮಾದರಸನು ( ಅದೆಲ್ಲವನ್ನೂ ) ಕೇಳಿ ಅತ್ಯಂತಾಶ್ವರವನ್ನು ಹೊಂದಿ, 
ಮನೋಲ್ಲಾಸವು ಅಧಿಕಗೊಳ್ಳುತ್ತಿರಲು, ಬಾಲಕನ ಮಹತ್ತಿಗೆ ತಲೆದೂಗಿದವನಾಗಿ, 
ನಂದೀಶ್ವರನಿಗೆ ಬಾಗಿನವನ್ನು ಕಳುಹಿಸಿ, ಶಿವಾರಾಧನೆಯನ್ನು ಮಾಡಿ , ಯಥಾಯೋಗ್ಯ 
ವಾದ ಕ್ರಿಯೆಗಳಿಂದ ಮೆರೆದವನಾದನು . ಬಸವನ ನೋಂಪಿಯನ್ನು ಮಾಡಿ ಅವನ 
ಅನುಗ್ರಹಬಲದಿಂದ ಹುಟ್ಟಿದವನಾದುದರಿಂದ ` ಬಸವ ' ಎಂದು ನಾಮಕರಣವನ್ನು 


1 ಬೆ ( ಅ) 2 ಶಿಶುವು ನೋಡಿಮಿಗೆ( ಜ) 


FO 


ಬಸವರಾಜ ವಿಜಯಂ 


ಶಿವಧರ್ಮ ಶಿಶುರೂಪನಾಳುದೊ ಶಿವಾಚಾರ ಧರಾಭಾಗದೊಳ್ 
ಕುವರಂ ತಾನೆನಿಸಿ ಸಾರ ಶಿವತೇಜಂ ಮೂರ್ತಿಗೊಂಡಿರ್ದುದೋ 
ಶಿವನಾನಂದದಲಂಪು ತಾನೆ ಬಲಿಷ್ಪಂಚೆತ್ತುದೋ ಪೇಳಿಮೆಂ 
ಬ ವಿಚಾರಕ್ಕೆಡೆಯಾಗೆ ರಂಜಿಸಿದನಾ ನಂದೀಶನಾ ಬಾಲ್ಯದೊಳ್ 


೨೨ 


ಜಗದೊಳಗಣ ಶಿಶುಗಳ ಬಗೆ 
ಪೊಗದ ಮಹಾಮಹಿಮ ಶಿಶುವಿದೆಂದಳ್ಳಜಿಳಾ 
ಮೃಗನಯನೆ ನೋಡಿ ಸಂತಸ 
ಮೊಗೆತರೆ ಪೊಗಳ ಪ್ಪತೈದೆ ಮುದ್ದಿಸುತಿರ್ದಲ್ 


ವಂ ಅಂತು ಮುದ್ದಿಸಿ ಮುಂಡಾಡಿ ಪನ್ನೆರಡನೆಯ ದಿನದೊಳ್ ಸನ್ನುತೋತ್ಸವಂ ಮಿಗೆ 
ರನ್ನದೊಟ್ಟಿಲನಿಟ್ಟು ಕಟ್ಟಳ್ಳಂ ನಲಿದು 


ಸುಲಲಿತರೂಪ ಜೋ ಸುಗುಣಮುಂದಿರ ಜೋ ಸುಕೃತಾತ್ಮ ಜೋ ಸಮು 
ಜ್ವಲ ಶಿವಧರ್ಮ ಜೋ ಸರಸವಾಲ್ಮಯ ಜೋ ಸಕಳೇಶ ಜೋ ನಿರಾ 


ಮಾಡಿ , ಹುಟ್ಟುಗುರುಡನು ಕಣ್ಣನ್ನು ಪಡೆದಹಾಗೆ, ದರಿದ್ರನು ಚಿಂತಾರತ್ನವನ್ನು 
ಕಂಡಹಾಗೆ , ರೋಗಿಯು ಸಂಜೀವನವೆಂಬ ಗಿಡಮೂಲಿಕೆಯನ್ನು ತಿಂದಹಾಗೆ ಪರಮಾ 
ನಂದ ರಸದಿಂದ ವ್ಯಾಪ್ತಗೊಂಡ ಮನಸ್ಸುಳ್ಳವನಾಗಿ ಇದ್ದನು. ೨೨. ಶಿವಧರ್ಮವೇ 
ಈ (ಬಸವನೆಂಬ) ಮಗುವಿನ ರೂಪವನ್ನು ಹೊಂದಿರುವುದೋ , ಶಿವಾಚಾರವೇ 
ಭೂಭಾಗದಲ್ಲಿ ಈ ಕುವರನೆನಿಸಿಕೊಂಡಿರುವುದೋ , ಶ್ರೇಷ್ಠತರವಾದ ಪರಮೇಶ್ವರನ 
ತೇಜಸ್ಸು ಮೂರ್ತಿಗೊಂಡಿರುವುದೋ , ಶಿವನ ಆನಂದದ ಆಧಿಕ್ಯವೇ ತಾನು ಬಲಿತು 
ಮನೋಹರಾಕಾರ ಪಡೆಯಿತೋ ಹೇಳಿರಿ ಎಂಬ ಯೋಚನೆಗೆ ಆಸ್ಪದವಾಗಿ ಆ 
ವೃಷಭೇಶ್ವರನು ( ತನ್ನ ) ಆ ಶೈಶವಾವಸ್ಥೆಯಲ್ಲಿ ಪ್ರಕಾಶಿಸಿದನು. ೨೩ . ಚಂಚಲನೇತ್ರೆ 
ಯಾದ ಆ ಮಾದಲಾಂಬಿಕೆಯು ಜಗತ್ತಿನೊಳಗಿರುವ ( ಇನ್ನಿತರ) ಮಕ್ಕಳುಗಳ 
ರೀತಿಯನ್ನು ಪಡೆಯದ ಅತ್ಯಂತ ಮಹತ್ವವುಳ್ಳ ಶಿಶುವು ! ಎಂದು ಪ್ರೀತಿಯಿಂದ 
ನೋಡಿ ಸಂತೋಷಗೊಂಡು ಹೊಗಳಿ , ಆಲಿಂಗಿಸುತ್ತ ಚೆನ್ನಾಗಿ ಮುದ್ದಾಡುತ್ತ 
ಇದ್ದಳು. ವ|| ಈ ರೀತಿಯಲ್ಲಿ ಮುದ್ರಿಸಿ, ಮುಂಡಾಡಿ, ಆಲಿಂಗಿಸಿ, ಹನ್ನೆರಡನೆಯ 
ದಿನದಲ್ಲಿ ಸೋತ್ರಾರ್ಹವಾದ ವಿಶೇಷೋತ್ಸಾಹದಿಂದ ರತ್ನಖಚಿತ ತೊಟ್ಟಿಲಲ್ಲಿ ಹಾಕಿ 
ಅತಿಪ್ರೀತಿಯಿಂದ ನಲಿದಾಡಿ - ೨೪ . ಮನೋಹರಾಕಾರನೇ ಜೋ , ಸದ್ಗುಣಗಳಿಗಾ 
ಶ್ರಯನೇ ಜೋ , ಪುಣ್ಯಸ್ವರೂಪನೇ ಜೋ , ಪ್ರಕಾಶಮಾನವಾದ ಶಿವಧರ್ಮ 
ಸ್ವರೂಪನೇ ಜೋ , ಮನೋಹರವಾಕ್ಯರೂಪನೇ ಜೋ , ಸಮಸ್ತಕ್ಕೆ ಸ್ವಾಮಿ 


ತೃತೀಯಾಶ್ವಾಸಂ 


ಕುಲಮತಿಯುಕ್ತ ಜೋ ನಿಗಮಸನ್ನುತ ಜೋ ನಿರವದ್ಯಮೂರ್ತಿ ಜೋ 
ಬಲರಿಪುವಂದ್ಯ ಜೋ ಬಸವ ಜೋ ವಿಭು ಜೋಯೆನುತೊರ್ಪಿತೂಗಿದಳ 


ಮಂಗಳಾನ್ವಿತ ಜೋ ಮಹೀಸುತ ಜೋ ಮಹಾವ್ರತಜೋ ಸುರೋ 
ತುಂಗ ಸೇವಿತ ಜೋ ಶುಚಿತ ಜೋ ಸುಖಾಶ್ರಿತ ಜೋ ಸದಾ 
ಜಂಗಮಪ್ರಿಯ ಜೋ ಜಗನ್ಮಯ ಜೋ ಜಿಸ್ಮಯ ಜೋಯೆನು 
ತಂಗನಾಮಣಿ ಜೋಗುಳಂ ನಲವಾಡಿ ತೂಗಿದಳwಅ೦ 


ಶಿವನಂ ಜಾನಿಸುವಂತೆ ಕಣ್ಮುಗಿವನಂದೋರೊರ್ಮೆ ಮಾಯಾ ಪ್ರಪಂ 
ಚವಿದೆಲ್ಲಂ ಜಡನೆಂದು ನೋಡಿ ನಗುವಂತೋರೊರ್ಮೆ ಮಂದಸ್ಮಿತೋ 
ತೃವಮಂ ಬೀಜವನೊತ್ತಿ ಬಿಲ್ವಿಡಿವವೋಲ್ ಸದ್ಭಕ್ತಿಯಂ ಮುಟ್ಟಿ ಮಾ 
ಡುವನೋರೊರ್ವ ಕರಂಗಳಂ ತಳೆಯೆ ತನ್ಮಾದಾಂಬೆಯಾನಂದನಂ 
ಮುನಿಜನಮಾನಸಾಬ್ಬದೊಳೆ ತಾನೆಸೆವಂದವನಿಲ್ಲಿತೋರ್ಪನೆಂ 
ದೆನಿಸುತೆ ಕುಳ್ಳಿರುತ್ತೆಸೆವನುರ್ವಿಗೆ ರಾಗಮನಿತ್ತು ಮೆಲ್ಲಮೆ 


ಯಾದವನೇ ಜೋ , ಚಂಚಲರಹಿತ ಮತಿಯುಳ್ಳವನೇ ಜೋ , ವೇದಗಳಿಂದ ಹೊಗಳಿಸಿ 
ಲ್ಪಡುವವನೇ ಜೋ , ನಿರ್ದುಷ್ಟವಾದ ಶರೀರನೆ ಜೋ , ದೇವೇಂದ್ರನಿಂದ ವಂದಿಸಿ 
ಕೊಳ್ಳಲ್ಪಡುವವನೇ ಜೋ , ಬಸವಣ್ಣನೇ ಜೋ , ಪ್ರಭುವೇ ಜೋ , ಎನ್ನುತ್ತ 
ಶೋಭಾಯಮಾನವಾಗುವ ಹಾಗೆ ತೂಗಿದಳು. ೨೫ . ( ಪುನಃ) ಆ ಸ್ತ್ರೀ ಶ್ರೇಷ್ಟಳಾದ 
ಮಾದಲಾಂಬಿಕೆಯು ಪ್ರೀತಿಯಿಂದ ಮಂಗಳದಿಂದ ಕೂಡಿದವನೇ ಜೋ , ಭೂಲೋಕದ 
ಜನದಿಂದ ಕೊಂಡಾಡಲ್ಪಡುವವನೇ ಜೋ , ಅಧಿಕವಾದ ನಿಯಮಗಳನ್ನುಳ್ಳವನೇ ಜೋ , 
ದೇವತಾಶ್ರೇಷ್ಠರಿಂದ ಸೇವಿಸಲ್ಪಡುವವನೇ ಜೋ , ಶುಭ್ರವಾದ ಮುಗುಳುನಗೆ 
ಯುಳ್ಳವನೇ ಜೋ , ಸುಖಕ್ಕೆ ಆಶ್ರಯನಾದವನೇ ಜೋ . ಸತತವೂ ಜಂಗಮದಲ್ಲಿ 
ಪ್ರೀತಿಯುಳ್ಳವನೇ ಜೋ , ಜಗತ್ತ್ವರೂಪನಾದವನೇ ಜೋ ; ಮನ್ಮಥನನ್ನು ಜಯಿಸಿ 
ದವನೇ ಜೋ , ಎನ್ನುತ್ತ ಜೋಗುಳಗಳನ್ನು ಪ್ರೀತಿಯಿಂದ ಹಾಡಿ ತೂಗಿದಳು. 
೨೬ . ( ಈ ರೀತಿಯಲ್ಲಿ) ಆ ಮಾದಾಂಬೆ ಸಂತೋಷಗೊಳ್ಳುವ ಹಾಗೆಯೇ ( ಆ ಬಸವನ 
ಕೂಡ) ಶಿವನನ್ನು ಧ್ಯಾನ ಮಾಡುವವನಂತೆ ಒಮ್ಮೊಮ್ಮೆ ಕಣ್ಣು ಮುಚ್ಚುವನು . 
ಮಾಯೆಯಿಂದ ಕೂಡಿದ ಈ ಪ್ರಪಂಚವೆಲ್ಲವೂ ಜಡತ್ವರೂಪದ್ದೆಂದು ನೋಡಿನಗುವಂತೆ 
ಒಮ್ಮೊಮ್ಮೆ ಮುಗುಳುನಗೆಯನ್ನು ಬೀರುವನು. ಸದ್ಭಕ್ತಿಯನ್ನು ಒತ್ತಿ ಬಿಗಿಯಾಗಿ 
ಹಿಡಿದಿರುವನೋ ಎನ್ನುವಂತೆ ಒಮ್ಮೊಮ್ಮೆ ಕೈಗಳನ್ನು ಮುಷ್ಟಿಮಾಡಿ ಹಿಡಿದಿರುವನು, 
೨೭. ಆ ಬಸವೇಶ್ವರನು ಮುನಿಜನರುಗಳ ಮನಸ್ಸೆಂಬ ಕಮಲದಲ್ಲಿ ಪ್ರಕಾಶಿಸುವ 
ರೀತಿಯನ್ನು ಇಲ್ಲಿ ತೋರಿಸುತ್ತಿದ್ದಾನೆಂದೆನ್ನುವ ಹಾಗೆ ಕುಳಿತುಕೊಳ್ಳುತ್ತ ಶೋಭಿಸ 


೯೨ 


ಬಸವರಾಜ ವಿಜಯಂ 


೨೭ 


ಲನೆ ನಡೆವಂತೆ ದಟ್ಟಡಿಯಲ್ಲಿಡುವಂ ಶಿವತಂತ್ರ ' ವಾಕ್ಯವೊಂದು 
ದೆ ನಿಜಮದಲ್ಲದೆಲ್ಲ ತೊದಳೆಂಬವೊಲು ತೊದಲ್ಟಿನೋದಿಪಂ 
ಉಮ್ಮಳಿಪುದು ಪೊಡೆಮುಗುಳ್ಳುದು | 
ಕೆಮ್ಮುವುದಳ್ಳುದು ಜಿನುಂಗುವುದು ಸುಳ್ಳುದು ಜಾ .. 
ಡ್ಯಂ ಮೊಳೆವುದೆಂಬ ಬಗೆಗಳ 
ಸುಮ್ಮನಿಸವು ಬಸವನಲ್ಲಿ ಶೈಶವದೆಸೆಯೊಳ್ 


೨೮ 


ಎನ್ನಯ ತಂದೆ ಬಾರ ಮಿಸುಪನ್ನ ಸುಧಾನಿಧಿ ಮುದ್ದ ನೀವುದೆಂ 
ದೆನ್ನರಸಂಚೆ ನೀಂ ನಡೆವುದೆನ್ನಯ ಕಲರಚ್ಚಸೈಪೆನೋವು 
ಡೆನ್ನಯ ರಾಜಕೀರ ನುಡಿಯನ್ನ ಸುರತ್ನಮೆ ಕುಳ್ಳಿರೆಂದು ಚಿ 
ತಂ ನಲವೇಜತೆ ಮಾತೆ ಬಿಗಿಯಪ್ಪುತೆ ಮುದ್ದಿಪಳಾ ಕುಮಾರನಂ - 
ಅರಳೆಲೆ ಭಾಳದೊಳ್ಳುಣಿಯ ಕರ್ಣದೊಳಾಡೆ ಸುವರ್ಣಕುಂಡಲಂ 
ಚರಣದ ಗುಜ್ಜು ಗೆಜ್ಜೆ ಝಣರೆಂದೆನೆ ಶಿನೇವುರದಿಂಚರಂ ಪಳಂ | 


೨೯ 


ತಿದ್ದನು. ಭೂಲೋಕಕ್ಕೆ ಪ್ರೀತಿಯನ್ನು ಕೊಟ್ಟು ಮೆಲ್ಲಮೆಲ್ಲನೆ ನಡೆಯುವಹಾಗೆ 
ಒಲುಮೆಯಿಂದ ತಪ್ಪು ಹೆಜ್ಜೆಯನ್ನಿಡುತ್ತಿದ್ದನು. ಶಿವನಾಮಗಳಲ್ಲಿ ಹೇಳಲ್ಪಟ್ಟ 
ವಾಕ್ಯವೊಂದೇ ಸತ್ಯ ; ಅದಲ್ಲದೆ ಎಲ್ಲವೂ ತೊದಳು ಎಂದರೆ ಸುಳ್ಳು ಎಂಬ ಹಾಗೆ 
ತೊದಲುತೊದಲಾಗಿ ಮಾತನಾಡಿ ವಿನೋದಗೊಳಿಸುವನು. ೨೮ . ಬಸವಣ್ಣನಿಗೆ ಆ 
ಶೈಶವಾವಸ್ಥೆಯಲ್ಲಿ ಹೊಟ್ಟೆಯುಬ್ಬುವಿಕೆ, ಇಳಿಯುವಿಕೆ (ಮತ್ತು ) ಕೆಮ್ಮುವುದು, 
ಅಳುವುದು, ಜೀಗುಟ್ಟುವುದು , ನಿಟ್ಟುಸಿರುಬಿಡುವುದು , ರೋಗಮೊಳೆದೋರುವುದು 
ಎಂಬ ರೀತಿಗಳು ಉಂಟಾಗುತ್ತಿರಲಿಲ್ಲ. ೨೯ , ತಾಯಿಯಾದ ಮಾದಲಾಂಬಿಕೆಯು ಆ 
ಸುಕುಮಾರನಾದ ಬಸವಣ್ಣನನ್ನು ಎನ್ನ ತಂದೆಯೇ ಬಾರ, ಪ್ರಕಾಶಿಸುವ ಎನ್ನ ಕ್ಷೀರ 
ಸಾಗರವೇ ಬಾರ( ನನಗೆ) ಮುದ್ದನ್ನು ಕೊಡುಬಾರ ( ಎನ್ನುವಳು). ನನ್ನ ರಾಜ ಹಂಸವೇ , 
ನೀನು ನಡೆದಾಡುವುದು ನನ್ನ ಪುಷ್ಪ ಸದೃಶ ಕಣ್ಣುಗಳ ನಿರ್ಮಲ ಪುಣ್ಯವೇ , ಎನ್ನ 
ರಾಜಹಂಸವೇ ನೋಡು, ಎನ್ನ ಅರಗಿಣಿಯೇ ಮಾತನಾಡು, ನನ್ನ ಶ್ರೇಷ್ಠರತ್ನವೇ 
ಕುಳಿತುಕೊ - ಎಂದೆನ್ನುತ್ತ ಮನಸ್ಸು ಸಂತೋಷಗೊಳ್ಳುವಹಾಗೆ ಬಿಗಿಯಾಗಿ 
ಆಲಿಂಗಿಸುತ್ತ ಮುದ್ದಾಡುತ್ತಿದ್ದಳು. ೩೦ . ಅರಳೆಲೆಯ ಆಭರಣ ವಿಶೇಷವು ಹಣೆ 
ಯಲ್ಲಿ ಕುಣಿದಾಡುತ್ತಿತ್ತು . ಚಿನ್ನದ ಕರ್ಣಾಭರಣಗಳು ಕಿವಿಯಲ್ಲಿ ಅಲ್ಲಾಡುತ್ತಿದ್ದವು. 
ಕಾಲಿನಲ್ಲಿ ಗೆಜ್ಜೆಯ ಅಂದುಗೆಗಳು ರುಣಿರ್ ಎಂದು ಶಬ್ದ ಮಾಡುತ್ತಿದ್ದವು. 


1 ಮಂತ್ರ ( ದ) 2 ವೆ(ದ, ಗ, ಚ, ಮ ) 3 ನೂಪುರ (ಅ). 


ತೃತೀಯಾಶ್ವಾಸಂ 


ಚಿರೆ ಮೊಳೆವಲ್ಕರಂ ವಿನುಗೆ ಚೆಲ್ವ ಮುಗುಳ್ಳಗೆ ಮುದ್ದು ವೀಜಿತ ಕಾಲ 
ಇರಿಗೆಡೆಯಾಗಿ ಮಾತೆಯ ಕರಾಂಬುಜತಾಳಕೆ ನರ್ತಿಪಂ ಸುತಂ 
ಮಳಯೋರ್ವೀಭಟೀರಪ್ರಬಳವನದೊಳುದದ್ವಿಪೇಂದ್ರಾರ್ಭಕಂ ಪ್ರೊ 
ಜ್ವಳ ಪೂರ್ವಾಂದ್ರದೊಳ್ಳಾಸುರ ತರುಣದಿನಾಧೀಶಬಿಂಬಂ ಸುಧಾಬಿ 
ಸ್ಥಳದೊಳ್ಳಾಲಂ ಮರಾಳಂ ಬಳೆವವೊಲವನೀನಿರ್ಜರಾಗಾರದೊಳ್ಳಾಂ. 

ಬಳೆದ ಭದ್ರಂ ಪ್ರಕಾಶಂ ಶುಚಿತೆ ಬಳೆವಿನಂ ಕೂಡೆ ನಂದೀಶದೇವಂ - - ೩೧. 
ವ! ಅಂತು ಬಳೆವ ಬಸವರಸಂಗೆ ಗರ್ಭಾಷ್ಟಮಾಲ್ಬಂ ಸಂಪ್ರಾಪ್ತಮಾಗೆ ಮಾದಿರಾಜಂ 
ಮೌಹರ್ತಿಕರಂ ಬರಿಸಿ ತರುಣಂಗುಪನಯನೋಚಿತವಾಸರಮಂ ವಿಚಾರಿಸುತ್ತಮಿರ್ಪಾಗಳಧನ 
ದವನ ಬೆಳ್ಳನಕ್ಕೆ ಬೆಕ್ಕಸಂಬಟ್ಟು 

ಘನಸಂಭ್ರಮವೇನಿದು ಪೇ 
ಆನಕ ನಿಜಸ್ಥಿತಿಯನೆಂದು ಬೆಸಗೊಳೆ ಬಸವಂ 


ಕಾಲುಕಡಗಗಳ ಮಧುರಸ್ವರವೂ ಇದರೊಡನೆ ಕೂಡಿಕೊಂಡಿತ್ತು . ಮೊಳೆದೋರಿ 
ಹೊರಬರುತ್ತಿರುವ ಹಲ್ಲುಗಳು ಚೆನ್ನಾಗಿ ಪ್ರಕಾಶಿಸುತ್ತಿದ್ದವು. ಮನೋಹರವಾದ 
ಮುಗುಳುನಗೆಯಿಂದ (ನೋಡುವವರೆಲ್ಲರಿಗೂ ಪ್ರೀತಿಯುಂಟಾಗುವಂತೆ ಮಾಡು 
ತಿದ್ದನು. ಕಣ್ಣನ್ನೆ (ಕರಿ?) ಗೆ ಇಂಬಾಗಿ ತಾಯಿ ಹಾಕತಕ್ಕ ಕಮಲಸದೃಶವಾದ 
ಕೈಗಳ ತಾಳಕ್ಕೆ ( ಹೊಂದಿಕೆಯಾಗಿ) ಆ ಮಗನು ಕುಣಿದಾಡುತ್ತಿದ್ದನು. ೩೧. ಮಲಯ 
ಪರ್ವತದಶ್ರೀಗಂಧದ ದೊಡ್ಡ ಕಾಡಿನಲ್ಲಿ ಶ್ರೇಷ್ಠವಾದ ಆನೆಯ ಮರಿಯು ಬೆಳೆಯುವ 
ಹಾಗೂ , ಅತ್ಯಂತ ಉಜ್ವಲವಾದ ಪೂರ್ವದಿಕ್ಕಿನ ಪರ್ವತದಲ್ಲಿ ಪ್ರಕಾಶಮಾನವಾದ 
ಬಾಲಸೂರಿನ ಮಂಡಲವು ಬೆಳೆಯುವ ಹಾಗೂ , ಕ್ಷೀರಸಮುದ್ರದ ಸ್ಥಳದಲ್ಲಿ ಹಂಸ 
ಪಕ್ಷಿಯ ಮರಿಯು ಬೆಳೆಯುವ ಹಾಗೂ , ( ಆ) ಭೂಸುರೋತ್ತಮನಾದ ಮಾದರಸನ 
ಮನೆಯಲ್ಲಿ ಆ ಬಸವೇಶ್ವರನು ( ಅನುಕ್ರಮವಾಗಿ ) ಮಂಗಳವೂ , ತೇಜಸ್ಕೂ , 
ಪಾರಿಶುದ್ಧವೂ , ಸೇರಿಕೊಂಡು ಬೆಳೆಯುತ್ತಿದೆಯೋ ಎಂಬಂತೆ ವೃದ್ಧಿಗೊಳ್ಳುತ್ತಿದ್ದನು. 
[ಮಲಯ + ಉಲ್ವಭ್ರತ್ + ಪಟೀರ + ಪ್ರಬಳ + ವನ - ಮಲಯಪರ್ವತದಲ್ಲಿನ 
ಶ್ರೀಗಂಧದ ದೊಡ್ಡವನ. ಉದ್ಯತ್ + ದ್ವಿಪೇಂದ್ರ + ಅರ್ಭಕ -ಶ್ರೇಷ್ಟವಾದ ಆನೆಯ 
ಮರಿ] . ವ|| ಹೀಗೆ ಬೆಳೆಯುತ್ತಿರುವ ಬಸವರಾಜನಿಗೆ ಎಂಟು ವರ್ಷಗಳ ವಯಸ್ಸು 
ಪ್ರಾಪ್ತವಾಗಲಾಗಿ , ಮಾದಿರಾಜನು ಜೋತಿಷ್ಯರನ್ನು ಬರಮಾಡಿಕೊಂಡು, ಮಗನಿಗೆ 
ಉಪನಯನದ ಊರ್ಜಿತವಾದ ಕರ್ಮವನ್ನು ಮಾಡಲು ಉತ್ತಮ ಮುಹೂರ್ತದ 
ದಿನವನ್ನು ವಿಚಾರಿಸುತ್ತಿರುವಾಗ ( ತಂದೆಯ ಈ ಕಾರ್ಯಾರಂಭವನ್ನು ) ಬಸವಣ್ಣನು 
ತಿಳಿದು ತಂದೆಯಾದ ಮಾದರಸನ ಮರುಳುತನಕ್ಕೆ ಆಶ್ಚರ ಪಟ್ಟವನಾಗಿ 
೨೨. ' ತಂದೆಯೇ , ಈ ಸಂಭ್ರಮವೇನು ? ನಿಜ ಸ್ಥಿತಿಯನ್ನು ಹೇಳು ಎಂದು 
ಬಸವಣ್ಣನು ಕೇಳಲಾಗಿ , ಮಾದರಸನು ಮಗನೇ , ನಿನಗೆ ಉಪನಯನವರು 


ಬಸವರಾಜ ವಿಜಯರಿ 


೩೨ 


ತನುಭವ ನಿನಗುಪನಯನದ 
ದಿನವಾದುದು ಮಾಳ್ವೆನೆಂದನಾ ಮಾದರಸಂ 
ವಂ ಎನೆ ಬಸವರಾಜ ಮುಗುಳಗೆ ನಕ್ಕು 
ಒಡಲುಪವಾಸದ ಪೆರ್ಚಿ೦ 
ದಡರ್ದುದೊ ಘನ ಪೈತ್ಯಮಕಟ ನಿನ್ನಯ ಶಿರಮಂ 
ಮೃಡನೆನಗೆಸಗಿದ ದೀಕ್ಷೆಯ 
ನೆಡೆಯೊಅದೀಗಳೇನನಾಳೋಚಿಸಿದ್ದೆ 
ಹರದೀಕ್ಷೆಯಾಂತ ಮಹಿಮಂ 
ಪರದೀಕ್ಷೆಯನಾಶಗೈವನೇ ಬಿಡು ಧರಣೀ 
ಶ್ವರ ಪಟ್ಟಂಬಡೆದೊಪ್ಪುವ 
ನರಪತಿಯಾ ಮಿಕ್ಕ ಪದಕೆ ಬಗೆದಂದವನೇ 
ವಿಮಳ ಶಿವಭಕ್ತಿವಡೆದು 
ತಮನಿಡುವನೆ ಮನಮನನ್ಯಭಕ್ತಿಗೆ ಸುಮನೋ 
ದ್ರುವದ ನೆಳಲೊಂದಿದವನ 

ಮಹೀಜದ ಬಳಿಯ ನೆಳಲನೇಂ ಸಾರ್ದಪನೇ 
ಶಿವಮತಮನೊಲ್ಲು ಸೇವಿಪ 
ಶಿವಭಕ್ತಂ ಭವಿಮತಕ್ಕೆ ಬಗೆದಾರ ಕೇ 

ವಿಮಳ ಸಂಜೀವನಮಂ 
ಸವಿದಾತಂ ಕ್ಷುದ್ರರಸಮನೇನೊ ಪನೇ 


ಮಾಡುವುದಕ್ಕೆ ಯೋಗ್ಯದಿನವು ಪ್ರಾಪ್ತವಾಗಿದೆ. ( ಆದ್ದರಿಂದ) ಅದನ್ನು ಮಾಡುತ್ತೇನೆ' 
ಎಂದನು . ವ|| ಹೀಗೆನ್ನಲು ಬಸವಣ್ಣನು ಮುಗಳಗೆ ನಕ್ಕು - ೩೩ . ಹೊಟ್ಟೆಯ 
ಉಪವಾಸದ ಹೆಚ್ಚುವಿಕೆಯಿಂದ ಹೆಚ್ಚಾದ ಪಿತ್ತವೇನಾದರೂ ನಿನ್ನ ತಲೆಯನ್ನು 
ಅಡರಿದೆಯೋ ! ಅಯ್ಯೋ !! ಪರಮೇಶ್ವರನೇ ಈ ಸ್ಥಳದಲ್ಲಿ ನನಗೆ ಮಾಡಿದ 
ಶಿವದೀಕ್ಷೆಯನ್ನು ಮರೆತು ಇದೇನನ್ನು ಯೋಚಿಸುತ್ತಿರುವೆಯಪ್ಪಾ ! ೩೪. ಶಿವ 
ದೀಕ್ಷೆಯನ್ನು ಪಡೆದ ಮಹಿಮನು ಅನ್ಯದೀಕ್ಷೆಗೆ ಆಶಿಸುತ್ತಾನೆಯೇ ? ( ನಿನ್ನ ಕಾಲ್ಯಾ 
ರಂಭವನ್ನು ) ಬಿಡು. ರಾಜ ಪಟ್ಟವನ್ನು ಹೊಂದಿ ಶೋಭಿಸುವ ರಾಜನು ಇನ್ನಿತರ 
ಪದವಿಗಳಿಗೆ ಮನಸ್ಸು ಮಾಡುವನೇ ? ೩೫ . ನಿರ್ಮಲ ಶಿವ ಭಕ್ತಿಯನ್ನು ಆಚರಿಸುವ 
ಉತ್ತಮ ( ಭಕ್ತ ) ನು ಇತರ ದೇವತಾ ಭಕ್ತಿಗೆ ಮನಸ್ಸು ಮಾಡುತ್ತಾನೆಯೋ ? 
ಕಲ್ಪವೃಕದ ಛಾಯೆಯನ್ನು ಆಶ್ರಯಿಸಿದವನು ಸಾಧಾರಣವಾದ ಇನ್ನಿತರ ಮರದ 
ಸಮಿಾಪದ ನೆಳಲನ್ನು ಆಶ್ರಯಿಸುವನೇ ? ೩೬ . ಶಿವಸಂಬಂಧವಾದ ( ವೀರಶೈವ) 
ಮತವನ್ನು ಪ್ರೀತಿಸಿ ಸೇವಿಸುವ ಶಿವಭಕ್ತನಾದವನು ಭವಿಮತಕ್ಕೆ ( ಅಲಿಂಗಿ ಮತಕ್ಕೆ ) 
ತನ್ನ ಮನಸ್ಸನ್ನು ಕೊಡುವುದಿಲ್ಲ .ಕೇಳು: ನಿರ್ಮಲವಾದ ಸಂಜೀವನವನ್ನು ಸೇವಿಸಿದವನು 


ತೃತೀಯಾಶ್ವಾಸಂ 


ಹರಸೇವೆಗೈವ ಸುಕೃತಿಗೆ 
ಸುರಸೇವೆಯನೊಲ್ಲು ಮಾಳ್ವ ಸಮನೆ ಮಹಾ 
ಗಿರಿಯಂ ಸೇವಿಪ ಸಿಂಹಕೆ 
ಮೊರಡಿಯ ಸೇವಿಪ ಮೊಲಂ ವಲಂ ಪಾಸಟಿಯೇ 


ರುದ್ರಮುದ್ರೆವಡೆದಾತನಂಗದೊಳ್ 
ಕುದ್ರಮುದ್ರೆಗೆಳಸಂ ಧರಿತ್ರಿಯೊಳ್ 
ಭದ್ರವಾದ ನೃಪಚಿಕ್ಕಮಾಂತವಂ 
ಶೂದ್ರಚಿಹ್ನಧರನಾಗಲೋಲ್ಪನೇ 


೩೮ 


ವ|| ಎಂದು ನುಡಿದ ಬಸವರಾಜನ ಭಕ್ತಿರಸವಿಸರವಿಲುಳಿತಾಲಾಪಮಂ ಕೇಳು ತದಾಶಯ 
ಮನನುಸರಿಸುತಾದರಂ ವಿಗೆ ಮಾದರಸನಿಂತೆಂದಂ 


ದ್ವಿಜಮುದ್ರೆಯೆಂಬುದಭವನ 
ನಿಜಮುದ್ರೆ ದಲನ್ಯಮುದ್ರೆಯಿದಯರವಂ 
ಸುಜನಜನವನಧಿರಾಕಾ 
ತ್ರಿಜ ಪೇಳ್ವೆಂ ಕೇಳ್ಳುದಾಗ್ರಹಮನುಳಿದೀಗಳ 
ಮುರಭಿತೇಶಂಗಳಿಂ ಮಾಡಿದ ಪುರಿಯುಪವೀತಂ ತದಂಗಾಸ್ನಿದಂಡಂ 
ಕರದಾಪಾಡಂ ನೃಸಿಂಹ್ವಾಜಿನಮದು ಪದಪಿರಿ ತಾಳ ಕೃಷ್ಣಾಜಿನಂ ಭಾ 


ಕುದ್ರ ಮೂಲಿಕೆಯ ರಸವನ್ನು ಕುಡಿಯವನೇ ? ೩೭ . ಶಿವನ ಸೇವೆಯನ್ನಾಚರಿಸುವ 
ಪುಣ್ಯಶಾಲಿಗೆ ಇತರ ದೇವತೆಗಳ ಸೇವೆಯನ್ನು ಪ್ರೀತಿಸಿ ಆಚರಿಸುವವನು ಸಮಾನ 
ವಾದಾನೆಯೆ ? ದೊಡ್ಡ ಪರ್ವತವನ್ನು ಆಶ್ರಯಿಸಿಕೊಂಡಿದ್ದ ಸಿಂಹಕ್ಕೆ ಮೊರಡಿಯನ್ನು 
ಆಶ್ರಯಿಸಿಕೊಂಡಿರುವ ಮೊಲವು ಸಮಾನವಾದೀತೇ ? ೩೮. ಶಿವ ಮುದ್ರೆಯನ್ನು 
ಅಂಗದಲ್ಲಿ ಪಡೆದುಕೊಂಡಿರುವವನು ( ಇತರ ) ಕ್ಷುದ್ರವಾದ ಮುದ್ರೆಗಳಿಗೆ ಇಚ್ಚಿಸುವುದಿಲ್ಲ. 
ಈ ಭೂಮಿಯಲ್ಲಿ ಮಂಗಳಕರಗಳಾದ ರಾಜಮುದ್ರೆಯನ್ನು ಹೊಂದಿದವನು ಶೂದ್ರ 
ಚಿಹ್ನೆಗಳನ್ನು ಧರಿಸಲು ಒಪ್ಪುವನೇ ? ವ|| ಹೀಗೆಂದು ಮಾತನಾಡತಕ್ಕ ಬಸವಣ್ಣನ 
ಭಕ್ತಿ ರಸ ರಾಶಿಯಲ್ಲಿ ವ್ಯಾಪ್ತಗೊಂಡು ಮಾತನಾಡುವ ಮಾತನ್ನು ತಂದೆಯಾದ 
ಮಾದರಸನು ಕೇಳಿ, ಅವನ ಮನೆಭಿಪ್ರಾಯವನ್ನನುಸರಿಸಿ, ವಿಶೇಷಾದರದಿಂದ ಹೀಗೆ 
ಹೇಳಿದನು : ೩೯ . ಸತ್ಪುರುಷರೆಂಬ ಸಮುದ್ರಕ್ಕೆ ಪೌರ್ಣಮಿಯ ಚಂದ್ರನಂತಿರುವ 
ಒಸವೇಶ್ವರನೇ , ದ್ವಿಜ ಸಂಬಂಧವಾದ ಚಿಹ್ನೆಯೆಂಬುದು ಪರಮೇಶ್ವರನ ನಿಜವಾದ 
ಮುದ್ರೆಯೇ ಅಲ್ಲವೇ ! ಅದು ಇತರ ದೇವತಾ ಚಿಹ್ನೆ ನಿಶ್ಚಯವಾಗೂ ಅಲ್ಲ. ಇದರ 
ರೀತಿಯನ್ನು ಹೇಳುತ್ತೇನೆ. ಕೋಪವನ್ನು ಬಿಟ್ಟು ಕೇಳು : ೪೦ . ಎಲೈ ಮಗನೇ , 
ವಿಷ್ಣುವಿನ ಕೂದಲುಗಳಿಂದ ಮಾಡಿದ ಹುರಿಯೇ ಯಜ್ಯೋಪವೀತ ; ಆ ವಿಷ್ಣುವಿನ 


ಬಸವರಾಜ ವಿಜಯಂ 


ಸುರ ಭಿಕ್ಷಾಪಾತ್ರೆ ಪದ್ಯೋದ್ಭವನ ಪೃಥುಕಪಾಲಂ ವಲಂ ತಾನಿದಾ ಶಾಂ 
ಕರ ಚಿಹ್ನಂ ಪುತ್ರ ಗಾಯತ್ರಿಗೆ ಹರನಧಿದೈವಂ ದ್ವಿಜಂ ಭರ್ಗನಂಶಂ 


೪೦ 


ಪವನಸಖಂ ರುದ್ರಾಂಗಂ 
ಕುವರ ಮಖಾನಲಸಮರ್ಚನೀಶನಿದೆಲ್ಲಂ 
ಪ್ರವಿದಿತಮಾಮ್ಮಾಯದೊಳಿದ 
ನವಧರಿಸಿ ಕುಮಾರ ಮಾಳ್ವುದೆನ್ನ ಭಿಮತಮಂ 


ಇದನಜಿದೊಡೆ ಪಳಿಯದಿರ 
ರ್ಸದಮಳಗುಣವಿಪ್ರರದವನೆನ್ನಯ ನುಡಿಯಂ 
ಷದೆದಪ್ಪುಕೈವುದೆಂದೆನೆ 
ಮೃದುಹಸನಂ ವಿಸಾಗೆ ಬಸವರಾಜು ನುಡಿದಂ 


ಎಲೆ ತಾತ ಮೂಢಜನದೊಡ 
ನಲಸದೆ ನೀನಾಡಿ ಮೂಢತೆಗೆ ಪಕ್ಕಾ 
ನೆಲೆಯಆ ಯದ ನಿನ್ನ ಮನೆ 
ಮಲಿನಂ ಪರಿವಂತಿರೋರೆವೆನಾಲಿಸು ನಿಜವ 


ಶರೀರದಲ್ಲಿನ ದಂಡದಂತಿರುವ ಮೂಳೆಯೇ ಕೈಯಲ್ಲಿ ಧರಿಸುವ ಮುತ್ತುಗದ 
ದಂಡ ; ಆ ನರಸಿಂಹನ ಚರ್ಮವೇ ಪ್ರೀತಿಯಿಂದ ಧರಿಸಿದ ಮೃಗಾಜಿನ ; 
ಬ್ರಹ್ಮನ ವಿಶಾಲವಾದ ತಲೆಯ ಬುರುಡೆಯೇ ಕೈಯಲ್ಲಿ ಹಿಡಿಯುವಶ್ರೇಷ್ಠ ಭಿಕ್ಷಾ 
ಪಾತ್ರೆ ; ಇದು ನಿಶ್ಚಯವಾಗಿ ಶಂಕರನ ಸಂಬಂಧವಾದ ಚಿಹ್ನೆಯೇ ಆಗಿದೆ. 
“ ಓಂ ತತ್ತು ವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋಯೋನಃ. 
ಪ್ರಚೋದಯಾತ್ ' ಎಂಬ ಇಪ್ಪತ್ತುನಾಲ್ಕಕ್ಷರಗಳ ಗಾಯತ್ರೀ ಮಂತ್ರಕ್ಕೆ 
ಪರಮೇಶ್ವರನೇ ಅಧಿದೇವತೆ, ಬ್ರಾಹ್ಮಣನು ಪರಶಿವನ ಅದಿಶೋದ್ಭವನೇ ಆಗಿದ್ದಾನೆ. 
೪೧. ಕುಮಾರನೇ , ಅಗ್ನಿಯು ರುದ್ರನ ( ಅಷ್ಟ ಶರೀರಗಳಲ್ಲಿ) ಒಂದು ಶರೀರ. 
ಪರಮೇಶ್ವರನು ಯಜ್ಞಾಗಿ ಮುಖದಿಂದಲೇ ಪೂಜಿಸಲ್ಪಡುವವನಾಗಿದ್ದಾನೆ. ಈ 
ವಿಷಯವೆಲ್ಲವೂ ವೇದದಲ್ಲಿ ಪ್ರಸಿದ್ದವಾಗಿರುವ ಅಂಶ. ಇದನ್ನು ಮನಸ್ಸಿಗೆ ತಂದು 
ಕೊಂಡು ನನ್ನ ಮನೋಬಯಕೆಯನ್ನು ನೆರವೇರಿಸು. ೪೨. ಈ ರೀತಿಯ ನಿನ್ನ 
(ದ್ವಜಕರ್ಮ ತಿರಸ್ಕಾರದ) ವಿಷಯವನ್ನು ಸದ್ಗುಣ ಭರಿತರಾದ ಬ್ರಾಹ್ಮಣರುಗಳು 
ತಿಳಿದರೆ ದೂಷಿಸದಿರುವರೇ ? ಆದುದರಿಂದ ನಾನು ಹೇಳುವ ಮಾತನ್ನು ಪ್ರೀತಿಯಿಂದ 
ಅಂಗೀಕರಿಸು ' ಎಂದು ಆ ಮಾದರಸನು ಹೇಳಲು ಬಸವರಾಜನು ಮುಗುಳುನಗೆ 
ಮುಖದಲ್ಲಿ ಪ್ರಕಾಶಿಸುತ್ತಿರಲು ಹೀಗೆ ಹೇಳಿದನು . ೪೩ . 'ಎಲೈ ತಂದೆಯೇ , ನೀನು 
ಮೂಢಜನರ ಅಭಿಪ್ರಾಯಗಳನ್ನು ಆಲಸ್ಯ ಪಡದೆ ಮಾತನಾಡಿ ಮೌಡ್ಯತೆಗೆ ಗುರಿಯಾದೆ. 
ನಿಜಾಂಶವನ್ನು ತಿಳಿಯದ ನಿನ್ನ ಮನಸ್ಸಿನ ಮಲಿನತೆಯು ನಾಶವಾಗುವ ಹಾಗೆ ಹೇಳು 


ತೃತೀಯಾಶ್ವಾಸಂ 


ಶ್ರೀ ಲೀಲಾಕರಕ್ಕಷ್ಟಕೇಶವಲಸತ್ಯೇಶಕ್ಕೆ ರಂಡಾಂಗನಾ 
ವ್ಯಾಲೋಲತ್ಕರಕೃಷ್ಟತಂತು ಹರನಿರ್ಭಗತಿಪದ್ವಿಷ್ಟು ಕಂ 
ಕಾಲಕ್ಕಲ್ಪನೃಭಗ್ನಮನ್ಯತರುಕಾಷ್ಯಂ ವೀರ ವಿಧ್ವಸ್ತಗ. 
ರ್ವಾಲಂಕಾರನೃಸಿಂಹಚರ್ಮಕೆ ಪುಳಿಂದಧ್ವಸ್ತಕೃಷ್ಣಾಜಿನಂ 


ವಿತತಾವಾಯ ಸರೋಜಸಂಭವ ಶಿರಃಪಾತ್ರಕ್ಕೆ ತಾರ್ಣಪ್ರಕ 
ಲ್ಪಿತ ಪರ್ಣಸ್ಸುಟಿಕಾಖ್ಯ ಪಾತ್ರೆ ಸಮವೆಂಬೈ ತಾತ ನಿನ್ನಜ್ಞತಾ 
ಸ್ಥಿತಿಗಾಂ ವಿಸ್ಮಿತನಾದವೆಂ ಮಗುಳೆ ತಾಯಿಗಂಗಾಧಿದೇ 
ವತೆಗಳ ಬೇಜನೆ ಪಂಚವರ್ಣಶಿವಸನ್ಮಂತ್ರಕ್ಕದೇಂ ಸಾಟಿಯೇ 


9 


ಶಿವನಾತ್ಮಪ್ರಭುವಾಗೆ ಲೆಕ್ಕಿಸದೆ ಕಂಜಾಕ್ಷಾಜಶಕ್ರಾದ್ಯರಂ 
ತವೆ ಬಾಳ್ವಂ ದ್ವಿಜನೀಶನಂಶವುಳಿದಾತು ಪ್ರಾಕೃತಂ ಪಾವಕಂ 


ತೇನೆ. ನಿಶ್ಚಯವನ್ನು ಕೇಳು'' ( ಎಂದನು). ೪೪. ಲಕ್ಷ್ಮಿಯ ಲೀಲೆಯಿಂದ ಕೂಡಿದ 
ಕೈಯಿಂದ ಸೆಳೆಯಲ್ಪಟ್ಟ ವಿಷ್ಣುವಿನ ಪ್ರಕಾಶಮಾನವಾದ ಕೇಶಕ್ಕೆ ವಿಧವಾಸ್ತ್ರೀಯರ 
ಚಂಚಲವಾದ ಹಸ್ತದಿಂದ ಹೊಸೆಯಲ್ಪಟ್ಟ ದಾರವು ಸದೃಶವೇ ? ಪರಶಿವನಿಂದ ಮುರಿ 
ಯಲ್ಪಟ್ಟ ಶ್ರೀಪಾದವುಳ್ಳ ವಿಷ್ಣುವಿನ ಕಂಕಾಳವೆಂಬ ಮೂಳೆಗೆ ಅಲ್ಪನಾದ ಮನುಷ್ಯ 
ನಿಂದ ಮುರಿಯಲ್ಪಟ್ಟ ಕಾಡು ಮರವಾದ ಮುತ್ತುಗದ ಕಟ್ಟಿಗೆಯು ಸಮಾನವೇ ? 
ವೀರಭದ್ರೇಶ್ವರನಿಂದ ನಾಶಗೊಳಿಸಲ್ಪಟ್ಟ ಗರ್ವವನ್ನೇ ಅಲಂಕಾರಗೊಳಿಸಿಕೊಂಡಿದ್ದ 
ನಾರಸಿಂಹನ ಚರ್ಮಕ್ಕೆ ಬೇಡರಿಂದ ಧ್ವಂಸಗೊಳಿಸಲ್ಪಟ್ಟ ಜಿಂಕೆಯ ಚರ್ಮವು 
ಸದೃಶವೇ ? ೪೫ . ವಿಸ್ತಾರವಾದ ವೇದಗಳನ್ನು ಸುರಿದ ವೇದಪುರುಷನಾದ ಬ್ರಹ್ಮನ 
ಕಪಾಲಕ್ಕೆ ತೃಣ ಸಂಬಂಧದಿಂದ ಕೂಡಿದ ಎಲೆಯ ದೊನ್ನೆ ಸಮಾನವೆನ್ನುವೆಯಾ ? 
ಅಪ್ಪಾ , ಈ ನಿನ್ನ ಅಜ್ಞಾನ ಸ್ಥಿತಿಗೆ ನಾನು ವಿಸ್ಮಿತನಾಗಿದ್ದೇನೆ, ಮತ್ತು ನೀನು ಹೇಳಿದ 
ಆ ಗಾಯತ್ರೀ ಮಂತ್ರಕ್ಕೆ ಆವಯವವಾದ ಬೇರೆ ದೇವತೆಗಳು ಇರುವಾಗ ಪಂಚವರ್ಣದ 
“ನಮಃ ಶಿವಾಯ ' ಎಂಬ ಶ್ರೇಷ್ಠ ಮಂತ್ರಕ್ಕೆ ಆ ಗಾಯಿತ್ರಿ ಮಂತ್ರವು ಹೇಗೆ 
ಸಮನಾದೀತು ? [ ಪಂಚಾಕ್ಷರೀ ಮಂತ್ರವು ಶಿವಾಂಶವುಳ್ಳದ್ದಾಗಿಯೂ , ಗಾಯತ್ರಿ 
ಮಂತ್ರವು ಶಕ್ಯಂಶವುಳ್ಳದ್ದಾಗಿಯೂ ಇರುವುದೆಂದು ತಾತ್ಪರ , ಗಾಯತ್ರಿಯು 
ಶಿವನ ಅಂಗವಲ್ಲವೆಂದು ತಂದೆಯ ಮಾತನ್ನು ಖಂಡಿಸುತ್ತಾನೆ] ೪೬ . ಪರಮೇಶ್ವರನು 
ಸ್ವಾಮಿಯಾಗಿರುವಾಗ ವಿಷ್ಣು , ಬ್ರಹ್ಮ ಇಂದ್ರಾದಿಗಳೇ ಮೊದಲಾದವರುಗಳನ್ನು 
ಲಕ್ಷಕ್ಕೆ ತಾರದೆ ಚೆನ್ನಾಗಿ ಬದುಕುವವನು ಈಶ್ವರಾಂಶದಿಂದಕೂಡಿದ ದ್ವಿಜನೆನಿಸುವನು . 
ಉಳಿದವನು ಪ್ರಾಕೃತ ದ್ವಿಜನೆನಿಸುವನು , ಬೆಂಕಿಯೂ ಕೂಡ ಶಿವನ ಒಂದು ಅಂಗವೇ 
ಅಹುದು ! ( ಅವನು ) ವೀರಭದ್ರೇಶ್ವರನಿಂದ ಸುಹಾರಗೊಳಿಸಲ್ಪಟ್ಟ ನಾಲಿಗೆಯುಳ್ಳವರು 


ಬಸವರಾಜ ವಿಜಯಂ 


೪೬ 


ಶಿವನಂಗಂ ಗಡ ವೀರಭದ್ರಹೃತಜಿಹ್ವಂ ಪೇಳದೆಂತಾದನ 
ಜ್ಞವಿಮೋಪಾಸ್ಪದನಾದ ನಿನ್ನ ನುಡಿಗೊಲ್ದಾನೆಂತು ಮುಯ್ಯಾಂತಪಂ 
ಪರಮ ಶಿವತತ್ತ್ವಚಿದ್ರಸ 
ಭರಿತನನೇಗೆಯ್ಯುದಜ್ಜನದುರ್ವಚನಂ 
ಸುರುಚಿರರುಚಿಭಾಸುರಭಾ 
ಸ್ಕರನಂ ಕೌಶಿಕವಿರಾವಮೇದಪುದೊ 


ತಾಪಸ ದಧೀಚಿ ಗೌತಮ 
ಶಾಪಾನಲದಗ್ಧರೊಗೆದು ಕಲಿಯುಗದೊಳಸ 
ದ್ವಾ ಪಾರರತರ್ನಿಂದಿಪ 
ರೇಪೊಳ್ಳುಂ ಗಿರಿಶಭಕ್ತರಂ ಭೂತಳದೊಳ್ 


೪೮ 


ಮುನಿಪ ದಧೀಚಿ ಗೌತಮಮುಖರ್ಶಿವಭಕ್ತರಜಸ್ರಮಿ ದ್ವಿಜಾಂ 
ಕನಮನವಜ್ಞೆಗೈಯದೊಡಲೊಳೆದಿರ್ದಪರೆಂಬೆಯಷ್ಟೊಡಂ 
ವಿನಿಯುತವಾದುದಾದಿಯೊಳೆ ಕೇಳವರ್ಗಾ ದ್ವಿಜಮುದ್ರೆ ಮತ್ತೆ ಪಾ 
ವನ ಶಿವಮುದ್ರೆ ಯುಕ್ತಮದು ಮುನ್ನಭವಾಂಕವನೊಲ್ಲು ತಾಳ ವಂ 


೪೯ 


ಹೇಗಾದನು ಹೇಳು ? ಮೂಢ ಜನರ ಅಜ್ಞಾನಕ್ಕೆ ಕಾರಣನಾಗಿರುವ ನಿನ್ನ ನುಡಿಗೆ 
ಒಲಿದು ನಾನು ಯಾವ ರೀತಿಯಲ್ಲಿ ಪುರಸ್ಕಾರಕೊಡಲಿ. [ವೀರಭದ್ರನು ದಕ್ಷಯಾಗದಲ್ಲಿ 
ಅಗ್ನಿಯ ನಾಲಿಗೆಯನ್ನು ಕತ್ತರಿಸಿದನೆಂಬ ಕಥೆಯು ಇಲ್ಲಿ ಗ್ರಹಿಸಲ್ಪಟ್ಟ ಕಥೆ] 
೪೭. 'ಶ್ರೇಷ್ಟವಾದ ಶಿವತತ್ತ್ವವೆಂಬ ಜ್ಞಾನರಸದಿಂದ ತುಂಬಿರುವಂಥವನನ್ನು ಮೂಢ 
ಜನರ ದುರ್ವಚನಗಳು ಏನು ಮಾಡುತ್ತವೆ ? ಅತ್ಯಂತ ಮನೋಹರ ಕಿರಣಗಳಿಂದ 
ಪ್ರಕಾಶಮಾನನಾದ ಸೂರನನ್ನು ಗೂಬೆಯ ಕೆಟ್ಟ ಕೂಗು ಏನು ಮಾಡುವುದು . 
[ಗೂಬೆಯು ತನ್ನ ಕಣ್ಣು ಹಗಲು ಹೊತ್ತು ಕಾಣದಿರುವುದಕ್ಕೆ ಸೂರನ ಪ್ರಖರಕಿರಣಗಳೇ 
ಕಾರಣವಾದ್ದರಿಂದ ಅದು ಸೂರನನ್ನು ಶಪಿಸುತ್ತದೆಂಬ ಗ್ರಹಿಕೆಯುಂಟು.] 
೪೮. ತಾಪಸರಾದ ದಧೀಚಿ, ಗೌತಮರುಗಳ ಶಾಪಾಗ್ನಿಯಿಂದ ಸುಡಲ್ಪಟ್ಟವರು 
ಕಲಿಯುಗದಲ್ಲಿ ಹುಟ್ಟಿ ಅವ್ಯವಹಾರದಲ್ಲಿ ಆಸಕ್ತರಾಗಿ ಭೂತಳದಲ್ಲಿ ಯಾವಾಗಲೂ 
ಶಿವನ ಭಕ್ತರನ್ನು ದೂಷಿಸುತ್ತಾರೆ. ೪೯ . ನಿರಂತರವೂ ಶಿವಭಕ್ತರಾದ ದಧೀಚಿಗೌತಮ 
ಮೊದಲಾದ ಮಹರ್ಷಿಗಳು ಈ ಬ್ರಾಹ್ಮಣ ಚಿಹ್ನೆಯನ್ನು ತಿರಸ್ಕರಿಸದೆ ದೇಹದಲ್ಲಿ 
ಧರಿಸಿ ಇದ್ದರು. ಹೀಗೆನ್ನುವುದಾದರೂ ( ತಂದೆಯೇ ಕೇಳು: ಆ ಗೌತವಾದಿ ಋಷಿಗಳಿಗೆ ಆ 
ಪ್ರಾಕೃತ ಬ್ರಾಹ್ಮಣ ಚಿಹ್ನೆಯು ಮೊದಲಲ್ಲಿ ಪ್ರಾಪ್ತವಾಯಿತು. ಪುನಃ ಶಿವ ಚಿಹ್ನೆಯು 
ಪ್ರಾಪ್ತವಾಯಿತು. ಅದು ಉಚಿತವೇ ಆಗಿದೆ. ಪೂರ್ವದಲ್ಲಿ ಶೈವ ಚಿಹ್ನೆಯನ್ನು ಪ್ರೀತಿಸಿ 


. 


D 


ತೃತೀಯಾಶ್ವಾಸಂ 


ತಳೆಯಲ್ಲದು ವಿಪ್ರಮುದ್ರೆಯನದು ಮೇಣ್ ರಾಜಚಿಹ್ವಾಂಕಿತರ 
ತಳೆಯಕ್ಕನೆ ಶೂದ್ರವೇಷವನಣಂ ತಚೂದ್ರಚಿಹ್ವಾಂಕಿತಂ 
ತಳೆಯಲ್ಕಕ್ಕನಿಳೇಶವೇಷದಿರವಂ ಕೇಳಂತೆ ತತ್ವಾಪಸರ್‌ 
ತಳೆದರ್ಶೆವಮನೀಶದೀಕ್ಷೆವಡೆದಾನೀ ಮಂಜಿಯಂ ತಾನೇ 


ಪರಮ ಶಿವಭಕ್ತಿಯೆನಿಸುವ 
ಸುರಗಂಗೆಯನುಳಿದು ಭವದೆ ಬರ್ಪಿತರ ಸುರೋ 
ತರದ ಮತಭಕ್ತಿಯೆನಿಸುವ 
ಮರೀಚಿಯಂ ಮಾಣದೀಂಟಲಾನೆಳಸುವೆನೇ 


ಘನ ರುದ್ರಾಕ್ಷೆಯನಾಂಪ ಕಂಠದೆ ಸಮಂಜೀತಂತುವಂ ಲಿಂಗ ಭ 
ಕ ನಮಸ್ಕೃತ್ಯುಪಯೋಗಫಾಲದೆ ಧರಾಮರ್ತ್ಯಪ್ರಣಾಮಂಗಳಂ 
ಮನುಕೋಟಿಪ್ರಭು ಪಂಚವರ್ಣಮನುಜಾಪ್ಯಂಗೈವ ಸದ್ಯಾಣಿಯಿಂ 
ದನಲಾಜಾಚ್ಯುತಮಂತ್ರಮಂ ತಳೆಯಲಾನಲ್ಮಾಡಲಾನಾರ್ಪೆನೇ 


ಅದನ್ನು ಹೊಂದಿದವನು - ( ೫೦ . ಪುನಃ ಆ ವಿಪ್ರಮುದ್ರೆಯನ್ನು ಧರಿಸುವುದಕ್ಕೆ 
ಆಗದು . ಅರಸನ ಚಿಹ್ನೆಯಿಂದ ಕೂಡಿದವನು ಸ್ವಲ್ಪವಾಗಿಯಾದರೂ , ಶೂದ್ರನ 
ಅಲಂಕಾರವನ್ನು ಹೊಂದಲಿಕ್ಕೆ ಯೋಗ್ಯನೇನು ? ಆ ಶೂದ್ರ ಚಿಹ್ವಾಂಕಿತನಾದವನು 
ರಾಜನ ಅಲಂಕಾರ ರೀತಿಯನ್ನು ಧರಿಸುವುದಕ್ಕೆ ಯೋಗ್ಯನಾಗುವನು . ಅಂತೆಯೇ 
ಗೌತಮಾದಿ ಋಷಿಗಳು ಶೈವಚಿಹ್ನೆಯನ್ನು ಹೊಂದಿದರು . ನಾನು ಶಿವದೀಕ್ಷಾಬದ್ದನಾಗಿ 
(ಈಗ) ಮೌಂಜಿಯನ್ನು ತಾಳುವೆನೇ ? ಇಲ್ಲ. ೫೧ . ನಾನು ಉತ್ಕೃಷ್ಟವಾದ ಶಿವ 
ಭಕ್ತಿಯೆಂದೆನಿಸುವ ದೇವಗಂಗಾ ನದಿಯ ಜಲವನ್ನುಳಿದು ಸಂಸಾರದಲ್ಲಿರುವ ಇತರ 
ದೇವತಾ ಸಮೂಹದ ಮತದ ಭಕ್ತಿಯೆಂದೆನಿಸುವ ಮರೀಚಿಕಾ ( ಬಿಸಿಲುಗುದುರೆ) 
ಜಲವನ್ನು ಕುಡಿಯಲು ತಪ್ಪದೆ ಬಯಸುವವನೇ ? ( ಅಲ್ಲಿ ಎಂದು ಭಾವ) ೫೨. ನಾನು 
ಶ್ರೇಷ್ಠ ರುದ್ರಾಕ್ಷಮಾಲೆಯನ್ನು ಧರಿಸುವ ಕೊರಳಲ್ಲಿ ಮೌಂಜಿಯದಾರವನ್ನು ಧರಿಸು 
ವುದಕ್ಕೆ ಸಮರ್ಥನಾಗುವೆನೆ ? ಶಿವಭಕ್ತರನ್ನು ನಮಸ್ಕರಿಸುವುದಕ್ಕೆ ಯೋಗ್ಯವಾದ 
ಹಣೆಯಲ್ಲಿ ಭೂಮಿಯಲ್ಲಿನ ಮರ್ತಜನರಿಗೆ ನಮಸ್ಕಾರಗಳನ್ನು ಮಾಡುವುದಕ್ಕೆ 
ಸಮರ್ಥನಾಗುವೆನೆ ? ಕೋಟಿ ಕೋಟಿ ಮಂತ್ರಗಳಿಗೆ ಪ್ರಭುವಾದ ಪಂಚವರ್ಣದ 
“ ನಮಃ ಶಿವಾಯ ' ಎಂಬ ಪಂಚಾಕ್ಷರೀ ಮಂತ್ರವನ್ನು ಜಪಿಸುವ ಸದ್ಯಾಣಿಯಿಂದ ಅಗ್ನಿ , 
ಬ್ರಹ್ಮ , ಅಚ್ಯುತಾದಿ ದೇವತಾ ವಿಷಯಕ ಮಂತ್ರವನ್ನು ಜಪಿಸುವುದಕ್ಕೆ ಸಮರ್ಥ 
ನಾಗುವೆನೇ ? ಇಲ್ಲ. [ ನಮಸ್ಕತಿ + ಉಪಯೋಗ+ ಫಾಲ - ನಮಸ್ಕಾರಕ್ಕೆ ಉಪಯೋಗ 


1 ಪದ, ಮು , ಜ , ಮ , ಗ , ಚ). 


೧೦೦ 


ಬಸವರಾಜ ವಿಜಯಂ 


ವ|| ಎಂದುಸಿರ್ದ ಬಸವರಾಜನಂ ಮಾದಿರಾಜಂ ನೋಡಿ ಮನ ನೊಂದು ಮಗನೇ , 
ಪಿರಿಯರೆಲ್ಲರ್ನಡೆದ ನಡೆವಳಿಯನೊಲ್ಲೆನೆಂಬುದು ಬಲ್ಲತನಮಲ್ಕು ವರ್ಣಾಶ್ರಮ ಕ್ರಮದಿನಿರ್ದು 
ವೈದಿಕ ಶೈವಭಕ್ತಿಯನೇಕಂಗೆನ್ನಾಚರಿಸಿ ಶಿವಕೃಪೆವಡೆಯಲು ವಿದನವಜ್ಞೆಗೈಯದಂಗೀಕರಿಪುದೆನೆ 
ಕೇಳು ಬಸವರಾಜಂ ಪ್ರಹಸನಂ ಗೆಯು 


ನರೆಯಂ ತೆರೆಯಂ ತನುವೊಳ್ 
ಧರಿಯಿಸಿದ ಜಡರ್ಕಳೆಲ್ಲ ಪಿರಿಯರೆ ಪಿರಿಯರ್‌ 
ಪರಮ ಶಿವಭಕ್ತಿನಿಷ್ಠಾ 
ಚರಣ ಶಿವಜ್ಞಾನ ಶಿವಮತವ್ರತನಿರತರ್ 


ಶಿವಪಂಚವರ್ಣವಿರೆ ಬೇ 
ಆತ ವರ್ಣಮೇಕೆಮಗೆ ಶಂಭುಪಾದಾಶ್ರಯಂ 
ದವಿರತವಿರೆ ವಿಕಾಶ್ರಮ 
ನಿವಹಂ ತಾನೇಕೆ ಲಿಂಗಪೂಜಾಯಜ್ಞ 


ಸೊಗಯಿಸೆ ಮತ್ತೆ ಯಜ್ಞದೊಲವೇಕೆ ಪೊದಲ್ಲಿರೆ ಲಿಂಗಸೂತ್ರವು 
ಜ್ವುಗಿಸುವ ಯಜ್ಞಸೂತ್ರದಿರವೇಕೆ ಮರಲ್ಲಿಗೆ ಭಸ್ಮಲೇಪನ 


ವಾಗುವ ಹಣೆ, ಅನಲ + ಅಜ + ಅಚ್ಯುತ- ಬೆಂಕಿ , ಬ್ರಹ್ಮ , ವಿಷ್ಣು ] ವ! ಹೀಗೆಂದು 
ಹೇಳಿದ ಬಸವರಾಜನನ್ನು ಮಾದಿರಾಜನು ನೋಡಿ ನೊಂದ ಮನಸ್ಸಿನಿಂದ “ ಮಗನೇ 
ಹಿರಿಯರೆನಿಸಿದವರೆಲ್ಲರೂ ನಡೆದ ನಡೆವಳಿಕೆಯನ್ನು ಒಲ್ಲೆನೆನ್ನುವುದು ಬಲ್ಲವರ 
ನಡೆವಳಿಕೆಯಲ್ಲ. ಬ್ರಹ್ಮಚಯ್ಯ , ಗೃಹಸ್ಥ , ವಾನಪ್ರಸ್ಥ , ಸಂನ್ಯಾಸಾದಿ ವರ್ಣಾಶ್ರಮ 
ಕ್ರಮದಿಂದ ಇದ್ದು ವೈದಿಕ ಶೈವಭಕ್ತಿಯನ್ನು ಏಕೀಭವಿಸಿಕೊಂಡು ಆಚರಿಸಿ, ಶಿವನ 
ಕೃಪೆಯನ್ನು ಪಡೆಯಲಾಗುವುದು . (ನನ್ನ ಮಾತನ್ನು ) ತಿರಸ್ಕಾರಮಾಡದೆ ಅಂಗೀಕಾರ 
ಮಾಡು' ಎನ್ನಲು ಆ ಮಾತನ್ನು ಕೇಳಿ ಬಸವರಾಜನು ನಗುತ್ತ ೫೩ . ಶರೀರದಲ್ಲಿ 
ನರೆಕೂದಲನ್ನೂ , ಚರ್ಮದ ಸುಕ್ಕನೂ ಧರಿಸಿದ ಅಜ್ಞಾನಿಗಳೆಲ್ಲ ದೊಡ್ಡವರೇನು ? 
ಉತ್ಕೃಷ್ಟ ಶಿವಭಕ್ತಿಯಲ್ಲಿ ನಂಬಿಕೆಯಿಟ್ಟು ಆಚರಿಸುವ ಈಶ್ವರಜ್ಞಾನ, ಶಿವಮತ, 
( ಮತ್ತು ತತ್ಸಂಬಂಧದ) ವ್ರತಗಳಲ್ಲಿ ನಿರತರಾದವರೇ ದೊಡ್ಡವರು. ೫೪ . ನನಗೆ ಶಿವ 
ಪಂಚಾಕ್ಷರೀ ಮಂತ್ರವಿರಲಾಗಿ ಬೇರೆ ಅಕ್ಷರಗಳೇಕೆ ? ಶಂಭುವಿನ ಚರಣಗಳೆಂಬ 
ಆಶ್ರಮವು ನಿರಂತರವೂ ಇರುವಾಗ ಇನ್ನುಳಿದ ವರ್ಣಾಶ್ರಮಗಳು ಏಕೆ ? ಲಿಂಗಪೂಜೆ 
ಯೆಂಬ ಯಜ್ಞವು - ೨೫ . ಸೊಗಸಾಗಿ ಇರುವಾಗ ಮತ್ತೆ ಬೇರೆ ಯಜ್ಞಗಳ ಪ್ರೀತಿ 
ಯಾದರೂ ಏಕೆ ? ಶಿವಲಿಂಗವೆಂಬ ಯ ಪವೀತವು ಪ್ರಕಾಶಮಾನವಾಗಿರಲು 
ಉಜ್ಜುಗಿಸುವ (ಹೊಸದು ಮಾಡಿದ? ) ಯಜ್ಯೋಪವೀತದ ಇರುವಿಕೆಯಾದರೂ ಏಕೆ ?” 
ಭಸ್ಮಲೇಪನವು ( ಸರ್ವಾಂಗಕ್ಕೂ ) ವಿಶದವಾಗಿರಲು ಸಮುದ್ರವನ್ನು ಸೇರುವ ಹೊಳೆಯ 


ತೃತೀಯಾಶ್ವಾಸಂ 


ಬಿಗತ ನದೀಜಳಸ್ನಪನಮೇಕೆ ಜಟಾವಳಿ ಮಸ್ತಕಾಗ್ರದೊಳ್ 
ನೆಗಳಿರೆ ಬೇರೆ ತಳ ಶಿಖೆಯೇಕೆ ವಿಮುಕ್ತಿಗಿವ ಕಾರಣಂ 


ಗುರುಮಾರ್ಗಸ್ಥಿತಿ ಬೇರೆ ದೀಕ್ಷೆಯ ವಿಧಾನಂ ಬೇರೆ ನಿತ್ಯವತಾ 
ಚರಣಂ ಬೇರೆಕಳೇವರಾನುಗತಚಿಹ್ನಂ ಬೇರೆ ಪೂಜಾಕ್ರಮ 
ಸ್ಪುರಣಂ ಬೇಜತೆ ನಿಜೇಷ್ಟಮಂತ್ರ ಜಪದೈವ ಬೇಜತೆ ಕೇಳೀರಶೈ 
ವರ ಸಾಮರ್ಥ್ಯಮತಂಗಳೊಳ್ ಬಳಿಕಿವರ್ಕೆಕತ್ವಮಂತಪ್ಪುದೋ 


ಬಹುದೈವ ಭಜನ ತತ್ಪರ 
ಮಹೀಸುರಕ್ರಿಯೆ ಪಣ್ಯಾಂಗನಾಪ್ರತಿನಿಧಿ ಕೇ 
ಳಹಿಕಂಕಣೋಕನಿಷ್ಕಾ 
ವಹ ಶರಣಕ್ರಿಯೆಯ ಸಾಧಿಗೆಣೆಯೆನಿಸಿರ್ಕು೦ 


ಉಪನಯನಂಬಡೆದನೆ ಶುಕ 
ನುಪಲಬ್ಬಹರಪ್ರಸಾದ ಚಂಡೇಶಂ ನಿ 
ನ್ನು ಪನಯನಂ ಬಡೆದವರವ 
ರ್ಗುಜಮಾನರೆ ಪೇಲ್ಮಹತ್ವ ಸತ್ವ ಸ್ಥಿತಿಯೊಳ್ 


- ೫೮ 


ನೀರಿನ ಸ್ನಾನವಾದರೂ ಏಕೆ ? ಜಡೆಗಳ ಪಿಯು ಶಿರಸ್ಸಿನ ಮೇಲುಗಡೆಯಲ್ಲಿ 
ಉಂಟಾಗಿರುವಾಗ ಬೇರೆ ಬಿಡುವ ಶಿಖಿ ( ಚಂಡಿಕೆ) ಇವೆಲ್ಲ ( ನಾನು ಹೇಳಿದ ಪಂಚಾಕ್ಷರೀ 
ಜಪ, ಲಿಂಗಪೂಜೆ, ಭಸ್ಮಲೇಪನಾದಿ ಯಜ್ಞಗಳೆಲ್ಲ) ಮೋಕ್ಷಕ್ಕೆ ಕಾರಣಗಳಾಗುವು 
ದಿಲ್ಲವೇ ? ( ಆಗುತ್ತವೆ ಎಂದು ಭಾವ). ೫೬. ವೀರಶೈವ ಭೂದೇವತೆಗಳಲ್ಲಿರುವ 
ಗುರುತyದ ಇರುವಿಕೆಯೇ ಬೇರೆ ; ಶಿವದೀಕ್ಷೆಯ ವಿಧಾನವೇ ಬೇರೆ ; ಅವರ 
ವೈಯಕ್ತಿಕ ( ಸ್ವಕೀಯ) ಪಂಚಾಕ್ಷರೀಮಂತ್ರ ಜಪಕ್ಕೆ ಅಧಿದೇವತೆಯೇ ಬೇರೆ- ಹೀಗಿರು 
ವಾಗ ಇನ್ನು (ವೀರಶೈವ ಬ್ರಾಹ್ಮಣ್ಯಕ್ಕೂ ಇತರ ಬ್ರಾಹ್ಮಣ್ಯಕ್ಕೂ ) ಏಕತ್ವ ಭಾವವು 
ಹೇಗಾದೀತು ? ೫೭ . ಅನೇಕ ದೈವಗಳ ಭಜನೆಯಲ್ಲಿ ಆಸಕ್ತರಾದ ಬ್ರಾಹ್ಮಣರ 
ಕ್ರಿಯೆಯು ಪಥ್ಯಾಂಗನಾ ಸದೃಶವಾದುದು ; (ತಂದೆಯೇ ) ಕೇಳು : ಪರಶಿವನೊಬ್ಬ 
ನಲ್ಲಿಯೇ ನಂಬಿಕೆಯನ್ನು ಹೊಂದಿರುವ ಶಿವಶರಣರ ಕ್ರಿಯೆಯು ಪತಿವ್ರತಾ ಸ್ತ್ರೀಗೆ 
ಸಮಾನವಾದುದು ಎನಿಸಿದೆ. ೫೮ . ಶುಕಮಹರ್ಷಿಯು ಉಪನಯನವನ್ನು ಹೊಂದಿ 
ದನೇ ? ಪರಮೇಶ್ವರನ ಅನುಗ್ರಹ ಪ್ರಸಾರ ಪಡೆದ ಚಂಡೇಶನು ಉಪನಯನ 
ಹೊಂದಿದ್ದನೇ ? ಆ ಶುಕ ಮತ್ತು ಚಂಡೇಶರುಗಳ ಮಹಿಮೆ ಮತ್ತು ಸತ್ವಸ್ಥಿತಿಗೆ 


೧೦೨ 


ಬಸವರಾಜ ವಿಜಯಂ 


ನೀಂ ಬುದ್ದಿವಂತನಾದೊಡೆ 
ಪಂಬಲಿಸದೆ ಪಲವನಂಬಿಕಾರಮಣನ ಪಾ 
ದಾಂಬುಜಮಂ ಸಲೆ ಭಜಿಸುತೆ 
ನಂಬಿರೆ ನಿನಿ ಷ ಸಿದಿ ಯುಫು ದಮೋಘಂ 


ನೆರೆದ ಬಹುಕೋಟಿ ಜನ್ಮಾಂ | 
ತರಾರ್ಜಿತಂ ಸುಕೃತರಾಶಿ ಫಲಿಸುವ ಪದದೊ 
ಭೈರೆಕೊಳ್ಳುದ ಘನ ಶಾಂ 
ಕರಭಕ್ತಿ ಸಮೀಹಿತಾರ್ಥ ಚಿಂತಾರತ್ನಂ 


ಭವವರಣವಳಿಯದವರರ 
ಭವನಂತಿರೆ ಭವವಿಮುಕ್ತಿಗೊಡಲಾರ್ಪರೆ ಮಾ 
ರವಕೂಪಜಲಂಗಾ 
ಹೃವಿಯಂಬುವಿನಂತೆ ತೃಷೆಯನೇಂ ಕಳೆದಪುವೇ 


ಎನಗೆ ಪಿತಂ ಮಹೇಶನಗಜಾತೆಯ ಮಾತೆ ಶಿವೈಕ್ಯ ಭಕ್ತಿಸಂ 
ಜನಿತ ಮಹಾಸುಖಾನುಭವರೆನ್ನಯ ಬಾಂಧವರಿಂದುಮೌಲಿಲಾಂ 
ಛನಧರರೆನ್ನನಾಳೆ ಸಕೆ ನೇಮಿಸುವಾಣ್ಮರುಮೇಶ್ವರಾಂಘಿಸೇ .. 
ವನಮಸಮಾನ ಭಾಗ್ಯಮವರ್ದಿಶ್ವರಭಕ್ತಿಯೆ ಮುಕ್ತಿಸಂಪದಂ 


ಸದೃಶರಾರು ? ೫೯, ನೀನು ಬುದ್ದಿವಂತನಾದರೆ, ಅನೇಕವನ್ನು ಹಂಬಲಿಸದೆ , 
ಪರಮೇಶ್ವರನ ಚರಣ ಕಮಲವನ್ನು ಚೆನ್ನಾಗಿ ಭಜಿಸುತ್ತ ನಂಬಿ ಇದ್ದರೆ, ನಿನ್ನ 
ಇಷ್ಟಾರ್ಥಸಿದ್ದಿಯು ಅಮೋಘವಾಗಿ ಆಗುವುದು . (ವ್ಯರ್ಥವಾಗದ ಹಾಗೆ ಆಗುವುದು). 
೬೦. ( ಹಿಂದೆ) ಪ್ರಾಪ್ತವಾಗಿದ್ದ ಅನೇಕ ಕೋಟಿ ಜನ್ಮಗಳಿಂದ ಕೂಡುಹಾಕಲ್ಪಟ್ಟ , 
ಪುಣ್ಯ ಸಮೂಹವು ಫಲಕ್ಕೆ ಬಂದಾಗ, ಶ್ರೇಷ್ಟವಾದ ಶಂಕರನ ಸಂಬಂಧದ ಇಷ್ಟಾರ್ಥ 
ಗಳನ್ನುಂಟುಮಾಡುವ ಚಿಂತಾರವೆಂಬ ಮಣಿಯು ಲಭ್ಯವಾಗುವುದಲ್ಲವೆ ? [ ಈಶ್ವರ 
ಭಕ್ತಿಯು ಅನೇಕ ಜನ್ಮಗಳ ಸುಕೃತದ ಫಲವೆಂಬ ಭಾವ] ೬೧ . ಹುಟ್ಟು ಸಾವುಗಳ 
ಕಟ್ಟಿಗೊಳಗಾಗಿರುವ ದೇವತೆಗಳು ಭವರಹಿತನಾದ ಶಿವನ ಹಾಗೆ ಈ ಸಂಸಾರದಿಂದ 
ಮುಕ್ತಿಯನ್ನು ಕೊಡುವುದಕ್ಕೆ ಸಮರ್ಥರಾಗುವರೇ ? ಚೌಳುಮಣ್ಣಿನ ಪ್ರದೇಶದಲ್ಲಿರುವ 
ಬಾವಿಯ ನೀರು ಗಂಗಾನದಿಯ ನೀರಿನಂತೆ ನೀರಡಿಕೆಯನ್ನು ಕಳೆಯುವುದೇನು ? 
೬೨. ನನಗೆ ಪರಮೇಶ್ವರನೇ ತಂದೆ : ಪಾರ್ವತಿಯೇ ತಾಯಿ ; ಶಿವನಲ್ಲಿ ಐಕ್ಯಗೊಂಡ 
ಭಕ್ತಿಯಿಂದುತ್ಪನ್ನವಾದ ಮಹಾ ಸೌಖ್ಯಾನುಭವಿಗಳಾದವರೆಲ್ಲ ನನ್ನ ಬಂಧುಗಳು ; 
ಶಿವಲಾಂಛನ ಧಾರಿಗಳಾದವರು ನನ್ನನ್ನು ಸೇವಕ ಕಾರಕ್ಕೆ ನೇಮಿಸಿಕೊಳ್ಳುವ 
ಒಡೆಯರು ; ಉಮಾಪತಿಯಾದ ಈಶ್ವರನ ಚರಣಗಳ ಭಜನೆಯೇ ( ನನಗೆ) ಅನುಪ 
ಮೈಶ್ವರ ; ಈಶ್ವರ ಭಕ್ತಿಯ ಪ್ರಾಪ್ತಿಯೇ ಮೋಕ್ಷ ಸಂಪತ್ತು , ( ಆಗಿದೆ) 


ತೃತೀಯಾಶ್ವಾಸಂ 


೧೦೩ 


ವ! ಎಂದುಳುದನುಪಚಾರವಿಲ್ಲದುಸಿರ್ದ ಬಸವರಾಜನ ಭಕ್ತಿಭಾವಕ್ಕೆ ವಿಸ್ಮಯಂ ಬಟ್ಟು 
ತನ್ನುಖಸುಧಾಕರನಿಂದೆಗೆತಂದ ಸೂಕ್ತಿಚಂದ್ರಿಕೆಯಿನಜ್ಞಾನತಮಂ ಪರೆಯ ಮನಃಕುಮುದವಲರೆ 
ಸುಜ್ಞಾನಪರಿಮಳಂ ಪಸರಿಸೆ ಸಮಾನಧರ್ಮಿಣಿಯೆನಿಪ ವಿವೇಕನಿಧಿಯಾದ ಮಾದಾಂಬಿಕೆಗೆ ಮುದ 
ಮೊಡರ್ಚಲಿಂತೆಂದಂ 


ತರುಣಿ ಹಿತೋಪದೇಶವಿದು ಪುತ್ರನಿವಂ ಶಿವನಂಶವಿತನೆ 
ಮುರುತರ ಭಾಗ್ಯದಿಂ ಕುವರನೆಂದೆನಿಸಿರ್ದನಿನಿ . ಸಾಲ್ಕು ಮೀ 
ಧರಣಿ ಪುನೀತವಾದುದಿವನುದ್ಭವಮಾತ್ರ ದೆ ಧನ್ಯರಾದೆವಾ 
ವಿರದೆ ಮದೀಯ ವಂಶವಲರ್ದತ್ತು ಪಿತೃವ್ರಜಕಾದುದುತೃವಂ 


ವರಿ ಎಂದು ಕೃತಾರ್ಥಭಾವವನಪು ಕೈದಾತ್ಮನಿರೋಧದೋಳಶಕ್ತರಾದಾ ಮಾದಾಂಬಿಕಾ 
ಮಾದಿರಾಜರಂ ಸಮುಚಿತೋಕ್ತಿಯಿಂ ಸಂತವಿರಿಸಿ ಬೀಳ್ಕೊಂಡು ನಿಜಸಹೋದರಿಯಪ್ಪ ದಿವ್ಯಜ್ಞಾನಿ 
ನಾಗಲಾಂಬೆಯನೊಡಗೊಂಡು ದುಷ್ಕರ್ಮಕಾನನದಾವಾನಲಂ ಕರುಣಾರಸಸಮುದ್ರಂ ಶಿವಭಕ್ತಿ 


ವ!! ಹೀಗೆಂದು ( ತನ್ನ ಮನಸ್ಸಿನ ಅಭಿಪ್ರಾಯವನ್ನೆಲ್ಲ ( ಯಾವ) ಉಪಚಾರೋಕ್ತಿ 
ಯಿಲ್ಲದೆ ಹೇಳಿದ ಬಸವರಾಜನ ( ಈಶ್ವರ) ಭಕ್ತಿಭಾವಕ್ಕೆ ಆಶ್ಚರಗೊಂಡ ( ತಂದೆಯಾದ 
ಮಾದರಸನು) ಆ ಬಸವನ ಮುಖವೆಂಬ ಚಂದ್ರನಿಂದ ಪ್ರಸರಿಸಿದ ಸವಿಾಚೀನವಾದ 
ಮಾತುಗಳೆಂಬ ಬೆಳದಿಂಗಳಿಂದ ( ಆತನ) ಅಜ್ಞಾನವೆಂಬ ಕತ್ತಲೆಯು ನಾಶವಾಯಿತು. 
ಮನಸ್ಸೆಂಬ ಕನ್ನೈದಿಲೆಯು ಅರಳಿತು. ಸುಜ್ಞಾನವೆಂಬ ಸುಗಂಧವು (ಸುತ್ತಲೂ ) 
ಪ್ರಸರಿಸಿತು. ( ಆಗ) ತನ್ನ ಸಹಧರ್ಮಿಣಿಯ , ವಿವೇಕ ನಿಧಿಯೂ ಆದ ಮಾದ 
ಲಾಂಬಿಕೆಗೆ ಸಂತೋಷವನ್ನುಂಟುಮಾಡುವುದಕ್ಕೋಸುಗ ಹೀಗೆ ಹೇಳಿದನು : ೬೩ . ಎಲೈ 
ಪತ್ನಿಯೇ , (ಕುಮಾರನಾದ ಬಸವಣ್ಣನಿಂದ ಹೇಳಲ್ಪಟ್ಟಿ) ಈ ವಚನವು ಹಿತವಾದ 
ಬೋಧೆಯಾಗಿದೆ. ಈ ಮಗನು ಶಿವಾಂಶಸಂಭೂತನಾಗಿದ್ದಾನೆ. ಇವನು ನಮ್ಮ 
ಅತ್ಯಧಿಕ ಪುಣ್ಯವಿಶೇಷದಿಂದ ಮಗನೆಂದು ಹೇಳಿಸಿಕೊಳ್ಳುವವನಾಗಿದ್ದಾನೆ. ನಮಗೆ 
ಇಷ್ಟೇ ಸಾಕು. ಇವನ ಹುಟ್ಟುವಿಕೆ ಮಾತ್ರದಿಂದ ಭೂಭಾಗವು ಪುನೀತವಾದುದಾಗಿದೆ. 
ನಾವು ನಿಜವಾಗಿ ಕೃತಾರ್ಥರಾದೆವು. ನಮ್ಮ ಸಂತತಿಯು ಅರಳಿತು. ಪಿತೃಗಳಿಗೆ 
ಸಂತೋಷವಾಯಿತು. ವ ! ಹೀಗೆಂದು ಧನ್ಯತೆಯನ್ನು ಹೊಂದಿ, ತನ್ನನ್ನು ತಡೆಯುವು 
ದರಲ್ಲಿ ಅಶಕ್ತರಾದ ಮಾದಾಂಬಿಕೆ ಮಾದಿರಾಜರುಗಳನ್ನು , ದುಷ್ಟಕರ್ಮಗಳೆಂಬ 
ಅರಣ್ಯಕ್ಕೆ ದಾವಾನಳ ಸ್ವರೂಪನೂ , ದಯಾರಸಕ್ಕೆ ಸಮುದ್ರದೋಪಾದಿಯಲ್ಲಿರು 
ವವನೂ , ಶಿವಭಕ್ತಿಯೆಂಬ ಸಾಮ್ರಾಜ್ಯದ ಕಾರಭಾರ ನಿರ್ವಾಹಕನೂ , ಆದ 
ಬಸವರಾಜನು ಸಮಯೋಚಿತವಾದ ಮಾತುಗಳಿಂದ ಸಮಾಧಾನಗೊಳಿಸಿ , ಅವರಿಂದ 
ಬೀಳೊಂಡು , ತನ್ನ ಸಹೋದರಿಯಾದ ದಿವ್ಯಜ್ಞಾನದಿಂದಕೂಡಿದ ನಾಗಲಾಂಬಿಕೆಯನ್ನು 
ಸಂಗಡ ಕರೆದುಕೊಂಡು ಬಾಗವಾಡಿ ಪಟ್ಟಣದ ರಾಜಬೀದಿಯಲ್ಲಿ ಬರುತ್ತ , ಅಲ್ಲಿದ್ದ 


೧೦೪ 


ಬಸವರಾಜ ವಿಜಯಂ 


ಸಾಮ್ರಾಜ್ಯಧುರಂಧರಂ ಬಸವರಾಜಂ ಬಾಗವಾಡಿಯ ರಾಜವೀಥಿಯೊಳ್ ಬರುತ್ತದಲ್ಲಿ ಶಿವಭಕ್ತ 
ಪ್ರತಿಹಾರಕನೋರ್ವನ ವೃಷಭಧ್ವಜಾಲಂಕೃತಮಪ್ಪ ಗೃಹದ್ವಾರಮಂ ಕಂಡಿದು ಭಕ್ತಮಂದಿರ 
ಮಕ್ಕುಮೆಂದೊಳಗಣ್ಣೆತಂದವಂ ಮಾಳ ಜಂಗಮಾರ್ಚನೆಗೆ ಸಾತ್ವಿಕಂ ನಿಮಿರೆ ಸಂತಸಂಬಟ್ಟು 
ಪರಸ್ಪರ ಪ್ರಣಯ ಪ್ರಣಾಮಾನಂತರದಲ್ಲಿ ನೆರೆದ ಶರಣಗಣದೊಡನವಂ ಮಾಲ್ಟ ಸತ್ಕಾರಮಂ 
ಕೈಕೊಳುತ್ತುಂ ಶಿವಾನುಭವಗೋಷ್ಠಿಯೊಳ ಸುಖವಿರುತ್ತಂ ನಿಜಗುರುನಾಥನಪ್ಪ ಸಂಗಮೇಶ್ವರನಂ 
ನೆನೆದು ತದ್ದರ್ಶನಂಗೆಯ್ಯಲೆಳಸಿ ನಿಜಸಹೋದರಿವೆರಸಿ ಸರ್ವಸಂಭ್ರಮಂ ಮಿಗೆ ಕಪ್ಪಡಿಗೇಳ್ 
ರಲುದ್ಯುಕ್ತನಾಗಿ 

ದೆಸೆಯಂ ದೃಕ್ಷಸರತೃಭಾಪಸರದಿಂ ಪಾದಾಬ್ಬವಿನ್ಯಾಸದಿಂ 
ರಸೆಯಂ ಮಾರುತನಂ ಕಲೇವರದ ಸೋಂಕಿಂ ಪಾವನಂಗೈವುತ 
ಜಸಮಂ ಬೀಜತೆ ಜಂಗಮಾಳಿಯೊಡನತ್ಯಾನಂದದಿಂದೈದೆ ಸಂ 
ತಸದಿಂದೇಳರುತಿರ್ದನಲ್ಲಿ ಬಸವಂ ತದ್ದರ್ಶನೋತ್ಕಂಠಯಿಂ 

ವ|| ಅಂತೇಳರುತ್ತಮಿರೆಯಿರೆ ಸಂಗಮೇಶ್ವರಗೃಹಬಹಿದ್ವಾರಸಮುನ್ನತ ಕನತ್ಕನಕ ಕಲಶ 
ಕಲಿತಗೋಪುರಂ ಗೋಚರಿಸೆ ಜಯ ಜಯ ಪ್ರಣಾಮಂಗೈದು ಕರಾಂಬುಜಮನಡಿನಡಿಗೆ ಮುಗಿವುಂ 


ಒಬ್ಬ ಶಿವಭಕ್ತನಾದ ದ್ವಾರಪಾಲಕನಿಂದಕೂಡಿದ, ವೃಷಭ ಧ್ವಜದಿಂದ ಅಲಂಕರಿಸಲ್ಪಟ್ಟ 
ಮನೆಯಬಾಗಿಲನ್ನು ಕಂಡು, ಇದು ಶಿವಭಕ್ತರ ಮನೆಯೇ ಆದೀತು ! ಎಂದು 
ಮನೆಯೊಳಗೆಹೊಕ್ಕು ಆ ಭಕ್ತನು ಮಾಡಿದ ಜಂಗಮ ಪೂಜೆಗೆ ರೋಮಾಂಚಾದಿ 
ಸಾತ್ವಿಕಭಾವಗಳು ( ಬಸವಣ್ಣನಿಗೆ ಉಂಟಾಗುತ್ತಿರಲು, ಸಂತೋಷಗೊಂಡವನಾಗಿ, 
ಒಬ್ಬರಿಗೊಬ್ಬರು ವಿಶ್ವಾಸದಿಂದ ನಮಸ್ಕಾರಮಾಡಿದನಂತರ ಅಲ್ಲಿ ನೆರೆದ ಶರಣ 
ಸಮೂಹದೊಡನೆ ಆ ಭಕ್ತನು ಮಾಡುವ ಸೇವಾಕೈಂಕರವನ್ನು ಕೈಕೊಂಡು, 
ಶಿವಾನುಭಾವ ಸಂಬಂಧದ ಗೋಷ್ಠಿಯಲ್ಲಿ ಸುಖವಾಗಿ ಇರುವವನಾಗಿ, ತನ್ನ ಶ್ರೇಷ್ಠ 
ಗುರುವಾದ ಸಂಗಮೇಶ್ವರನನ್ನು ಧ್ಯಾನಮಾಡುತ್ತ ಅವನ ದರ್ಶನವನ್ನು ಪಡೆಯುವುದ 
ಕ್ಕೊಸ್ಕರ ಅಪೇಕ್ಷೆಪಟ್ಟು , ತನ್ನ ಸಹೋದರಿಯೊಡನೆಕೂಡಿ ಸಮಗ್ರ ಸಂಭ್ರಮದಿಂದ 
ಕಪ್ಪಡಿ ಸಂಗಮಕ್ಕೆ ಹೊರಟುಬರಲು ಉದ್ಯುಕ್ತನಾದವನಾಗಿ - ೬೪. ಬಸವಣ್ಣನು 
ಸಂತೋಷದಿಂದ ಕೂಡಿದ ನೇತ್ರಗಳಿಂದ ಪ್ರಸಾರಗೊಳ್ಳುತ್ತಿರುವ ಕಾಂತಿಯ ಸಮೂಹ 
ದಿಂದ ದಿಕ್ಕುಗಳನ್ನು ಪವಿತ್ರಗೊಳಿಸುತ್ತ , ಚರಣಕಮಲಗಳನ್ನಿಡುವುದರ ಮೂಲಕ 
ಭೂಮಿಯನ್ನು ಪಾವನಗೊಳಿಸುವವನಾಗಿ, ಶರೀರಸ್ಪರ್ಶದಿಂದ ವಾಯುವನ್ನು ಪಾವನ 
ಗೊಳಿಸುವವನಾಗಿ , ಜಂಗಮ ಸಮೂಹವು ( ಇವನ ) ಕೀರ್ತಿಯನ್ನು ಬೀರುತ್ತ 
ಒಡನೊಡನೆಯೇ ಬರುತ್ತಿರಲು, ಆ ಸಂಗಮೇಶ್ವರನ ದರ್ಶನದಲ್ಲಿ ಕುತೂಹಲ 
ವುಳ್ಳವನಾಗಿ ಬರುತ್ತಿದ್ದನು. ವ|| ಈ ರೀತಿಯಲ್ಲಿ ಹೊರಟು ಬರುತ್ತಿರುವಾಗ 
(ದೂರದಲ್ಲಿ ಸಂಗಮೇಶ್ವರ ದೇವಸ್ಥಾನದ ಎತ್ತರವಾದುದೂ , ಹೊಳೆಯುತ್ತಿರು 


ತೃತೀಯಾಶ್ವಾಸಂ 


ಸಾತ್ವಿಕಭಕ್ತಿಸಂಪತ್ತಿವೆತ್ತು ಸಡಗರಿಸಿ ತದ್ದಾ ನಪರಾಯಣಂ ತತ್ ಕ್ಷೇತ್ರವು ಪುಗುತರ್ಪಾಗಳಾ 
ಪುರದ ಭಕ್ತಜನಂ ಗುಡಿಗಟ್ಟಿ ಪರವ ಸಂಭ್ರಮದಿನಿದಿರ್ಗೊಳುತ್ತಮಿರೆ ಶಿವಗಣಸಮೇತಂ ಸಮುದಿ 
ತಾನಂದದಿಂ ಬಂದು ತನ್ಮಂದಿರ ಬಂಧುರ ದ್ವಿತೀಯದ್ವಾರದೇಶದೊಳ್ಳೆಂದು ನಿರೀಕ್ಷಿಪಾಗಳ 


ಮಿಳಿರ್ವ ವೃಷಧ್ವಜಂ ಕನಕಗೋಪುರವಿಂದುಶಿಲಾವಿಶಾಲಮಂ 
ಜುಳರುಚಿಸಾಲಮನ್ಮಣಿ ಕನತ್ಕಳಶಂ ನವನೀಲಕುಟ್ಟಿವಂ 
ತೊಳಗುವ ರತ್ನ ದೀಪಮುರುರೂಪಮುದಂಚಿತ ಪುಷ್ಪಮಾಲೆ ಮಂಜ 
ಗಳಕರ ತೂರ್ಯನಾದಮವರ್ದಪ್ಪಿರೆ ತೋಜಿದುದಾ ಶಿವಾಲಯಂ 


೬೫ 


ವ!! ಅದನಭೀಕ್ಷಿಸುತ್ತಮಾ ವೃಷಭರಾಜಂ ಮುಂದಕ್ಕೆ ಬರೆವರೆ ಪನ್ನಗಧರನೆನ್ನಣುಗ 
ಬಂದನೆಂದುನ್ನತೋತ್ಸವ ನಿಮಿರೆ - 

ತೊಳಗುತ್ತಿರ್ಪ ಲಸತ್ಪಸನ್ನವದನಂ ಭಸ್ಮಿಪುಂಡ್ರಂ ಸಮು 
ಜ್ವಳರುದ್ರಾಕ್ಷವಿಭೂಷಣಂ ಭಸಿತ ಲಿಸ್ವಾಂಗ ಜಟಾಮಂಡಲಂ 


ವಂತಹುದೂ ಆದ ಸುವರ್ಣಕಲಶಗಳಿಂದ ಕೂಡಿದ ಮಹಾದ್ವಾರದ ಗೋಪುರವು 
ಕಾಣಲು ಬಸವೇಶ್ವರನು ಜಯ ಜಯ ಎಂಬ ಶಬ್ದವನ್ನು ಮಾಡುತ್ತ , ಕರಕಮಲಗಳನ್ನು 
ಹೆಜ್ಜೆ ಹೆಜ್ಜೆಗೂ ಮುಗಿಯುತ್ತ , ರೋಮಾಂಚಾದಿಗಳಿಂದ ಸೂಚಿತವಾಗುತ್ತಿರುವ ಸಾತ್ವಿಕ 
ಭಕ್ತಿ ಭಾವವ ಆಧಿಕ್ಯದಿಂದ ಸಂಭ್ರಮಗೊಂಡವನಾಗಿ, ಆ ಸಂಗಮೇಶ್ವರ ಧ್ಯಾನ 
ಪಾರಾಯಣನಾಗಿ , ಆ ದೇವಸ್ಥಾನದ ಪ್ರಥಮ ಮಹಾದ್ವಾರದ ಪುಣ್ಯಸ್ಥಲ ಪ್ರವೇಶ 
ಮಾಡಿದನು . (ಹೀಗೆ ಪ್ರವೇಶಿಸುವ ಕಾಲದಲ್ಲಿ) ಆ ಪಟ್ಟಣದ ಭಕ್ತಜನಗಳು ಗುಂಪು 
ಗೂಡಿ ಸಂಭ್ರಮದಿಂದ ಇದಿರ್ಗೊಂಡರು . ಹೀಗೆ ಶಿವಗಣ ಸಮೇತನಾಗಿ ಸಮುದಿತ 
ವಾದ ಆನಂದದಿಂದ ಬಂದು ಆ ದೇವಾಲಯದ ಎರಡನೆಯ ಬಾಗಿಲಲ್ಲಿ ನಿಂತುಕೊಂಡು 
ನೋಡುತ್ತಿದ್ದ ಕಾಲದಲ್ಲಿ - ೬೫ . ಅಲ್ಲಾಡುತ್ತಿರುವ ( ಹಾರಾಡುತ್ತಿರುವ) ವೃಷಭಧ್ವಜ, 
ಚಿನ್ನದಗೋಪುರ , ಚಂದ್ರಕಾಂತಶಿಲೆಯಿಂದ ಮಾಡಿದ ವಿಶಾಲವೂ ಮನೋಹರವೂ 
ಆದ ಕಾಂತಿಯಿಂದ ಕೂಡಿದ ಪ್ರಾಕಾರ , ಉತ್ಕೃಷ್ಟವಾದ ರತ್ನವಿಶೇಷಗಳಿಂದ ಕೆತ್ತಲ್ಪಟ್ಟ 
ಹೊಳೆಯುತ್ತಿರುವ ಕಳಶ, ನೂತನ ಇಂದ್ರನೀಲಮಣಿಯ ಹಾಸುಗೆಯ ನೆಲ, ಪ್ರಕಾಶಿ 
ಸುವ ರತ್ನ ದೀಪ, ಉತ್ಕೃಷ್ಟವಾದ ಧೂಪದ ವಾಸನೆ , ಶ್ರೇಷ್ಠವಾದ ಪುಷ್ಪಮಾಲಿಕೆ, 
ಮಂಗಳಕರವಾದ ವಾಧ್ಯಧ್ವನಿ- ಇವೆಲ್ಲ ಸೇರಿ ಪ್ರಕಾಶಿಸುತ್ತಿರುವ ಆ ಶಿವಾಲಯವುಕಣ್ಣಿಗೆ 
ಕಂಡಿತು. ವ|| ಆ ವೃಷಭರಾಜನು ಇದೆಲ್ಲವನ್ನೂ ನೋಡುತ್ತ ಮುಂದಕ್ಕೆ ಬರುತ್ತಿರ 
ಲಾಗಿ, ' ನನ್ನ ಮಗನು ಬಂದನು' ಎಂದು ಪರಮೇಶ್ವರನಿಗೆ ಅಧಿಕೋತ್ಸಾಹವುಂಟಾಗಲು 
೬೬ . ಹೊಳೆಯುತ್ತಿರುವ ಪ್ರಸನ್ನವಾದ ಪವಿತ್ರ ಮುಖಮುದ್ರೆ , ಭಸ್ಮತ್ರಿಪುಂಡ್ರ , 
ರುದ್ರಾಕ್ಷೆಗಳ ಆಭರಣ , ಭಸ್ಮದಿಂದ ಉದಳಿತವಾದ ಶರೀರ, ಜಡೆಗಳ ಸಮೂಹ, 


೧೦೬ 


ಬಸವರಾಜ ವಿಜಯಂ 


ಗಳರಾಜನಲಿಂಗಸಜ್ಜಿಕೆ ಮಿಳಾಶಾಂಬರಂ ಕಣೆ1 ಮಂ 
ಜಮಾಗೊರೆಮುನ್ನಿನಂತೆ ಗುರುರೂಪ ತಾಳು ಮೈದೋಚಿದಂ 


೬೬ 


ವ ಆ ತಾಪಸವೇಷದೀಶನಂ ಕಟ್ಟಿದಿರೆಳ್ಳಂಡು 


ಕರಣಂಗಳೆಯೇ ಕೌತುಕರಸಂ ಪೆಂಪೇಲೆರೋಮಾಂಚನಂ 
ಕರಕಂಪಂ ಸುಖಬಾಷ್ಪಮುಣ್ ಮಣಿದಾನಂದಾಬಿ ಮೈವೆರ್ಚೆ ಶಂ 
ಕರ ಸರ್ವೆಶ್ವರ ಸಂಗಮೇಶ್ವರ ಮದೀಯಾಶ್ಮೀಶ ನಿನ್ನಂಘ್ರಪಂ 
ಕರುಹಂಗಂದು ಕೃತಾರ್ಥನಾದೆನೆನುತಂ ಕೊಂಡಾಡಿದಂ ಭಕ್ತಿಯಿಂದ 

ವಂ ಅಂತು ಕೂರ್ಮವೆರಸಿ ಕೊಂಡಾಡುವ ಬಸವರಾಜನನಸಮನಯನಂ ಕೃಪಾರಸ ತರಂ 
ಗಿತ ಕಟಾಕ್ಷದಿನವಲೋಕನಂಗೆಯು ತೆಗೆದು ಬಿಗಿಯಪ್ಪಿ ಬೋಳೆಸಿ ಭಸಿತಮಂ ಧರಿಸಿ ಪರಸುತೇ 
ಕಾಂತಮನಿತ್ತು ಕೆಲದೊಳ್ಳುಳ್ಳಿರಿಸಿಕೊಂಡು 


೬೭ 


ಮಗನೆ ಮನೋರಥಂ ನಿನಗದಾವುದು ಪೇಳೆನೆ ಬೇಜತೆ ಬೇಳುದೇಂ 
ಜಗದಧಿನಾಥ ನಿನ್ನ ಪದಭಕ್ತಿಯ ಮನ್ಮನದಿಷ್ಟವಂತದಂ 


ಕಂಠದಲ್ಲಿ ಪ್ರಕಾಶಿಸುತ್ತಿರುವ ಶ್ರೇಷ್ಟವಾದ ಲಿಂಗದ ಕರಡಿಗೆ (ಕರಂಡಕ ), ಹೊಂದಿಕೆ 
ಯಾದ (ಒಪ್ಪುವ), ಕಾವಿಯಬಟ್ಟೆ - ಇವು ಅತ್ಯಂತ ಮನೋಹರವಾಗಿ ಒಪ್ಪಿರಲು ಜನನ 
ಕಾಲದಲ್ಲಿ ಬಂದಿದ್ದ ಹಾಗೆಯೇ ಗುರುರೂಪವನ್ನು ಧರಿಸಿ ( ಪರಮೇಶ್ವರನು) ಪ್ರತ್ಯಕ್ಷ 
ನಾದನು . ವ|| ( ಆಗ ಬಸವರಸನು) ಆ ತಾಪಸವೇಷದ ಈಶ್ವರನನ್ನು ನೇರವಾಗಿ 
ಮುಂಭಾಗದಲ್ಲಿಯೇ ಕಂಡು, ೬೭ . ಇಂದ್ರಿಯಗಳೆಲ್ಲ ಕಳೆಯೇರಿದುವು. ಪ್ರೀತಿರಸವು 
ಅಧಿಕಗೊಂಡಿತು. ರೋಮಾಂಚನ, ಕೈಯನಡುಗುವಿಕೆಯುಂಟಾಯಿತು. (ಕೂಡಲೇ ) 
ನಮಸ್ಕರಿಸಿದನು . ಸಂತೋಷಾಬಿಯು ಅಧಿಕವಾಯಿತು. ' ಶಂಕರನೇ , ಸಕಲಕ್ಕೂ 
ಸ್ವಾಮಿಯೇ , ಸಂಗಮೇಶ್ವರ, ನನ್ನ ಪ್ರಾಣೇಶ್ವರ, ನಿನ್ನ ಚರಣಕಮಲದ ಕುರುಹನ್ನು 
ಕಂಡು ಕೃತಾರ್ಥನಾವೆದೆಂದು ಭಕ್ತಿಯಿಂದ ಕೊಂಡಾಡಿದನು. ವ ! ಹೀಗೆ ಪ್ರೀತಿಯಿಂದ 
ಕೂಡಿದವನಾಗಿ ಹೊಗಳುತ್ತಿರುವ ಬಸವರಾಜನನ್ನು ಅಸಮಾಕ್ಷನಾದ ಪರಮೇಶ್ವರನು 
ಕರುಣಾರಸದ ತೆರೆಗಳಿಂದಕೂಡಿದ ಕಡೆಗಣ್ಣುಗಳ ಕಾಂತಿಯಿಂದ ಅವಲೋಕನ ಮಾಡಿ 
ದವನಾಗಿ, ಬರಸೆಳೆದು ಬಿಗಿಯಾಗಿ ಅಪ್ಪಿಕೊಂಡು, ತಲೆಯನ್ನು ಸವರಿ ಭಸ್ಮವನ್ನು 
ಧರಿಸಿ , ಆಶೀರ್ವದಿಸುತ್ತ ರಹಸ್ಯಸ್ಥಳಕ್ಕೆ ಕರೆದುಕೊಂಡು ಹೋಗಿ, ಪಕ್ಕದಲ್ಲಿ ಕುಳ್ಳಿರಿಸಿ 
ಕೊಂಡು - ೬೮. ಮಗನೇ , ನಿನ್ನ ಮನೋರಥವಾವುದು ? ಹೇಳು ಎನ್ನಲು-' ಜಗದಧಿ 
ಪತಿಯಾದ ಶಿವನೇ , ಬೇರೆ ಹೇಳುವುದೇನಿದೆ ? ನಿನ್ನ ಪಾದಭಕ್ತಿಯೇ ನನ್ನ ಮನೋಭಿ 
ಲಾಷೆ. ಆ ರೀತಿ ಭಕ್ತಿಯನ್ನು ಮಾಡುವ ರೀತಿ ಯಾವುದು ? ಸತೃಪೆಯಿಂದ ತಿಳಿಸಿ 


1 ತಾಷಾಯ ಚೇಲಂ ಸು ( ಮ ) 


ತೃತೀಯಾಶ್ವಾಸಂ 


ನಗರವೆಂತು ಬೋಧಿಪುದು ಸತೃಪೆಯಿಂದೆನೆ ಮಚ್ಚಿ ಜೊನ್ನಮಂ 
ಮೊಗಸಸಿ ತುಳ್ಳಿದಂತಿರೆ ರದದ್ಯುತಿ ಕೂರ್ತೊರೆದಂ ಮಹೇಶ್ವರಂ 


ಎಲೆ ಬಸವ ಹಗಿಮುಖಾಮರ 
ಕುಲಕ್ಕಲಭ್ಯಂ ಮದೀಯಪದಭಕ್ತಿ ಸಮು 
ಜ್ವಲಸಕಲ ಫಲಪದಂಗಳ 
ನೆಲೆವನೆ ಪರಮುಹರ್ಮ್ಮಕಿದು ಸೋಪಾನಂ 


$ 


ಶ್ರವಣ ಸ್ವವನ ಸ್ಮರಣಾಂ 
ಫ್ರಿ ವನಜಸೇವಾಭಿನವನ ಪೂಜಾ ಸುಖಭಾ 
ವ ವಿದಿತದಾಸ್ಯಾತ್ಮಾರ್ಪಣ 
ನವವಿಧವಿದು ಭಕ್ತಿಲಕ್ಷಣಂ ಬಸವೇಶಾ 


ಆವೆಡೆಯೊಳಾವ ವಸ್ತುವೊ 
ಭಾವಗ ಮೆಡೆವಿಡದೆ ನಿರಧಿಕಪ್ರೇಮವದುಂ 
ಟಾ ವಿಪುಳ ಪ್ರೇಮರಸಂ 
ತೀವಿ ಮದಂತ್ರಿಯೋಳೆ ನಿಲೆ ಸುಭಕ್ತಿಯನಿಕ್ಕುಂ 


ಶರನಿಧಿ ಜಾನುದಪ್ಪ ಮುರಿವ ಹಿಮಂ ಘನ ಮೃತ್ಯು ಡೋಳ್ಳು ಭೀ 
ಕರತರಮೇಘವ ಕುಸುಮಂ ಗರಳಂ ಸುಧೆ ಕರ್ಮಪಾಶಮಂ 


ಕೊಡು' ಎನ್ನಲು ಪರಮೇಶ್ವರನು ಮೆಚ್ಚಿ ಶ್ಲಾಘನೆ ಮಾಡಿ , ಮುಖವೆಂಬ ಚಂದ್ರನು 
ಬೆಳದಿಂಗಳನ್ನು ಚೆಲ್ಲಿದನೋ ಎಂಬಂತೆ ಹಲ್ಲುಗಳ ಕಾಂತಿಯು ಇರಲಾಗಿ ಪ್ರೀತಿಯಿಂದ 
(ಹೀಗೆ ಹೇಳಿದನು : ೬೯ . ಎಲೆ ಬಸವೇಶ್ವರ, ನನ್ನ ಚರಣಭಕ್ತಿಯು ವಿಷ್ಣುವೇ 
ಮೊದಲಾದ ದೇವತೆಗಳ ಸಮೂಹದಿಂದಲೂ ಪಡೆಯುವುದಕ್ಕೆ ಅಸಾಧ್ಯವಾದುದು. 
ಪ್ರಕಾಶಮಾನವಾದ ಸಕಲಪುರುಷಾರ್ಥಗಳ ಆವಾಸಗೃಹವು. ಈ ( ನನ್ನ ಸಂಬಂಧದ) 
ಭಕ್ತಿಯುಶ್ರೇಷ್ಠ ಮೋಕ್ಷವೆಂಬ ಉಪ್ಪರಿಗೆಗೆ ಮೆಟ್ಟಿಲು. ೭೦ . ಬಸವೇಶ್ವರ, ಶ್ರವಣ , 
ಸ್ತೋತ್ರ ಮಾಡುವಿಕೆ, ಸ್ಮರಿಸುವಿಕೆ, ಪದಕಮಲವನ್ನು ಸೇವಿಸುವಿಕೆ , ನಮಸ್ಕರಿಸುವಿಕೆ , 
ಅರ್ಚಿಸುವಿಕೆ, ನೃತ್ಯತ್ವವನ್ನು ವಹಿಸುವಿಕೆ, ಆತ್ಮಸಮರ್ಪಣ ಮಾಡುವಿಕೆ ಎಂಬ 
ಒಂಬತ್ತು ವಿಧವಾದುದು ಈ ಭಕ್ತಿಯ ಲಕ್ಷಣವಾಗಿದೆ . ೭೧. ಯಾವ ಸ್ಥಲದಲ್ಲಿ , 
ಯಾವ ವಸ್ತುವಿನಲ್ಲಿ ಎಡಬಿಡದೆ ಅಪಾರವಾದ ಪ್ರೀತಿಯೆಂಬುದಾವುದುಂಟೋ ಆ 
ವಿಪುಲವಾದ ಪ್ರೇಮರಸವೇ ನನ್ನ ಪದ (ಧ್ಯಾನ) ದಲ್ಲಿ ನಿಂತುಕೊಂಡರೆ ( ಅದೇ ) 
ಸದ್ಭಕ್ತಿಯೆನಿಸುವುದು. ೭೨. ಭಕ್ತಿಯಲ್ಲಿ ಆಸಕ್ತಿಯುಳ್ಳವನಿಗೆ ಲೋಕದಲ್ಲಿ ಸಮುದ್ರವೂ 
ಕೂಡ ಮೊಳಕಾಲುದ್ದವಾಗಿದ್ದು , ದಾಟಲು ಶಕ್ಯವಾದುದಾಗುವುದು ; ಉರಿವ 


1 ಸಮ ( ಅ) 


cos 


ಬಸವರಾಜ ವಿಜಯಂ 


ಬುರುಹಗುಣಂ ಸರೋಜಭವದುರ್ಲಿಪಿ ವಾರ್ಲಿಪಿ ಕಾಯಜಂ ತೃಣಾಂ 
ಕುರವಣಿಮಾದಿ ಸಿದ್ದಿಯಣವಪುದು ಭಕ್ತಿರತಂಗೆ ಲೋಕದೊಳ್ 


- 


೭೨ 


1 


ಪರನಿಂದಾ ಪರವಸ್ತುಜಾತ ಪರಕಾಂತಾಕಾಂಕ್ಷೆಯಂ ಮಾಣು ಸಾ 
ದರಮೆಂದುಂ ಪರದೈವಮಂ ನೆನೆಯದಾಶಾಪಾಶಮಂ ಕೀಳುಸ 
ದುರುವಿಂಗಂಗವನಿತ್ತು ಲಿಂಗಕೆ ಮನಂದೆತ್ತೊಮ್ಮೆಯಿಂ ಜಂಗಮೋ 
ತರಕರ್ಥಾರ್ಪಣಮಂ ನಿಮಿರ್ಚಿ ಮೆಆಲೆವಾತಂ ತಾನೆ ಭಕೊತ್ತಮಂ 


ಕುಲಮಂ ಕೂರ್ಮೆಯನಂದಮಂ ಸುಗುಣಮಂ ಸದ್ವಿದ್ಯೆಯಂ ಸತ್ಯಮಂ 
ಸಲೆ ತಾಂ ನೋಡದೆ ಬಂದ ಜಂಗಮಕೆ ಸಾಕ್ಷದಿಂದುಳ್ಳದ್ದುದ್ದಿಯಂ 
ಬಲಿದಾರೋಗಿಸಲಿತ್ತು ಶೇಷಮನದಂ ಕೈಕೊಂಡು ತತಿಯಂ 
ಸಲಿಸುತ್ತಿರ್ಪುದೆ ಭಲಕ್ಷಣಗುಣಂ ಭಕ್ತಚೂಡಾಮಣಿ 


ಇದು ಭಕ್ತಿಮಾರ್ಗಮಿದ 
ಇದುಳಂ ನಡೆ ಶೈವಮತಮನುದ್ಧರಿಸು ತೊಡಂ 
ಕಿದ ಪರಸಮಯವನೊರಸ 
ಗ್ಯದ ಮೈಮೆಯನಿಳೆಯೊಳ್ಳದೆ ಪಸರಿಸು ಬಸವಾದ 


೭೫ 


ಅಗ್ನಿಯು ಹಿಮಸದೃಶವಾಗುವುದು ; ಘನವಾದ ಮೃತ್ಯುವೂ ಕೂಡ ತೊತ್ತಿನಂತಾಗು 
ವುದು ; ಅತಿ ಭಯಂಕರ ಸಿಡಿಲಿನ ಬೆಂಕಿಯುಕೂಡಕುಸುಮ ಸದೃಶವಾಗುವುದು ; 
ವಿಷವು ಅಮೃತವಾಗುವುದು ; ಸಂಸಾರ ಕರ್ಮವೆಂಬ ಹಗ್ಗವು ತಾವರೆಯ ನೂಲಿಗೆ 
ಸಮಾನವಾಗುವುದು ; ಬ್ರಹ್ಮನ ಕೆಟ್ಟ ಹಣೆಬರಹವೂಕೂಡನೀರಿನಲ್ಲಿ ಬರೆದ ಬರವಣಿಗೆ 
ಯಾಗುವುದು ; ಮನ್ಮಥನು ಹುಲ್ಲಿನ ಮೊಳಕೆಗೆ ಸಮನಾಗುವನು ; ಅಣಿಮಾಮಹಿಮಾ 
ಮೊದಲಾದ ಅಷ್ಟಸಿದ್ದಿಗಳು ಅಣು ಸದೃಶಗಳಾಗುವುವು. ೭೩ . ಅನ್ಯದೂಷಣೆ, ಅನ್ಯ 
ಪದಾರ್ಥಸಮೂಹ, ಅನ್ಯಕಾಂತೆ ಇವುಗಳಲ್ಲಿನ ಕಾಂಕ್ಷೆಯು ಇಲ್ಲದಂತಾಗಿ ಪ್ರೀತಿಯಿಂದ 
ಕೂಡಿ, ಯಾವಾಗಲೂ ಪರಶೈವವನ್ನು ಧ್ಯಾನಿಸದೆ , ಆಸೆಯೆಂಬ ಹಗ್ಗವನ್ನು ಹರಿದು , 
ಗುರುಶ್ರೇಷ್ಠನಿಗೆ ಅಂಗವನ್ನಿತ್ತು , ಲಿಂಗಕ್ಕೆ ಮಾನವನ್ನಿತ್ತು , ಪ್ರೀತಿಯಿಂದ ಜಂಗಮ 
ಸಮೂಹಕ್ಕೆ ಧನ ಸಮರ್ಪಣೆಯನ್ನು ಮಾಡಿ ಪ್ರಕಾಶಿಸುವವನು ಭಕ್ತಶ್ರೇಷ್ಠನೆನಿಸುವನು. 
೭೪. ಭಕ್ತಚೂಡಾಮಣಿಯೇ ಕೇಳು : ಬಂದ ಜಂಗಮದ ಕುಲವನ್ನೂ , ಪ್ರೀತಿಯನ್ನೂ , 
ಸೌಂದರ (ರೂಪ) ವನ್ನೂ , ಸದ್ಗುಣವನ್ನೂ , ಸದ್ವಿದ್ಯೆಯನ್ನೂ , ಸತ್ಯವನ್ನೂ , 
ನೋಡದೆ ಅವರನ್ನು ಇಂದು ಧರಸ್ವರೂಪನೆಂದೇ ಭಾವಿಸಿ, ಪ್ರಸಾದವನ್ನಿತ್ತು , 
ಶೇಷಪ್ರಸಾದವನ್ನು ಸ್ವೀಕಾರಮಾಡಿ ಅವರಲ್ಲಿ ಪ್ರೀತಿಯನ್ನು ಸಲ್ಲಿಸುತ್ತ ಇರುವುದೇ 
ಭಕ್ತಿಸ್ವಭಾವವಾಗಿದೆ. ೭೫ . ಬಸವಣ್ಣ ಇದು ಭಕ್ತಿಮಾರ್ಗ , ಈ ಮಾರ್ಗದಲ್ಲಿ 
ಸಂತೋಷದಿಂದ ನಡೆದುಕೊ . ಶಿವಮತವನ್ನು ಉದ್ದರಿಸು, ಪ್ರತಿರೋಧಿಸಿದ 
ಪರಸಮಯವನ್ನು ನಾಶಮಾಡು ; ಭೂಮಿಯಲ್ಲಿ ಚೆನ್ನಾಗಿ ಶ್ರೇಷ್ಟವಾದ ಮಹತ್ವನ್ನು 


ತೃತೀಯಾಶ್ವಾಸಂ 


ಚರಲಿಂಗಮೇನನೆರೆದೊಡೆ 
ಭರದಿಂ ಕೊಡು ಜಡಿದು ಬಡಿದು ಬಾಧಿಸಿದೊಡವಾ 
ಚರಲಿಂಗದಡಿಯನೆಡೆವಿಡ 
ದಿರು ಸುಪಥಂ ನಿನಗಿದ ಬಸವಕುಮಾರಾ 


ಧರಿಸೊಳ್ಳಿಂಭೂತಿ ರುದ್ರಾಕ್ಷೆಗಳನನುದಿನಂ ದೇಶಿಕೇಂದ್ರಾಂಫಿಯಂ ಸಂ 
ಸ್ಮರಿಸುದಲ್ಲಿಂಗಮಂ ಪೂಜಿಸು ಚರಪರಿಷತ್ತೇವೆಗೆ ತತ್ಪಸಾದ 
#ುರಿತ ಶ್ರೀಪಾದತೀರ್ಥಂದಳೆ ಜಪಿಸು ಸಂಕಾರಸಂಯುಕ್ತ ಪಂಚಾ 
ಕ್ಷರಮಂ ಶಿಷ್ಯಪದೇಶಾರ್ಥವಿದೆನೆ ಧರೆಯೊಳೀರಶೈವಾಬ್ಲಿ ಚಂದ್ರಾ 


ವ|| ಎಂದೊರೆದು ಕಾರುಣ್ಯಂಗೈದು ಚರವೇಷದೀಶ್ವರಂ ಶಿವಾಲಯದೊಳಗಣೆ ಪೊಕ್ಕು 
ಲಿಂಗದೊಳಡಂಗೆ ಕಂಡು ಕೆಲವಲದ ಮಾಹೇಶ್ವರರ್ಕೌತುಕಂಬಟ್ಟು ಬಸವನತಿಶಯ ಪ್ರಭಾವಮಂ 
ಮಗುಳು ಮಗುಳು ಕೊಂಡಾಡುತ್ತಮಿರೆ 


ಗುರುರೂಪಂ ಸಂಗಮೇಶಂ ತನಗೊರೆದುಪದೇಶೋಕಿವಾರ್ಜಿಂದು ಮುತ್ತಾ 
ಗಿರೆ ಚೇತಃಶುಕ್ಕಿಯೊಳ್ ತುಕರಸಭರಿತಂ ಭಕ್ತರೊಡೋಲಗಂ ತ 


ವಿಸ್ತರಿಸು . ೭೬ . ಪುತ್ರನಾದ ಬಸವಣ್ಣ , ಜಂಗಮಲಿಂಗವು ಯಾವುದನ್ನು ಬೇಡಿದರೂ 
ಜಾಗರೂಕತೆಯಿಂದ ಕಂಡು , ಕೊಡು ; ಜಡಿದು, ಬಡಿದು, ಬಾಧಿಸಿದರೂ ಆ ಚರಲಿಂಗದ 
ಪಾದವನ್ನು ಬಿಡದೆ ಇರು. ಇದು ನಿನಗೆ ಸನ್ಮಾರ್ಗವೇ ಅಲ್ಲವೆ ? ೭೭. ವೀರಶೈವ 
ಮತವೆಂಬ ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿರುವ ಬಸವಣ್ಣ , ಭೂಮಿಯಲ್ಲಿ ಇದು 
ಶಿಷ್ಟರಾದ ಜನರುಗಳ ತಿಳುವಳಿಕೆಗೋಸ್ಕರ ಎನ್ನುವಂತೆ , ಪ್ರತಿದಿನದಲ್ಲ ಒಳ್ಳಿತ್ತಾಗಿ 
ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸು ; ಗುರುಶ್ರೇಷ್ಟರನ್ನು ಧ್ಯಾನಿಸು ;ಶ್ರೇಷ್ಠಶಿವಲಿಂಗ . 
ವನ್ನು ಪೂಜಿಸು ; ಚರಜಂಗಮದ ಸೇವೆ ಮಾಡು ; ಅವರ ಪ್ರಸಾದ ( ಮತ್ತು ) ಪಾದ 
ತೀರ್ಥಗಳನ್ನು ಧರಿಸು ; ಓಂಕಾರ ಸಹಿತವಾದ ಪಂಚಾಕ್ಷರೀ ಮಂತ್ರವನ್ನು ಜಪಿಸು. 
ವ|| - ಹೀಗೆಂದು ಕಾರುಣ್ಯದಿಂದ ಆ ಚರವೇಷಧಾರಿಯಾದ ಶಿವನು ಹೇಳಿ ಶಿವಾಲಯದ 
ಒಳಹೊಕ್ಕು ಆ ದೇವಾಲಯದಲ್ಲಿರುವ ಸಂಗಮೇಶ್ವರ ಲಿಂಗದಲ್ಲಿ ಅಡಗಲು 
ಅಕ್ಕಪಕ್ಕದಲ್ಲಿದ್ದ ಮಾಹೇಶ್ವರರುಗಳು ಕಂಡು, ಆಶ್ಚಯ್ಯಪಟ್ಟು , ಬಸವೇಶ್ವರನ 
ಅತಿಯಾದ ಪ್ರಭಾವವನ್ನು ಕಂಡು , ಪದೇ ಪದೇ ಕೊಂಡಾಡುತ್ತ ಇದ್ದರು. 
೭೮. ಸಂಗಮೇಶ್ವರನು ಗುರುರೂಪದಿಂದ ಬಂದು, ತನಗೆ ತಿಳಿಸಿ ಉಪದೇಶಿಸಿದ 
ಉಪದೇಶವೆಂಬ ನೀರಿನ ಹನಿಯು ಬಸವಣ್ಣನ ಮನಸ್ಸೆಂಬ ಮುತ್ತಿನಚಿಪ್ಪಿನಲ್ಲಿ 
ಮುತ್ತಿನಂತಾಯಿತು. ಉತ್ಸಾಹರಸಭರಿತನಾದ ಬಸವಣ್ಣನು ಶಿವನ ಪಾದಗಳನ್ನು 


೧೧೦ 


ಬಸವರಾಜ ವಿಜಯಂ 


೪ರೆ ತಾನೊಪ್ಪಿರ್ದನಭ್ಯರ್ಚಿತಪರಚರಣಂ ಶಂಭುಲೀಲಾಕಥಾಬಂ 
ಧುರ ಸಿಂಧೂದ್ಯತ್ಸಮುದ್ರಂ ಶರಣಗಣಪದಾಂಭೋಜಪೂಜಾವಿತಂದ್ರಂ 


- 


೭೮ 


ಆಖಪತಿವಾಹನ ವಿಶಾಖನುತನೀತ ಮೃಡ 
ಲೇಖನಲಿಪಿಜ್ಞ ಜಿತಭೂಖಿಲ ಫಣಾಭ್ಯ 
ಗೋಖಲ ಸುಧಾಕರಮಯೂಖ ನಿಶಿತಾಂಘಿಸುವ 
ಹಾಖರಕೃತಾರಿಹೃದಯಾಖನನಕೃತ್ಯಾ 
ಲೇಖಪತಿ ಪದ್ಮಜ ಮಹಾಖಿಗರಥಾರ್ಚ್ಯ ಶುಭ 
ರೇಖಪದಸೂರಿಸು೦ಶಾಖಿಯಮಿಜಿಹ್ವಾ 
ಲೇಖಲಿಖಿತಾಭಿದ ದಿಶಾಖಚಿತಕೀರ್ತಿ ಪೊರೆ 
ಶೇಖರಿತ ಶೀತಕರರೇಖ ಬಸವೇಶಾ 


- 


೭೯ 


ನಮದಮರವಧೂಳೇಕುಂತಳ ಸ್ನಿಗ್ಧ ಕಾಂತಿ 

ದ್ಯುಮಣಿ ತನುಭವಾಂಭಶೋಭವನಾಂಘಿಪದ್ಮ 
ಪೂಜಿಸುತ್ತ ; ಶಿವನ ಸಂಬಂಧದ ಪಂಚವಿಂಶತಿ ( ಇಪ್ಪತೈದು) ಲೀಲೆಯ ಕಥೆಗಳೆಂಬ 
ನದಿಗಳಿಗೆ ದೊಡ್ಡಸಮುದ್ರದೋಪಾದಿಯಲ್ಲಿ ಆದನು . ಶರಣ ಸಮೂಹದ ಪಾದ 
ಕಮಲಗಳ ಪೂಜೆಯಲ್ಲಿ ಆಸಕ್ತನಾಗಿ (ಸಮಸ್ತ ಭಕ್ತರ ಒಡೋಲಗದಲ್ಲಿ ಶೋಭಾಯ 
ಮಾನವಾಗಿದ್ದನು. ೭೯ , ಇಲಿಯನ್ನು ವಾಹನವನ್ನಾಗಿ ಉಳ್ಳ ಗಣಪತಿ ( ಮತ್ತು ) 
ಷಣ್ಮುಖರುಗಳಿಂದ ಹೊಗಳಲ್ಪಟ್ಟವನೂ , ಯೋಗ್ಯವಾದ ಶಿವನಿಂದ ಪ್ರೇರಿತಗೊಂಡ 
ಲಿಖಿತದ ಅರ್ಥವನ್ನು ತಿಳಿದವನೂ ,ಭೂಮಿಯಲ್ಲಿರುವ ದುರ್ಜನರನ್ನು ಜಯಿಸಿದವನೂ , 
ಸರ್ಪದ ಉಡಿದಾರವನ್ನು ಉಳ್ಳವನೂ , ಚಂದ್ರನ ಕಾಂತಿಯಂತಿರುವ ಕಾಂತಿಯಿಂದ 
ಕೂಡಿದವನೂ , ತೀಕ್ಷವಾದ ಪಾದದ ದೊಡ್ಡ ಗೊರಸುಗಳಿಂದ ವೈರಿಗಳ ಹೃದಯ 
ವನ್ನು ಎಲ್ಲ ಕಡೆಗೂ ಅಗೆಯುವಕಾರ ಮಾಡಿದವನೂ , ದೇವಪತಿಯಾದ ಇಂದ್ರ , 
ಬ್ರಹ್ಮ , ಮಹಾ ಪಕ್ಷಿಯಾದ ಗರುಡನನ್ನು ವಾಹನವಾಗಿ ಉಳ್ಳ ವಿಷ್ಣು ಇವರುಗಳಿಂದ 
ಪೂಜೆಗೊಳ್ಳಲು ಯೋಗ್ಯನಾದವನೂ , ಮಂಗಳಕರವಾದ ರೇಖೆಗಳಿಂದ ಕೂಡಿದ ಚರಣ 
ವುಳ್ಳವನೂ , ವಿದ್ವಾಂಸರಿಗೆ ಕಲ್ಪವೃಕ್ಷಸಮಾನನೂ , ಋಷಿಗಳ ಜಿಹೈಯೆಂಬ ಪತ್ರದಲ್ಲಿ 
ಬರೆಯಲ್ಪಟ್ಟ ನಾಮಧೇಯವುಳ್ಳವನೂ , ದಿಕ್ಕುಗಳಲ್ಲೆಲ್ಲ ವ್ಯಾಪಕಗೊಂಡ ಕೀರ್ತಿ 
ವಿಶೇಷವುಳ್ಳವನೂ , ಚಂದ್ರಕಲೆಯನ್ನು ಧರಿಸಿರುವ ಪರಮೇಶ್ವರನ ಶಿರೋಭೂಷಣನೂ 
( ಆದ) ಬಸವೇಶಾ ( ರಕ್ಷಿಸು). [ ಫಣಾ + ಧೃತ + ಮೇಖಲ- ಹಾವನ್ನು ಉಡುದಾರ 
ವಾಗಿ ಉಳ್ಳವನು ; ಸೂರಿ + ಸುರ - ಶಾಖ - ಸೂರಿ ಜನರಿಗೆ ದೇವ ವೃಕ್ಷವಾದವನು ; 
ಶೇಖರಿತ + ಶೀತಕರ + ಲೇಖ- ಶೀತಕರನಾದ ಚಂದ್ರನ ಕಲೆಯನ್ನು ಜಡೆಯಲ್ಲಿ 
ಧರಿಸಿರುವ ಶಿವನಂದ ಶಿಖರದಲ್ಲಿ ಧರಿಸಲು ಯೋಗ್ಯನಾದವನು] ೮೦ . ನಮಸ್ಕಾರ 
ಮಾಡುತ್ತಿರುವ ದೇವತಾ ಸ್ತ್ರೀಯರ ಕೇಶಗಳ ಮನೋಹರವಾದ ಕಾಂತಿಯೆಂಬ 


ತೃತಿಯಾಶ್ವಾಸಂ 


೧೧೧ 


ಸಮುದಿತಗುಣವಾಗೇ ಪಾಣಿವೀಣಾನಿನಾದ 
ಪ್ರಮುದಿತೆ ದಯೆಯಿಂದಂ ಗೌರಿ ರಕ್ಷಿಪ್ಪುದೆನ್ನಂ 


೮O 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀ ಷಡಕ್ಷರಿದೇವಭಕ್ತಿವಿರಚಿತಮಪ್ಪ 


ಶ್ರೀಮದ್ಭಸವರಾಜವಿಜಯಮಹಾಪುರಾಣದೊಳ್ ಶ್ರೀಮದ್ಭಸವಾಭ್ಯುದಯವರ್ಣನಂ 

ತೃತೀಯಾಶ್ವಾಸಂ ಸಮಾಪ್ತಂ | 
ಅಂತು ಆಶ್ವಾಸ ೩ಕ್ಕೆ ಪದಗಣನೆ ೨೩೧ಕ್ಕೆ ಮಂಗಳಮಹಾಶ್ರೀ | 


ಸರಕುಮಾರಿಯಾದ ಯಮುನಾ ನದಿಯ ಜಲದಲ್ಲಿ ಶೋಭಾಯಮಾನಳಾಗಿ 
ಪ್ರಕಾಶಿಸುವ ಪಾದಕಮಲವುಳ್ಳವಳೂ ,ಶ್ರೇಷ್ಟವಾದ ತಂತಿಗಳಿಂದ ಕೂಡಿದ ಸರಸ್ವತಿಯ 
ಹಸ್ತದಲ್ಲಿರುವ ವೀಣೆಯ ಮಧುರನಾದದಿಂದ ಸಂತೋಷಗೊಳಿಸಲ್ಪಡುವವಳೂ ಆದ 
ಗೌರೀ ದೇವಿಯು ನನ್ನನ್ನು ರಕ್ಷಿಸಲಿ . 


ತೃತೀಯಾಶ್ಚಾಸವು ಸಮಾಪ್ತವಾಯಿತು 


ಚತುರ್ಥಾಶ್ಯಾ ಸಂ 


ಶ್ರೀ ತುಹಿನಗಿರಿಸುತಾಮುಖ 
ಶೀತಾಂಶುಮಯೂಖಮುದಿತ ಚತುರ ಚಕೋರಂ 
ಗೌತಮಶುಕಮುಖಮುನಿಪ 
ವಾತಸ್ತುತನಿಗೆ ಸೌಖ್ಯವಂ ಶಿವಲಿಂಗಂ 


ಭಾರ್ಗವ ಶುಕಾದಿ ಮುನಿವರ್ಗನುತ ಶಾಂಭವಸು 
ಮಾರ್ಗಗಚರಿತ್ರ ಹೃತದುರ್ಗತಿಸಮಸ್ವಾ 
ಸ್ವರ್ಗಭವನಾರ್ಚಿತ ನಿಸರ್ಗಗುಣರಂಜಿತ ಯ 
ಜುರ್ಗತಮಹಾನುವರ್ಗುಣವಿದೂರಾ 
ನರ್ಗಳ ಚಿದಾತ್ಮವಿಧುಮಾರ್ಗಣಹೃತೇಂದ್ರಪರ 
ದುರ್ಗ ಯಮದರ್ಪಹರ ಭರ್ಗ ಹೃದಯಾಬ್ದಾರಿ 
ತರ್ಗತ ಲಸನ್ನಿಗಮಸರ್ಗಕರ ಮಾಳ್ಳುದಪ 
ವರ್ಗಸುಖಮಂ ನತ ಬುಧರ್ಗ ಬಸವೇಶಾ 


ದೇಶಾದಿಗಳ ವರ್ಣನೆ 
೧ . ಸಂಪತ್ವರೂಪಳಾದ ಪಾರ್ವತೀದೇವಿಯ ಮುಖವೆಂಬ ಚಂದ್ರನ ಕಿರಣಗಳಿಂದ 
ಸಂತೋಷಗೊಳಿಸಲ್ಪಟ್ಟ ಚತುರ ಚಕೋರ ಪಕ್ಷಿಯಂತಿರುವವನೂ , ಗೌತಮಾದಿ 
ಮುನಿಶ್ರೇಷ್ಠರುಗಳ ಸಮೂಹದಿಂದಸೋತ್ರ ಮಾಡಲ್ಪಡುವವನೂ ಆದ ಶಿವಲಿಂಗನು 
ಸೌಖ್ಯವನ್ನು ಕೊಡಲಿ . ೨ . ಭಾರ್ಗವ ಶುಕ ಮೊದಲಾದ ಋಷಿಗಳ ಸಮೂಹದಿಂದ 
ಕೊಂಡಾಡಲ್ಪಡುವವನೂ , ಸ್ತುತ್ಯಾರ್ಹವಾದ ಶಿವನ ಸಂಬಂಧದ ಸನ್ಮಾರ್ಗದಲ್ಲಿ 
ನಡೆಯುತ್ತಿರುವ ಚರಿತ್ರೆಯುಳ್ಳವನೂ , ದುರ್ಗುಣಗಳನ್ನು ನಾಶ ಪಡಿಸಿದವನೂ , ಸಮಸ್ತ 
ದೇವತೆಗಳಿಂದ ಪೂಜಿಸಲ್ಪಡುವವನೂ , ಸ್ವಭಾವಸಿದ್ಧವಾದ ಸದ್ಗುಣಗಳಿಂದ ಪ್ರಕಾಶಿ 
ಸುವವನೂ , ಯಜುರ್ವೇದದಲ್ಲಿ ಉಕ್ತವಾದ ಶ್ರೇಷ್ಠ ಮಂತ್ರ ಸ್ವರೂಪನೂ , 
ದೇಹಗುಣಗಳಿಂದ ದೂರನಾದವನೂ , ತಡೆಯಿಲ್ಲದ ( ಅನರ್ಗಳ) ಜ್ಞಾನಸ್ವರೂಪ 
ನಾದವನೂ , ವಿಷ್ಣು (ವಿಧು) ವನ್ನೇ ಬಾಣವಾಗಿ ಉಳ್ಳವನೂ , ಸಂಹರಿಸಲ್ಪಟ್ಟ 
ಇಂದ್ರನ ವೈರಿಗಳನ್ನುಳ್ಳವನೂ , ಕಷ್ಟ ಸಾಧ್ಯವಾದ ಯಮನ ಗರ್ವವನ್ನು ನಾಶ 
ಮಾಡಿದವನೂ , ಈಶ್ವರನ ಮನಸ್ಸೆಂಬ ಕಮಲದ ಮಧ್ಯ (ಕರ್ಣಿಕಾರ ) ವನ್ನು 
ಹೊಂದಿರುವವನೂ , ಪ್ರಕಾಶಿಸುವ ವೇದಗಳ ಸೃಷ್ಟಿಯನ್ನು ಮಾಡಿದವನೂ ಆದ 
ಬಸವೇಶನೇ ಸೋತಾಹರವಾದ ಮೋಕ್ಷ ಸೌಖ್ಯವನ್ನು ವಿದ್ವಾಂಸರಿಗೆ 


ಚತುರ್ಥಾಶ್ವಾಸಂ 


ಸ್ವರ್ಣಗಿರಿ ದಕ್ಷಿಣಾಸೆಯೊ 
ಛರ್ಣವ ವಸನಾವೃತ ಕ್ಷಮಾವನಿತಾ ಸಂ 
ಪೂರ್ಣರುಚಿಶೇಖರಮಿದೆನೆ 
ಕರ್ಣಾಟಕದೇಶಂ ಮೆಆದುದತಿ ರುಚಿರತರಂ 


ಬೆಳೆ ತೀವಿರ್ದ ಪೊಲಂ ಮರಾಳನಿವಹಂ ತೀವಿರ್ದ ನದ್ಯಾಳಿ ಮಂ 
ಜುಳ ಪುಷ್ಠಾಳಿ ಫಲಾಳಿ ತೀವಿದ ಬನಂ ಪದ್ಯಾಲಿ ತೀವಿರ್ದ ತಂ 
ಗೋಳವೆಂದುಂ ಕುಮುದಾಳಿ ತೀವಿದ ತಟಾಕಂ ದಂತಿಕಂಠೀರವಾ 
ವಳಿ ತೀವಿರ್ದ ನಗೋಷಕಂಠವಿಪಿನಂ ತೀವಿರ್ಪುದಾ ದೇಶದೊಳ್ 


ಪರಿಕಾಲಲ್ಲಲ್ಲಿ ಪಣ್ಪುವ ಪೊಸ ಬನಮಲ್ಲಲ್ಲಿ ಮಲೀಲತಾಮಂ 
ದಿರಮಂತಲ್ಲಲ್ಲಿ ತೂಗುಂದನೆಯ ಕಳಮಮಲ್ಲಲ್ಲಿ ಕಾಸಾರಮಲ್ಲ 
ಲ್ಲಿ ರಸಾಸಾರೇಕವಾಟಿಕುಳವಿಳಸನಮಲ್ಲಲ್ಲಿ ಪಾನೀಯ ಶಾಲೆ 
ತ್ಯರದೊಳಲ್ಲಲ್ಲಿ ನಿಚ್ಚಂ ಮೆಆವುದೆನೆ ಸುಖಾವಾಸಮಾ ದೇಶಮಲೈ 

೫ 
ವಂ ಮತ್ತಮಾ ಜನಪದಂ ಸುರಲೋಕದಂತನಿಮಿಷನಿಷೇವ್ಯಭುವನದಿವ್ಯಸಿಂಧು ಸಮೇತ 
ಮುಂ ಸುರುಚಿರಶಾಲಿ ಸಂತಾನನಂದನಾಶ್ರಿತವುಂ ಕಮಳದಂತೆ ಸದಾರಮಾನವ ವಿಭವಾಳಿಯುಕ್ತ 


ಉಂಟುಮಾಡುವುದು . ೩ . ಮೇರು ಪರ್ವತದ ದಕ್ಷಿಣ ದಿಗ್ಯಾಗದಲ್ಲಿ ಅತ್ಯಂತ ಮನೋಹರ 
ವಾದ ಕರ್ಣಾಟಕ ದೇಶವಿದೆ . ಈ ದೇಶವು ಸಮುದ್ರವೆಂಬ ವಸ್ತ್ರದಿಂದ ಆವರಿಸಲ್ಪ 
ಟ್ಟಿದ್ದು ಭೂಕಾಂತೆಯ ಸಂಪೂರ್ಣವಾದ ಕಾಂತಿಯಿಂದ ಕೂಡಿದ ಶಿರೋಭೂಷಣವೋ 
ಎಂಬಂತೆ ಪ್ರಕಾಶಿಸುತ್ತಿರುವುದು . ೪. ಆ ಕರ್ಣಾಟಕ ದೇಶದಲ್ಲಿ ಬೆಳೆದು ನಿಂತಿರುವ 
ಪೈರುಗಳಿಂದ ತುಂಬಿರುವ ಹೊಲಗದ್ದೆಗಳಿಂದಲೂ , ಹಂಸಪಕ್ಷಿಗಳಿಂದ ತುಂಬಿಕೊಂಡಿರುವ 
ಹೊಳೆಗಳ ಪಜಿಗಳಿಂದಲೂ , ಮನೋಹರವಾದ ಹೂಗಳ ( ಮತ್ತು ) ಹಣ್ಣುಗಳ 
ಸಮೂಹದಿಂದಲೂ ಕೂಡಿದ ಅರಣ್ಯಗಳಿಂದಕೂಡಿದೆ. ಕಮಲ ಪುಷ್ಪ ಸಮೂಹಗಳಿಂದ 
ತುಂಬಿದ ತಂಪಾದ ಸರೋವರಗಳು , ಯಾವಾಗಲೂ ನೈದಿಲೆಗಳಿಂದ ತುಂಬಿರುವ 
ಕೆರೆಗಳು, ಆನೆ ಮತ್ತು ಸಿಂಹಗಳಿಂದ ತುಂಬಿದ ಪರ್ವತಗಳ ಪಕ್ಕದಲ್ಲಿ ಹರಡಿರುವ 
ಅರಣ್ಯಗಳು ( ಇವುಗಳಿಂದ) ತುಂಬಿರುವುದು. ೫ . ಅಲ್ಲಲ್ಲಿ ಹರಿಯುತ್ತಿರುವ ಕಾಲುವೆ 
ಗಳು , ಅಲ್ಲಲ್ಲಿ ಹಣ್ಣನ್ನು ಬಿಟ್ಟು ಒಪ್ಪುವ ನೂತನವಾದ ತೋಟಗಳು , ಅಲ್ಲಲ್ಲಿ 
ಮಲ್ಲಿಗೆಯ ಬಳ್ಳಿಗಳಿಂದ ಮಾಡಿದ ಬಳ್ಳಿವನೆಗಳು, ಹಾಗೆಯೇ ಎಲ್ಲ ಕಾಲದಲ್ಲಿ 
ತೂಗಾಡುತ್ತಿರುವ ತೆನೆಗಳಿಂದ ಕೂಡಿದ ಬತ್ತದ ಗದ್ದೆಗಳು, ಅಲ್ಲಲ್ಲಿ ಸರೋವರಗಳು , 
ಅಲ್ಲಲ್ಲಿ ರಸಧಾತುಗಳುಳ್ಳ ಪ್ರಕಾಶಿಸುವ ಕಬ್ಬಿನ ಗದ್ದೆಗಳು , ಸಮೀಚೀನವಾದ 
ಅರವಟ್ಟಿಗಳ ಸಮೂಹಗಳು ಇವು ನಿರಂತರವೂ ಆ ಕರ್ಣಾಟಕ ದೇಶದಲ್ಲಿ ಮೆರೆಯುತ್ತ 
ಸುಖಾವಾಸಕ್ಕೆ ಆ ದೇಶವು ಆಶ್ರಯವಾದುದಲ್ಲವೆ ? ವ|| ಮತ್ತು ಆ ದೇಶವು 
೧ . ಸುರಲೋಕದಂತೆ - ಅನಿಮಿಷ (ಮೀನು) ಗಳಿಂದ ಸೇವಿಸಲ್ಪಡುವುದಕ್ಕೆ ಯೋಗ್ಯವಾದ 
- 8 


ಬಸವರಾಜ ವಿಜಯಂ 


ಮುಂ ಕಮಲಾಭಿರಾಮಮಂ ನಭೋವಲಯದಂತೆ ಖಗರಾಜ ಸೌಮ್ಯಗುರು ಕುಜಾನ್ವಿತವು 
' ಸುರಾಗ ಸುಮನಃಸುರಭೀಗೋಪಿಕಾಂತವುಂ ಸುರನದೀ ತಟದಂತೆ ದಿವ್ಯಾನೇಕಪಾಮರೀಜನಕ 
ಲಿತವುಂ ಕಮಲಾಧಿವಾಸರಾಜಹಂಸರಮಣೀಯವುಂ ರಸಾತಳದಂತೆ ಸದಾಶೇಷಭೋಗೀಭೋಗ 


ನೀರಿನಿಂದಕೂಡಿದ ಶ್ರೇಷ್ಟ ನದಿಗಳಿಂದ ಕೂಡಿದುದಾಗಿತ್ತು . ಮನೋಹರವಾದ ಬತ್ತದ 
ಗದ್ದೆಗಳ ಸಮೂಹದಿಂದ, ಉಪವನಗಳಿಂದ ಕೂಡಿತ್ತು . ೨. ಸುರಲೋಕವು 
ಅನಿಮಿಷ ( ದೇವತೆ) ರುಗಳಿಂದ ಸೇವಿಸುವುದಕ್ಕೆ ಯೋಗ್ಯವಾದ ಜಲವುಳ್ಳ ಶ್ರೇಷ್ಠ 
ಗಂಗಾ ನದಿಯಿಂದ ಕೂಡಿರುವುದು . ಮನೋಹರವಾಗಿ ಒಪ್ಪುವ (ಶಾಲಿ) ಕಲ್ಪವೃಕ್ಷ 
ಗಳುಳ್ಳ ದೇವೇಂದ್ರನ ನಂದನ ವನದಿಂದ ಕೂಡಿರುವುದು . ೧ . ( ಆ ದೇಶವು) 
ಕಮಲದಂತೆ ಪತ್ನಿ ಸಮೇತರಾದ ಮನುಷ್ಯರ ವೈಭವ ಸಮುದಾಯದಿಂದ 
ಕೂಡಿರುವುದು ; ಸಂಪತ್ತಿನಿಂದ ಕೂಡಿ ಮನೋಹರವಾಗಿತ್ತು . ೨. ಕಮಲವು 
ಯಾವಾಗಲೂ ಲಕ್ಷ್ಮಿಯ ನೂತನ ವೈಭವದಿಂದಲೂ , ಭಮರಗಳಿಂದಲೂ ಯುಕ್ತವಾಗಿ 
ಮನೋಹರವಾಗಿರುವುದು . ೧ . ( ಆ ದೇಶವು) ಅಂತರಿಕ್ಷ ಮಂಡಲದ ಹಾಗೆ 
ಶ್ರೇಷ್ಟವಾದ ಪಕ್ಷಿಗಳಿಂದ, ಸುಂದರವಾದ ದೊಡ್ಡ ಮರಗಳಿಂದ ಕೂಡಿದುದಾಗಿತ್ತು . 
ಸಮೀಚೀನ ಪ್ರೀತಿಯಿಂದ ಕೂಡಿದ ವಿದ್ವಾಂಸರಿಂದ, ಗೋಪಾಲಕರುಗಳ ಸಮೂಹ 
ದಿಂದ ಮನೋಹರವಾಗಿತ್ತು . ೨. ಅಂತರಿಕ್ಷ ಮಂಡಲವು - ಸೂರ , ಚಂದ್ರ , ಬುಧ, 
ಬೃಹಸ್ಪತಿ, ಅಂಗಾರಕರೇ ಮೊದಲಾದವರಿಂದ ಕೂಡಿದುದು ; ಕಲ್ಪವೃಕ್ಷ ಕಾಮಧೇನು 
ಗಳಿಂದ, ಸ್ವರ್ಗಲೋಕದಿಂದ ಮನೋಹರವಾಗಿರುವುದು. ೧ . ( ಆ ದೇಶವು 
ಸುರನದೀತಟದಂತೆ -ಶ್ರೇಷ್ಟವಾದ ಗದ್ದೆಗಳನ್ನು ಕಾಯುವ ಸ್ತ್ರೀಯರಿಂದ ಕೂಡಿತ್ತು . 
ಐಶ್ವರಕ್ಕೆ ಆಶ್ರಯರಾದ ರಾಜ ಶ್ರೇಷ್ಟರುಗಳಿಂದ ರಮಣೀಯವಾಗಿತ್ತು , ೨, 
ಸುರನದೀತಟವು - ಐರಾವತ (ದಿವ್ಯ + ಅನೇಕ + ಪ) ಮತ್ತು ದೇವತಾ ಸ್ತ್ರೀಯರು 
ಇವರುಗಳಿಂದ ಕೂಡಿರುವಂತಹುದು. ಕಮಲವೇ ಆಶ್ರಯವಾಗಿ ಉಳ್ಳ ರಾಜ 
ಹಂಸಪಕ್ಷಿಗಳಿಂದ ಮನೋಹರವಾಗಿರುವುದು . ೧. ( ಆ ದೇಶವು) ರಸಾತಳದಂತೆ 
ವಿಪುಲವಾದ ( ಅಶೇಷವಾದ) ಸೃಕ್ ಚಂದನ ವನಿತಾದಿಭೋಗ ಸುಖವುಳ್ಳ ಜನರುಗಳ 
ಭೋಗ ಜೀವನದಿಂದ ಮನೋಹರವಾಗಿರುವುದು ; ಸಮೀಚೀನವಾಗಿ ಪರರಾಜರಿಂದ 
ಕೊಡಲ್ಪಡುವ ಕಪ್ಪ ಕಾಣಿಕೆಗಳನ್ನು ಪಡೆಯುವ ಸಾರ್ವಭೌಮರಿಂದ ಕೂಡಿತ್ತು . 
೨ . ರಸಾತಳವು ( ಪಾತಾಳಲೋಕವು ಸದಾಕಾಲವೂ ಸರ್ಪಗಳ ಹೆಡೆಗಳಿಂದ 
ಮನೋಹರವಾದುದು ; ಈಶಾನ್ಯ ದಿಕ್ಕಿನಲ್ಲಿರುವ ಸುಪ್ರತೀಕವೆಂಬ ಹೆಸರಿನ ದಿಗ್ಗಜ 
ಮತ್ತು ಉತ್ತಮಾವಯವಗಳಿಂದ ಕೂಡಿದ ಬಲಿಚಕ್ರವರ್ತಿ , ಕುಬೇರ ದಿಕ್ಕಿನಲ್ಲಿರುವ 


1 ಸುರರಾಗ( ಮ , ಚ, ಜ ) . 


ಚತುರ್ಥಾಶ್ವಾಸಂ 


೧೧೫ 


ಮನೋಜ್ಞಮುಂ ಸುಪ್ರತೀಕದಲಿಸಾರ್ವಭೌಮರಂಜಿತವುಂ ವೈದ್ಯ ಮಂತ್ರದಂತೆ ಸರೋಗತಾಪಚಲನ 
ಮರುದಾಡಂಬರವು ಬೀಜನ್ಯಾಸ ದಿಗ್ಟಂಧ ಬಲಿರಕ್ಷಾ ಕ್ರಿಯಾಕರ ಮಹಾಫಲಕರಣಮುಂ ಸಮುದ್ರ 
ದಂತೆ ವಿಬುಧೇಷ್ಟ್ರಪ್ರದಮುವನಂತಾತಿಶಯದಂಚಿತವುಮೆನಿಸಿರ್ದುದಂತುವಲ್ಲದೆಯುಂ -- 


ಘನ ಕರದಂಡಕಂಟಕ ಜಡತಿ ಪಂಕಜಷಂಡದೊಳ್ಳಲು 
ಸ್ವನಮಲಿನತ್ವಚಾಪಲತೆ ವಾರಿದದೊಳ್ ಜನತಾಪಕೃತ್ಸವ 


ಸಾರ್ವಭೌಮ ಎಂಬ ಹೆಸರಿನ ದಿಗ್ಗಜಗಳಿಂದ ರಂಜಿತವಾದುದು. ೧. ( ಆ ದೇಶವು) 
ವೈದ್ಯ ಮಂತ್ರದಂತೆ - ಸರೋವರವನ್ನು ಹೊಂದಿದ ಚಲನರಹಿತವಾದ ವಾಯುವಿನ 
ಆಡಂಬರವುಳ್ಳುದು ; ಬೀಜಗಳನ್ನು ಬಿತ್ತುವಿಕೆ, ಬೇಲಿಗಳನ್ನು ಕಟ್ಟುವಿಕೆ , ಭೂತಗಳಿಗೆ 
ಹಾಕುವ ಬಲಿ ಇವೇ ಮೊದಲಾದ ರಕ್ಷಣಾ ಕಾರಗಳಿಗೆ ಆಸ್ಪದವಾಗಿ ಅಧಿಕವಾದ 
ಫಲದ ಉದ್ಯೋಗಗಳನ್ನುಳ್ಳುದು. ೨. ವೈದ್ಯ ಮಂತ್ರವು-ರೋಗದಿಂದ ಕೂಡಿದ 
ಸಂತಾಪ, ಕಂಪನ, ವಾಯುರೋಗಇವುಗಳ ಆರ್ಭಟವುಳ್ಳದ್ದು : ಬೀಜ ಮಂತ್ರಗಳನ್ನು 
ಹೇಳುವುದು , ರೋಗಗಳನ್ನು ತಡೆಗಟ್ಟುವುದು , ಯಂತ್ರಗಳನ್ನು ಬರೆದು ಕಟ್ಟುವಕ್ರಿಯೆ 
ಇವುಗಳಿಗೆ ಆಕರವಾಗಿ , ಅಧಿಕ ಫಲನಿರೀಕ್ಷೆಯ ಕಾರವುಳ್ಳುದು. ೧. ( ಆ ದೇಶವು) 
ಸಮುದ್ರದಂತೆ - ವಿದ್ವಾಂಸರ ಇಷ್ಟಾರ್ಥಗಳನ್ನು ಕೊಡುವಂತಹುದು ; ಅನಂತವಾದ 
ಉತ್ಕರ್ಷಗಳಿಂದ ಕೂಡಿದುದು ಎನಿಸಿತ್ತು . ೨. ಸಮುದ್ರವು- ದೇವತೆಗಳ ಇಷ್ಟಾರ್ಥ 
ಗಳನ್ನು ಕೊಡುವಂತಹುದು ; ಮಹಾ ವಿಷ್ಣುವಿನ ಶಯನದಿಂದ ಕೂಡಿದುದು 
ಹೀಗೆನಿಸಿ ( ಆ ಕರ್ನಾಟಕ ದೇಶವು) ಶೋಭಿಸುತ್ತಿತ್ತು . [ ಈ ಪದ್ಯದಲ್ಲಿ ಅನೇಕ 
ಅಭಂಗ ಶ್ರೇಷೆ, ಸಭಂಗ ಶ್ರೇಷೆಗಳು ತುಂಬಿವೆ. ಈ ಕೆಳಗೆ ಅಭಂಗಶ್ಲೇಷಾರ್ಥ 
ಗಳನ್ನು ಮಾತ್ರ ಕೊಟ್ಟಿದೆ ; ಅನಿಮಿಷ- ದೇವತೆ , ಮೀನು, ಭುವನ - ನೀರು, ದೇಶ 
(ಭೂಮಿ), ಸಂತಾನ -ಕಲ್ಪವೃಕ್ಷ, ಸಮೂಹ. ಖಗ - ಪಕ್ಷಿ , ಸೂಯ್ಯ , ರಾಜ- ಅರಸು , 
ಚಂದ್ರ , ಗುರು -ದೊಡ್ಡ, ಬೃಹಸ್ಪತಿ, ಗೋಪಲೋಕ-ಗೋಪಾಲಕರ ಸಮೂಹ, 
ಸ್ವರ್ಗಲೋಕ, ಸುರಭಿ - ಸುಗಂಧ, ಕಾಮಧೇನು, ರಾಜಹಂಸ - ಅರಸಂಚೆ, ರಾಜಶ್ರೇಷ್ಟ. 
ಭೋಗಿ-ಭೋಗಜೀವಿ, ಸರ್ಪ , ಬಲಿ - ಬಲಿ , ಚಕ್ರವರ್ತಿ , ಬಲಿ ಕೊಡುವಿಕೆ. ವಿಬುಧ 
ದೇವತೆ, ವಿದ್ವಾಂಸ. ರಕ್ಷಾ - ರಕ್ಷಾಯಂತ್ರ , ರಕ್ಷಣೆ , ಸುಪ್ರತೀಕ- ಒಂದು ದಿಗ್ಗಜ, 
ಒಳ್ಳೆಯ ಅವಯವ, ಸಾರಭೌಮ - ಒಂದು ದಿಗ್ಗಜ, ಚಕ್ರವರ್ತಿ - ಇತ್ಯಾದಿ] 
೬ , ಘನತರವಾದ ದೇಟ ( ದಂಟು) , ಕಂಟಕ ( ಮುಳ್ಳು ), ನೀರಿನಲ್ಲಿರುವಿಕೆ ಮುಂತಾದವು 
ಕಮಲಸಮೂಹದಲ್ಲಿ ಇಲ್ಲದೆ ; ವಿಚಾರಿಸಿನೋಡಿದರೆ - ಕರದಲ್ಲಿ ದಂಡವನ್ನು ಹಿಡಿದ 
ಯಮನಿಂದ ಉಂಟಾದ ಕಂಟಕ ಮೂಢರ ಇರುವಿಕೆ ಇವು ಆ ದೇಶದಲ್ಲಿ ಇರಲಿಲ್ಲ ; 
ಕಠಿಣವಾದ ಶಬ್ದ , ಕಪ್ಪು , ಲತೆಯಂತಿರುವ ಇಂದ್ರ, ಧನುಸ್ಸು ಮೊಡದಲ್ಲಿತ್ತಲ್ಲದೆ, ಆ 
ದೇಶದಲ್ಲಿ ಕಠಿಣವಾಗಿ ಮಾತನಾಡುವಿಕೆ , ಪಾಪ, ಚಿತ್ತಚಾಂಚಲ್ಯ ಮೊದಲಾದುವು 


೧ಗಿ೬ 


ಬಸವರಾಜ ವಿಜಯಂ 


ರ್ತನವಕುಲೀನವೃತ್ತಿಯಹಿಮಾಂಶುವಿನೊಳ್ ಪೃಥುಕೋಪರಾಗವೋ 
ಹನಕರಣಂ ಗೃಹಸ್ಥನೊಳೆತೋರ್ಪುದುನೋಡದಲ್ಲಿ ತೋರ್ಕುಮೇ 


೬ 


ಅಡಿಮುಡಿವಿಡಿವುದು ಮುಳಿಸಿನ | 
ಮಡದಿಯನೊಲಿಸುವರೋಳಣಿ ತಡೆಯೊಡೆಯೆಂಬಾ 
ನುಡಿ ಗಾರುಡರೊಳ ಸುಳಿ 
wಡಿ ಪೊಡೆವಾತೆಸೆವುದಲ್ಲದಿಲ್ಲಾ ನಾಡೋಲ್ಲ 


ವ|| ಮತ್ತಮಾ ಮನೋಜ್ಞದೇಶಾಂತರಾಳದಲ್ಲಿ 


ಅಳಿಮಾಲಾ ಹರಿನೀಲಮಾಲಿಕೆ ಬೆಡಂಗಂ ಬೀಜ ಡಿಂಡೀರ ಮಂ 
ಜುಳ ಪಾಟೀರವಿಲೇಪನಂ ಮಿಸುಗೆ ಚಂಚತ್ಯಾಂಚನಾಬ್ಬಾಸ್ಯಮಂ 


ಇರಲಿಲ್ಲ ; ಜನರಿಗೆ ಅನುತಾಪವನ್ನುಂಟುಮಾಡುವ ವೃತ್ತಿ , ಭೂಮಿಯಲ್ಲಿ ಲೀನವಾಗದೆ 
ಇರುವಿಕೆ ( ಅ + ಕು + ಲೀನ) - ಇದು ಸೂರನಲ್ಲಿತ್ತಲ್ಲದೆ , (ವಿಚಾರಿಸಿ ನೋಡಿದರೆ) ಆ 
ದೇಶದಲ್ಲಿ ಜನತೆಗೆ ಅಪಕಾರವನ್ನುಂಟುಮಾಡುವ ಪ್ರವರ್ತನೆ , ದುಷ್ಟಕುಲದಲ್ಲಿ ಹುಟ್ಟಿ 
ದವರ ದುಷ್ಟನಡವಳಿಕೆ ಇರಲಿಲ್ಲ ; ಬಾಲಕರಲ್ಲಿ ಪ್ರೀತಿ ( ಪುಥುಕ + ಉಪರಾಗ), 
( ಅವರಲ್ಲಿ) ಮೋಹಗೊಳ್ಳುವ ಇಂದ್ರಿಯಗಳು ಗೃಹಸ್ಥರಲ್ಲಿ ತೋರುತ್ತಿದ್ದವಲ್ಲದೆ, 
( ವಿಚಾರಿಸಿ ನೋಡಿದರೆ ಆ ದೇಶದಲ್ಲಿ ವಿಶೇಷವಾದಕೋಪ(ಪೃಥು +ಕೋಪ) ದಲ್ಲಿ 
ಪ್ರೀತಿಯಿರುವಿಕೆ, ವಿಷಯಚ್ಚೆ ( ರಾಗ) ಯಿಂದಮೋಹಗೊಳ್ಳುವಿಕೆಯೇ ಮೊದಲಾದ 
ನಡೆವಳಿಕೆಯು ಕಾಣುವುದೇ ? ೭ . ಕಾಲು ಮತ್ತು ತಲೆಗೂದಲನ್ನು ಹಿಡಿಯುವುದು 
ಕೋಪಗೊಂಡ ಹೆಂಡತಿಯನ್ನು ಸಮಾಧಾನಪಡಿಸುವಿಕೆಯಲ್ಲಿತ್ತಲ್ಲದೆ, ಆ ದೇಶದಲ್ಲಿ 
ಬಡತನದಿಂದ ಇನ್ನೊಬ್ಬರ ಕಾಲು ಹಿಡಿಯುವಿಕೆ , ಇನ್ನೊಬ್ಬರಕೂದಲನ್ನು ( ಜಗಳದಲ್ಲಿ) 
ಹಿಡಿದು ಜಗ್ಗುವುದು ಆ ದೇಶದಲ್ಲಿ ಇರಲಿಲ್ಲ . ಅದುಮಿ ( ಅ ) ತಡೆ, ಒಡೆ, ಎಂಬ ಈ 
ಮಾತು ಗಾರುಡ ಮಂತ್ರದಲ್ಲಿತ್ತಲ್ಲದೆ, ಆ ದೇಶದಲ್ಲಿ ಜನರ ಪರಾಕ್ರಮಕ್ಕೆ ತಡೆಯೆಂಬು 
ದಾಗಲಿ , ಒಡೆಯುವಿಕೆಯೆಂಬುದಾಗಲಿ ಇರಲಿಲ್ಲ. ಸುಕ್ಕು (ಕಡಿ) ಇರುವಿಕೆ, ಹೊಟ್ಟೆ 
(ಹೊಡೆ) ಯ ವಿಷಯದ ಮಾತಾಗಿತ್ತಲ್ಲದೆ ( ಸುಕ್ಕು ಹೊಟ್ಟೆಯ ಮೇಲೆಕಾಣುತ್ತಿತ್ತಲ್ಲದೆ), 
ಕತ್ತರಿಸು, ಹೊಡೆ- ಎಂಬ ಮಾತುಗಳೇ ಆ ದೇಶದಲ್ಲಿ ಇರಲಿಲ್ಲ . ವ|| ಮತ್ತು ಆ 
ಮನೋಹರವಾದ ಕರ್ನಾಟಕ ದೇಶದ ಮಧ್ಯದಲ್ಲಿ - ೮. ಚಕ್ರವಾಕಪಕ್ಷಿಗಳೆಂಬ ಮೊಲೆ 
ಗಳನ್ನುಳ್ಳ ( ರಥಾಂಗ + ಉರೊಜೆ) ನದಿಯೆಂಬ ಸ್ತ್ರೀಯು, ದುಂಬಿಗಳ ಮಾಲೆಯೆಂಬ 
ಇಂದ್ರನೀಲಮಣಿಗಳ ಮಾಲಿಕೆಯ ಬೆಡಗಿನಿಂದ ಕೂಡಿದ್ದಳು. ನೆರೆಯೆಂಬ ಮನೋ 
ಹರವಾದ ಶ್ರೀ ಗಂಧಲೇಪನದಿಂದ ಪ್ರಕಾಶಮಾನಳಾಗಿದ್ದಳು. ಹೊಳೆಯುತ್ತಿರುವ 
ಬಂಗಾರಪರ್ವತದ ಕಮಲಗಳೆಂಬ ಮುಖಮಂಡಲದಿಂದ ಸುಂದರವಾಗಿ ಕಾಣುತ್ತಿದ್ದಳು. 
ಬಾಳೆಮಿಾನೆಂಬ ಕಣ್ಣುಗಳಿಂದ ಹೊಳೆಯುತ್ತಿದ್ದಳು. ಕಮಲಪುಷ್ಪಗಳ ಧೂಳಿನ ಸಮೂಹ 


ಚತುರ್ಥಾಶ್ವಾಸಂ 


ಡಳಮಿಂಬಾಗಿರೆ ಬಾಳೆಗಣ್ಳೆಯ ತಾಳಂಭೋಜನದ್ರಣು ಸಂ 
ಕುಳ ಪೀತಾಂಬರವು ಸರಿದೂಧು ರಥಾಂಗೋರೋಜೆ ಕಣೆಪ್ಪಿದ 


ವli ಮತ್ತಂ 


– 


ಪರೆದಳಕಾಳಿ ಮೇಗಣಳಿವಾಲೆ ಮರಂದಕಣಾಂಕಪಂಕಜಂ 
ಸುರತಿರಥರ್ಮವಾಃಕಣಮುಖಂ ಶಿಥಿಲತ್ವವನಾಳ ನೀವಿ ಸಾ 
ಲೈರೆ ನುಸುಯ್ಯಲರ್ಸುಳಿವೆಲರ್ಸನಖಾಂಕ ನಿತಂಬಮುದ್ವಯ 
ಶೃರಣಷದಂ ಪುಳಿಲ್ ಮಿಸುಗೆ ತಾನೆಸೆದತ್ತು ತಾಂತಕಾಂತೆವೋಲ್ 


ಜಳನಿಧಿ ಪಡೆದೊಡೆ ಮುತ್ತಂ 
ಸುಳಳಿತ ಶುಕ್ಕಿಯೊಳೆ ಪುರುಡಿನಿಂ ಪಸೆದಪುದೀ 
ಪೊಳೆ ನಳಿನಶುಕ್ತಿಯೋಳ್ಯಂ 
ಜುಳ ನೀಲಮನೆನಿಸಿ ನಿಂದವಾಡಿಯದ 


ವೆಂಬ ಪೀತಾಂಬರವನ್ನುಟ್ಟು ಕಣ್ಣಿಗೆ ಮನೋಹರವಾಗಿ ಕಾಣುತ್ತಿದ್ದಳು. [ ರಥ + 
ಅಂಗ + ಉರೋಜ ರಥದ ಅಂಗ ಚಕ್ರ , ಚಕ್ರವೆಂಬ ಹೆಸರಿನ ಪಕ್ಷಿ ಚಕ್ರವಾಕ, ಈ 
ಪಕ್ಷಿಗಳೇ ಆ ನದಿಯೆಂಬ ಸ್ತ್ರೀಯ ಮೊಲೆಗಳು . ಚಂಚತ್ + ಕಾಂಚನ + ಅಬ್ಬ + ಆಸೆ 
ಹೊಳೆಯುತ್ತಿರುವ ಬಂಗಾರದ ಕಮಲದಂತಿರುವ ಮುಖವುಳ್ಳವಳು. ಅಂಭೋಜ+ 
ಸತ್ + ರೇಣು + ಸಂಕುಳ + ಪೀತಾಂಬರ -ಕಮಲದ ಒಳ್ಳೆಯ (ಶ್ರೇಷ್ಟ) ಧೂಳಿನ 
ಸಮೂಹವೆಂಬ ಪೀತಾಂಬರ] ವ|| ಮತ್ತು ೯ . ( ಆ ನದಿಯ ಮೇಲ್ಬಾಗದಲ್ಲಿ 
ಹಾರಾಡುತ್ತಿರುವ) ದುಂಬಿಗಳ ಸಾಲೇ ( ಆ ನದಿಯೆಂಬ ಸ್ತ್ರೀಯ) ಮುಂಗುರುಳುಗಳ 
ಸಾಲು ; ಮಕರಂದದ ಹನಿಗಳೇ ಗುರುತಾಗಿ ಉಳ್ಳ ತಾವರೆಯೇ ಬೆವರಿನ ಹನಿಗಳಿಂದ 
ಕೂಡಿರುವ ಮನೋಹರ ಮುಖ ; ಸಾಲುಸಾಲಾಗಿರುವ ತರಂಗ ( ತೆರೆ ) ಗಳೇ ಶಿಥಿಲತೆ 
ಯಿಂದ ಕೂಡಿರುವ ನೀರಿಗೆ ತಂಗಾಳಿಯೇ ಉಸಿರಾಟ, ಅಧಿಕವಾದ ಪಕ್ಷಿಗಳ ಕಾಲು 
ಹೆಜ್ಜೆಗಳ ಗುರುತುಳ್ಳ ಮಳಲಿನ ರಾಶಿಯೇ ಉಗುರಿನ ಚುಚ್ಚುವಿಕೆ (ನಖಕತ) ಯಿಂದ 
ಕೂಡಿದ ನಿತಂಬಗಳ ಭಾಗ - ಹೀಗೆ ( ಆ ನದಿಯೆಂಬ ಸ್ತ್ರೀಯು) ರತಿಕ್ರೀಡೆಯನ್ನು 
ಮುಗಿಸಿದ ಸ್ತ್ರೀಯಂತೆ ಶೋಭಿಸುತ್ತಿತ್ತು . [ಉದ್ವಯಃ1 + ಚರಣ + ಪದ ವಿಶೇಷ 
ವಾದ ಪಕ್ಷಿಗಳ (ಉದ್ವಯಃ) ಕಾಲಿನ ಗುರುತು , ಸ + ನಖ + ಅಂಕ + ನಿತಂಬ ನಖಗಳ 
ಗುರುತಿನಿಂದ ಕೂಡಿದ ನಿತಂಬ] ೧೦ . ಸಮುದ್ರವು ಮನೋಹರವಾದ ರುಕ್ಕಿಯಲ್ಲಿ 
ಮುತ್ತನ್ನು ಪಡೆಯಲಾಗಿ , ಈ ನದಿಯು ( ಆ ಸಮುದ್ರದೊಡನಿರುವ) ಸ್ಪರ್ಧೆಯಿಂದ 
ತಾವರೆಯೆಂಬ ಮುತ್ತಿನ ಚಿಪ್ಪಿನಲ್ಲಿ ಮನೋಹರವಾದ ಇಂದ್ರನೀಲಮಣಿಯನ್ನು 
ಪಡೆಯುತ್ತಿರುವುದೋ ಎಂದೆನಿಸಿ ಭ್ರಮರಗಳು ಆ ಹೊಳೆಯಲ್ಲಿರುವ ಕಮಲಗಳಲ್ಲಿ 


- 1 ವಯಃನಾ ಪಕ್ಷಿ ( ರಂ ) 


೧೧೮ 


ಬಸವರಾಜ ವಿಜಯಂ 


ಪಡೆದಬುಜಕೆ ರಾಜಂ ಧಾ 
ಆಡುವಂ ಗಡ ರಾತ್ರಿಗೆಂದಜಂ ಜವದಿಂದಾ 
ಯೆಡೆಗೆ ಲಂಚೆಯಿಟ್ಟವೊ 
ಲೆಡೆಗೆಡೆಗರಸಂಚೆ ಪೊಳೆಯ ತೀರದೊಳೆಸೆಗುಂ 


ಪೊಳೆದೆರೆಯ ಕೊಳೆ ತೊಲಗಿದ 
ನಳಿನಮನೆ ತುಡುಕಲಾತುರಿಸುವಳಿ ಪೋಲು 
ಮುಳಿದು ಕೆಲಕೊಲೆದಿನಿಯಳು 
ಜ್ವಳವದನಮನಮರ್ದು ಚುಂಬಿಸಲವಕಿಪನಂ 


ಎಲೆ ಪಚ್ಚೆಯ ಪಲ್ಲಣಮು 
ಆಲರ್ದಬ್ಬ೦ ಛತ್ರಮಡರ್ದ ನೊರೆ ಜಲ್ಲಿ ತಡಂ 
ಗಲಿಸೆಸೆಯೆ ರಾಜಹಂಸಂ 
ನಲವಿಂ ತೆರೆಗುದುರೆಯೇರಿಕುಣಿಯಿಪನದ 


ಕಮಲಾಸನನನ್ನಯ ಪತಿ 
ಕಮಲಜನೆಂದಾತನಂತೆ ತಾನುಂ ಹಂಸಂ 
ಕಮಲಾಸನನಾದುದು ವಿಭು 
ಸಮನೆನಿಸುವೆನೆಂಬ ಬಗೆ ವಿಜಾತಿಗೆ ನೈಜಂ 


ವಾಸಿಸಿದವು. ೧೧. ಬ್ರಹ್ಮನು ತನ್ನ ಹುಟ್ಟಿಗೆ ಕಾರಣವಾದ ಕಮಲಕ್ಕೆ ಚಂದ್ರನು 
ರಾತ್ರಿಯಲ್ಲಿ ದಾಳಿಯಿಡುತ್ತಾನಲ್ಲವೆ ? ಎಂದುಕೊಂಡು ತೀವ್ರವಾಗಿ ಆ ಕಮಲವಿರುವ 
ಕಡೆಗೆ ಹೋಗುವುದಕ್ಕೋಸುಗ ಹಂಸಪಕ್ಷಿಯನ್ನು ಸಿದ್ಧಗೊಳಿಸಿ ಇಟ್ಟಿರುವ ಹಾಗೆ 
ಹೊಳೆಯ ತೀರದಲ್ಲಿ ರಾಜಹಂಸಪಕ್ಷಿಗಳು ಅಲ್ಲಲ್ಲಿ ಶೋಭಿಸುತ್ತಿದ್ದುವು. ೧೨. ನದಿ 
ಯಲ್ಲಿರುವ ತೆರೆಗಳ ಬಾಧೆಯಿಂದ ಒಂದು ಪಕ್ಕಕ್ಕೆ ತೊಲಗಿದ ಕಮಲವನ್ನು ತುಡುಕು 
ವುದಕ್ಕೋಸುಗ ಆತುರಗೊಳ್ಳುತ್ತಿರುವ ಭ್ರಮರವು ಕೋಪಗೊಂಡು ಒಂದು ಕಡೆಗೆ 
ತಿರುಗಿಕೊಂಡಿರುವ ಪ್ರಿಯೆಯಾದವಳ ಮನೋಹರ ಮುಖವನ್ನು ಸೇರಿ ಚುಂಬಿಸಲು 
ತವಕಪಡುವಂತಹ ಪುರುಷನನ್ನು ಹೋಲುತ್ತಿತ್ತು . ೧೩ . ಕಮಲದ ಎಲೆಯೇ ಹಸಿರು 
ಬಣ್ಣದ ಜೀನು , ಅರಳಿರುವ ಕಮಲವೇ ಛತ್ರಿ , ವ್ಯಾಪಿಸಿ ಹರಡಿರುವ ನೊರೆಯೇ 
ಮೇಲ್ಕಟ್ಟು ( ಜಾಲರಿ) - (ಹೀಗೆ) ದಂಡೆಯವರೆಗೆ ಕೂಡಿ ಪ್ರಕಾಶಿಸುತ್ತಿರಲು ರಾಜಹಂಸ 
ಪಕ್ಷಿಯೆಂಬ ರಾಜಶ್ರೇಷ್ಠನು ಸಂತೋಷದಿಂದ ತೆರೆಯೆಂಬ ಕುದುರೆಯನ್ನೇರಿ, ಆ 
ನದಿಯಲ್ಲಿ ಕುಣಿದಾಡಿಸುತ್ತಿದ್ದನು. ೧೪. ಹಂಸಪಕ್ಷಿಯು ತನ್ನ ಒಡೆಯನಾದ ಬ್ರಹ್ಮನು 
ಕಮಲವನ್ನೇ ಪೀಠವಾಗಿ ಉಳ್ಳವನು ಎಂದುಕೊಂಡು, ಆತನ ಹಾಗೆ ತಾನೂ ಕೂಡ 
ಕಮಲವನ್ನೇ ಆಸನವನ್ನಾಗಿ ಮಾಡಿಕೊಂಡಿತ್ತು . ಪ್ರಭುವಿಗೆ ಸಮಾನನೆಂದೆನಿಸಿಕೊಳ್ಳುವ 
ಯೋಚನೆ ಜಾತಿಹೀನನಿಗೆ ಸ್ವಭಾವ ಸಿದ್ಧವಾದುದು. [ ವಿಜಾತಿ - ಪಕ್ಷಿಗಳ ಸಮೂಹ, 


೧೧೯ 


ಚತುರ್ಥಾಶ್ವಾಸಂ | 


ವಃ ಇ೦ತನಧಿಕ ಸೌಂದರ್ಯವನಾಳ ತರಂಗಿಣಿಯ ತಟನಿಕಟಪ್ರದೇಶದಲ್ಲಿ – 


ವರ ರತ್ನಗರ್ಭ ತನ್ನಯ 
ಸಿರಿಯಂ ಧರೆಗವಲೆಂದು ವಸುರ್ವರಲ ಕರೋ 
ತರಮಂ ಕೆದರ್ದವೊಲತಿ ಭಾ 
ಸುರವಾಯು ಪಸುರ್ಪುವೆತ್ತ ಕಳಮಕ್ಷೇತ್ರಂ 


ಮಡಿಯುದಕದಿ ವಾರ್ಪೊಳೆದಿರೆ 
ಬಿಡದೇ ಶುಕಾಳಿ ಕೆಳಗಿವೆತ್ತಣವೆನುತಂ 
ನಡೆನೋಡಿಕೌತುಕದೆ ತಲೆ 
ಗೋಡಪುವುದೆನೆ ಬಾಗಿ ತೂಪ ಕಳಮೆಗಳೆಸೆಗುಂ 


ವರ ಪುಣ್ಯನದಿಯ ಕಾಲರಿ 
ಚಿರಕಾಲ ಸೇವೆಗೈದ ಪುಣ . ಪೋಷಂ 
ತಿರೆ ಸಣ್ಣಕೆ ಗರ್ದೆಗಳಂ 
ಬರಕೊಗೆದಾಡುವ ಶುಕಾಳಿಯೇನೊಪ್ಪಿದುದೋ 


ಮದನಂ ತನ್ನಯ ತಾಯ ಸಾರಗೃಹಮಂ ಸೊಂಪೇಪುಸೂರ್ಯನೆಂ 
ಬುದಜಿಂದಾತನ ತೇರ್ಗ ವಾಜಿಯೋಳವಳಿನ್ನೊಂದಣಿಂದಲ್ಲದಾ 


ವಿಗತವಾದ ಜಾತಿ ( ಹೀನ ಜಾತಿ)] ವ!! ಹೀಗೆ ಅನಂತ ಸೌಂದರವನ್ನು ಹೊಂದಿದ 
ಹೊಳೆಯ ದಂಡೆಯ ಪ್ರದೇಶದಲ್ಲಿ - ೧೫, ಶ್ರೇಷ್ಠರತ್ನಗರ್ಭೆಯಾದ ಭೂದೇವಿಯು 
ತನ್ನಲ್ಲಿರುವ ಸಂಪತ್ತನ್ನು ಭೂಲೋಕದ ಜನರಿಗೆ ತಿಳಿಸಲೆಂದು ಪಚ್ಚೆರದ ಕಾಂತಿಯ 
ಸಮೂಹವನ್ನು ಕೆದರಿರುವಳೋ ಎಂಬಂತೆ ಹಸುರಾದ ಬತ್ತದ ಗದ್ದೆಗಳು ಪ್ರಕಾಶಿಸು 
ತಿದ್ದವು. ೧೬ . ಹಾರಾಡುತ್ತಿರುವ ಗಿಳಿಗಳ ಸಾಲು ಗದ್ದೆಯ ಹಾಳೆಗಳಲ್ಲಿರುವ ನೀರಿನಲ್ಲಿ 
ಪ್ರತಿಬಿಂಬಿಸಿರಲು , (ಕಾಳಿನ ಭಾರದಿಂದ) ಬಾಗಿ ತೂಗಾಡುತ್ತಿರುವ ಬತ್ತದ ಪೈರುಗಳು , 
ಈ ಕೆಳಭಾಗದಲ್ಲಿ (ಕಾಣುವ ಈ ಗಿಳಿಗಳು ಎಲ್ಲಿಯವು ? ಎನ್ನುತ್ತ ಚೆನ್ನಾಗಿ ನೋಡಿ, 
ಕೌತುಕದಿಂದ ತಲೆಯನ್ನಲ್ಲಾಡಿಸುತ್ತಿರುವುವೋ ಎಂಬಂತೆ ( ಅಲುಗಾಡುತ್ತ ) ಶೋಭಿಸು 
ತಿದ್ದವು. ೧೭. ಬತ್ತದ ಗದ್ದೆಗಳುಶ್ರೇಷ್ಟವಾಗಿಯೂ , ಪರಿಶುದ್ಧವಾಗಿಯೂ ಇರುವ 
ಹೊಳೆಯ ಕಾಲನ್ನು (ಕಾಲುವೆಯನ್ನು ಬಹುಕಾಲದಿಂದ ಸೇವಿಸಿದುದರಿಂದುಂಟಾದ 
ಪುಣ್ಯದಿಂದ ಸ್ವರ್ಗಕ್ಕೇರುತ್ತಿರುವುವೋ ಎಂಬ ಹಾಗೆ ಆಕಾಶಕ್ಕೆ ನೆಗೆದು ಹಾರುತ್ತಿರುವ 
ಗಿಳಿಗಳ ಸಮೂಹವು ಏನು ಮನೋಹರವಾಗಿತ್ತೋ ! ೧೮. ಮನ್ಮಥನು ತನ್ನ 
ತಾಯಿಯಾದ ಲಕ್ಷ್ಮೀದೇವಿಯ ಶ್ರೇಷ್ಟ ಮನೆಯಾದ ಕಮಲವನ್ನು ಸೂದ್ಯನು ಚೆಲುವು 
ಗೊಳಿಸಿದನು . ಆ ಸೂರಿನತೇರಿಗೆ ಏಳೇ ಕುದುರೆಗಳು ಇರುವುವು. ಮತ್ತೊಂದು 
ಕುದುರೆಯಿಲ್ಲದೆ ಆಗುವುದಿಲ್ಲ. ಆ ಸೂರನು ( ತನಗೆ ಪ್ರೀತಿಯಾದುದನ್ನು ಆರಿಸಿ 


೧೨೦ 


ಬಸವರಾಜ ವಿಜಯಂ 


ಗದು ತಾನೆಲ್ಲು ದನಾಯುಕೊಳ್ಳೆ ನುತಮಾತ್ಮೀಯಾಶ್ವ ಸಂದೇಹಮಂ 
ಪದಪಿಂದಟ್ಟಿದನೆಂಬವೋಲ್ ಶುಕಚಯ ಚೆಲ್ವಾದುದಾಕಾಶದೊಳ್ 


ನಡು ನಸು ಬಳೆ ಬಟ್ಟ ಮೊಲೆಮೇಲುದನೆ ನಿತಂಬವಂಡಳಂ 
ಪೊಡರೆ ಕಟಾಕ್ಷರೋಚಿಕವಿತೆ ಕುರುಳ್ಳುಣಿದಾಡೆ ತೋರ ಸೋ 
ರ್ಮುಡಿ ಕಡು ಜಾರೆ ನುಣೋಡೆಕದಕ್ಕದಿಸುತ್ತಿರ ಬಂದು ನಿಂದು ಪೆ 
ಇಡಣಮದಲ್ಲಿ ಪಾಲಿಪುದು ಕೈರವದಿಂದಿಡುತಂ ಶುಕಾಳಿಯಂ 


ತಾವರೆಯ ನೂಲ ನುಲಿಯಮ 
ರ್ದಾ ವನರುಹದಳದ ಪಟ್ಟಿಗವಣೆಯೊಳಧಟಿಂ 
ತೀವುತೆ ನೈದಿಲೆಗೆಯ 
ನಾ ವನಿತಾತತಿ ಶುಕಾಳಿಯಂ ಬಿಡದಿಡುಗುಂ 


ಮೇಲಾಂತು ಸೋಗೆಯಂ ಪೊಸ 
ಪಾಲಂತು ಸುಪರ್ವಮಾಂತು ಗಿರಿಯು ಪಶುವ 
ಲೀಲಾವಹ ಭಾರತಮಂ 
ಪೋಲುತ್ತಂ ಮೆದುದಲ್ಲಿ ಪುಂಡೋಕ್ಷವನಂ 


ಕೊಳ್ಳಲಿ ಎಂಬ ಕಾರಣದಿಂದ ತನ್ನ ವಾಹನಗಳ ಸಮೂಹವನ್ನು ಪ್ರೀತಿಯಿಂದ 
ಕಳುಹಿಸಿರುವನೋ ಎಂಬಂತೆ ಗಿಳಿಗಳ ಸಮೂಹವು ಆಕಾಶದಲ್ಲಿ ಚೆಲುವಾಗಿ ಕಾಣುತ್ತಿತ್ತು . 
೧೯ . ನಡುವು ಸ್ವಲ್ಪ ಬಳುಕುತ್ತಿತ್ತು ; ಗುಂಡಾದ ಮೊಲೆಗಳು ಮೇಲುಸೆರಗನ್ನು 
ನೂಕುತ್ತಿದ್ದವು ; ಕಟಿಪಶ್ಚಾತ್ ಭಾಗವು ಉಬ್ಬಿತ್ತು ; ಕಡೆಗಣ್ಣುಗಳ ಕಾಂತಿಯ 
ನೋಟವು ವ್ಯಾಪಿಸಿಕೊಂಡು ಮುನ್ನುಗ್ಗುತ್ತಿತ್ತು ; ಮುಂಗುರುಳುಗಳು ಕುಣಿದಾಡು 
ತಿದ್ದವು; ದಪ್ಪವೂ ಉದ್ದವೂ ಆದ ಜಡೆಯು ಶಿಥಿಲವಾಗಿತ್ತು ; ನುಣುಪಾದ 
ತೊಡೆಯು ಕದಕದ ಎಂದು ನಡುಗುತ್ತಿತ್ತು . ( ಇಂಥ) ಹೆಣ್ಣುಗಳ ಸಮೂಹವು ಬಂದು 
ನಿಂತು, ( ಆ ಬತ್ತದ ಗದ್ದೆಗಳಲ್ಲಿ ( ಹಾರಿಬಂದು ಕುಳಿತ) ಗಿಳಿಗಳ ಸಮೂಹವನ್ನು 
ಬಿಳಿಯ ನೈದಿಲೆ ಹೊಡೆದು ಹಾರಿಸುತ್ತಿತ್ತು . ೨೦ . ಕಮಲದೇಟಿನ ನಾರಿನಿಂದ 
ಮಾಡಿದ ಕಮಲದೆಸಳಿನ ಪಟ್ಟೆಗವಣೆಯಲ್ಲಿ ನೈದಿಲೆಯ ಮೊಗ್ಗುಗಳನ್ನು ಇಟ್ಟು , 
ಪರಾಕ್ರಮದಿಂದ ಆ ಸ್ತ್ರೀಯರ ಸಮೂಹವು ಗಿಳಿಗಳ ಸಮೂಹವನ್ನು ತಪ್ಪದೆ 
ಹೊಡೆಯುತ್ತಿತ್ತು . (ಹೊಡೆದು ಹಾರಿಸುತ್ತಿತ್ತೆಂದು ಭಾವ .) ೨೧ . ಅಲ್ಲಿನ ಕಬ್ಬಿನ 
ಗದ್ದೆಗಳು ಮೇಲ್ಬಾಗದಲ್ಲಿ ಸೋಗೆಯನ್ನು ಧರಿಸಿತ್ತು ; ಹೊಸ (ಕಬ್ಬಿನ) ಹಾಲನ್ನು 
ಹೊಂದಿತ್ತು ; ಒಳ್ಳೆಯ ಗಿಣ್ಣುಗಳನ್ನು ಹೊಂದಿತ್ತು . (ಹೀಗೆಕೂಡಿ)ಸೋಗೆಯನ್ನು 
(ನವಿಲನ್ನು ಧರಿಸಿ ಪರ್ವತವನ್ನ , ಹಾಲನ್ನೂ ಹೊಂದಿ ಹಸು ( ಆಕಳು) ವನ್ನೂ , 
ಪರ್ವಗಳನ್ನೂ ( ಹದಿನೆಂಟು ಪರ್ವಗಳನ್ನು ಧರಿಸಿ ವಿಲಾಸವನ್ನುಂಟುಮಾಡುವ ಮಹಾ 


೨೧ 


ಚತುರ್ಥಾಶ್ವಾಸಂ 


ಮೂಜಗಮಂ ಗೆಲಲೆಸಪ ಮ 
ನೋಜಂಗೆ ಶರಾಸನಂಗಳಂ ಪಲವನಿಳಾ 
ಶ್ರೀ ಜತನದೆ ಪಡೆದಿಟ್ಟವೊ 
ಲೋಜೆಯಿನೆಸೆದಿರ್ದುದಿಕ್ಷಕಾಂಡಕದಂಬಂ 


ಅನಿಲಹತಿಗೆಲೆಗಳೊರಸಿದೆ 
ಡೆ ನಿತಾಂತ ಸೀಳ ಕರ್ಬಿನಿಂ ಪಾಯು ಗುತಿ 
ರ್ಪಿನಿರಸದ ಪೊನಲನಾ ನೆ 
ನೆದಿಂದರಗಿಳಿಗಳೀಂಟಿ ತಣಿವವಜಸ್ರಂ 


ಚಪಲ ಕಪಿ ಕೆಡಪೆ ತೆಂಗಿನ 
ವಿಪುಳ ಫಳಂ ಬೀಳು ಸೀಳು ಸುರಿವಳೆನೀರಾ 
ವುಷವನದ ಕಾಲ್ಗಳೊಳ್ಳಿ 
ವಿ ಪರಿಯ ನೀರುಂಬುದಲ್ಲಿ ಹಸ್ತಿಕದಂಬರ 


ವ ! ಇಂತು ಸಕಲಜನಮನೋನಯನ ಮನೋಜ್ವಲೀಲಾಭವನಮಾದಿಕವನದ ಸೀಮಾಸಮೀಪ 
ಭಾಸುರ ಭೂಭಾಮಿನೀ ಸೀಮಂತೋಪಮಾನವಾದ ಮಾರ್ಗದಿರ್ಕೆಲದೊಳ್ - 


ಭಾರತ ಗ್ರಂಥವನ್ನೂ ಹೋಲುತ್ತಿತ್ತು . ೨೨. ಮೂರುಲೋಕಗಳನ್ನೂ ಜಯಿಸುವುದಕ್ಕೆ 
ಉದ್ಯೋಗಿಸುವ ಮನ್ಮಥನಿಗೆ ಭೂಮಿಯೆಂಬ ಲಕ್ಷ್ಮಿಯು ಅನೇಕ ಧನುಸ್ಸುಗಳನ್ನು 
ಜಾಗರೂಕತೆಯಿಂದ ಪಡೆದು ಇಟ್ಟುಕೊಂಡಿರುವಳೋ ಎಂಬಂತೆ ಕಬ್ಬಿನಕೋಲುಗಳ 
ಸಮೂಹವು ಸಾಲುಗೊಂಡು ಶೋಭಿಸುತ್ತಿತ್ತು . [ಕಬ್ಬು ಮನ್ಮಥನ ಧನುಸ್ಸೆಂಬ 
ಕವಿಸಮಯ ಸುಪ್ರಸಿದ್ದ ]. ೨೩ . ಗಾಳಿಯ ಹೊಡೆತಕ್ಕೆ ( ಆ ಕಬ್ಬಿನ) ಗರಿಗಳು 
ತಿಕ್ಕಾಡುತ್ತಿರಲು , ( ಆ ತಿಕ್ಕಾಟದ ಫಲವಾಗಿ) ಅಧಿಕವಾಗಿ ಸೀಳುಬಿಟ್ಟ ಕಬ್ಬಿನಕೋಲಿ 
ನಿಂದ ಹೊರಹೊಮ್ಮಿ ಚಿಮ್ಮುತ್ತಿರುವ ಮಧುರವಾದ ಹಾಲಿನ ( ರಸದ) ಪ್ರವಾಹ 
ವನ್ನು , ಬತ್ತದ ತೆನೆಗಳನ್ನು ತಿಂದುಬಂದ ಗಿಳಿಗಳು ಕುಡಿದು ಸದಾ ತೃಪ್ತಿಪಡುತ್ತಿದ್ದವು. 
೨೪ . ಚಂಚಲಸ್ವಭಾವದ ಕಪಿಗಳು ಕೆಡವಿದ ತೆಂಗಿನ ದೊಡ್ಡ ದೊಡ್ಡ ಕಾಯಿಗಳು 
( ನೆಲಕ್ಕೆ ) ಬಿದ್ದು ಒಡೆದು , ಜಿನುಗುತ್ತಿದ್ದ ಎಳೆನೀರು, ಆ ಉದ್ಯಾನವನದ ಕಾಲುವೆಗಳಲ್ಲಿ 
ತುಂಬಿಹರಿಯುತ್ತಿರಲು, ಆ ಕಾಲುವೆಗಳಲ್ಲಿ ಆನೆಗಳ ಸಮೂಹವು ಬಂದು ನೀರು 
ಕುಡಿಯುತ್ತಿತ್ತು . ವ!! ಹೀಗೆ ಸಕಲಜನಗಳ ಕಣ್ಣಿಗೂ , ಮನಸ್ಸಿಗೂ , ಮನೋಹರ 
ಕ್ರೀಡಾಗೃಹವೆನಿಸಿದ ಕಬ್ಬಿನಗದ್ದೆಯ ಸೀಮೆಯ ಸವಿಾಪದಲ್ಲಿ ಪ್ರಕಾಶಮಾನವಾದ 
ಭೂಮಿಯೆಂಬ ಸ್ತ್ರೀಯ ಬೈತಲೆಗೆ ಸಮಾನವಾದ ಮಾರ್ಗದ ಎರಡೂಕಡೆಗಳಲ್ಲಿ 


೧೨೨ 


ಬಸವರಾಜ ವಿಜಯಂ 


ಕದಳೀಸ್ತಂಭದ ಕಂಭದಿಂ ಕುಸುಮಮಾಲಾಬಂಧದಿಂ ಚಂದನಾ 
ಮೈದಳಾಬದ್ದ ವಿತಾನದಿಂದ ಕೊಳವೇರ್ಕೆಗ್ರಟ್ಟಿನಿಂ ಕೈತಕಾ 
ಹೃದಳಾಚ್ಛಾದನದಿಂ ಕನತ್ಕಮಳ ಘಂಟಾಘಜಿಯ ಪುಷ್ಪಗು 
ಚೈದ ಪೊಂಬಾಳಯ ಚಾಮರಪ್ರಕರದಿಂ ರಯ್ಯಂ' ಪ್ರಷಾಮಂಟಪಂ 


೨೫ 


ವ|| ಆ ಮಂಟಪದೊಳ್ 


ತಳಿರ್ಜೊಂಪದೋವರಿಯ ತ 
ಣುಲೆಡೆಯೊಳ್ಳಿಸುಪ ಚಂದ್ರಕಾಂತದ ಘಟದೊ 
ಳ್ಳುಳಿರ್ವಾಲಿನೀರನಬಳಾ 
ವಳಿ ತಣ್ಣರಗದೊಳೆ ತೀವಿ ಪಥಿಕರ್ಗೆಆಗುಂ 


ತರಳನದೊರ್ವನಾತ್ಮಕರತೋಯದೊಳಾಕೆಯ ವಕ್ಕಲೇ ಚನಾ 
ಧರ ದರಹಾಸ ನಾಸಿಕೆಗಳಂದದ ಮಾರ್ಪೊಳವೀಕ್ಷಿಸು ತತ್‌ 
ಪರಿಮಳಕಿಟ್ಟ ನೀರರುಹ ಕೈರವ ಪಾಟಲ ಕುಂದ ಚಂಪಕ 
ಸ್ಟುರಿತ ಸುಮಾಳಿಗೆತ್ತು ನಡೆನೋಡಿದನೀಂಟದೆ ಪಾಣಿವಾರಿಯಂ 


ವ|| ಪೆಜತೊಂದಬಿವಟಿಗೆಯೊಳೊರ್ವನೊರ್ವಳ್ಳಿರೆಯಿವಾಗಳವಳಂ ಕಂಡು 
೨೫ . ಬಾಳೆಯಗಿಡಗಳಿಂದ ಮಾಡಿದ ಕಂಬಗಳಿಂದಲೂ , ಹೂವಿನ ಮಾಲೆಗಳ ಕಟ್ಟುವಿಕೆ 
ಯಿಂದಲೂ , ಶ್ರೀಗಂಧ , ಮಾವು ಮೊದಲಾದ ಎಲೆಗಳಿಂದ ಕಟ್ಟಿದ ಮೇಲುಕಟ್ಟು 
ಗಳಿಂದಲೂ , ಲಾವಂಚದಿಂದ ಮಾಡಿದ ಗೋಡೆಗಳಿಂದಲೂ , ಕೇದಗೆಯಬಿಳಿಯ 
ಎಸಳುಗಳಿಂದ ಮಾಡಿದ ಮೇಲುಹೊದಿಕೆಯಿಂದಲೂ , ಹೊಳೆಯುವ ತಾವರೆಹೂಗಳ 
ಗಂಟೆಗಳ ಸಾಲಿನಿಂದಲೂ , ಹೂಗೊಂಚಲು , ಹೊಂಬಾಳೆಗಳ ಚಾಮರಗಳ ಸಮೂಹ 
ದಿಂದಲೂ , ಅರವಟ್ಟಿಗೆಗಳು ರಮ್ಯವಾಗಿದ್ದುವು. ವ|| ಆ ಅರವಟ್ಟಿಗೆಗಳಲ್ಲಿ 
೨೬. ತಳಿರಿನ ಗುಚ್ಚವನ್ನು ಸುತ್ತಮುತ್ತ ಇಟ್ಟು , ಮಳಲು ಗುಡ್ಡೆಯ ಸ್ಥಳದಲ್ಲಿ 
ಶೋಭಿಸುವ ಚಂದ್ರಕಾಂತ ಶಿಲೆಯಿಂದ ಮಾಡಿದ ಹರವಿಯಲ್ಲಿ ಸಂಗ್ರಹಿಸಿರುವ 
ತಣ್ಣೀರನ್ನು ಸ್ತ್ರೀಯರುಗಳು ತಂಪಾದ ಪಾನ ಪಾತ್ರೆಯಲ್ಲಿ ( ತಂಬಿಗೆಯಲ್ಲಿ ತುಂಬಿ, 
ದಾರಿಹೋಕರಿಗೆ ಕುಡಿಯಲು ಹೊಯುತ್ತಿದ್ದರು. ೨೭ . ಒಬ್ಬಾನೊಬ್ಬ ಹುಡುಗನು 
ತನ್ನ ಕೈಯಲ್ಲಿರುವ ನೀರಿನಲ್ಲಿ ನೀರೆರೆಯುವ ಸ್ತ್ರೀಯ ಮುಖ ಕಣ್ಣು , ತುಟಿ, 
ಹಲ್ಲು , ಮೂಗು - ಇವುಗಳ ಅಂದವಾದ ಪ್ರತಿಬಿಂಬವನ್ನು ನೋಡುತ್ತ , ಆ ನೀರಿನಲ್ಲಿ 
ಪರಿಮಳಕ್ಕೆಂದು ಇಟ್ಟಿದ್ದ ಕಮಲ, ಬಿಳಿಯ ಕಮಲ, ಪಾದರಿ, ಮಲ್ಲಿಗೆ , ಸಂಪಿಗೆ 
ಮೊದಲಾದ ಹೂಗಳೆಂದು ತಿಳಿದು ಬೊಗಸೆಯಲ್ಲಿ ತುಂಬಿರುವ ನೀರನ್ನು ಕುಡಿಯದೆ, 
ಚೆನ್ನಾಗಿ ನೋಡಿದನು . ವ|| ಮತ್ತೊಂದು ಅರವಟ್ಟಿಗೆಯಲ್ಲಿ ಒಬ್ಬಳು ನೀರೆರೆಯುವ 


' ಮ್ಯಂ ( ಅ, ಚ) 


೨೩ 


ಚತುರ್ಥಾಶ್ವಾಸಂ 


ಕರಗದ ಜಲಮಿದು ಮುಖಹಿಮ 
ಕರಗದಮು ಮಾಣಿಸಿ ಸಾಲ್ಕುದು ಮೇನೇ 
ಕರಗದ ಕಾಮನ ಹತಿಯಿಂ 
ಕರಗದವೋಲ್ಮಾಲ್ಪುದೆನ್ನ ನೆಲೆ ಮೃಗನಯನೇ 


ವಗಿ ಎಂದು ಮನೋರಥಂ ಬಡೆದಿರ್ದನಲ್ಲಿ ಮತ್ತೊರ್ವಳೂರ್ತದೂತಿ 


ಎಲೆಗೇ ಬಾಯಾರೆ ಬಂದು ಪಥಿಕನಿವನಪೂರ್ವಂ ಗಡೀತಂಗೆ ಹೇಳೋ 
ಜೈಲರಂಭಾಸ್ತಂಭ ಭಾಸ್ಪದ್ವಿಪುಳಪುಳಿನಮುಂ ಕುಳ್ಳಿರಿತ್ತು ಕಂಠ 
ಸ್ಟಲದೊಳ್ ಚಂಚಣಾಳಂಗಳನಿಟಿಪಿ ಸರೋಜಾರಿಬಿಂಬೋಜ್ಜಳಂ 
ಜುಲ ಪೀಯೂಷಾಂಬುವಂ ನೀಂ ಕುಡಿಯಲೆಆಲೆವುದೆಂದೊಳ್ನಾಡುತ್ತುಮಿರ್ದಳ್ ೨೯ 


ಎಳೆನೀರ್ಗಳ ತನಿಗರ್ಬಿನ 
ತಿಳಿರಸದ ರಸಾಲಪಕ್ವ ಫಳಸಾರದ ನ 
ಲೈ ಛಲ ಬಹುವಿಧದ ಪಾನಂ 
ಗಳನಲ್ಲಲ್ಲೆಯವರಾ ಪ್ರಪಾಪಾಲಿಕೆಯರ್ 


೩೦ 


ಕಾಲದಲ್ಲಿ ಒಬ್ಬ ( ಪಥಿಕನು ) ಅವಳನ್ನು ಕಂಡು - ೨೮. ಎಲೈ ಜಿಂಕೆಯಂತೆ ಚಂಚಲ 
ವಾದ ಕಣ್ಣುಳ್ಳವಳೇ , ಈ ಪಾನ ಪಾತ್ರೆಯಲ್ಲಿರುವ ನೀರು ಮುಖ ಚಂದ್ರಮನ 
ರೋಗವನ್ನು ಕಳೆಯುವುದಕ್ಕೆ ಸಮರ್ಥವಾಗುವುದು, ಮತ್ತು ಈ ಕಡಿಮೆ ಮಾಗದಿರುವ 
ಮನ್ಮಥನಿಂದುಂಟಾದ ಬಾಧೆಯಿಂದ ನನ್ನನ್ನು ಕೃಶನಾಗದ ಹಾಗೆ ಮಾಡಬೇಕು. 
ವ!! ಹೀಗೆಂದು ಇಷ್ಟಾರ್ಥವನ್ನು ಹೊಂದಿ ಇದ್ದನು. ಅಲ್ಲಿ ಮತ್ತೊರ್ವ ವಂಚಕಳಾದ 
ದೂತಿಯು - ೨೯ . ಎಲೈ ಹೆಂಗಸೇ ( ಅಗೊ ) ದಾರಿ ಹೋಕನೊಬ್ಬನು ನೀರಡಿಕೆಯುಳ್ಳ 
ವನಾಗಿ ಬಂದನು . ಈತನು ಪೂರ್ವದಲ್ಲಿ ಬಂದವನಲ್ಲವಲ್ಲವೆ ? ಈತನಿಗೆ ನೀನು 
ಸುವರ್ಣದಂತೆ ಪ್ರಕಾಶಿಸುವ ವಿಶಾಲವಾದ ಮಳಲದಿಣ್ಣೆಗಳನ್ನು ಕುಳಿತುಕೊಳ್ಳುವುದಕ್ಕೆ 
ಕೊಟ್ಟು ಕುತ್ತಿಗೆಯಲ್ಲಿ ಮನೋಹರವಾದ ತಾವರೆಯ ದಂಟುಗಳನ್ನು ಇಟ್ಟು ಚಂದ್ರ 
ಮಂಡಲದ ಶ್ರೇಷ್ಟವಾದ ಮನೋಹರ ಅಮೃತದಂತಿರುವ ನೀರನ್ನು ಪಾನ 
ಮಾಡುವುದಕ್ಕೆ ಕೊಡುವುದು ಎಂದು ಚಮತ್ಕಾರದ ಮಾತನ್ನಾಡುತ್ತಿದ್ದಳು. 
೩೦ . ಅಲ್ಲಿಗಲ್ಲಿಗೆ ಆ ಅರವಟ್ಟಿಗೆಗಳಲ್ಲಿ ನೀರನ್ನೆರೆಯುವ ಸ್ತ್ರೀಯರುಗಳು ಎಳೆನೀರು 
ತನಿಗಬ್ಬಿನ ನಿರ್ಮಲವಾದ ರಸ , ಪಕ್ವವಾದ ಮಾವಿನ ಹಣ್ಣಿನ ರಸ , ಒಳ್ಳೆಯ ಮಜ್ಜಿಗೆ 


1 , ತೊಡೆಯನ್ನು ಪ್ಪಿಸು, ಜಘನವನ್ನು ನೀಡು, ಆಲಂಗಿಸು, ಚುಂಬಿಸು - ಎಂದು 
ಸೂಚ್ಯಾರ್ಥ ( ರಂ ) 


ಬಸವರಾಜ ವಿಜಯಂ 


ವ|| ಇಂತಗಣಿತ ಶೋಭಾವರೇಣ್ಯಮಾದ ತದ್ದೇಶಶ್ರೀಯ ಸೌಭಾಗ್ಯಭವನವೆನಿಸಿ 


ಕೋಣಿತಳಕ್ಕೆ ಪಂಪೆಸೆಯೆ ಕಂಗೊಳಿಸಿರ್ದುದು ನೈಜಕಾಂತಿ ಸಂ 
ಪ್ರೀಣಿತ ಲೋಕಲೋಚನ ಮಹಾಮಣಿಹರ್ವ್ಯಕದಂಬಗೋಪುರ 
ಶ್ರೇಣಿ ಮನೋಜ್ಞವೀಥಿ ಪರಮೋತ್ಸವ ಮಂಜುಳ ಮಂದಿರಾಳಿ ಕ 
ಲ್ಯಾಣಪುರಂ ಸಮಗ್ರ ವಿಭವಾನ್ವಿತಮೂರ್ಜಿತ ಮಂಗಳಾಕರಂ 


೩೧ 


ಹತಬಲವಾಸವಾದುದನರಾವತಿಬೈಲಬಿಲಪ್ರಭಾವಸಂ 
ಗತಿಗೆಡೆಯಾಯ್ತು ನೋಳ್ಕೊಡಲಕಾವತಿ ಜಿಹ್ವಗತಿದ್ವಿ ಜಿ . ಸಂ 
ತತಿಗಮರ್ದಿಕೆ್ರ ಭೋಗವತಿಯೆಂದೆನಿಸಿರ್ದುದೆನುತ್ತೆ ಸದ್ಬಲ 
ಸ್ಥಿತಿ ಸುತಗೇಹ ಸಾಧುಯುತವಾಪುರಮೇಳಿಪುದಾ ಪುರಂಗಳಂ 


೩೨ 


ಮುಂತಾದ ಅನೇಕ ವಿಧದ ಪಾನೀಯಗಳನ್ನು ಎರೆಯುತ್ತಿದ್ದರು. ವ|| ಹೀಗೆ 
ಅಗಣಿತವಾದ ಶೋಭೆಯಿಂದ ಶ್ರೇಷ್ಠವಾದ ಆ ಕರ್ನಾಟಕ ದೇಶವೆಂಬ ಲಕ್ಷ್ಮಿಯ 
ಸೌಭಾಗ್ಯ ಗೃಹವೆನಿಸಿ - ೩೧. ಕಲ್ಯಾಣವೆಂಬ ಪಟ್ಟಣವು ಸಂಪೂರ್ಣ ವೈಭವದಿಂದ 
ಕೂಡಿ, ಅಧಿಕವಾದ ಮಂಗಳಗಳಿಗೆ ಆಶ ಯವಾಗಿ , ತನ್ನ ನೈಜಕಾಂತಿಯಿಂದ ಲೋಕದ 
ಜನರನೇತ್ರಗಳನ್ನು ಸಂತೋಷಪಡಿಸುವ ದೊಡ್ಡವಾದ ರತ್ನ ನಿರ್ಮಿತ ಉಪ್ಪರಿಗೆಗಳ 
ಸಮೂಹ,ಗೋಪುರಗಳ ಪಜ ಇವುಗಳಿಂದ ಶೋಭಿಸುತ್ತಿತ್ತು . ಬೀದಿಗಳು ಪರವೆ . 
ತೃವದಿಂದಕೂಡಿದ ಮನೋಹರವಾದ ಮನೆಗಳ ಸಾಲುಳ್ಳವಾಗಿದ್ದವು. ಈ ರೀತಿ ಆ 
ಪಟ್ಟಣವುಭೂಲೋಕಕ್ಕೆ ಅತಿಶಯವೆಂದೆನಿಸಿ ಶೋಭಿಸುತ್ತ ಮನೋಹರವಾಗಿತ್ತು . 
೩೨. ಅಮರಾವತಿ ಪಟ್ಟಣವು ಸಂಹಾರಮಾಡಲ್ಪಟ್ಟ ಸೈನ್ಯದ ವಾಸಕ್ಕೆ ಆಶ್ರಯ 
ವಾದದ್ದಾಯಿತು (ಬಲಾಸುರನನ್ನು ಸಂಹರಿಸಿದ ದೇವೇಂದ್ರವಾಸಕ್ಕೆ ಆಶ್ರಯ 
ವಾಯಿತು ; ಅಳಕಾವತಿ ನಗರವು ಐಲಬಲ ಪ್ರಭಾವತಿಗೆ ಎಂದರೆ ಭೂ ಸಂಬಂಧವಾದ 
ಬಿಲ (ತೋರು) ಗಳ ಪ್ರಭಾವಗಳ ಸಮೂಹಕ್ಕೆ ಆಸ್ಪದವಾಯಿತು ( ಇಲೆಬಿಲೆ ಎಂಬುವಳ 
ಮಗನಾದ ಕುಬೇರನ ಪ್ರಭಾವ ಪರಾಕ್ರಮಗಳ ಸಂಗತಿಗಳಿಗೆ ಆಸ್ಪದವಾಯಿತು) ; 
ಭಗವತೀನಗರವು ವತ್ರಮಾರ್ಗದಲ್ಲಿ ನಿರತರಾದವರು ಎಂದರೆ ಧರ್ಮಶಾಸ್ತ್ರ 
ವಿರುದ್ಧವಾದ ವಕ್ರ ಮಾರ್ಗದಲ್ಲಿ ಹೋಗುವ ಏರು ಮತ್ತು ಎರಡು ನಾಲಿಗೆಗಳುಳ್ಳವರು 
ಇವರ ಸಮೂಹಕ್ಕೆ ಹೊಂದಿಕೊಂಡ ಆಶ್ರಯಸ್ಥಾನವಾಗಿತ್ತು ( ಜಿಹ್ಮಗತಿಯೆಂದರೆ 
ಡೊಂಕಾದ ಗಮನವುಳ್ಳ , ಎರಡು ನಾಲಿಗೆಗಳುಳ್ಳ ಸರ್ಪಗಳ ಸಂತತಿಗೆ ಹೊಂದಿಕೊಂಡ 
ಆಶ್ರಯಸ್ಥಾನವಾದುದಾಗಿತ್ತು ) -ಎನ್ನುತ್ತ ಆ ಕಲ್ಯಾಣ ನಗರವು ಉತ್ತಮವಾದ 
ಸೈನ್ಯದ ಇರುವಿಕೆಯಿಂದಲೂ , ಶ್ಚಾತ್ಯ ಮನೆಗಳು, ಸತ್ಪುರುಷರು - ಇವರಿಂದ ಕೂಡಿ 
ಕೊಂಡು ಅಮರಾವತಿ , ಅಳಕಾವತಿ , ಭೋಗವತಿ - ಇತ್ಯಾದಿ ನಗರಗಳನ್ನು ತಿರಸ್ಕರಿ 


೧೨೫ 


ಚತುರ್ಥಾಶ್ವಾಸಂ 


ವ ಆ ಪುರದನತಿದೂರದ ಬಹಿಃಪ್ರದೇಶಮಂ ಬಳಸಿ . 


ನಂದನನಿಭಮಾಶ್ರಿತಮಾ 
ನಂದನವಧಿಗತ ಸಮಸ್ತ ದಂಪತಿನಿವಹಾ 
ನಂದನಮಾ ಪೊಳಲ ಬಹಿ 
ರ್ನಂದನಮಸೆದುದು ನವೀನ ವೈಭವದಿಂದಂ 


6 


ಚೆಂದಳಿರಾಂತಕೆಮಣಿಮಂಟಪಮಾಡಿ ತಳ್ಳ ಮಾತರಂ 
ಕುಂದದ ನೀಲರ್ಹಮಳೆಮೊಗ್ಗೆಗಳೊಪ್ಪುವ ಮಲ್ಲಿಕಾಲತಾ 
ವೃಂದವೆ ಮುತ್ತು ತೆತ್ತಿಸಿದ ಬಲ್ಬನೆ ಕೇತಕಿ ಸುತ್ತುವೇಲಿ ಕ 
ಕುಂದರಿಯಾಂತಕೋಟೆಮದನಂಗೆನೆ ಕಂಗೊಳಿಸಿರ್ದುದಾ ವನಂ 


ಅಲರ್ಗುಡಿ ಚಾಮರಂ ನೆಗೆವ ಪೂವುಡಿ ಸೀಗುರಿ ತುಂಬಿಯಿಂಚರಂ 
ಸುಲಲಿತಗಾಮುಗ್ಗ ಡಣೆ ಕೋಕಿಲ ನಿಸ್ವನವಿಂಬುವೆತ್ತೆರ 
ಲೋ ಲೆವ ಲತಾಳಿ ನರ್ತಕಿಯರೊಳಳಿರಾಂತ ರಸಾಲಭೂಜಮು 
ಜಲಮಣಿಪೀಠವಾಗೆ ಬನಮೂಲಗಶಾಲೆವೋಲಾರು ಕಾವನಾ 


ಸುತ್ತಿತ್ತು . ವ ! ಆ ಪುರದ ಸವಿಾಪದ ಹೊರಭಾಗವನ್ನು ಬಳಸಿ - ೩೩ . ಆ (ಕಲ್ಯಾಣ) 
ಪಟ್ಟಣದ ಹೊರಭಾಗದಲ್ಲಿ ಬಳಸಿರುವ ಬಹಿರುದ್ಯಾನವನವು, ಇಂದ್ರನ ನಂದನವನಕ್ಕೆ 
ಸದೃಶವಾಗಿ ನೂತನ ವಿಭವದಿಂದಶೋಭಿಸುತ್ತಿತ್ತು . ( ಅದು ) ಮನ್ಮಥ ಸಮಾನರಾದ 
ಚೆಲುವು ಜನರಿಂದ ಶೋಭಿಸುತ್ತಿತ್ತು . ತನ್ನನ್ನು ಆಶ್ರಯಿಸಿದ್ದ ಸಮಸ್ತ ದಂಪತಿಗಳ 
ಸಮೂಹಕ್ಕೆ ಸಂತೋಷವನ್ನುಂಟುಮಾಡುತ್ತಿತ್ತು , [ ಮಾ + ನಂದನ - ಲಕ್ಷ್ಮಿಯ 
ಪುತ್ರ - ಮನ್ಮಥ ಅಥವಾ ಶ್ರೀಮಂತ ] ೩೪. ( ಆ ಉದ್ಯಾನವು) ಕೆಂಪು ಚಿಗರನ್ನು 
ಹೊಂದಿರುವ ಅಶೋಕ ವೃಕ್ಷಗಳು, ರತ್ನ ಮಂಟಪಗಳು , ಭ್ರಮರಗಳಿಂದ ಸುತ್ತು 
ವರಿಯಲ್ಪಟ್ಟ ಮಾವಿನ ಮರಗಳು , ಕುಂದಿಲ್ಲದ ಇಂದ್ರನೀಲ ರತ್ನದ ಉಪ್ಪರಿಗೆಗಳು , 
ಎಳೆಯ ಮೊಗ್ಗುಗಳಿಂದ ಒಪ್ಪುವ ಮಲ್ಲಿಗೆ ಬಳ್ಳಿಗಳ ಸಮೂಹದಿಂದ, ಮುತ್ತುಗಳನ್ನು 
ತೆತ್ತಿಸಿದೆಯೋ ಎಂಬಂತಿರುವ ಬಲವಾದ ಬಳ್ಳಿಮನೆಗಳು , ಕೇದಗೆಯ ಗಿಡಗಳ ಸಮೂಹದ 
ಸುತ್ತುವರಿದ ಬೇಲಿ - ಇವೇ ಮೊದಲಾದವುಗಳಿಂದ ಇಕ್ಕಟ್ಟಾದ ಮನ್ಮಥನಕೋಟೆಯೊ 
ಎಂಬಂತೆ ಮನೋಹರವಾಗಿತ್ತು . ೩೫ . ( ಆ ಬಹಿರುದ್ಯಾನ ವನದಲ್ಲಿ) ಹೂಗಳ 
ಗೊಂಚಲುಗಳೇ ಚಾಮರ ; ಹಾರುವ ಪುಷ್ಪಧೂಳಿಯೇ ಸೀಗುರಿ , ದುಂಬಿಗಳ 
ಝೇಂಕಾರವೇ ಸಂಗೀತ, ಕೋಗಿಲೆಗಳ ಕೂಗೇ ( ಬಿರುದನ್ನು ಹೊಗಳುವ ವಂದಿ 
ಮಾಗಧರ) ಹೊಗಳಿಕೆ , ಬಳ್ಳಾಡುವ ಬಳ್ಳಿಗಳ ಸಾಲೇ ನರ್ತಕಿಯರು, ಒಳ್ಳೆಯ 
ಚಿಗುರಿನಿಂದಕೂಡಿದ ಸೀಮಾವಿನ ಮರವೇ ಮನೋಹರ ರತ್ನಮಯವಾದ ಆಸನ - ಹೀಗೆ 
ಶೋಭಿಸುವ ಆ ಬಹಿರುದ್ಯಾನ ವನವು ಮನ್ಮಥನ ಸಭಾಸ್ಥಾನದ ಹಾಗೆ ಕಾಣುತ್ತಿತ್ತು . 


ಬಸವರಾಜ ವಿಜಯಂ 


ಅಳಿಕುಲವಿಂದ್ರನೀಲಮಣಿ ರಾಜಿ ಪಸುರ್ಮೀಡಿ ಪಚ್ಚೆ ಪಲ್ಲವಾ 
ವಳಿ ಪವಳಂಗಳೊರ್ಬುಳಿ ಮಡಿವಲ್ಲಿಗೆಯಚ್ಚವೆಗ್ಗೆ ಪಂ 
ಜ್ಜಳಿಸುವ ಮುತ್ತು ಕೆಂಬೋಗರನಾಳ ಫಳಂ ಪೊಸ ರನ್ನಮಾಗೆ ಮಂ 
ಜುಳತರ ಪಂಚರತ್ನಗೃಹವಾದುದು ಕಾಮನೃಪಂಗೆ ಮಾಮರು 


ನೆತ್ತಿಯ ಜಂಜು ಮೇಗಣಳಿಮಾಲೆ ಕರಾಸಿಯೆ ನೀಳ ಕೊಂಬು ಮೈ 
ವೊತ್ತಿದ ಪುಷ್ಪರೇಣು ಪೊಸರಕ್ಕೆ ಶುಕಂ ಗಿಳಿದಾಳಿ ಗೆಣೇನರ್‌ 
ಮತ್ತಷಿಕಸ್ವನಂ ಕಳಕಳಂ ಪೊಸ ಪೊಗುಡಿ ಜಲ್ಲಿ ಚಂದಳಿರ್ 
ಸುತ್ತಿದ ಕಾಸೆಯಾಗೆ ಗೆಲೆವಂದುದು ಬೀರನನಂದು ಪಾಮರಂ 


ವಿರಹಿವಿರೋಧಿಯಂ ತವಿಸಲೆಯುವ ಚೈತಚಮೂವರಂಗೆ ಸಾ 
ದರವತಿ ದರ್ಪಕಪ್ರಭು ಕುಂತಿಡಿಸಿರ್ದ ನನೇಂದ್ರಗೋಪಮಂ 
ಹರಿಮಣಿಮಾಲೆಯಂ ಗಿಳಿಯ ತಾಲಿಯನಾಂತವೊಲಾಪುಗುಂ 
ಕರಮೆನೆ ಶಾಖೆ ತಳ್ಳ ತಳಿರಿಂದಳಿಯಿಂ ಗಿಳಿಯಿಂ ನಿರಾಕುಳಂ | 


೩೬ . ಅಳಿಗಳ ಸಮೂಹವೇ ಇಂದ್ರ ನೀಲಮಣಿಗಳ ಸಮೂಹ; ಹಸಿರು ಹೀಚುಗಳೇ 
ಪಚ್ಚೆ ಹರಳುಗಳು ; ಚಿಗುರುಗಳ ಸಮೂಹವೇ ಹವಳಗಳ ಗುಂಪು, ಹಬ್ಬಿದ ಎಳೆಯ 
ಮಲ್ಲಿಗೆಯ ಹೊಸ ಮೊಗ್ಗುಗಳೇ ಪ್ರಕಾಶಮಾನವಾದ ಮುತ್ತು ; ಕೆಂಪು ಕಾಂತಿಯನ್ನು 
ಹೊಂದಿದ ಹಣ್ಣುಗಳೇ ನೂತನ ರತ್ನಗಳಾಗಿರಲಾಗಿ ಅಲ್ಲಿರುವ ಒಂದು ಮಾವಿನ 
ಮರವು ಮನ್ಮಥನ ಪಂಚರತ್ನ ಖಚಿತವಾದ ಮನೋಹರ ಗ್ರಹವಾಗಿತ್ತು . ೩೭ ಮೇಲೆ 
ಇರುವ ದಂಬಿಗಳು ಸಾಲೇ ತಲೆಯಲ್ಲಿರುವ ಕೆದರಿದಕೂದಲು, ಉದ್ದವಾದ ಕೊಂಬೆಯೇ 
ಕೈಯಲ್ಲಿರುವ ಖಡ್ಡ , ದೇಹದಲ್ಲಿ ವ್ಯಾಪಿಸಿರುವ ಹೂವಿನ ಧೂಳಿಯೇ ನೂತನವಾದ 
ರಕಾರ್ಥವಾಗಿ ಹಚ್ಚುವ ಧೂಳಿತ, ಗಿಳಿಗಳೇ ಕೊರಳಿನ ವೀರದಾಳಿಗಳು , ಚಿಕ್ಕ 
ಕೊಂಬೆಗಳೇ ( ಅಕ್ಕಕಠಾರಿಗಳು , ಮದೋನ್ಮತ್ವ ಕೋಗಿಲೆಗಳ ಧ್ವನಿಯೋ ಕೋಲಾಹಲ 
ಶಬ್ಬ , ನೂತನವಾದ ಹೂಗೊಂಚಲುಗಳೇ ಜಾಲರಿ, ಕೆಂಪಾದ ಚಿಗುರೇ ಸುತ್ತಿದ 
ಕಾಸೆಯಾಗಲಾಗಿ ( ಆ ಉದ್ಯಾನವನದಲ್ಲಿನ) ಒಂದು ಮಾವಿನ ಮರವು ಪರಾಕ್ರಮ 
ಶಾಲಿಯನ್ನು ತಿರಸ್ಕರಿಸಿತು . ೩೮. ಮನೋಹರವಾಗುವ ಹಾಗೆ ಕೊಂಬೆಯಲ್ಲಿ 
ತುಂಬಿರುವ ಚಿಗುರಿನಿಂದಲೂ , ತುಂಬಿಗಳಿಂದಲೂ , ಗಿಳಿಗಳಿಂದಲೂ ನಿಬಿಡಗೊಂಡು 
ತುಂಬಿರುವ ಮಾವಿನ ಮರವು ವಿಯೋಗಿಗಳೆಂಬ ಶತ್ರುಗಳನ್ನು ನಾಶಪಡಿಸುವುದ 
ಕೋಸ್ಕರ ಹೋಗುವ ವಸಂತನೆಂಬ ಸೇನಾಪತಿಗೆ ಆದರ ಪೂರ್ವಕವಾದ ಪ್ರೀತಿಯಿಂದ 
ಕೂಡಿದ ಬುದ್ದಿಯಿಂದ ಮನ್ಮಥನೆಂಬ ರಾಜನು ಕೊಡುವುದಕ್ಕೋಸ್ಕರ ಹಿಡಿಸಿರುವ 
ನೂತನ ಕೆಂಪು ರತ್ನ , ಇಂದ್ರ ನೀಲಮಣಿಗಳ ಮೂಲೆ, ಗಿಳಿಯು ತಾಳಿಗಳನ್ನು ಧರಿಸಿದ 


1 ವೀ ( ದ) 


ರಿ೨೭ 


ಚತುರ್ಥಾಶ್ವಾಸಂ 


ಶಾವಳಾಂಗವಾಗಿ ತೀವಿ ತಳ ಭಂಗಬ್ಬಂದದಿಂ 
ಕೋಮುಳಪ್ರವಾಳ ಶಾಖೆಯೆಂಬ ದೀರ್ಘಕುಂಡದಿಂ 
ವಾಮಮಾಗಿ ತಾಳ ಮಾಕರಂದದಾನವಾರಿಯಿಂ 
ಕಾಮಸಾಮಜೋಪಮಾನವಾದುದೊಂದು ಮಾಮರ 


ಬಂದಿಂದಿಂದಿರಬೃಂದಂ 
ನಿಂದೊಂದಿ ಮುಸುಂಕಿ ನೀಲಪಟದಂತಿರೆ ಮಾ 
ಕಂದ ಮಧುಮಂ ಬಲ 
ನಂದದೆ ರಂಜಿಸಿದುದುದ್ದ ಮವ್ರಜಧವಳಂ 


ಚೆಂದಳಿಗೆಂಪು ಮೇಲೆಪೊಸ ಸಿಂಧುರದಂತಿರೆ ತಳ್ಳ ಕೊಂಬು ಕೈ 
ಯಂದವನಾನೆ ಕೋರಕರದಂ ತನಗೊಪ್ಪಿರೆ ನಾಗಬಂಧದಂ 
ತೊಂದರೆ ಸುತ್ತಿ ಮಲ್ಲಿಗೆ ಮದಂ ಮಕರಂದನದಾಗೆ ಕರ್ಣಮಂ 
ದಿಂದಿರಬೃಂದವೆಂದೆನಿಸಿ ದಂತಿಮುಖಂಗೆಣೆಯಾಯು ಮಾಮರಂ 


ಹಾಗೆ ಒಪ್ಪುತ್ತಿತ್ತು . ೩೯ . ಒಂದು ಮಾವಿನ ಮರವು ತುಂಬಾ ವ್ಯಾಪಿಸಿರುವ 
ದುಂಬಿಗಳ ಸಮೂಹದಿಂದ ಶಾಮಲ ವರ್ಣದ ದೇಹವುಳ್ಳದ್ದಾಗಿ, ಮೃದುವಾದ 
ಚಿಗುರುಗಳ ಕೊಂಬೆಯೆಂಬ ಉದ್ದವಾದ ಸೊಂಡಿಲಿನಿಂದ ಕೂಡಿ, ಮನೋಹರವಾಗಿ 
(ಕಾಣುವಂತೆ) ಧರಿಸಿರುವ ಮಕರಂದವೆಂಬ ಮದೋದಕದಿಂದ ಕೂಡಿ, ಮನ್ಮಥನ ಆನೆಗೆ 
ಸಮಾನವಾಗಿ ಕಾಣುತ್ತಿತ್ತು . ೪ಂ . ಹೂಗಳ ಸಮೂಹದಿಂದ ಶುಭ್ರವಾದ ( ಮತ್ತು ) 
ಮಕರಂದ ಭರಿತವಾದ ಸೀಮಾವಿನ ಮರವನ್ನು ಭ್ರಮರಗಳ ಸಮೂಹವು ಬಂದು 
ಚೆನ್ನಾಗಿ ಮುತ್ತಿತು. ( ಈ ಕಾರಣದಿಂದ) ಕಪ್ಪು ಬಟ್ಟೆಯನ್ನು ಧರಿಸಿದ ಹಾಗೆ ಇತ್ತು . 
ಹೂಗಳ ಗುಂಪಿನಂತೆ ಶುಭ್ರವರ್ಣದವನೂ , ಮದ್ಯಪಾನದಿಂದ ಮದಗೊಂಡವನೂ , 
ಕಪ್ಪು ಬಟ್ಟೆಯನ್ನು ಧರಿಸಿದವನೂ ಆದ ಬಲರಾಮನಂತೆ ಅದು ( ಆ ಮಾವಿನ ಮರವು) 
ಕಾಣುತ್ತಿತ್ತು . [ನೀಲಾಂಬರೋ ರೌಹಿಣೇಯಃ ಎಂಬಂತೆ ಬಲರಾಮನು 
ನೀಲವರ್ಣದ ಬಟ್ಟೆಯನ್ನು ಧರಿಸಿದವನೆಂದೂ , ಮದ್ಯಪಾನಾಸಕ್ತನೆಂದೂ ಪ್ರಖ್ಯಾತಿ 
ಯುಂಟು ] ೪೧ , ಕೆಂಪಾಗಿ ಕಾಣುವ ಚಿಗುರಿನ ಕೆಂಪು ಬಣ್ಣವು ಮೇಲ್ಬಾಗದ 
ನೂತನವಾದ ಚಂದನದ ಹುಡಿಯಂತಿತ್ತು , ಚಿಗುರಿದ ಕೊಂಬೆಯು ಸುಂಡಿಲಿನಂತಹ 
ಚೆಲುವನ್ನು ಹೊಂದಿತ್ತು . ಮೊಗ್ಗುಗಳು ಹಲ್ಲುಗಳಾಗಿದ್ದವು. ಸುತ್ತಿದ ಮಲ್ಲಿಗೆಯ 
ಬಳ್ಳಿಯು ಹೊಟ್ಟೆಗೆ ಸುತ್ತಿದ ಹಾವಾಗಿತ್ತು . ಮಕರಂದವು ಮದೋದಕವಾಗಿತ್ತು . 
ಭ್ರಮರಗಳ ಸಮೂಹವೇ ಕಿವಿಯಾಗಿತ್ತು . ಹೀಗೆ ಒಪ್ಪುತ್ತಿರುವ ಮಾಮರವೊಂದು 


೧೨೮ 


ಬಸವರಾಜ ವಿಜಯಂ 


ನಲಿದು ಮಧುವೀಂಟಿ ಸೊರ್ಕಿಂ 
ದಲೆದೊಡೆ ಸುಮನಃಪ್ರತಾನಮಂ ಮಧುವಳಿಸಂ 
ಕುಲಮಂ ಕಟ್ಟಿಟ್ಟವೊಲಿರೆ 
ಫಲವೃಂದಂ ಪಣ್ಯ ನೇಜಿಲೆಸೆದುದು ಬನದೊಳ್ 


ಸಸಿ ತನ್ನ ಹೆಸರವಿಲ್ಲಿಯ 
ಸಸಿಗಳೆನುತ್ತವಕೆ ಪಚ್ಚೆಗಳಸದೊಳೆ ಸುಧಾ 
ರಸವಂ ತೀವಿತ್ತೊಡದಂ 
ಪೊಸತೆನೆ ಪೊತ್ತಂತೆ ಕಾತ ತೆಂಗೆಸೆದಿರ್ಕುಂ 


ಮೇದುವ ಖೇಚರಿಯರ 
ಕಾಲಲತಿಗೆ ತಾಂಗೆ ಕೆಂಕಮಾಳವೊ ಪೇಳೆಂ 
ಬಾಲಾಪಂ ಮಿಗೆ ಮಿಸುಗಿದು 
ವಾಲೋಕಕೆ ಕೆಂಪನಾಳ ಪೂಗಘಳಂಗಳ 


ಬಿರಯಿಗಳ ಸುಯ್ಯ ಬಿಸುಪಿಂ 
ಬಿರಿದಂಗಜರಾಜ ಮಣಿಕರಂಡಕವೆಂಬಂ 
ತಿರೆ ಬಿರಿದ ದಾಡಿಮಂ ತೆಂ 
ಬರಲುಗುವಂತುಗುವುದದು ಬೀಜಸಮಾಜ 


ಗಣಪತಿಗೆ ಸಮಾನವಾಗಿ ಕಾಣುತ್ತಿತ್ತು . ೪೨ . ಮದ್ಯಪಾನದಿಂದ ಸಂತೋಷಗೊಂಡು 
ಸೊಕ್ಕಿನಿಂದ ವಿದ್ವಾಂಸರ ಸಮೂಹವನ್ನು ಪೀಡಿಸುತ್ತಿರಲಾಗಿ ವಸಂತನು ( ವಿದ್ವಾಂಸರಿಗೆ 
ಹೀಗೆ ಪೀಡೆಯನ್ನುಂಟು ಮಾಡುವ) ಮಧುಪಾನಾಸಕ್ತರ ಸಮೂಹವನ್ನು ಕಟ್ಟಿಹಾಕಿರು 
ವನೋ ಎಂಬ ಹಾಗೆ, ಅಥವಾ - ಮಕರಂದ ಪಾನದಿಂದ ಸಂತೋಷಗೊಂಡು ಸೊಕ್ಕಿನಿಂದ 
ಹೂಗಳ ಸಮೂಹವನ್ನು ಅಲೆದಲೆದು ಪೀಡಿಸುತ್ತಿರುವ ದುಂಬಿಗಳ ಸಮೂಹವನ್ನು 
ವಸಂತನು ಕಟ್ಟಿಹಾಕಿರುವನೋ ಎಂಬಹಾಗೆ ಹಣ್ಣುಗಳ ಗೊಂಚಲಿನಿಂದಕೂಡಿದ ನೇರಿಳೆ 
ಮರವು ( ಆ ಉದ್ಯಾನವನದಲ್ಲಿ) ಶೋಭಿಸುತ್ತಿತ್ತು . ೪೩ . ಚಂದ್ರನು ಈ ಉದ್ಯಾನ 
ವನದಲ್ಲಿರುವ ಸಸಿಗಳು ತನ್ನ ಹೆಸರಿನವು ಎಂದು, ಆ ಸಸಿಗಳಿಗೆ ಪಚ್ಚೆ ರತ್ನದಿಂದ ಮಾಡಿದ 
ಕುಂಭದಲ್ಲಿ ಅಮೃತವನ್ನು ತುಂಬಿಕೊಡಲಾಗಿ, ಆ ( ಅಮ್ಮತದ) ಕುಂಭವನ್ನು ಹೊಸ 
ದಾಗಿ ಹೊತ್ತು ನಿಂತಿರುವ ಹಾಗೆ ಕಾಯಿಬಿಟ್ಟ ತೆಂಗಿನಮರಗಳು ಶೋಭಿಸುತ್ತಿದ್ದವು. 
೪೪. ಮೇಲ್ಬಾಗದಲ್ಲಿ ಸಂಚರಿಸುತ್ತಿರುವ ದೇವತಾಸ್ತ್ರಿಯರು ಕಾಲಿನಲ್ಲಿ ಹಚ್ಚಿಕೊಂಡಿರುವ 
ಅರಗಿನ ರಸವು) ತಾಕಲಾಗಿ, ಕೆಂಪಾಗಿರುವವೋ ಹೇಳು ? ಎಂಬ ಮಾತು ಸತ್ಯವಾದದ್ದು 
ಎಂಬಂತೆ ಕೆಂಪುಬಣ್ಣಕ್ಕೆ ತಿರುಗಿದ ಅಡಕೆಯ ಕಾಲುಗಳು ನೋಡುವವರ ನೋಟಕ್ಕೆ 
ಪ್ರಕಾಶಮಾನವಾಗಿ ಕಾಣುತ್ತಿದ್ದವು. ೪೫ . ವಿರಹಿಗಳಾದ ಜನರುಗಳ ನಿಟ್ಟುಸಿರಿನ 
ಉಷ್ಣತೆಯಿಂದ ಬಿರಿತ ಮನ್ಮಥನೆಂಬ ರಾಜನ ರತ್ನದ ಭರಣಿಯೋ ಎಂಬ ಹಾಗೆ ಬಿರಿತು 
ನಿಂತ ದಾಳಿಂಬೆಯ ಹಣ್ಣು ಇರಲು, ಕೆಂಪುರತ್ನಗಳು ಸುರಿಯುವ ಹಾಗೆ ಆ ಹಣ್ಣಿನಿಂದ 


ರಿರ್ತ 


ಚತುರ್ಥಾಶ್ವಾಸಂ 


ಅಳಿ ಮದನಂಗೆ ಬೆಲ್ಲ ತಿರುವಾಗಿ ಬಳಲ್ಲ ವಿವೆಂದು ಚೈತನು ತಟದ 
ಮಳಿಸುತವರ್ಕೆ ಸಾರವಧುದೀವಿ ತರಂಗೋಳಿಸಿಟ್ಟ ಬೆಳ್ಳಿಯೋ 
ಆಳುಕಿನ ಪೊನ್ನ ಬಟ್ಟಲ ಸುಪಾತ್ರೆಯಮತ್ರದ ಚೆಲ್ಪನಾಳು ಕಂ 
ಗೊಳಿಸಿದುದುಳ್ಳಲರ್ಮಿಸುವ ಯೂಥಿಯ ಮಲ್ಲಿಯ ಕರ್ಣಿಕಾರದಾ 


25 


ಬನಗಳಲೆಯೊಳೊಳಗುವ 
ಕನಕಪ್ರಭಚಂಪಕಪ್ರದೀಪಕದಂಬ 
ಕನಿಶಂ ಸುಗಿದೊಡುವ ಭ್ರಂ 
ಗನಿಕಾಯಂ' ತಿಮಿರದುರುಳಿಯಾಗಲೆವೆಳ್ಳುಂ 


ತೊಳಗುವ ಸಂಜೆಗೆಂಪೆನಿಸೆ ಚೆಂದಳಿರ್ಗೆಂಪು ಮಡ ಮಲ್ಲಿಯ 
ರ್ಗಳ ನವ ಕುಳಾಳಿಯುಡುರಾಜಿವೊಲೊಪ್ಪೆ ಮದಾಳಿ ಬೃಂದವು 
ಲ್ಲಿಳಿವೆಳೆವರ್ಬಿನಂತಿರೆ ವನಾಧ್ರದೊಳೇಳ ಪರಾಗರೇಖೆಯು 
ಜ್ವಳಿಪುದು ಧೂಮಕೇತುವೆನೆ ಕಣೆ ವಿಯೋಗಿಜನಪ್ರತಾನದಾ 


ಬೀಜಗಳ ಸಮೂಹವು ಉದುರುತ್ತಿತ್ತು . ೪೬ . ಈ ಭ್ರಮರಗಳು ಮನ್ಮಥನ ಬಿಲ್ಲಿಗೆ 
ಸಿಂಜಿನಿಯಾಗಿ ಬಳಲಿದವು ಎಂದುಕೊಂಡು ವಸಂತನು ಚಿಂತೆಗೊಳಗಾಗಿ ಆ ತುಂಬಿಗಳಿಗೆ 
ಶ್ರೇಷ್ಟವಾದ ಮಕರಂದವನ್ನು ತುಂಬಿ ಬೆಳ್ಳಿಯ , ಒಳ್ಳೆಯ ಸ್ಪಟಿಕದ, ಮತ್ತು ಬಂಗಾರದ 
ಬಟ್ಟಲುಗಳ ಪಾತ್ರೆಗಳನ್ನು ಸಾಲುಸಾಲಾಗಿ ಇಟ್ಟಿರುವನೋ ಎಂಬಷಾಗೆ ಯಥಿಕೆ 
( ಮಲ್ಲಿಗೆಯಲ್ಲಿ ಒಂದು ಜಾತಿ), ಮಲ್ಲಿಗೆ, ಬೆಟ್ಟದಾವರೆ ಹೂಗಳ ಚೆಲುವುಕಂಗೊಳಿಸು 
ತಿತ್ತು . ೪೭. ಆ ಉದ್ಯಾನವನವೆಂಬ ಕತ್ತಲೆಯಲ್ಲಿ ಪ್ರಕಾಶಿಸುವ ಸುವರ್ಣಕಾಂತಿ 
ಯಂತೆ , ಕಾಂತಿಗೊಂಡಿರುವ ಸಂಪಿಗೆಯ ಹೂಗಳೆಂಬ ದೀಪಗಳ ಸಮೂಹಕ್ಕೆ ನಿರಂತರ 
ದಲ್ಲ ಭಯಗೊಂಡು ಓಡಿ ಹೋಗುವ ಭ್ರಂಗಗಳ ಸಮೂಹವೂ ಕೂಡ ಕತ್ತಲೆಯ 
ಸಮೂಹವೇ ಆಗಿರಬಹುದು. [ ಇಲ್ಲಿ ದುಂಬಿಗಳ ಸಮೂಹವನ್ನು ಕತ್ತಲೆ ಎಂದೂ 
ಸಂಪಿಗೆಯ ಹೂಗಳ ಸಮೂಹವನ್ನು ದೀಪದಸಾಲೆಂದೂ ಉತ್ತೇಕ್ಷಿಸಿ, ದೀಪ ಮುಡಿಸಿ 
ದಾಗ ಕತ್ತಲೆ ಓಡಿಹೋಗುವಂತೆ, ಸಂಪಿಗೆಯ ಹೂವನ್ನು ಕಂಡು ದುಂಬಿಗಳು 
ಓಡಿಹೋಗುತ್ತಿದ್ದುವೆಂದು ಭಾವ] ೪೮. ಚಿಗುರುಗಳ , ಕೆಂಪು ಪ್ರಕಾಶಿಸುವ 
ಸಂಜೆಗೆಂಪು ಎನಿಸಿತ್ತು . ಹಬ್ಬಿದ ಮಲ್ಲಿಗೆಯ ಬಳ್ಳಿಯಲ್ಲಿ ಬಿಟ್ಟಿರುವ ಮಲ್ಲಿಗೆಯ 
ಹೊಸಮೊಗ್ಗುಗಳ ಸಮೂಹವು ನಕ್ಷತ್ರಗಳ ಸಮೂಹದಂತೆ ಒಪ್ಪಿತ್ತು . ಮದ 
ದಿಂದ ಕೂಡಿದ ದುಂಬಿಗಳ ಗುಂಪು ಅಲ್ಲಿ ಇಳಿಯುತ್ತಿರುವ ಕತ್ತಲೆಯಂತೆ ಇತ್ತು . 
(ಹೀಗಿರುವ) ಅ ಉದ್ಯಾನವನವೆಂಬ ಆಕಾಶದಲ್ಲಿ ಹಾರಿದ ಪುಷ್ಪಧೂಳಿಯ ಗೆರೆಯು 
ಧೂಮಕೇತುವೋ ಎಂಬಂತಾಗಿ ವಿರಹಿಗಳ ಕಣ್ಣಿಗೆ ಗೋಚರಿಸಿತು . [ಧೂಮಕೇತುವು 


- 1 ನಿಚಯ ( ಅ) 


ಬಸವರಾಜ ವಿಜಯಂ 


ಬನದೆಡೆವಂದ ತತ್ತುರದ ಮುಗ್ಧ ವಧೂನಿವಹಕ್ಕೆ ಮಾರಭೂ 
ಪನ ಬೆಸದಿಂದೆ ಮಂದಗತಿಯಂ ಕಳಹಂಸೆ ಮದಾಳಿ ಮಂಜುಳ 
ಸ್ವನವನುದಾರ ತಾರರವಮಂ ಕಳಕಂಠನನ್ನ ವಾಣಿಯಂ 
ಘನ ಶುಕಮಿಂಗೊರನಿಯನೊಲ್ಲು ಪದೇಶಿಪುದಲ್ಲಿ ಪಾರಿವಂ 


೪೯ 


ಗಿಳಿ ನೀನೋದೆಲೆ ತುಂಬಿ ಪಾಡು ನಮಗಂಪಂ ಕಾಣೆಗೆ ಬಂದು ಮಂ 
ಜುಳ ಮಂದಾನಿಲ ರೇಕಿ ನರ್ತಿಸು ಲಸನ್ಮಾಕಂದಮೇ ಬಾಣ ಸಂ 
ಕುಳಮಂ ನೀಡು ವಸಂತರಾಜ ಮಣಿಯೆಂದಾರ್ದಾರ್ದು ಮತ್ತಲ್ಲಿ ಕೋ 
ಕಿಳ ಚಂಚತಿಹಾರಕಂ ಜಡಿಗುಮುದ್ಯಾನಸ್ಮರಾಸ್ಥಾನದೊಳು 


೫೦ 


ರತಿ ಮದನರ್ಕಳಂ ಪದೆದು ಪೂಜಿಸಲೆಂದು ವಸಂತರಾಜನು 

ತಮನೆ ತಾನೆ ನಿರ್ಮಿಸಿದ ಪೂವಿನ ಕಾವಣದಂತೆ ರಂಜಿಸಿ 
ತತುಳಿತವಾಗಿ ಪೂತ ಪೊಸ ಮೊಲ್ಲೆಯ ಮಾಧವಿಯು ಯಥಿಕಾ 
ಲತಿಕೆಯ ಮಾಲತೀಲತೆಯ ಮಲ್ಲಿಗೆವಳ್ಳಿಯ ಚೆಲ್ವ ಚಪ್ಪರ 


೫೧ 


ಅನಿಷ್ಟ ಸೂಚಕವೆಂಬ ಭಾವನೆ ಲೋಕಪ್ರಸಿದ್ದ ; ವಿರಹಿಗಳ ಇಷ್ಟಾರ್ಥ ಈ ಧಮ 
ಕೇತು ದರ್ಶನದಿಂದ ಭಗ್ನಗೊಳ್ಳುವುದೆಂಬ ಅನಿಷ್ಟಭವಿಷ್ಯದ ಧ್ವನಿ ಇಲ್ಲಿದೆ.] ೪೯ . ಆ 
ಬನಕ್ಕೆ ಬಂದ ಕಲ್ಯಾಣ ಪಟ್ಟಣದ ಸುಂದರಿಯರಾದ ಸ್ತ್ರೀಸಮೂಹಕ್ಕೆ ಮನ್ಮಥರಾಜನ 
ಅಪ್ಪಣೆಯಿಂದ ಆ ವನದಲ್ಲಿರುವ ಅವ್ಯಕ್ತ ಮಧುರಧ್ವನಿಯ ಹಂಸಪಕ್ಷಿಯು ಮಂದ 
ಗಮನವನ್ನೂ , ಮದಿಸಿದ ಭ್ರಮರಗಳು ಮನೋಹರವಾದ ( ಝೇಂಕಾರ) ಶಬ್ಬವನ್ನೂ , 
ಕೋಗಿಲೆಯು ಉತ್ಕೃಷ್ಟವಾದ ಪಂಚಮಸ್ವರವನ್ನೂ , ಶ್ರೇಷ್ಠವಾದ ಗಿಳಿಯು ಕುಂದಿಲ್ಲದ 

ಮಾತುಗಳನ್ನೂ ಪಾರಿವಾಳವು ಮಧುರವಾದ ಕಂಠದ ಶಬ್ಬವನ್ನೂ ಪ್ರೀತಿಯಿಂದ 
ಬೋಧಿಸುತ್ತಿದ್ದವು. ೫೦. ಆ ಉದ್ಯಾನವನವೆಂಬ ಮನ್ಮಥನ ಆಸ್ಥಾನದಲ್ಲಿ ಚಪಲ 
ಕೋಗಿಲೆಯೆಂಬ ದ್ವಾರಪಾಲಕನು - ' ಎಲೈ ಗಿಳಿಯೇ ನೀನು ಓಡು; ತುಂಬಿಯೇ ನೀನು 
ಹಾಡು; ಮಂದಾನಿಲನೇ , ನೀನು ಬಂದು ಕಾಣಿಕೆಯನ್ನು ಕೊಡು; ನವಿಲೇ ನೀನು ನರ್ತನ 
ಮಾಡು ;ಶೋಭಿಸುವ ಸೀಮಾವಿನ ಮರವೇ , ನೀನು ಬಾಣಗಳ ಸಮೂಹವನ್ನು ನೀಡು; 
ವಸಂತರಾಜನೇ , ನಮಸ್ಕರಿಸು'- ಎಂದು ಗಟ್ಟಿಯಾಗಿಕೂಗಿ ಬೆದರಿಸುತ್ತಿದ್ದನು. ೫೧. ( ಆ 
ಉದ್ಯಾನವನವು) ಅನುಪಮವಾಗಿ ಹೂಬಿಟ್ಟ ಹೊಸಮೊಲ್ಲೆಯ , ಮಾಧವಿಯ , ಶ್ರೇಷ್ಠ 
ಕಾಡುಮಲ್ಲಿಗೆಯ , ಜಾಜಿಯ , ಮಲ್ಲಿಗೆಯ ಬಳ್ಳಿಗಳ ಚೆಲುವಾದ ಚಪ್ಪರವು ವಸಂತನೆಂಬ 
ರಾಜನು ರತಿದೇವಿ ಮನ್ಮಥರುಗಳನ್ನು ಪ್ರೀತಿಯಿಂದ ಪೂಜಿಸುವುದಕ್ಕೋಸುಗ ದೊಡ್ಡ 


CH 


ha.. 


ಚತುರ್ಥಾಶ್ವಾಸಂ 


ಎರಲಿರದೂದೆ ಜಲ್ಲನೊಗುತಿರ್ಪಲಗೊಳ್ಳಳೆ ಪುಷ್ಪಬೃಂದದಿಂ 
ಸುರಿವ ಮರಂದಸೀಕರಮೆ ಮಂಜು ವಿಯೋಗಿಯ ಕಾಯಕಾಯಜಾ 
ಗೈರುಚಿಯ ಕಾಯು ಬೇಸಗೆಯದಾಗಿರೆ ಕುಂದದು ಕೇಕಿಯಾಟವುಂ 
ಸರಸಿಯ ಕೈರವಾವಳಿಯ ಸಮುದಮಂ ಮುದಮುಂ ಸರೋಜದಾ 


ತಿಳಿಗೊಳದಲ್ಲಿ ಸುತ್ತಿ ಸುಳಿದೆತ್ತಿ ಸರೋಜಪರಾಗಸೂಗಮಂ 
ತಳೆದೆಳೆದುಂಬಿ ಬೆಂಬಳಿಯೊಳಟ್ಟಿ ಮರಾಳದ ಮೆಯ್ಯ ತುಪ್ಪುಳಂ 
ತುಳಿದೆಣೆವಕ್ಕಿಕೂಟದೊಳರಿದ ನುಣ್ಯ ಆಯೊಳೊಡಂಕಿ ನು 
ಇಳಿಲಮರ್ದೊಟ್ಟಿಲಲ್ಲೆಡಪಿ ಮೆಲ್ಲನೆ ಪಾಯುದು ಮಂದಮಾರುತಂ 


ವಿದಳಿತ ಕಂಜ ಪುಂಜ ಪರಿಪಿಂಜರ ರೇಣುಗಣಾಂಗರಾಗಷ 
ಟ್ಟದಪಟಲೀ ಸುವರ್ಣಮಣಿ ಕಿಂಕಿಣಿ ಕಾಳಿಯನಂಬುಜಾಕರಾ 
ಭ್ಯುದಿತ ತರಂಗವಾರಿಕಣ ಮೌಕ್ತಿಕಮಾಲೆಯನಾ ವಸಂತನಿ 

ತುದನು ತಾಳು ತಪ್ಪು ತನವೋಲ್ಲುಳಿಗುಂ ವನಮಂದಮಾರುತಂ 
ದಾಗಿ ತಾನೇ ರಚಿಸಿದ ಹೂವಿನ (ಬಳ್ಳಿಗಳ) ಚಪ್ಪರದ ಹಾಗೆಶೋಭಿಸುತ್ತಿತ್ತು . ೫೨. 
( ಆ ಉದ್ಯಾನವನದಲ್ಲಿ) ಗಾಳಿಯು ತಪ್ಪದೆ ಬೀಸುತ್ತಿರಲು , ಝುಲ್‌ಝಲ್ ಎಂದು 
ಸುರಿಯುತ್ತಿರುವ ಹೂಗಳೇ ಒಳ್ಳೆಯ ಮಳೆಯಾಗಿರಲು, ನವಿಲಿನ ನೃತ್ಯವು ಕಡಿಮೆ 
ಯಾಗುತ್ತಿರಲಿಲ್ಲ . ಹೂಗಳ ಸಮೂಹದಿಂದ ಸುರಿಯುತ್ತಿರುವ ಮಕರಂದದ ಹನಿಗಳೇ 
ಹಿಮವಾಗಿರಲು , ಸರೋವರದಲ್ಲಿರುವ ಬಿಳಿಯ ನೈದಿಲೆಗಳ ಸಂತೋಷವು ಕಡಿಮೆ 
ಯಾಗುತ್ತಿರಲಿಲ್ಲ ; ವಿರಹಿಗಳ ಶರೀರದಲ್ಲಿ ಉಂಟಾದ ಮನ್ಮಥ ಸಂಬಂಧದ ಅಗ್ನಿ 
ಜ್ವಾಲೆಯ ಉಷ್ಣತೆಯೇ ಅದು ಬೇಸಗೆಯಾಗಿರಲು, ಕಮಲದ ಸಂತೋಷವೂ ಕಡಿಮೆ 
ಯಾಗುತ್ತಿರಲಿಲ್ಲ . [ ಮಳೆಗಾಲ - ಚಳಿಗಾಲ - ಬೇಸಗೆ ಕಾಲಗಳು ಏಕಾಕಾಲದಲ್ಲಿ ಆ 
ಉದ್ಯಾನವನದಲ್ಲಿ ಉಂಟಾಗಿದ್ದು ಎಂದು ಧ್ವನಿ] ೫೩ . ( ಆ ಉದ್ಯಾನವನದಲ್ಲಿ) 
ಮಂದ ಮಾರುತವು ತಿಳಿಗೊಳದಲ್ಲಿ ಸುತ್ತಿ ಸುಳಿದಾಡುತ್ತ ಕಮಲ ಪುಷ್ಪದ ಧೂಳಿನ 
ಸಮೂಹವನ್ನು ಎತ್ತಿ ಧರಿಸಿಕೊಂಡು ( ಸಾಗುತ್ತಿರುವಾಗ) ಮರಿದುಂಬಿಗಳು ಹಿಂದಿನಿಂದ 
ಅಟ್ಟಿಸಿಕೊಂಡು ಬರುತ್ತಿರಲು (ಅದು) ಹಂಸಪಕ್ಷಿಯ ದೇಹದ ತುಪ್ಪಳವನ್ನು ತುಳಿ 
ಯು , ಚಕ್ರವಾಕ ಪಕ್ಷಿಗಳ ಸಂಭೋಗಸಮಯದಲ್ಲಿ ಉದುರಿಬಿದ್ದ ನುಣುಪಾದ ಗರಿ 
ಗಳಲ್ಲಿ ತೊಡರುಹಾಕಿಕೊಂಡು , ನುಣ್ಣನೆಯ ಮಳಲು ಗುಡ್ಡೆಯಲ್ಲಿ ಎಡವುತ್ತ ಮೆಲ್ಲ 
ಮೆಲ್ಲನೆ ಬೀಸುತ್ತಿತ್ತು . ೫೪. ವಸಂತರಾಜನು ಕೊಟ್ಟಿರುವ ಅರಳಿದ ಕಮಲಗಳ 
ಹೊಂಬಣ್ಣದ ಧೂಳಿಯ ಸಮೂಹದ ಅನುಲೇಪನ ಮಾಡಿಕೊಂಡಂತಹ ದುಂಬಿಗಳ 
ಗುಂಪೆಂಬ ರತ್ನ ಖಚಿತವಾದ ಚಿನ್ನದ ಗೆಜ್ಜೆಗಳ ಸಮೂಹವನ್ನು ಧರಿಸಿ , ಸರೋವರದಲ್ಲಿ 
ತೆರೆಗಳಿಂದುತ್ಪನ್ನವಾದ ನೀರಿನ ಹನಿಗಳೆಂಬ ಮುತ್ತಿನ ಮಾಲೆಯನ್ನು ತೊಟ್ಟು ಮಂದ 


1 ಗಿ ( ದ) 


ರಿ 


೨ 


ಬಸವರಾಜ ವಿಜಯಂ 


ಮದನನ ' ಜೇನ' ಶಾಲೆ ಮಧುಪಂಗಳ ಭೋಜನಶಾಲೆ ಮಲ್ಲಿಕಾ 
ಸುದತಿಯ ಲಾಸ್ಯಶಾಲೆ ಮುದಕೊಕಿಳವೃಂದದ ಗೀತಶಾಲೆ ಪೆಂ 
ಪೊದವಿದ ತಾಮ್ರತುಂಡಕುಳದಗ್ಗದ ಪಾಠದ ಪಟ್ಟಶಾಲೆ ಪಿಂ 
ಗದ ರತಿಚಿತ್ರಶಾಲೆ ಮಧುಭೂಭುಜನೋಲಗಶಾಲೆ ಮಾಮರಂ 


೫೫ 


ಸುಮನೋಧರ್ಮಯುತಂ ಸದಾಳಿಗುಣಯುಕ್ತಂ ಕಾವನೇಂ ಕಾಯುದಂ 
ದಮೆ ಬೆಂಗೊಟ್ಟ ವಿಯೋಗಿಂದಕೆ ಮಹೇಶದ್ವೇಷಿ ತಾನಾಗಲ 
ಕ್ಯುಮೆ ಪೇಳೆ೦ದಿನಿಯ ಪೇಳುದು ಶುಕಂ ಮಾಕಂದಶಾಖಾಗ್ರದೊಳ್ 
ರಮಣಿರತ್ನಮೆ ಕೇಳುಣಾಳಿ ಮಧುಸಾಂಗತ್ಯಾನ್ವಿ ತಂಗಿರ್ಕುಮೆ .. 


೫ 


ಅಳಿರುತಿ ಕಿಂಕಿಣೀಕೃಣಿತಮಾಗೆ ಲತಾಂತವರಂದಲಾಳೆ ಕಂ . 
ಗೊಳಿಸೆ ತಮಾಲಪಲ್ಲವ ಶಿಖಂಡಕಮೋಪ್ಪಿಗೆ ಕೀರವಾಣಿ ಸಂ 
ಗಳಿಸಿದ ಮುಗ್ಗ ಜಿತಮದಾಗಿರೆ ತೂಪೆಳೆಗಾಯಳೆಂಬ ಕುಂ 
ಡಳಮಮರ್ದಾಡೆ ನಂದನಮೆ ನಂದನವಾದುದು ಚೈತ್ರರಾಜನಾ 


ಮಾರುತವು ಅವನ ( ಆ ವಸಂತ ರಾಜನ) ಮಗನ ಹಾಗೆ ಸಂಚರಿಸುತ್ತಿತ್ತು . ೫೫. 
ಮಾವಿನ ಮರವು ಮನ್ಮಥನ ಬಾಣಗಳನ್ನಿಡುವ ಮನೆ; ತುಂಬಿಗಳ ಭೋಜನಶಾಲೆ ; 
ಮಲ್ಲಿಗೆಯ ಬಳ್ಳಿಯೆಂಬ ಸ್ತ್ರೀಯ ನರ್ತನ ಗೃಹ; ಮದದಿಂದಕೂಡಿದ ಕೋಗಿಲೆಗಳ 
ಗುಂಪಿನ ಸಂಗೀತಶಾಲೆ; ತಾಮ್ರದಂತೆ ಕೆಂಪಾದ ಮುಖವುಳ್ಳ ಗಿಳಿಗಳ ಗುಂಪಿನ ಪಾಠದ 
ವೇದಿಕೆ . ತಪ್ಪದೆ ರತಿದೇವಿಯ ಚಿತ್ರಶಾಲೆ, ವಸಂತ ರಾಜನ ಸಭಾಸ್ಥಲ. ೫೬ . ಗಂಡು 
ಗಿಳಿಯು ಸೀಮಾವಿನ ಮರದ ಕೊಂಬೆಯ ಮೇಲೆ ( ಕುಳಿತು ತನ್ನ ಪ್ರಿಯೆಯನ್ನು 
ಕುರಿತು - 'ಎಲೈ ಸ್ತ್ರೀರತ್ನವೇ ಕೇಳು ಪುಷ್ಪಧನುಸ್ಸಿನಿಂದ ಕೂಡಿರುವವನೂ ನಿರಂತರ 
ಭ್ರಮರ ಸಿಂಜಿನಿಯಿಂದ ಕೂಡಿದವನೂ ಆದ ಕಾಮನು ವಿಮುಖರಾದ ವಿರಹಿಗಳ 
ಸಮೂಹಕ್ಕೆ ಕೋಪಿಸಿಕೊಳ್ಳುವುದು ಚಂದವೇ , ತಾನು ಪರಮೇಶ್ವರನಲ್ಲಿ ವೈರವುಳುವ 
ನಾಗುವುದಕ್ಕಾದೀತೇ ? ವಸಂತನ ಸಹವಾಸದಿಂದ ಕೂಡಿದವನಿಗೆ ಸದ್ಗುಣ ಸಮೂಹವು 
ಇದ್ದೀತೇ ? [ ಅಥವಾ ಈ ಪದ್ಯಕ್ಕೆ ಇನ್ನೊಂದರ್ಥ ಹೀಗೆ : “ಎಲೈ ಸ್ತ್ರೀರತ್ನವೇ 
ಕೇಳು : ವಿದ್ವದ್ದರ್ಮದಿಂದ ಕೂಡಿದವನು, ಸತ್ಪುರುಷರ ಸಮೂಹದ ಗುಣಗಳಿಂದ 
ಕೂಡಿದವನೂ ಆದ ಕಾಮನು ವಿಮುಖರಾದ ವಿರಹಿಗಳ ಸಮೂಹಕ್ಕೆ ಕೋಪಿಸಿ 
ಕೊಳ್ಳುವುದು ಚಂದವಲ್ಲ; ತಾನು ಪರಮೇಶ್ವರನಲ್ಲಿ ವೈರವುಳ್ಳವನಾಗುವುದಕ್ಕೆ ಆದೀತೆ ? 
ಮದ್ಯದ ಸಹವಾಸದಿಂದ ಕೂಡಿದವನಿಗೆ ಸದ್ಗುಣ ಸಮೂಹವು ಇದ್ದೀತೆ ? ]? 
೫೭ . ಭ್ರಮರಗಳ ಝೇಂಕಾರವೇ ಸಣ್ಣ ಗೆಜ್ಜೆಗಳ ಶಬ್ಬವಾಗಿರಲು, ಹೂಗಳ ಮಕರಂದ 
ವೆಂಬ ಜೋಲ್ಲುಕಣ್ಣಿಗೆಶೋಭಿಸುತ್ತಿರಲು, ಹೊಂಗೆಯ ಚಿಗುರೆಂಬ ಕೇಶಗಳು ಒಪ್ಪಿರಲು 
ಗಿಳಿಗಳ ಮಾತುಗಳೇ ಕೂಡಿಕೊಂಡ ಮೊದಲಿನ ಮುದ್ದು ಮಾತಾಗಿರಲು , ತೂಗಾಡುವ 


1 ಜಾನ ( ಮು ), ಜೇಣ( ಗ, ಮು , ಚ), ಬಾಣ( ಅ) 


ಚತುರ್ಥಾಶ್ವಾಸಂ 


ಅತನುತನೂದರಿಯ ಸಮು 
ನೃತ ಕುಚಘಟಘರ್ಷಣಕ್ರಿಯಾಚ್ಯುತ ಮಸೃಣಾಂ 
ಚಿತ ರೇಣು ಪರೆದುದೆನೆ ಶೋ 
ಭಿತವಾದುದು ಸುರಿದ ಸುರಯಿಯರಲ ಪರಾಗಂ 


ವ ! ಆ ವನದ ಮಧ್ಯಪ್ರದೇಶದಲ್ಲಿ 

ವರ ಚಕ್ರ ಚಕ್ರರಂಗ 
ತರಂಗ ಕಳ ಕಳ ವಿರಾಜಿರಾಜಿತಮಂಭ 
ಶರ 1ಚರದಳಿದಳಿತದ 
ತರವಧುಮಧುರಾಂಬುಜಾಂಬವಂಬುಜಷಂಡಂ 
ಸರದಚ್ಛವಿಯುತವಬ್ದಾ 
ಭಿರಾಮಮಂಭಶ್ಚರೇಕ್ಷಣದ್ಯುತಿ ಸುರಸಾ 
ಕರಮುಮರಕಮಾನವ 
ಸರಸಿ ವನಶ್ರೀಯ ವದನವನೆ ಸೊಗಯಿಸುಗುಂ 

೬೦ 
ಎಳೆಯ ಕಾಲುಗಳೆಂಬ ಕರ್ಣಾಭರಣಗಳು ಜೋತಾಡುತ್ತಿರಲು ಆ ತೋಟವೇ ಚೈತ್ರ 
ರಾಜನ ಪುತ್ರನಂತಿರುವುದು . ೫೮. ( ಆ ನಂದನವನದಲ್ಲಿ) ಸುರಿಯುತ್ತಿರುವ ಸುರಗೀ 
ಹೂವಿನ ಪರಾಗವೆಂಬ ಧೂಳು, ಮನ್ಮಥನ ಹೆಂಡತಿಯಾದ ರತಿದೇವಿಯ ದಪ್ಪನೆಯ 
ಮೊಲೆಗಳ ತಿಕ್ಕುವಿಕೆಯಿಂದ ಉದುರಿದ ಕುಂಕುಮಕೇಸರಿಯ ಶ್ರೇಷ್ಠವಾದ ಧೂಳು 
ಕವಿಯಿತೋ ಎನ್ನುವಂತೆ ಶೋಭಾಯಮಾನವಾಗಿ ಆಯಿತು. ವ|| ಆ ನಂದನವನದ 
ಮಧ್ಯಪ್ರದೇಶದಲ್ಲಿ - ೫೯ . ( ಇರುವ ಒಂದು) ಸರೋವರವು ಶ್ರೇಷ್ಟವಾದ ಚಕ್ರವಾಕ 
ಪಕಿಗಳ ಸಮೂಹಗಳಿಂದ , ಚಂಚಲವಾದ ತೆರೆಗಳಿಂದ, ಕಲಕಲ ಧ್ವನಿಮಾಡುವ ಪಕ್ಷಿಗಳ 
ಸಮೂಹದಿಂದ ಶೋಭಿಸುತ್ತಿತ್ತು . ಮಿಾನುಗಳು , ಸಂಚರಿಸುತ್ತಿರುವ ಅಳಿಗಳಿಂದ, 
ಸ್ವಲ್ಪ ಸ್ವಲ್ಪ ಅರಳಿದ ಎಸಳುಗಳ ಸಮೂಹವುಳ್ಳ ಮಕರಂದದಿಂದ ಮನೋಹರವಾದ 
ಕಮಲಗಳುಳ್ಳ ನೀರಾಗಿತ್ತು . [ ವಿರಾಜಿ - ಪಕ್ಷಿಗಳ ಸಮೂಹ, ಮಧುಮಧುರಾಂಬುಜ 
ಮಕರಂದದಿಂದ ಮಧುರವಾದ ಕಮಲ] ೬೦ . ಸಂಚರಿಸುತ್ತಿರುವ ಹಂಸಪಕ್ಷಿಗಳಿಂದ 
ಕೂಡಿದ, ಕಮಲಗಳಿಂದ ಮನೋಹರವಾಗಿರುವ, ಮಿಾನುಗಳ ನೇತ್ರ ಕಾಂತಿಯುಳ್ಳ , 
ಸಮಿಾಚೀನವಾದ ನೀರಿಗೆ ಆಶ್ರಯವಾದ , ಉತ್ಕೃಷ್ಟವಾದ ಭಮರಗಳುಳ್ಳ , ಆ 
ನೂತನವಾದ ಸರೋವರವು ವನಲಕ್ಷ್ಮಿಯ ವದನವೋ ಎಂಬಂತೆ ಮನೋಹರವಾಗಿತ್ತು . 
[ ವನಲಕ್ಷ್ಮಿಯ ಪರವಾಗಿ ; ಸಂಚರಿಸುವ ಹಂಸಪಕ್ಷಿಗಳೇ ದಂತಕಾಂತಿ, ಕಮಲಗಳೇ 
ಮುಖ, ಮಿಾನುಗಳೇ ನೇತ್ರಕಾಂತಿ, ನೀರೇ ಲಾವಣ್ಯರಸ, ಭ್ರಮರಗಳೇ ಮುಂಗುರುಳು 
ಗಳು - ಹೀಗೆ ಆ ಸರೋವರ ಆ ನಂದನವನವೆಂಬ ಸ್ತ್ರೀಯ ಮುಖದಂತಿತ್ತು . ( ಸರದಕ್ಷ 


2 ದಳಿ ( ದ, ಜ, ಮ , ಮ , ರ) 


೧೩೪ 


ಬಸವರಾಜ ವಿಜಯಂ 


ಕೆಲಬಲದಲ್ಲಿ ತೋರ್ಪರುಣ ಪಂಕಜಪಾಣಿಗಳಲ್ಲಿ ಚಕ್ರ ಚ 
ಕ್ರಲಸಿತಹಂಸ ಶಂಖುಗಳೊಂದಿಗೆ ಪೀತಪಟಂಬೋಲಂಬಜೋ 
ಜ್ವಲರಜವೊಂದಿದಂಬು ಸೊಗಸಾಂತಿರೆ ನೀಲಸರೋಜರಾಜಿ ಮಂ 
ಜುಲ ತನುಕಾಂತಿಯಾಗೆ ವನಮಾಲಿವೊಲೊಪ್ಪಿದುದಲ್ಲಿ ಪೂಗೊಳಂ 
ವಿತತ ವಿಪಕ್ಷಸಂಚಲಿತ ಜೀವನವನ್ವಿತ ಜಾಡ್ಯಕಂಟಕ 
ಸ್ಥಿತಿಕಲಿತಂ ಸಭಂಗವಳಿಯಾಸೆಯೊಳೋಂದಿದ ಪಂಕಜಾಕರ 
ಕ್ಷಿತಿಪತಿ ನಿರ್ಯದಿಂಬುಕಣಬಾಷ್ಪಕಣಂಗಳನಲ್ಲಿ ಸೂಸಿದಂ 

ತತಗುಣ ಮಿತ್ರಜಾಯೆಯೊಡಗೂಡಿದ ದೋಷಿಗಿದೊಂದು ಚೋದ್ಯಮೇ ೬೨ 
ವಿಯುತಂ - ಸಂಚರಿಸುವ ಹಂಸಗಳಿಂದ ಕೂಡಿದ ; ಅಂಧಶ್ಚರಣೇಕ್ಷಣದ್ಯುತಿ- ನೀರಿನಲ್ಲಿ 
ಸಂಚರಿಸುವ ವಿಾನುಗಳೇ ಕಣ್ಣಕಾಂತಿ ; ಸುರಸಾಕರ - ಒಳ್ಳೆಯ ರಸದ ಆಕರ ; 
ಉಮರಕಂ - ಹಾರಾಡುತ್ತಿರುವ ಭಮರದಿಂದ ಕೂಡಿದುದು)] ೬೧ . ಅಲ್ಲಿರುವ 
ಆ ಪೂಗೊಳವು ಎರಡೂ ಪಕ್ಕಗಳಲ್ಲಿ ಕಾಣುವ ಕೆಂದಾವರೆಗಳೆಂಬ ಕೈಗಳಲ್ಲಿ, ಚಕ್ರವಾಕ 
ಪಕ್ಷಿಗಳೆಂಬ ಚಕ್ರಾಯುಧ , ಪ್ರಕಾಶಿಸುವ ಹಂಸಪಕ್ಷಿಯೆಂಬ ಶಂಖ, ಇವುಗಳ ಜೊತೆ 
ಯಿಂದ ಕೂಡಿಕೊಂಡು, ಕಮಲದ ಪ್ರಕಾಶಮಾನವಾದ ಧೂಳಿಯು ಉದುರಿ ಪೀತ 
ವರ್ಣದಂತೆ ನೀರು ಸೊಗಸಾಗಿ ಕಾಣುತ್ತಿರಲು , ಕನ್ನೈದಿಲೆಗಳ ಸಾಲು ಮನೋಹರ 
ದೇಹಕಾಂತಿಯಾಗಿ ಕಾಣುತ್ತಿರಲು , ವಿಷ್ಣುವಿನ ಹಾಗೆ ಕಾಣುತ್ತಿತ್ತು . [ ಅಂಬುಜೋ 
ಜ್ವಲರಜಂ -ಕಮಲದ ಉಜ್ವಲ ಧೂಳು] ೬೨. [ ಈ ಪದ್ಯ ಸರೋವರ ಮತ್ತು 
ತಿಪತಿ ( ರಾಜ) - ಎರಡರ ಪರ ಅರ್ಥವುಳ್ಳದ್ದು ] ಸರೋವರ : ವಿಸ್ತಾರವಾದ 
( ಅಧಿಕವಾದ) ಪಕ್ಷಿಗಳ ರೆಕ್ಕೆಯ ಬಡಿಯುವಿಕೆಯಿಂದ ಚಲಿಸುವ ನೀರಿನಿಂದ ಕೂಡಿತ್ತು . 
ನೀರಿನಿಂದ , ತಾವರೆದಂಟಿನ ಮುಳ್ಳಿನಿಂದ , ತೆರೆಗಳಿಂದ ಕೂಡಿತ್ತು . ದುಂಬಿಯ ಆಸೆ 
ಯಿಂದಕೂಡಿ ಸರೋವರವು ನೀರಿನ ಹನಿಗಳೆಂಬ ಕಣ್ಣೀರನ್ನು ಸೂಸಿದನು. ವಿಶೇಷ 
ಸದ್ದುಣಗಳುಳ್ಳ ಸರಪತ್ನಿಯಾದ ಕಮಲಿನಿಯೊಡನೆ ಕೂಡಿದ ದೋಷಿಗೆ ಈ 
ಕಣ್ಣೀರನ್ನು ಸುರಿಸುವದೊಂದು ಆಶ್ಚರೈವೇನಲ್ಲ . ರಾಜನ ಪರವಾಗಿ : ಅನೇಕ 
ಶತ್ರುಗಳಿಂದ ಚಂಚಲವಾದ ಪ್ರಾಣಗಳುಳ್ಳವನು . ಅನೇಕ ಜಾಡ್ಯಗಳ ವಿಪತ್ತುಗಳ 
ಸ್ಥಿತಿಯಿಂದ ಕೂಡಿದವನು . ಸೋಲಿನಿಂದಲೂ ದುರಾಸೆಯಿಂದಲೂ ಕೂಡಿದವನು . 
ಇಂಥ ಸ್ಥಿತಿಯಲ್ಲಿರುವ ಕ್ಷಿತಿಪತಿಯು ಕಣ್ಣೀರಿನ ಹನಿಗಳನ್ನು ಸುರಿಸಿದನು. ಅನೇಕ 
ಸದ್ಗುಣಗಳುಳ್ಳ ಮಿತ್ರನ ಪತ್ನಿಯೊಡನೆ ಕೂಡಿದ ದೋಷಿಗೆ ಕಣ್ಣೀರನ್ನು 
ಸುರಿಸುವಿಕೆಯೇನೂ ಅಚ್ಚರವಲ್ಲ [ ವಿಪಕ್ಷ - ಪಕ್ಷಿಗಳ ರೆಕ್ಕೆ , ವೈರಿಗಳು ; ಜೀವನ 
ಬಾಳು , ನೀರು ; ಜಾಡ್ಯ - ಜಡಸ್ವಭಾವ , ನೀರು ; ಕಂಟಕ- ಆಪತ್ತು , ಮುಳ್ಳು ; 
ಸಭಂಗ- ತೆರೆಗಳಿಂದಕೂಡಿದ, ಭಂಗದಿಂದ ಕೂಡಿದ ; ಮಿತ್ರ -ಸ್ನೇಹಿತ, ಸೂರ, ಗುಣ 


ಚುತುರ್ಥಾಶ್ವಾಸಂ | 


ಕಂದರ್ಪ ಕಾಸಿರಿಸಿದ 
ಕುಂದದ ಬಿರಯಿಗಳುರೋಗ್ರದಿಂ ತೊಯ ವಿಷಂ 
ದಂದೂಡಿದ ನಿಜ ಶರಮನೆ 
ಪೊಂದಾವರೆಯರುಣನಳಿನಮುತ್ಪಳಮೆಸೆಗುಂ 


ಶರನಿಧಿನಿದ್ರಿತನಾಗಿರೆ 
ಹರಿ ಸಿರಿ ವಿರಹಾಗ್ನಿ ದಗ್ಗೆ ಸಾರ್ತಂದು ಸರೋಂ 
ಬುರುಹದೊಳೆ ನೆಲಸೆ ಶೃಂಗೊ 
ತರಮದು ತಜ್ಜನಿತ ಧೂಮಮೆನೆ ನೆಗೆದೆಸೆಗುಂ 


ಅರುಣಾಬ್ಬದಳದೊಳೆಆಗಿದ 
ವರ ಮಧುಕರ ತರುಣನೆಸೆದುದಾ ಸುಸಿಲೋಳಾ 
ಸ್ಕರನೆಸಗಿದ ದಂತಕ್ಷತ 
ದಿರವೆನೆ ಪದ್ಮನಿಯ ಪಲ್ಲವಾದರದೆಡೆಯೊಳ್ 


ಎಳವಾಳೆಗಣ್ಣ ಬೆಳಗು 
ಜ್ವಲಿಸೆ ಕರಂ ನೋಡಿಸರಸಿ ತೆರೆದೋಳೆತ್ತು 
ತೈಳಸಿ ನೊರೆವಾಲೆಯಂ ತಂ 

ದಿಳುಪಿದಳಾ ರಾಜಹಂಸಕಂಧರದೆಡೆಯೊಳ್ 
ನಾರು ಅಥವಾ ಎಳೆ, ಸ್ವಭಾವ] ೬೩ . ಮನ್ಮಥನು ಕಾಸಿ ಇರಿಸಿದ ತನ್ನ ಬಾಣವೋ 
ಎನ್ನುವಂತೆ ಸುವರ್ಣವರ್ಣದ ತಾವರೆಯ , ಅಧಿಕರಾದ ವಿರಹಿಜನಗಳ ಎದೆಯ 
ರಕ್ತದಿಂದ ನೆನೆದ ತನ್ನ ಬಾಣವೋ ಎಂಬಂತಿರುವ ಕೆಂಪುಕಮಲವೂ , ವಿಷದಿಂದ 
ವ್ಯಾಪ್ತವಾದ ಬಾಣವೋ ಎಂಬಂತಿರುವ ಕನ್ನೈದಿಲೆ - ಇವು ಆ ಸರೋವರದಲ್ಲಿ 
ಶೋಭಿಸುತ್ತಿದ್ದವು. ೬೪, ವಿಷ್ಣುವು ಸಮುದ್ರದಲ್ಲಿ ನಿದ್ರೆ ಮಾಡುವವನಾಗಿರಲು , 
ಲಕ್ಷ್ಮಿಯು ವಿರಹಾಗ್ನಿಯಿಂದ ಸುಡಲ್ಪಟ್ಟವಳಾಗಿ ಇಲ್ಲಿಗೆ ಬಂದು ( ಈ ) ಸರೋವರದ 
ಕಮಲದಲ್ಲಿ ನೆಲಸಿರಲು, ಈ ಕಮಲದ ಮೇಲೆ ಸಂಚರಿಸುವ ದುಂಬಿಗಳ ಗುಂಪು 
ಮೇಲಕ್ಕೆ ಹಾರಿದುವು ; ( ಈ ರೀತಿಯ ಆ ದುಂಬಿಗಳ ಹಾರುವಿಕೆ) ಆ ಲಕ್ಷ್ಮಿಯ 
ವಿರಹಾಗ್ನಿಯಿಂದ ಉತ್ಪನ್ನವಾದ ಹೊಗೆಯೋ ಎಂಬಂತೆ ಕಾಣುತ್ತಿತ್ತು . ೬೫. ಸುರತ 
ಕಾಲದಲ್ಲಿ ಕಮಲಿನಿಯೆಂಬ ಹೆಂಗಸಿನ ಚಿಗುರೆಂಬ ತುಟಿಯ ಸ್ಥಳದಲ್ಲಿ ಸೂಯ್ಯನು 
( ಚುಂಬಿಸುವಾಗ ಮಾಡಿದ) ಹಲ್ಲಿನ ಗಾಯವೋ ಎಂಬಂತೆ ಕೆಂಪುಕಮಲದ ಎಸಳಿನಲ್ಲಿ 
ಹಾರಿಬಂದು ಕುಳಿತಿರುವ ಶ್ರೇಷ್ಟವಾದ ದುಂಬಿಯ ತರುಣಮರಿಯು ಶೋಭಿಸುತ್ತಿತ್ತು . 
೬೬ . ಸರೋವರವೆಂಬ ಸ್ತ್ರೀಯು ಎಳೆಯ ಬಾಳೆಯ ಮಿಾನು ಎಂಬ ಕಣ್ಣಿನ ಕಾಂತಿಯು 
ಪ್ರಕಾಶಿಸುವ ಹಾಗೆ ಚೆನ್ನಾಗಿ ನೋಡಿ, ತರಂಗಗಳೆಂಬ ಬಾಹುಗಳನ್ನೆತ್ತುತ್ತ ಅಪೇಕ್ಷೆ 


1 ದಿ( ಮ ) 


೧೩೬ 


ಬಸವರಾಜ ವಿಜಯಂ 


ಕರದಂಡಾತಿ ಪ್ರಿಯನೀ 
ಮರಾಳನಕಟೀ ವಿಜಾತಿಜಂಗಾದುದು ಭಾ 
ಸುರರಾಜಹಂಸನಾಮಂ 
ಪರಿಕಿಸೆ ವಿಧಿಬಲದಿನಾವುದಾಗದೆ ಜಗದೊಳ್ 


ಇದು ಪೂತೊಪ್ಪುವ ಚೂತವನ್ನು ಸುಮನೋದಂತಾವಳಂನೋಡಿ 
ತಿದು ಪದ್ಮಾಕರವಲ್ಕು ನಿರ್ಜರಸುಧಾಕಾಸಾರಮೀ ತೋರ್ಪುದಿಂ 
ತಿದು ಪಿವಿದ ನೇಲಲ್ಕು ಮಣಿವೃಂದಂ ತಳ ನಾಕದ್ರು ಮೇ 
ಣಿದು ಪೌರಪ್ರಮದಾಳಿಯಲ್ಕು ಪುರುಹೂತಾಂತಃಪುರಜನಂ 


* 


೬೮ 


ವಗಿ ಎನಿಸಿ 


ಪ್ರಮುದಾಳಿ ವಿಪುಳ ರಂಭಾ | 

ಸುಮನಸ್ಕ13 ಭಾಸ್ವದಪ್ಪರೋಗಣ ದಿವ್ಯ 
ಪಟ್ಟು ಆ ರಾಜಹಂಸ ಪಕ್ಷಿಯ ಕುತ್ತಿಗೆಗೆ ನೊರೆಯೆಂಬ ಮಾಲಿಕೆಯನ್ನು ತಂದು 
ಹಾಕಿದಳು , ೬೭ . ಈ ಮರಾಳ ಪಕ್ಷಿಯು ಕಮಲದ ದಂಟಿನಲ್ಲಿ ಅತಿ ಪ್ರೀತಿಯುಳ್ಳದ್ದು ; 
ಈ ಪಕ್ಷಿಜಾತಿಯಲ್ಲಿ ಹುಟ್ಟಿದವನಿಗೆ ಪ್ರಕಾಶಮಾನವಾದ ರಾಜಹಂಸನೆಂದು 
ಹೆಸರಾಯಿತು, ಅಯ್ಯೋ ! ಪರೀಕ್ಷಿಸಿ ನೋಡಿದರೆ, ಜಗತ್ತಿನಲ್ಲಿ ಬ್ರಹ್ಮನ ಬಲದಿಂದ 
ಯಾವುದು ಆಗುವುದಿಲ್ಲ ! [ ಅಥವಾ ಇನ್ನೊಂದು ಅರ್ಥ : ಕೈಯಿಂದ ಹೊಡೆದು 
ಹಿಂಸೆಮಾಡುವುದರಲ್ಲಿ ಪ್ರೀತಿಯುಳ್ಳ ನೀಚಜಾತಿಯಲ್ಲಿ ಹುಟ್ಟಿದವನಿಗೆ ರಾಜಶ್ರೇಷ್ಟನೆಂಬ 
ಪ್ರಕಾಶಿಸುವ ಹೆಸರಾಯಿತು. ಪರೀಕ್ಷಿಸಿನೋಡಿದರೆ ದೈವಬಲವಿದ್ದರೆ ಯಾವುದು 
ಆಗಲಿಕ್ಕಿಲ್ಲ ! (ಕರದಂಡ-ಕೈಯದಂಡ, ಕಮಲದ ದೇಟು ; ವಿಜಾತಿ - ಜಾತಿಹೀನ, ಪಕ್ಷಿ 
ಜಾತಿ :)] ೬೮. ಇದು ಹೂವು ಬಿಟ್ಟು ಒಪ್ಪುವ ಮಾವಿನಮರವಲ್ಲ ; ದೇವತೆಗಳ 
ಐರಾವತ, ವಿಚಾರಿಸಿ ನೋಡಿದರೆ, ಇದು ಸರೋವರವಲ್ಲ ; ದೇವತೆಗಳ ಅಮೃತ 
ಸರೋವರ. ಈ ರೀತಿಯಲ್ಲಿ ಇಲ್ಲಿ ಕಾಣುವ ಇದು ಹಣ್ಣಿನಿಂದ ತುಂಬಿದ ನೇರಳೇಮರ 
ವಲ್ಲ ; ರತ್ನಸಮುದಾಯದಿಂದ ತುಂಬಿದ ಕಲ್ಪವೃಕ್ಷ ಮತ್ತು ಈ ರೀತಿ (ಉದ್ಯಾನದಲ್ಲಿ 
ತಿರುಗಾಡುವ) ಇದು ಪಟ್ಟಣದ ಸ್ತ್ರೀಸಮೂಹವಲ್ಲ ; ದೇವೇಂದ್ರನ ಅಂತಃಪುರದಲ್ಲಿ 
ವಾಸಿಸುವ ಸ್ತ್ರೀ ಸಮೂಹ. ವ|| ಎನಿಸಿ - ೬೯ . ಅಧಿಕವಾದ ಮದದಿಂದಕೂಡಿದ 
ಭ್ರಮರಗಳಿಂದ ತುಂಬಿದ, ವಿಪುಲವಾದ ಬಾಳೆಹೂವಿನ ಇರುವಿಕೆಯುಳ್ಳ ಪ್ರಕಾಶಿಸುವ 
ಜಲವುಳ್ಳ ಸರೋವರಗಳ ಸಮೂಹವುಳ್ಳ , ಶ್ರೇಷ್ಠವಾದ ಮರಗಳಿಂದ ತುಂಬಿರುವ, 
ಈ (ಕಲ್ಯಾಣ) ಪುರದ ಉಪವನವು ಸಾರ್ಥಕವಾದ ( ಇಂದ್ರನ) ನಂದನವನವೆಂಬ 
ಹೆಸರನ್ನು ಹೊಂದಿರುವುದು ಎನಿಸಿದೆ . [ ಅಥವಾ ನಂದನವನದ ಪರವಾಗಿ : 


1 * ( ಅ) 


೧೩೭ 


ಚತುರ್ಥಾಶ್ವಾಸಂ 


ದುಮವಹಿತಂ ನಮನ 
ರ್ಥಮನಾಳುದು ನಂದನಾಭಿಧಾನವನೆನಿಕುಂ 
ವ|| ಇಂತು ಭುವನಜನಮನೋಜ್ಞವಾದ ವನಮಾಲಾವಳಯದಿಂದಮೊಳಗೆ 

ಜಲಕೇಳಿಗೈವ ಪನ್ನಗ 
ವಿಳಾಸಿನೀಜನದ ನೆತಿ ವಣಿಗಳವೆತ.೦ 
ತೋಳಗಿರೆ ಪುರರ ತಳೆದು 
ಜ್ವಳಮಣಿಕಾಂಚಿಯವೊಲಾಯು, ಪರಿಖಾವಳಯಂ 
ದ್ವೀಪಂಗಳ ತತ ವೀಥಿಗಳುಧರವೃಂದಂ ಸೌಧವೃಂದಂ ಸುಧಾ 
ಕೂಪಾರಂ ನೃಪಮಂದಿರಂ ಜನಪದಂಗಳೋರಿಗರು ತ 
ರೂಪಾಗಾರ ಸುವರ್ಣಹರ್ಮ್ಮಮೆನೆ ಭೂಲೋಕಂಬೋಲಿಂಬಾದ ಶೋ 
ಭಾ ಪೂರ್ಣೋರುಪುರಕ್ಕೆ ಸಾಲಮದು ಲೋಕಾಲೋಕದಂತೋಪುಗುಂ 
ಪರಿಖಾವಾರಿಯೊಟೊಯ್ಯನೇಳು ತೆರೆಗೊಂಡೀಸಾಡಿ ಸಲ್ಲೀಲೆಯಿಂ 
ಪರಿದಾ ಸಾಲಮನೇಲಿಮೇಲೆಸೆವ ಪೀಯೂಷಾಂಶುವಂ ರಾತ್ರಿಯೋ 


೭೧ 


ಸಂತೋಷದಿಂದ ಕೂಡಿದ ವಿಪುಲ ಸಖೀಜನರ , ಸಮೂಹದಿಂದ ಕೂಡಿದ 
ರಂಭೆಯೆಂಬ ಅಪ್ಪರಸ್ತ್ರೀಯ ಮತ್ತು ದೇವತೆಗಳ (ಸುಮನಃ) ಇರುವಿಕೆಯುಳ್ಳದ್ದು ; 
ಪ್ರಕಾಶಿಸುವ ಅಪ್ಪರ ಸ್ತ್ರೀ ಸಮೂಹ( ಅಪ್ಪರೊಗಣ) ದ , ಕಲ್ಪವೃಕ್ಷದ ಇರುವಿಕೆಯಿಂದ 
ಪೂಜಾರ್ಹವಾದುದು . [ರಂಭಾಸುಮನ- ಬಾಳೆಯಹೂವು, ರಂಭೆ ಮತ್ತು ದೇವತೆ ; 
ಪ್ರಮದಾಳಿ - ಅಧಿಕಮದದಿಂದ ಕೂಡಿದ ತುಂಬಿ , ಸಂತೋಷದಿಂದ ಕೂಡಿದ ಸಖೀಜನ 
ಸಮೂಹ; ಅಪ್ಸರ - ನೀರಿನಿಂದ ಕೂಡಿದ ಸರೋವರ , ಅಪ್ಪರ ; ದಿವ್ಯದುಮ 
ಕಲ್ಪವೃಕ್ಷ, ಶ್ರೇಷ್ಟಮರ ; ಮಹಿತ೦ -ಕೂಡಿದ , ಮಹಿಮಾನ್ವಿತವಾದ.] ವ ! ಈ 
ರೀತಿ ಭೂಜನರಿಗೆ ಮನೋಹರವಾದ ವನ ಪಜಿಯಿಂದ ಸುತ್ತುವರಿದ ಆ 
ಉದ್ಯಾನವನದ ಒಳಗಡೆಯಲ್ಲಿ ೭೦ . ಜಲಕ್ರೀಡೆಯನ್ನು ಮಾಡುವ ನಾಗಲೋಕದ 
ವಿಲಾಸಿನೀ ಸ್ತ್ರೀಯರ ನೆತ್ತಿಯಲ್ಲಿರುವ ಆ ರತ್ನಗಳು , ಸುತ್ತಮುತ್ತ ಪ್ರಕಾಶಿಸುತ್ತಿರಲಾಗಿ, 
ವೃತ್ತಾಕಾರವಾದ ಕಂದಕವು ( ಆ ಕಲ್ಯಾಣ) ಪಟ್ಟಣವೆಂಬ ಸ್ತ್ರೀಯು ಧರಿಸಿರುವ 
ಪ್ರಕಾಶಮಾನವಾದ ರತ್ನ ಖಚಿತ ಡಾಬಿನ ಹಾಗೆ ಆಯಿತು. ೭೧ . ವಿಸ್ತಾರವಾದ 
ಬೀದಿಗಳು ದ್ವೀಪಗಳು ; ಉಪ್ಪರಿಗೆಗಳ ಸಮೂಹಗಳೇ ಪರ್ವತಗಳ ಸಮೂಹ, 
ರಾಜಗೃಹವೇ ಕ್ಷೀರಸಮುದ್ರ ; ಕೇರಿಗಳೇ ದೇಶಗಳು ; ಆ ಅರಮನೆಯ ಚಿನ್ನದ 
ಉಪ್ಪರಿಗೆಯೇ ಮೇರುಪರ್ವತ - ಎನ್ನುವ ಹಾಗೆ ಭೂಲೋಕದಂತೆ ಸಂಪೂರ್ಣ 
ಕಾಂತಿಯಿಂದ ಕೂಡಿದ ಶ್ರೇಷ್ಠವಾದ ಆ ಪುರಕ್ಕೆ ಇರುವಕೋಟೆಯು ಭೂಲೋಕದ 
ನೋಟದಂತೆ ಕಾಣುತ್ತಿತ್ತು . ೭೨. ಆ ಅಗಳಿನಲ್ಲಿರುವ ನೀರಿನಲ್ಲಿ ಪಾತಾಳಲೋಕ 
ದಲ್ಲಿರುವ ಸರ್ಪವು ( ಆದಿಶೇಷನು) ಮುಳುಗಿ ಎದ್ದೆದ್ದು ತೆರೆಗಳನ್ನನುಸರಿಸಿ ಈಸಾಡಿ, 


ode 


ಬಸವರಾಜ ವಿಜಯಂ 


ಆರದಿಂ ಕಂಡು ತುಡು೦ಕಲವ್ವಳಿಸುವಾಗ ಸಾರಂಗಮೊಂ 
ದಿರೆತತಿಯಿನೈದೆ ಮೈದೆಗೆವುದಾ ಪಾತಾಳವಾತಾಶನಂ 


ಬಿಟಿವಿಸಿಲ ಕೊಳ್ಳೆ ಸೈರಿಸ 
ಲಜಿಯದೆ ತತ್‌ಧಕೇತುಗಳ ಬಳಿನೆಳಲಂ 
ನೆರೆ ಸಾರ್ದು ಖಚರಿ ಮುತ್ತಿನ 
ಕಿಣುಪುತ್ತಳಿಯಂತೆ ಬೆಮರ್ಗಳಿರೆ ಕಂಗೆಸೆದಳ 


ಇದು ಮುಗಿಲಿದು ಕೇತನಪಟ 
ಮಿದು ರವಿಯಿದು ಕನಕಕಳಶವಿದು ಶಶಿಯಿದು ಕ 
ಟಿದ ಮುಕುರವೆಂಬ ಬಗೆ ಸ 
ಅದು ತಾತ್ಕಾಲದಲ್ಲಿ ಹರ್ಮ್ಯಾಗ್ರಿಮದೊಳ್ 


ಕನಕಮಯ ಹರ್ತ್ಯರುಚಿ ತೆ 
ಕನೆ ತೀವಿರೆ ಮಿಸನಿವಣ್ಣಮಾರೆ ನಭಮಾ 
ಘನ ಗಗನಕೇಶನದಲ್ಲಿಂ 
ಜನಮತೀಯ ಹಿರಣ್ಯಕೇಶನೆನಿಸಿದನ 


ವಿಶೇಷವಾದ ಲೀಲೆಯಿಂದ ಹರಿದುಹೋಗಿ, ಕೋಟೆಯ ಗೋಡೆಯನ್ನು ಹತ್ತಿ , 
ಮೇಲ್ಬಾಗದಲ್ಲಿ ಪ್ರಕಾಶಿಸುವ ಅಮೃತಕಿರಣನಾದ ಚಂದ್ರನನ್ನು ಭರದಿಂದ ಕಂಡು 
ತುಡುಕಲು ಅಪ್ಪಳಿಸುವಾಗ ಮಧ್ಯದಲ್ಲಿ ಜಿಂಕೆಯು ಸೇರಿರುವುದನ್ನು ಕಂಡು ಅಂಜಿ, 
ಭೀತಿಯಿಂದ ಮೈಯನ್ನು ಹಿಂದಕ್ಕೆ ತೆಗೆಯಿತು. ೭೩ . ಖೇಚರಯುಅಧಿಕವಾದ 
ಬಿಸಿಲಿನಬಾಧೆಯನ್ನು ಸಹಿಸಲಾರದೆ ಆ ಪಟ್ಟಣದ ಸೌಧಗಳ ಮೇಲಿರುವ ಧ್ವಜಪಟಗಳ 
ಬಳಿಯಲ್ಲಿರುವ ನೆಳಲನ್ನು ಆಶ್ರಯಿಸಿದ್ದಳು. (ಅವಳು ) ದೇಹದಲ್ಲಿ ತುಂಬಿರುವ ಬೆವರಿನ 
ಹನಿಗಳಿಂದ ಕೂಡಿದವಳಾಗಿ ಮುತ್ತಿನ ಕಿರುಗೊಂಬೆಯ ಹಾಗೆ ಕಂಗೊಳಿಸಿದಳು . 
೭೪. ಬಂಗಾರದಿಂದ ಮಾಡಿದ ಉಪ್ಪರಿಗೆಯ ಮೇಲುಭಾಗದಲ್ಲಿ ಆಯಾಯ ಕಾಲಗಳಲ್ಲಿ 
ಈ ಕಾಣುವ ಮೋಡವು ಧ್ವಜಪಟ ; ಈ ಸೂರನು ಕನಕಕಲಶ ; ಈ ಚಂದ್ರನು 
ಈ ಧ್ವಜಪಟಕ್ಕೆ ಕಟ್ಟಿದ ಕನ್ನಡಿ- ಎಂಬ ಯೋಚನೆಯೇ ಆಗುತ್ತಿರಲಿಲ್ಲ. ೭೫ . ಬಂಗಾರದ 
ಉಪ್ಪರಿಗೆಗಳ ಕಾಂತಿಯು ಸಾಂದ್ರವಾಗಿ ಹರಡಿರಲು, ಆಕಾಶವು ಹೊಂಬಣ್ಣವನ್ನು 
ಹೊಂದಿತ್ತು . ಅದರಿಂದ ಆ ಘನವಾದ ಆಕಾಶವನ್ನೇ ಕೇಶವಾಗಿ ಉಳ್ಳ ಶಿವನು 
ಲೋಕದ ಜನವೆಲ್ಲ ತಿಳಿದಿರುವಂತೆ ಹಿರಣ್ಯವರ್ಣದ ಕೇಶವುಳ್ಳವನು ಎನಿಸಿದನಲ್ಲವೆ ! 


0೩೯ 


ಚತುರ್ಥಾಶ್ವಾಸಂ 


ಮಣಿದೆನೆಗಳೆಡೆಯೆಡೆಯೊಳುಡು 
ಗಣಮಿರುಳೊಳ್ಳು ಸುಳ್ಳು ಪಾಲ್ಗಡಲ ಕಡೆವಾಗ 
ಆಣಿಪನ ಪಡೆ' ಯೆಡೆಯೆಡೆಯೋಳ 
ಗಣಿತಂ ಮುಕ್ಕಾಳಿ ನೆಗೆವ ಭಾವವನಾಳುಂ 


ನೀಲಪಟಕೇತುವಂ ಗರ 
ನಾಲಂಬಿಯನಂಬುಜಾಪನಿದು ರಾಹುವೆನು 
ತಾಲೋಕಿಸಿ ಭಯಮುತ್ತು ವಿ 
ಶಾಲಾಭ್ರದೆ ದಕ್ಷಿಣೋತ್ತರಾಯಣನಾದಂ 


ನೃಪಸೇವಾಯಾತ ಹೃದ್ರೀಪತಿಸುತವೃತ ತೂರ್ಯಪ್ರಣಾದಂ ಪಯಃಪಾ 
ನಪರ ಪ್ರಸ್ಪಂದಗಂಧದ್ವಿಪಗಣಘನಘಂಟಾಘ್ರಘೋಷಂಪಣ 
ವಿಫುಳಾಗಾರಸ್ಸಲೀ ನಿರ್ಗತ ವಿಟಪಟಲೀಕಾಯಸೌರಭ್ಯವಾ೦ಛಾತಿ 
ಚಪಲಾಳಿಧ್ಯಾನವಿಂಬಾಗಿರೆ ಕರಮೆಸೆಗುಂ ತತ್ಪುರೀರಾಜಮಾರ್ಗ 


೮ 


೭೬ . ರತ್ನದ ಕೋಟೆಯ ತೆನೆಗಳ ಸಂದುಗಳಲ್ಲಿ ನಕ್ಷತ್ರಗಳ ಸಮೂಹವು ರಾತ್ರಿಯ 
ಸಮಯದಲ್ಲಿ ನುಗ್ಗುತ್ತಿರಲು ( ಅವು) ಕ್ಷೀರಸಮುದ್ರವನ್ನು ಕಡೆಯುವಾಗ ಆದಿಶೇಷನ 
ಹೆಡೆಯ ಪಕ್ಕದಲ್ಲಿ ಅಸಂಖ್ಯಾತ ಮುತ್ತುಗಳ ಸಮೂಹವು ಹಾರುವ ಭಾವವನ್ನು 
ಹೊಂದುತ್ತಿದ್ದವು. ೭೭. ಸೂರನು ಅಂತರಿಕ್ಷವನ್ನು ಆಶ್ರಯಿಸಿರುವ ನೀಲವರ್ಣದ 
ಬಟ್ಟೆಯನ್ನು ( ಆ ಪಟ್ಟಣದ ಮನೆಗಳ ಮೇಲಿರುವ) ಧ್ವಜಗಳನ್ನು ನೋಡಿ, ಇದು 
ರಾಹುಗ್ರಹವೆನ್ನುತ್ತ , ಭಯದಿಂದಕೂಡಿ, ವಿಸ್ತಾರವಾದ ಆಕಾಶದಲ್ಲಿ ದಕ್ಷಿಣೋತ್ತರ 
ದಿಕ್ಕಿನಲ್ಲಿ ಗಮಿಸುವವನಾದನು. [ ಈ ಧ್ವಜವಿರುವ ಕಡೆಗೆ ಬರದಹಾಗೆ ಕೆಲವುಕಾಲ 
ಉತ್ತರಕ್ಕೂ ಕೆಲವು ಕಾಲ ದಕ್ಷಿಣಕ್ಕೂ ಓರೆಯೂಗಿ ತಿರುಗಲುಪಕ್ರಮಿಸಿದನೆಂದು 
ಭಾವ] ೭೮. ಆ ಕಲ್ಯಾಣ ಪಟ್ಟಣದ ರಾಜಮಾರ್ಗವು, ರಾಜನ ಸೇವೆಗೋಸ್ಕರ ಬರತಕ್ಕೆ 
ರಾಜಪುತ್ರರುಗಳನ್ನು ಸುತ್ತಲೂ ಬಳಸಿರುವ ಅಧಿಕವಾದ ವಾದ್ಯ ಶಬ್ದದಿಂದಲೂ , 
ನೀರುಕುಡಿಯುವುದಕ್ಕೋಸ್ಕರ ಹೋಗುತ್ತಿರುವ ಮದೋದಕ ಗಂಧದಿಂದಕೂಡಿರುವ 
ಆನೆಗಳ ಸಮೂಹದ ಕೊರಳಲ್ಲಿ ಕಟ್ಟಿರುವ ದೊಡ್ಡ ದೊಡ್ಡ ಗಂಟೆಗಳ ಅಧಿಕವಾದ 
ಶಬ್ದದಿಂದಲೂ , ವೇಶ್ಯಾ ಸ್ತ್ರೀಯರ ದೊಡ್ಡ ದೊಡ್ಡ ಮನೆಗಳಿಂದ ಹೊರ ಹೊರಡುತ್ತಿ 
ರುವ ವಿಟಜನ ಸಮೂಹದ ಶರೀರಕ್ಕೆ ತೊಡೆದುಕೊಂಡ ಪರಿಮಳದ ಬಯಕೆಯಿಂದ 
( ಹಾರಿಬರುತ್ತಿರುವ) ಚಂಚಲಗಳಾದ ಭ್ರಮರಗಳ ಝೇಂಕಾರದಿಂದಲೂ ಮನೋಹರ 


1 ಮಣಿ( ಅ) 


2 ತಾ ( ಮ ) ಠಾ ( ಗ) ಥಾ ( ಮು ) ದಾ ( ಜ) 


ಬಸವರಾಜ ವಿಜಯಂ 


- 


೮೨ 


ತಳಿರೊಡೆದಂತೆ ಕಾಂತೆಯರ ಕಾಲಳಲಕ್ಕಕದಿಂದ ಕುಟ್ಕಳ 
ದಳೆದವೊಲಾ ಲತಾಂಗಿಯರ ಪಾದನಖಪ್ಪಭೆಯಿಂದ ಪೂತು ಕಂ , 
ಗೊಳಿಪವೊಲಾ ವಿಲಾಸಿನಿಯರಕ್ಷಿಯ ಬೆಳ್ಳಗಿಂದೆ ತಳ್ಳು ಮಂ 
ಜುಳ ನೃಪವೀಥಿವಲ್ಲಿ ಅದನ್ನು ವಿರೂಪಳಭಿತ್ತಿರುಗ್ಧಳಂ 
ಪುರರಮೆ ಸೋದರ ಶಶಿಯಂ 
ಕೊರಗಿಪ ರವಿಯಂ ಪರಾಭವಿಸಲೆಂದು ವಿಭಾ 
ಕರಶತಮಂ ಪಡೆದದದೆ 
ಕರಮೆಸೆದುದು ವಿಸುಪ ಕಂಚುಗಾಟರ ಪಸರಂ 
ಒರೆಯ ಪಸರಿಸಿದ ಪೊಸ ಪೊ 
ನ ರಜಂ ಧೃತಘಣಮೆನಿಸೆ ಪುರರಮೆಯ ಪಯೋ 
ಧರದಂತೆ ಪೊಂಗಳೊಟ್ಟಿ 

ರಂಜಿಸೆ ಸೊನ್ನವರದವಸರ ಮೇಗುಂ 
ನೆಲದಳಕಿಳಿದಹಿರಾಜನ 
ತಲೆವಣಿಯಂ ಜಲದೊಳಾಳ ಕೌಸ್ತುಭಮಂ ಕ 
ಹೊಲನಾಗರ ಸುರಮಣಿಯಂ 

ಸಲೆ ಪಲಿಕ್ಕೆದೆಸೆಗುಮಲ್ಲಿ ಗುಣಮಣಿವಸರ 
ವಾಗಿರಲು ಚೆನ್ನಾಗಿ ಶೋಭಿಸುತ್ತಿತ್ತು . ೭೯ . ಚಂದ್ರಕಾಂತ ಶಿಲೆಯ ಗೋಡೆಗಳ 
ಕಾಂತಿಯುತ ನೀರುಳ್ಳ ಮನೋಹರವಾದ ರಾಜಮಾರ್ಗವೆಂಬ ಬಳ್ಳಿಯು-ಸ್ತ್ರೀಯರ 
ಪಾದಗಳಲ್ಲಿ ಲೇಪನ ಮಾಡಿರುವ ಅರಗಿನರಸದಿಂದ ವ್ಯಾಪ್ತವಾಗಿ, ಚಿಗುರು ಒಡೆದ 
ಹಾಗೆಯ , ಬಳ್ಳಿಯಂಥ ದೇಹವುಳ್ಳ ( ಆ) ಸ್ತ್ರೀಯರ ಕಾಲುಗುರುಗಳ ಕಾಂತಿಯಿಂದ 
ಕೂಡಿ ಮೊಗ್ಗನ್ನು ಹೊಂದಿದ ಹಾಗೂ , ಅವರ ಕಣ್ಣುಗಳ ಬಿಳಿದಾದ ಕಾಂತಿಯಿಂದ 
ಜಿಗಿತು ಹೂಬಿಟ್ಟು ಪ್ರಕಾಶಿಸುವಹಾಗೂ ತೋರುತ್ತಿತ್ತು . [ ವಿಧಪಳ + ಬಿ + 
ರುಕ್ + ಜಳಂ - ಚಂದ್ರಕಾಂತಶಿಲೆಯ ಗೋಡೆಗಳ ಕಾಂತಿಯುತ ಜಲ ] ೮೦ . ಆ 
ಕಲ್ಯಾಣ ಪಟ್ಟಣವೆಂಬ ಲಕ್ಷ್ಮೀದೇವಿಯು ( ತನ್ನ ) ಒಡಹುಟ್ಟಿದ ಚಂದ್ರನನ್ನು ಕಾಂತಿಹೀನ 
ನನ್ನಾಗಿ ಮಾಡುವ ಸೂರನನ್ನು ಜಯಿಸಬೇಕೆಂದು ಅನೇಕ ಸೂರರುಗಳನ್ನು ಪಡೆದ 
ಹಾಗೆ ಶೋಭಿಸುವ ಕಂಚುಗಾರರ ಅಂಗಡಿಗಳು ಚೆನ್ನಾಗಿ ಶೋಭಿಸುತ್ತಿದ್ದವು. 
೮೧. ಒರೆಗೆ ಹಚ್ಚಿ ನೋಡುತ್ತಿರುವಾಗ ಹರಡಿಕೊಂಡಿರುವ ನೂತನವಾದ ಚಿನ್ನದ 
ಧೂಳಿಯು ಕುಂಕುಮ ಕೇಸರಿಯನ್ನು ಧರಿಸಿರುವುದೋ ಎನ್ನುವಹಾಗೆ (ಕಾಣುವ) 
ಚಿನ್ನದ ರಾಶಿಗಳು ಆ ಕಲ್ಯಾಣ ನಗರದ ಲಕ್ಷ್ಮಿ ಯ ಮೊಲೆಗಳಹಾಗೆ ಪ್ರಕಾಶಗೊಳ್ಳು 
ತಿರಲು, ಚಿನಿವಾಲದವರ ಅಂಗಡಿಗಳು ಮೆರೆಯುತ್ತಿದ್ದವು. ೮೨. ಆ ಪಟ್ಟಣದಲ್ಲಿ 
( ಉತ್ತಮ) ಗುಣದಿಂದ ಕೂಡಿದ ರತ್ನದ ಅಂಗಡಿಗಳು ( ಅಥವಾ ದಾರದಲ್ಲಿ 


1 ಕ ( ಚ) . 


ಚತುರ್ಥಾಶ್ವಾಸಂ 


ಕುಮುದಾಮೋದಮನದಿಂದುಕಿರಣಂ ಪಂಕೇಜಸೌರಭ್ಯ ಸಂ 
ಕ್ರಮಣಂಬೊಂದಿದ ಬಾಲಭಾನುರುಚಿ ಮಲೀಜಾತಿಕುಂದಾಳಿಗಂ 
ಧಮನಾಳಂಧತಮಂ ಪೊಣರ್ಕೆ ಗುರು ರಾಶೀಭೂತವಾಗಿರ್ಪವೋಲ್ 
ಹಿಮದೊಟ್ಟಿಲ್ಪಸೃಣೋತ್ಕರಂ ಮೃಗಮದೋದದಾಶಿ ಕಣೋ ಓಗುಂ 


ಇಟ್ಟಣಿಸಿ ನಡೆವ ಕಾಂತೆಯ 
ರಿಟೈಡೆ ಮೊಲೆಯೊರಸೆ ಸುರಿದ ಕುಂಕುಮರಜಮಂ 
ಪಟ್ಟಗಜಂ ನಿಜ ಕುಂಭದೊ 
ಲೋಟ್ಟಿಕೊಳುತ್ತಲ್ಲಿ ಗಂಧಗಜಮೆನಿಸಿರ್ಕುಂ 


ನಗೆವೆಳಗಿಂ ಕೈರವರ್ಮ 
ಸೊಗಯಿಪ ಕರತಳದ ಕಾಂತಿಯಿಂ ಜಳರುಹಮಂ 
ನಗಿಸಿ ನುಸುಯ್ಯ ಕಂಪಿಂ 
ಮಿಗೆ ಪೊರೆದವನಲ್ಲಿ ಮಾಡುವ‌ ಮಾನಿನಿಯರ್‌ 


- ೮೬ 


ಸಾಲಿಆದಳಿ ಕವಿದಿರೆ ಪೂ 
ಮಾಲೆಯನಮರ್ದೆತಿ ಪಿಡಿದ ಕಾಮಿನಿಯೋರ್ವಳ್ 
ಲೀಲೆಯಿನರ್ವಿಲ್ಲಂ ಪೂ 

ಗೋಲಂಗಿರದೆತ್ತಿ ಕೊಡುವ ರತಿಯಂ ಪೋಲ್ಕಳ 
ಪೋಣಿಸಲ್ಪಟ್ಟ ರತ್ನಗಳುಳ್ಳ ಅಂಗಡಿಗಳು) ಪಾತಾಳಕ್ಕಿಳಿದ ಆದಿಶೇಷನ ಹೆಡೆಯಲ್ಲಿರುವ 
ರತ್ನವನ್ನೂ , ನೀರಿನಲ್ಲಿ ಮುಳುಗಿರುವ ಕೌಸ್ತುಭಮಣಿಯನ್ನೂ , ಕಣ್ಣಿಗೆ ಗೋಚರ 
ವಾಗದಿರುವ ಚಿಂತಾಮಣಿಯನ್ನೂ ಚೆನ್ನಾಗಿ ತಿರಸ್ಕರಿಸುವಹಾಗೆ ತೋರುತ್ತಿದ್ದವು. 
೮೩ . ಬಿಳಿಯನೈದಿಲೆಗಳ ಪರಿಮಳವನ್ನು ಅಪ್ಪಿಕೊಂಡ ಚಂದ್ರನ ಬೆಳದಿಂಗಳು, 
ಕಮಲಗಳಸುಗಂಧ ಸಂಬಂಧವನ್ನು ಹೊಂದಿದ ಎಳೆಯಬಿಸಿಲು, ಮಲ್ಲಿಗೆ, ಜಾಜಿ, 
ಮೊಲ್ಲೆಯ ಹೂವು, ಇವುಗಳ ಸಮೂಹದ ಪರಿಮಳವನ್ನು ಹೊಂದಿದ ಗಾಢಾಂಧಕಾರ 
( ಇವು ಪರಸ್ಪರ) ಯುದ್ದಕೋಸುಗ ದೊಡ್ಡ ದೊಡ್ಡ ಗುಡ್ಡೆಗಳೇ ಆಗಿರುವಹಾಗೆ 
ಪಚ್ಚಕರ್ಪೂರದ ರಾಶಿ , ಕುಂಕುಮ ಕೇಸರಿಯ ರಾಶಿ , ಕಸ್ತೂರಿಯ ದೊಡ್ಡ ರಾಶಿ 
ಇವು ಕಣ್ಣಿಗೆ ಒಪ್ಪುತ್ತಿದ್ದವು. ೮೪ , ಒತ್ತೊತ್ತಾಗಿ ಸೇರಿಹೋಗುತ್ತಿರುವಸ್ತ್ರೀಯರುಗಳ 
ಇಕ್ಕಟ್ಟಾದ ಮೊಲೆಗಳು ಒಂದಕ್ಕೊಂದು ತಿಕ್ಕಾಡುತ್ತಿರುವಾಗ ಅಲ್ಲಿ ಲೇಪಿಸಿಕೊಂಡಿರುವ 
ಕುಂಕುಮ ಕೇಸರಿಯು ಸುರಿಯಲಾಗಿ ಆ ಧೂಳನ್ನು ಪಟ್ಟದಾನೆಯು ತನ್ನ ಕುಂಭಸ್ಥಳದಲ್ಲಿ 
ಸುರಿದು ಒಟ್ಟಿಕೊಳ್ಳುತ್ತ ಪರಿಮಳದಿಂದ ಕೂಡಿದ ಗಂಧವಾರಣ ಎನಿಸಿತ್ತು . ೮೫. ಅಲ್ಲಿ 
ಸ್ತ್ರೀಯರುಗಳು (ತಮ್ಮ ) ನಗುವಿಕೆಯಕಾಂತಿಯಿಂದ ಬಿಳಿಯನೈದಿಲೆಯನ್ನೂ ಪ್ರಕಾಶ 
ಮಾನವಾದ ಹಸ್ತಕಮಲದ ಕಾಂತಿಯಿಂದ ಕಮಲವನ್ನು ನಗಿಸಿ, ಪರಿಮಳವಿಶಿಷ್ಟವಾದ 
ನಿಶ್ವಾಸದ ಕಂಪಿನಿಂದ ತುಂಬಿ ಹೂಗಳನ್ನು ಮಾರುತ್ತಿದ್ದರು. ೮೬ . ಹೂಮಾಲಿಕೆಗೆ 
ಸಾಲುಸಾಲಾಗಿ ಭ್ರಮರಗಳು ಕವಿದಿರಲಾಗಿ, ಅದನ್ನು ಗಟ್ಟಿಯಾಗಿ ಮೇಲಕ್ಕೆತ್ತಿ 


ಬಸವರಾಜ ವಿಜಯಂ 


ಮಲ್ಲಿಗೆಯೊರ್ಚರಂ ಮಿಸುಪ ಮೊಲ್ಲೆಯ ಮೊಗ್ಗೆಯ ಪಿಂಡುಗಂಕಣಂ 
ಪಲ್ಲವದಿಂಬುವೆ ಪದಕಂ ಸುರಹೊನ್ನೆಯ ಕಂಠಮಾಲೆ ಕಂ 
ಕೆಲ್ಲಿಯ ಕರ್ಣಪೂರಮದಿರ್ಮುತ್ತೆಯ ಬಾಪುರಿ ಚಾರು ಚಂಪಕೋ 
ತುಲ್ಲದ ನೇವುರಂ ಮೆಆಲೆವ ಪೂವಿನಂತೆ ಕರಂ ಮನೋಹರಂ 


ಮೊಗಸಿರಿ ನೈದಿಲ ಪೊಸವ 
ಲ್ಲಿಗೆಯಲರ್ಗಳ ಮಾಲೆವಿಡಿದವೋಳಗುಂ 
ನಗೆವೆಳಗುಂ ಪಸರಿಸೆ ಬಗೆ 
ಮಿಗೆ ಪೋಲ್ಕಳಾಲೆಗಾರ್ತಿಯಲರಂಗಡಿಯಂ 


OSOS 


ವ|| ಇಂತನಂತ ವಸ್ತು ವಿಸ್ತಾರಾನೂನಶೋಭಾಸ್ಪದವಾದ ಪುರಮಧ್ಯಪ್ರದೇಶದಲ್ಲಿ 


ಬಳಸಿದ ಸಾಲದ ತೆನೆ ದಳ 
ಮೊಳಗಣ ಪೊಮಾಡಮಮುರ್ದ ಕರ್ಣಿಕೆ ಮಣಿಮಂ 
ಗಳ ಕಳಶಕಾಂತಿ ಮಧುವೆನೆ 
ಜಳರುಹವೆನಿಸಿದುದು ರಮೆಗೆ ಭೂವರಭವನಂ 


೮೯. 


ಹಿಡಿದಿರುವ ಓರ್ವಸುಂದರಿಯು ಮನ್ಮಥನಿಗೆ ಪುಷ್ಪಧನುಸ್ಸನ್ನು ತಪ್ಪದೆ ಎತ್ತಿ ಕೊಡು 
ತಿರುವ ರತಿದೇವಿಯನ್ನು ಹೋಲುತ್ತಿದ್ದಳು. ೮೭. ಮಲ್ಲಿಗೆಯ ಏಕಾವಳಿಸರ, 
ಶೋಭಿಸುವ ಮೊಲ್ಲೆಯ ಮೊಗ್ಗೆಯ ದಂಡೆಯ ಕಂಕಣ , ಚಿಗುರಿನ ಮನೋಹರ 
ಪದಕ, ಸುರಹೊನ್ನೆಯ ಕಂಠಮಾಲೆ, ಅಶೋಕ ಪುಷ್ಪದ ಕರ್ಣಾಭರಣ , 
ಅದಿರ್ಮುತ್ತೆಯ ಬಾಪುರಿ (ತೋಳಹಾರ) , ಮನೋಹರ ಸಂಪಿಗೆ ಹೂವಿನ ಕಾಲಕಡಗ, 
ಇವೆಲ್ಲವುಗಳಿಂದ ಶೋಭಿಸುವ ಹೂವಿನ ಸಂತೆಯು ಮನೋಹರವಾಗಿತ್ತು . 
( ಸಂತೆಯೆಂಬ ಸ್ತ್ರೀಯು ಮನೋಹರವಾಗಿದ್ದಳು ಎಂದು ಭಾವ ?), ೮೮. 
ದುಃಖವೆಂಬ ಲಕ್ಷ್ಮಿಯು ನೈದಿಲೆ ಹೂಗಳ ಮಾಲಿಕೆಯನ್ನು ಹಿಡಿದ ಹಾಗೆ 
ನೇತ್ರಕಾಂತಿಯೂ , ನೂತನವಾದ ಮಲ್ಲಿಗೆ ನಗೆಯ ಬೆಳಗೂ ಮನೋಹರವಾಗಿರುವ 
ಹಾಗೆ ಪ್ರಸಾರಗೊಂಡಿರಲು , ಹೂವಾಡಿಗರ ಸ್ತ್ರೀಯರು ಹೂವಿನ ಅಂಗಡಿಯನ್ನೇ 
ಹೋಲುತ್ತಿದ್ದರು. ವ|| ಈ ರೀತಿ ಅಪರಿಮಿತವಾದ ಪದಾರ್ಥಗಳ ವೈಶಾಲ್ಯದಿಂದ 
ಅಪೂರ್ವ ಕಾಂತಿಗೆ ಆಶ್ರಯವಾದದ್ದಾದ ಆ ಕಲ್ಯಾಣ ಪಟ್ಟಣದ ಮಧ್ಯದಲ್ಲಿ 
೮೯ . ಸುತ್ತುವರಿದಿರುವ ಕೋಟೆಯ ತೆನೆಗಳೇ ಎಸಳುಗಳು ; ಒಳಗಿರುವ ಚಿನ್ನದ 
ಉಪ್ಪರಿಗೆಗಳೇ ಹೊಂದಿಕೊಂಡಿರುವ ಕರ್ಣಿಕೆ ; ರತ್ನ ಖಚಿತವೂ ಮಂಗಳಕರವೂ 
ಕಲಶಗಳ ಕಾಂತಿಯು ಮಕರಂದವೋ ಎನ್ನುವ ಹಾಗೆ ಆ ರಾಜನ ಅರಮನೆಯು 


ಚತುರ್ಥಾಶ್ವಾಸಂ 


ಆ ಭವನದೊಳೆಸೆದಿರ್ಪ೦ 
ಭೂಭಾಮಿನಿಯಾನತುಳ ಮದಯುತರಿಸುವ 

ಭಮೃಗೇಂದ್ರಂ ಸಾಂದ್ರಯ 
ಶೋಭರಿತಾಶಂ ಪುರಂದರೋನ್ನತವಿಭವಂ 


ಸಿರಿಯೊಳ್ ಶ್ರೀಪತಿಯಂತೆ ದಾನಗುಣದೊಂದಾರ ಭಜಾತದಂ 
ತರಿವಿಧ್ವಂಸನದೊಳುರೇಂದ್ರಸುತನಂತ್‌ಜ್ವಲ್ಯದೊಳ್ ಶಂ 
ಬರನೆಂಬಂತೆ ವಿದಗ್ಧತಾವಿಭವದೊಳ್ಯಾಣೀಶನಂತಿರ್ದನು 
ರ್ವರೆಯೊಳಳವಳೋಕಮಾನಲಲನಾದೃಕ್ಕಜ್ಜಳಂ ಬಿಜ್ಜಳಂ 


೯೦ 


ಕರತಳ ಖಡ್ಕಕೃತ್ರಿಪು ರಕ್ತರಸಾದ್ರ್ರಮಹೀತಳೊಪ್ಪ ನಿ 
ರ್ಭರಹತಕುಂಭಿಕುಂಭನಿಪತನ್ನ ವಮೌಕ್ತಿಕಬೀಜಜಾತ ವಿ 
ಸ್ಟುರಿತ ಯಶೋಲಸಲ್ಲತೆ ಸುಧಾಂಶುಶರಚ್ಚಲದಿಂದೆ ಪರ್ಬಿ ಭಾ 
ಸುರ ಭಗಣೇಂದು ಪುಷ್ಪಫಲಸಂಗತವಾದುದು ತನ್ನರೇಂದ್ರನಾ 


ಲಕ್ಷ್ಮಿದೇವಿಗೆ ಮನೆಯಾದ ಕಮಲವೋ ಎನಿಸಿರುವುದು . ೯೦ . ಆ ರಾಜ ಭವನದಲ್ಲಿ 
ಅನುಪಮವಾದ ಗರ್ವದಿಂದ ಕೂಡಿದ, ಶತ್ರುಗಳೆಂಬ ಮದೋನ್ಮತ್ತ ಆನೆಗಳಿಗೆ ಸಿಂಹ 
ರೂಪನೂ , ವಿಸ್ತಾರವಾದ ಕೀರ್ತಿಯಿಂದ ತುಂಬಿದ ದಶದಿಕ್ಕುಗಳುಳ್ಳವನೂ , ಇಂದ್ರನ 
ಉತ್ಕೃಷ್ಟವಾದ ವೈಭವಕ್ಕೆ ಸಮಾನವಾದ ವೈಭವವುಳ್ಳವನೂ , ಭೂಕಾಂತೆಯ ಪತಿಯೂ 
ಆದ ರಾಜನು ಶೋಭಿಸುತ್ತಿದ್ದನು. ೯೧. ನೋಡುವ ಲಲನೆಯರ ಕಣ್ಣುಗಳಿಗೆ 
ಕಾಡಿಗೆಯಂತಿರುವ ಬಿಜ್ಜಳನೆಂಬ ಅರಸನು ಭೂಮಿಯಲ್ಲಿ ಐಶ್ವರದ ವಿಷಯದಲ್ಲಿ 
ಶ್ರೀಪತಿಯಾದ ವಿಷ್ಣುವಿನ ಹಾಗೂ , ದಾನ ಮಾಡುವ ಗುಣದಲ್ಲಿ ಕಲ್ಪವೃಕ್ಷದ 
ಹಾಗೂ , ಶತ್ರುಸಂಹಾರ ವಿಷಯದಲ್ಲಿ ಅರ್ಜುನನ ಹಾಗೂ , ತೇಜಸ್ಸಿನಲ್ಲಿ ಮನ್ಮಥನ 
ಹಾಗೂ , ವಿದ್ವತ್ತಿನ ವೈಭವದಲ್ಲಿ ಬ್ರಹ್ಮನ ಹಾಗೂ ಇದ್ದನು. ೯೨. ಆ ಬಿಜ್ಜಳನ 
ಕೈಯಲ್ಲಿರುವ ಕತ್ತಿಯಿಂದ ಕತ್ತರಿಸಲ್ಪಟ್ಟ ಶತ್ರುಗಳ ರಕ್ತ ಜಲದಿಂದ ಭೂಮಿಯು 
ತೋಯುಹೋಗಿತ್ತು . ಆ ಭೂಮಿಯಲ್ಲಿ ಅಧಿಕವಾಗಿ ಸತ್ತ ಆನೆಗಳ ಕುಂಭ 
ಸ್ಥಳದಿಂದ ಸಿಡಿದುಬಿದ್ದ ಮುತ್ತುಗಳೆಂಬ ಬೀಜಗಳು ನೆಡಲ್ಪಟ್ಟಿದ್ದವು; ಅವು 
ಗಳಿಂದ ಉತ್ಪನ್ನವಾದ ಪ್ರಕಾಶಮಾನವಾದ ಕೀರ್ತಿಯೆಂಬ ಹೊಳೆಯುವ ಬಳ್ಳಿಯು 
ಬೆಳದಿಂಗಳೊ ಎಂಬ ನೆಪದಿಂದ ಹಬ್ಬಿತ್ತು . ಆ ಬಳ್ಳಿಯು ನಕ್ಷತ್ರ ಪಣಿಗಳೆಂಬ 


1 


(1) 


2 


(1) 


೧೪ 


ಬಸವರಾಜ ವಿಜಯಂ 


ಅತಿದೃಪ್ಯಾರಾತಿಯೋಪಿಜ್ಜನದ ವದನಪೂರ್ಣೇಂದುವಂ ಮಂದಹಾಸ 
ದ್ಯುತಿ ಚಂಚಜೊತ್ಸೆ ಯಂ ಪಾಲಿಸಿ ಕೊರಗಿಸುತಂ ಹಾರ ಮುಕ್ಕಾಳಿ ತಾರಾ 
ತತಿಯಂ ತಾಂ ಮಾಂಜಿಸುತ್ತ ಹೃದಯದಿನಕರಗಾವದೋಳ್ಳಾಪವ 
ಸ್ಥಿತಿಯಂ ಮೈವೆರ್ಚಿಸುತ್ತಂ ಮೆದುದವನ ಶುಂಭತ್ನತಾಪಾರ್ಕಬಿಂಬ 


ನಡುಗುಗುವಾ ನೃಪಖಡ್ಡ೦ 
ನಡುಗದ ಮುನ್ನಾಂತ ರಿಪುಗಳಸುವವನಸಿಯಿಂ 
ಕಡಿಯದ ಮುನ್ನಂ ತೃಣಮಂ 
ಕಡಿದುದರಿವರ್ಗವೆನೆ ಪರಾಕ್ರಮವೆನಿತೋ 


ಇನವಂಶ 1ಜಾತ ನೃಪತಿಯ . 
ಘನರುಚಿ ಕರವಾಲದಿಂದೆ ಮಡಿದಹಿತರ್ ತಾ 
ವಿನಮಂಡಲಮಂ ಭೇದಿಪ 
ರೆನೆ ಮಡಿದೊಡಮರಿವಿರೋಧವಂ ಬಿಟ್ಟವನೇ 


೯೫ 


ಹೂವು, ಚಂದ್ರನೆಂಬ ಹಣ್ಣು ಇವುಗಳಿಂದಕೂಡಿರುವ ಹಾಗೆ ಕಾಣುತ್ತಿತ್ತು . ೯೩ . 
ಆ ಬಿಜ್ಜಳಮಹಾರಾಜನ ಪ್ರಕಾಶಮಾನವಾದ ಪ್ರತಾಪವೆಂಬ ಸೂರಮಂಡಲವು ಅತಿ 
ಕೊಬ್ಬಿದಂತಹ ಶತ್ರುಗಳ ಸ್ತ್ರೀಯರ ಮುಗುಳ್ಳಗೆಯ ಕಾಂತಿಯೆಂಬ ಬೆಳದಿಂಗಳ 
ಸೊಗಸನ್ನು ಹೋಗಲಾಡಿಸಿತ್ತು ; ( ಅವರ ) ಮುಖವೆಂಬ ಪೂರ್ಣಚಂದ್ರನನ್ನು ಕಾಂತಿ 
ಹೀನನನ್ನಾಗಿ ಮಾಡಿತ್ತು ; ಕಂಠದಲ್ಲಿರುವ ಮುತ್ತಿನಹಾರವೆಂಬ ನಕ್ಷತ್ರಗಳನ್ನು 
ಇಲ್ಲದಂತೆ ಮಾಡಿತ್ತು ; ಹೃದಯವೆಂಬ ಸರಕಾಂತ ಶಿಲೆಯಲ್ಲಿ ಸಂತಾಪವೆಂಬ 
ಬೆಂಕಿಯ ಸ್ಥಿತಿಯನ್ನು ಅಭಿವೃದ್ಧಿಪಡಿಸುತ್ತ ಮೆರೆಯುತ್ತಿತ್ತು . ೯೪ . ಆ ಬಿಜ್ಜಳ 
ಮಹಾರಾಜನ ಖಡ್ಗವು ಅಲ್ಲಾಡುವುದಕ್ಕಿಂತಲೂ ಪೂರ್ವದಲ್ಲಿಯೇ (ರುಳಪಿಸುವ 
ಮೊದಲೇ ಎದುರಾದ ಶತ್ರುಗಳ ಪ್ರಾಣವು ಕಂಪಿಸುತ್ತಿತ್ತು . ಅವನು ಕತ್ತಿಯಿಂದ 
ಕಡಿಯುವ ಮುನ್ನವೇ ಶತ್ರು, ಸಮೂಹವು ಹುಲ್ಲನ್ನು ಕಚ್ಚುವುದು , ಎನ್ನುವಂತೆ ಇರಲು 
ಎಷ್ಟೊಂದು ಪರಾಕ್ರಮವೋ ಅವನಿಗೆ ! [ ಯುದ್ದದಲ್ಲಿ ಬಾಯಲ್ಲಿ ಹುಲ್ಲು ಕಚ್ಚುವುದು 
ಸೋಲನ್ನು ಒಪ್ಪಿಕೊಂಡುದರ ಲಕ್ಷಣ. ಹಾಗೆ ಹುಲ್ಲು ಕಚ್ಚಿದವನನ್ನು ಕೊಲ್ಲಕೂಡದೆಂದು 
ಯುದ್ದ ನೀತಿ] ೯೫ . ಸೂರವಂಶದಲ್ಲಿ ಹುಟ್ಟಿದ ಆ ರಾಜನ ಅಧಿಕವಾದ 
ತೇಜಸ್ಸನ್ನುಳ್ಳ ಖಡ್ಗದಿಂದ ಸತ್ತ ಶತ್ರುಗಳು ತಾವುಸೂರಮಂಡಲವನ್ನು ಭೇದಿಸುವರು 
ಎನ್ನುವಾಗ, ಶತ್ರುವು ಸತ್ತರೂ ಶತ್ರು ವೈರವನ್ನು ಬಿಡುವನೇ ! ದ್ಯಾವಿಮೌಪುರುಷೋ 
ಲೋಕೇ ಸೂರಮಂಡಲಭೇದಿಸ್‌ | ಪರಿವಾಟ್ ಯೋಗಯುಕ್ತಂಚ ರಣೇಶಾಭಿ 
ಮುಖೇಹತ : - ಎಂಬಂತೆ ರಣದಲ್ಲಿ ಶೌರದಿಂದ ಹೋರಾಡಿದವನು ಸೂರಮಂಡಲ 


1 ಜತನ್ಯ ( ಗ, ಮು , ಚ , ತ, ಮ ) 


ಚತುರ್ಥಾಶ್ವಾಸಂ 


ಧರಿಣಿಪನಸಿದೂತಿ ರಿವೂ 
ತರಮಂ ಸುರನಾರಿಯರ್ಕಳೊಳ್ಳೆರಪಲ್ ಸಾ 
ರ್ದಿರದಿಟ್ಟುಕೊಳ್ಳಳಾ ರಿಪು 
ಶಿರೋಧಿಗತರಕ್ಕಬಿಂದುಮಣಿಮಾಲಿಕೆಯಂ 


ವ! ಎಂಬ ಗಂಭೀರಪ್ರತಾಪವಿಂಬುವಡೆಯ ನೆಗಳೆವೆತ್ತ ' ನರೇಂದ್ರಂಗೆ - 


ನಯಸಂಪನ್ನನಧೀತಶಾಸ್ತ್ರವಿಚಯಂ ನಾನಾ ಕಲಾಶಾಲಿ ದು . 
ರ್ಣಯದೂರಂ ಶುಚಿ ಶೂರನೂರ್ಜಿತಯಶಂ ಶುದ್ದಾನ್ವಯಂ ಕಾರ್ಯನಿ 
ರ್ಣಯಧುರ್ಯಂ ಶಿವಭಕ್ತನೊಬ್ಬ ಸಚಿವಂ ತಾನಾದನಾ ಮಾದಲಾಂ 
ಬೆಯ ತಮ್ಮಂ ಬಲದೇವನೆಂಬನನಘಂ ಗಾಂಭೀರ್ಯರತ್ನಾಕರಂ 


ಗುರುಮಂತ್ರಜಪಪರಾಯಣ 
ನುರುತರ ಕವಿವಿನ ತನಾಗಿಯು ಬಲದೇವಂ 
ಗುರುಮಂತ್ರದ ಕವಿವಚನದ 
ಪರಿಯಂ ಪಳಿನೈದು ಮಜವನೇನಚ್ಚರಿಯೋ 


೯೮ 


ಭೇದಿಸಿಕೊಂಡು ಸ್ವರ್ಗಕ್ಕೆ ಹೋಗುವರು ಎಂಬ ನಂಬುಗೆಯಿದೆ. ೯೬ . ಆ ಬಿಜ್ಜಳ 
ಮಹಾರಾಜನ ಖಡ್ಗವೆಂಬ ಕುಂಟಣಿಯು ಶತ್ರುಸಮೂಹವನ್ನು ದೇವತಾ ಸ್ತ್ರೀಯ 
ರೊಡನೆ ಸೇರಿಸುವುದಕ್ಕೋಸುಗ ಸಮಾಪಕ್ಕೆ ಹೋಗಿತಪ್ಪದೆ ಆ ವೈರಿಗಳ ಕಂಠವನ್ನು 
ಹೊಂದಿಕೊಂಡಿರುವ ರಕ್ತದ ಹನಿಗಳೆಂಬ ರತ್ನದ ಸರವನ್ನು ಕಳಚಿಕೊಳ್ಳುತ್ತಿದ್ದಳು. 
ವಚನ : ಹೀಗೆಂಬ ಗಂಭೀರವಾದ ಪ್ರತಾಪದಿಂದ ಮನೋಹರವಾಗಿರುವ ಪ್ರಸಿದ್ದಿ 
ಪಡೆದ ಬಿಜ್ಜಳರಾಜನಿಗೆ - ೭. ಶಾಸ್ತ್ರ ಸಮುದಾಯವನ್ನು ಅಭ್ಯಾಸಮಾಡಿದವನೂ , 
ನಾನಾಕಲೆಗಳಿಂದಕೂಡಿದವನೂ , ದುಷ್ಟನೀತಿಯಿಂದ ದೂರವಾದವನೂ , ಪರಿಶುದ್ಧನೂ , 
ಪರಾಕ್ರಮಶಾಲಿಯೂ , ಅಧಿಕಕೀರ್ತಿ ಸಂಪನ್ನನೂ , ಕಾರನಿರ್ವಾಹಸಮರ್ಥನೂ , ಪಾಪ 
ರಹಿತನೂ , ಗಾಂಭೀರದಲ್ಲಿ ರತ್ನಾಕರನೂ ಬಸವಣ್ಣನ ತಾಯಿಯಾದ ಮಾದಲಾಂಬಿಕೆಯ 
ತಮ್ಮನೂ ಆದ ಶಿವಭಕ್ತ ಬಲದೇವನೆಂಬುವನು ಪ್ರೀತಿಗೆ ಪಾತ್ರನಾದ ಮಂತ್ರಿಯಾಗಿ 
ದೃನು. ೯೮. ಈ ಬಲದೇವ ಮಂತ್ರಿಯು ದೇವಗುರುವಾದ ಬೃಹಸ್ಪತ್ಯಾಚಾರನ 
ಮಂತ್ರಾನುಷ್ಠಾನದಲ್ಲಿ ಆಸಕ್ತನಾದವನಾಗಿದ್ದವನು. ( ಅಥವಾ ಗುರುಗಳಿಂದ ಉಪ 
ದೇಶಿಸಲ್ಪಟ್ಟ ಮಂತ್ರಾನುಷ್ಠಾನದಲ್ಲಿ ಆಸಕ್ತನಾದವನಾಗಿದ್ದನು.) ಶ್ರೇಷ್ಟ ದೇವಕವಿ 
ಯಾದ ಶುಕ್ರಾಚಾರನ ಸೂತ್ರಕ್ಕೆ ಪಾತ್ರನಾದವನಾಗಿದ್ದನು. ( ಅಥವಾ -ಉತೃಷ್ಟ 
ಕವಿ ಜನರಸ್ತೋತ್ರಕ್ಕೆ ಪಾತ್ರನಾದವನಾಗಿದ್ದನು. ಹೀಗಿದ್ದರೂ ಕೂಡ ಬೃಹಸ್ಪತಿಯ 


1 ತನ್ನ ( ಮ ) 


10 


೧೪೬ 


ಬಸವರಾಜ ವಿಜಯ 


* ಟಿ 


ಆ ಮಂತ್ರಿವರನ ಸುತೆ ಮದ 
ಸಾಮಜಮ್ಮದುಯಾನೆ ಮಾನನಿಧಿ ಸಕಳಕಳಾ 
ಭೂಮಿಕೆ ಗಂಗಾಂಬಿಕೆಯಂ 
ಬಾ ಮೃಗಮದಗಂಧಿ ಜವ್ವನಂಬಡೆದೆಸೆದಳ 
ವದನರುಚಿಯಿಂದ ಪರಿಭವಿ 
* ಸದಿರೆಮ್ಮಯ ಪ್ರತಿಯನೆಂದು ತಾರಾಂಗನೆಯ 
ರ್ಸುದತಿಯ ಪದರ. ಗಕೊಲೆ ಆ 
ಗಿದರೆಂಬುದನಿಂಬುಕೈದವವಳಡಿಯುಗುರ್ಗ 
ಎಳೆಯಳ ಕಣೆಕಾಲೋಣೆಯೋಳ 
ವಳಯದಿನಿಳಿತಂದು ಮಿಸುಪ ಮದನನ ಕಾಗೊ 
ಜ್ವಳಪಲ್ಲವಶರಮೆನೆ ಬಗೆ 
ಗೊಳಿಸಿದುದರಣಾಂಶುರುಚಿರಪದತಳಮವಳಾ 
ಲಲನೆಯ ನುಣೋಡೆಯ ಸಮು 
ಜೈಲರುಚಿಯಂ ಪಡೆಯಲೆಳಸಿ ನಾರಂ ಪಡೆದು 
ಟೂಲಸದೆನಿ೦ಟುತೆ ಸಲೆ 
ನೆಲಸಿರ್ದಪುವ ಬಾಳೆಗಳ ಬನದೆಡೆಯೊಳ್ 

೧೦೨ 
ಮಂತ್ರದ (ಅಥವಾ ಅಧಿಕತರವಾದ ಮಂತ್ರಾಲೋಚನೆಯ ), ಶುಕ್ರಾಚಾರನ ಮಾತಿನ 
( ಅಥವಾ ಶುಕ್ರನೀತಿಯನ್ನು ತಿಳಿದ ಕವಿಗಳ ಮಾತಿನ) ರೀತಿಯನ್ನು ತಿರಸ್ಕರಿಸಿ, 
ಪ್ರಕಾಶಿಸುತ್ತಿದ್ದನೆಂಬುದು ಏನು ಆಶ್ವರವೊ ೯೯ . ಮತ್ತಗಜದ ಮಂದ ( ಮೆತ್ತನೆಯ ) 
ಗಮನದಂತಿರುವ ಗಮನವುಳ್ಳವಳೂ , ಮಾನಧನಳೂ , ಸಕಲ ಕಲೆಗಳ ಹುಟ್ಟಿಗೆ ಭೂಮಿಕೆ 
ಯಾದವಳೂ , ಕಸ್ತೂರಿಯ ಗಂಧದಂತೆ (ಶರೀರ) ಗಂಧವುಳ್ಳವಳೂ ಆದ ' ಗಂಗಾಂಬಿಕೆ ' 
ಎಂಬ ಆ ಬಲದೇವ ಮಂತ್ರಿಯ ಮಗಳು ( ಇದ್ದಳು) ( ಅವಳು) ಯವನವನ್ನು ಪಡೆದು 
ಪ್ರಕಾಶಿಸುತ್ತಿದ್ದಳು. ೧೦ಂ . ನಕ್ಷತ್ರಗಳೆಂಬ ಸ್ತ್ರೀಯರು- 'ನಮ್ಮವಲ್ಲಭವಾದ ಚಂದ್ರ 
ನನ್ನು ನಿನ್ನ ಮುಖಕಾಂತಿಯಿಂದ ತಿರಸ್ಕಾರ ಮಾಡಬೇಡ' ಎಂದು ಆ ಗಂಗಾಂಬಿಕೆಯ 
ಎರಡೂ ಪಾದಗಳಿಗೆ ಮನಸಾರ ನಮಸ್ಕರಿಸುವರೋ ಎಂಬಂತೆ ಆ ಗಂಗಾಂಬಿಕೆಯ 
ಕಾಲಿನ ಉಗುರುಗಳು ( ಅವಳ ಕಾಲಬೆರಳನ್ನು ಆಶ್ರಯಿಸಿದ್ದವು. [ ಗಂಗಾಂಬಿಕೆ ಈ 
ಕಾವ್ಯ ನಾಯಕನಾದ ಬಸವಣ್ಣನ ಪತ್ನಿಯಾಗುವವಳಾದ್ದರಿಂದ ಅವಳನ್ನು ಪಾದಗಳಿಂದ 
ಮೊದಲ್ಗೊಂಡು ವರ್ಣನೆಗೆ ಪ್ರಾರಂಭಿಸುತ್ತಾನೆ.] ೧೦೧. ಎಳೆಯ ವಯಸ್ಸಿನ ಆ 
ಗಂಗಾಂಬಿಕೆಯ ಕಣ ಕಾಲುಗಳೆಂಬ ಬತ್ತಳಿಕೆಯ ಒಳಭಾಗದಿಂದ ಇಳಿದು ಬಂದು ಶೋಭಿ 
ಸುವ , ಮನ್ಮಥನ ಆರುಣ್ಯ ವರ್ಣದಿಂದ ಪ್ರಕಾಶಮಾನವಾದ ಚಿಗುರಿನ ಬಾಣಗಳೊ 
ಎಂಬಂತೆ ಅವಳ ಕೆಂಪು ಬಣ್ಣದಿಂದಕೂಡಿದ ಶೋಭಾಯಮಾನವಾದ ಅಂಗಾಲುಗಳು 
ಕಂಗೊಳಿಸುತ್ತಿದ್ದವು. ೧೦೨ . ಬಾಳೆಯ ಗಿಡಗಳು ಗಂಗಾಂಬಿಕೆಯ - ನುಣ್ಣನೆಯ 
ತೊಡೆಯ ಉಜ್ವಲ ಕಾಂತಿಯನ್ನು ಹೊಂದುವದಕ್ಕೋಸುಗ ಆಸೆಪಟ್ಟು , ಪ್ರೀತಿಯಿಂದ 
ನಾರನ್ನುಟ್ಟು ( ನಾರು ಬಟ್ಟೆಯನ್ನುಟ್ಟು ) ಬೇಸರಪಟ್ಟುಕೊಳ್ಳದೆ ನೀರನ್ನು ಕುಡಿಯುತ್ತ 


- ಚತುರ್ಥಾಶ್ವಾಸಂ 


ಮುರಿದಿಳಿದ ವೇಣಿಕಾಬರಿ 
ಧುರ ಯಮುನಾನದಿಯ ಪೂರ್ಣಪುಳಿವಪ್ಪಳದಂತೆ 
ತಿರೆ ಕರಮೆಸೆದುದು ಘನ ಪೀ 
ವರಜಘನಂ ಚಕಿತ ತರುಣಹರಿಣೇಕ್ಷಣೆಯಾ 


. 


ಬಡಬಾಸೆಯೆಂಬ ಕಾರೊರೆ 
ಯೊಡನಿರೆ ದಿಗ್ವಿಜಯಕರ್ಚಿಸದನಂ ತಾಂ 
ಪಿಡಿದಸಿಯನುರ್ಚಿ ನಿಲಿಸಿದ 
ಬೆಡಂಗನಾಳು ದು ತನೂದರೀತನುಮಧ್ಯಂ 


ಗುರುಕಚಘರ್ಷಣನಿಪತಿತ 
ಸುರುಚಿರಕುಂಕುಮಪರಾಗವಮರ್ದಿರೆ ಕನಕಾಂ 
ಬುರುಹವದು ತರಳವಣಿನವಿ 
ಕಿರಣದಿನಲರ್ದಂತೆ ನಾಭಿ ಮೆಚಿದುದು ಸತಿಯಾ 


ಹಾರರುಚಿಸುಧೆಯನೀಂಟಲ್ 
ಸಾರೆಯೊಳೆಸೆದಿರ್ದ ನಾಭಿ ವಲ್ಮೀಕದೆ ಕಾ 


ತೋಟಗಳಲ್ಲಿ ನೆಲಸಿರುವುವಲ್ಲವೆ ! [ ನಾರುಬಟ್ಟೆಯನ್ನುಟ್ಟು ಕೇವಲ ನೀರನ್ನೇ 
ಸ್ವೀಕರಿಸುತ್ತ ಬಾಳೆಗಳು ತಪಸ್ಸು ಮಾಡುತ್ತಿದ್ದವೆಂದು ಆಶಯ ] . ೧೦೩ . ಮುರಿ 
ಮುರಿಯಾಗಿ ಇಳಿದ ಜಡೆಯೆಂಬ ಮನೋಹರ ಕಾಳಿಂದೀನದಿಯ ಸಮಗ್ರ ಮಳಲು 
ದಿಣ್ಣೆಯಹಾಗೆ , ಚಂಚಲವಾದ ತರುಣ ಜಿಂಕೆಯಂತೆ ಕಣ್ಣುಳ್ಳ ಗಂಗಾಂಬಿಕೆಯ ಉನ್ನತ 
ವಾಗಿಯೂ , ದಪ್ಪವಾಗಿಯೂ ಇರುವ ಕಟಿಪಶ್ಚಾತ್ ಭಾಗವು ( ಅಂಡುಗಳ ಭಾಗವು) 
ಶೋಭಾವಹವಾಗಿತ್ತು . ೧೦೪. ತೆಳುವಾದ ಹೊಟ್ಟೆಯುಳ್ಳ ಗಂಗಾಂಬಿಕೆಯ ತೆಳು 
ನಡುವು, ಸಣ್ಣವಾಗಿರುವ ಹೊಟ್ಟೆಯ ಮೇಲಿನ ರೋಮರಾಜಿಯೆಂಬ ( ದಾಸೆಯೆಂಬ ) 
ಕಪ್ಪು ಬಣ್ಣದ ಒರೆಯು ಸಂಗಡವೇ ಇರುತ್ತಿರಲಾಗಿ, ಮನ್ಮಥನು ತಾನು ಹಿಡಿದ ಕತ್ತಿ 
ಯನ್ನು ವಿಜಯಯಾತ್ರೆಗಾಗಿ , ಪೂಜೆ ಮಾಡುವುದಕ್ಕೆ ಒರೆಯಿಂದ ಹೊರಗೆಳೆದು 
ನಿಲ್ಲಿಸಿದ ಒಂದು ಬಗೆಯ ಸೊಗಸನ್ನು ಉಂಟುಮಾಡುತ್ತಿತ್ತು . ೧೦೫ . ಆ ಗಂಗಾಂಬಿಕೆಯ 
ದಪ್ಪನಾದ ಮೊಲೆಗಳ ಘರ್ಷಣೆಯಿಂದ ಅಲ್ಲಿ ತೊಡೆದಿದ್ದ ಮನೋಹರವಾದ ಕುಂಕುಮ 
ಕೇಸರಿಯ ಧೂಳಿಯು ಉದುರಿ ಹೊಕ್ಕುಳಕ್ಕೆ ಮೆತ್ತಿಕೊಂಡಿತ್ತು ( ಈ ಕಾರಣದಿಂದ ಆ 
ಹೊಕ್ಕುಳು) ಸುವರ್ಣವರ್ಣದ ಕಮಲದ ಹೂವು ಹಾರದ ಮಧ್ಯದಲ್ಲಿರುವ ನಾಯಕ 
ರತ್ನಮಣಿಯೆಂಬ ಸೂಕಾಂತಿಯಿಂದ ಅರಳಿದ ಹಾಗೆ ಕಾಣುತ್ತಿತ್ತು . [ ಇಲ್ಲಿ ಕಮಲ 
ಅರಳಬೇಕಾದರೆ ಬೇಕಾಗುವ ಸೂರೈನ ಅವಶ್ಯಕತೆಗೆ ಕೊರಳಲ್ಲಿ ಧರಿಸಿರುವ ಹಾರದ 
ಮಧ್ಯದ ರತ್ನವನ್ನು ಕವಿ ಬಳಸಿಕೊಂಡಿದ್ದಾನೆ] ೧೦೬ . ಆ ಮನೋಹರವಾದ 
ಗಂಗಾಂಬಿಕೆಯ ಉದರದ ಮೇಲಿರುವ ರೋವ ಪಟಿಯು ಸಾಪದಲ್ಲಿಯೇ 


ಗಿಳಿ 


ಬಸವರಾಜ ವಿಜಯಂ 


ಲೋರಗ ಶಿಶು ನೆಗೆದೇಳಿ 
ಲಾ ರಮಣಿಯ ಬಾಸೆ ಬಗೆಗದೇಂ ಸೊಗಯಿಸಿತೋ 


ರಿರಿ 


ಎಲೆ ನಡು ಬಡವಾಗದಿರೆಂ 
ದಲರಂಬಂ ಬರೆದ ಸುಮರಜೋರಕ್ಷೆಯ ಮಂ | 
ಜುಲರೇಖೆಗಳೆನೆ ಮೆಆಲೆಗುಂ 
ವಲಿಗಳೂಮಲೆಗೆ ಹಾರರುಚಿಮಿಳಿತಂಗಳ 


೧೦೭ 


ತರುಣಿಯ ಕುಚಕುಟ್ಕಳ ಭಾ 
ಸುರತೆಯನಾನರೋಜಮುಕುಳಂ ಕುಶವಿ 
< ರದಲ್ಲಿ ನೆಲಸಿ ನೆಗಳ್ತಂ 
ತೆರಳಿಧನಿಮಿಷದೆ ಮಂತ್ರಜಪಮಾಂತೆಸೆಗುಂ 


೧೦೮ 


ಎಳೆಯ ಮೃಣಾಳಮನಾ ಕೋ 
ಮಳೆಯು ಭುಜಂ ಜಯಿಸೆ ಭಯದೆ ನೀರ್ವುಗುತದು ಕು 
ಟ್ಕಳತಾರುಣಾಬ್ಬ ಮಿಷದ 
ಜಳಿಯಂ ನಳಿತೋಳೆ ಮಾಳ್ಳುದಾ ಶಶಿಮುಖಿಯಾ 


೧೦೯ 


ಶೋಭಿಸುತ್ತಿದ್ದ ಹೊಕ್ಕುಳವೆಂಬ ಹುತ್ತದಲ್ಲಿದ್ದ ಕರಿಯ ಹಾವಿನಮರಿಯು ( ಅವಳು 
ಧರಿಸಿರುವ) ಮುತ್ತಿನಹಾರದ ಕಾಂತಿಯೆಂಬ ಅಮೃತವನ್ನು ಕುಡಿಯುವುದಕ್ಕೆ ( ಹುತ್ತ 
ದಿಂದ) ನೆಗೆದು ಮೇಲಕ್ಕೇರಿ ಬಂದಹಾಗೆ ಕಣ್ಣಿಗೆ ಅದೇನು ಮನೋಹರವಾಗಿ ಶೋಭಿಸು 

ತೊ ! ೧೦೭. ಕೋಮಲೆಯಾದ ಆ ಗಂಗಾಂಬಿಕೆಯ ಮುತ್ತಿನಹಾರದ ಕಾಂತಿ 
ಯಿಂದ ಶೋಭಿಸುವ , ತ್ರಿವಳಿಗಳು (ಹೊಟ್ಟೆಯ ಮೇಲಿನ ಮೂರು ಗೆರೆಗಳು) 'ಎಲೈ 
ನಡುವೇ , ಬಡವಾಗಬೇಡ' ಎಂದು ಮನ್ಮಥನು ಪುಷ್ಪಧೂಳೆಂಬ ಭಸ್ಮದಿಂದ ಬರೆದ 
ಮನೋಹರ ಗೆರೆಗಳ ಹಾಗೆ ಶೋಭಿಸುತ್ತಿದ್ದವು. ೧೦೮. ಕಮಲದ ಮೊಗ್ಗುಗಳು 
ಆ ಗಂಗಾಂಬಿಕೆಯ ಮೊಗ್ಗುಗಳಂತಿರುವ ಮೊಲೆಗಳ ಮನೋಹರತ್ವವನ್ನು ಹೊಂದಲು, 
ದರ್ಭೆಯ ಆಸನ ( ದರ್ಭೆಯ ಹುಲ್ಲಿನ ಚಾಪೆ) ದ ಮೇಲೆ ಕುಳಿತು ತುಂಬಿಯ ಝೇಂಕಾರ 
ವೆಂಬ ವ್ಯಾಜದಿಂದ ಮಂತ್ರ ಜಪವನ್ನು ಮಾಡುತ್ತಿರುವ ಹಾಗೆ ಶೋಭಿಸುತ್ತಿದ್ದವು. 
೧೦೯ . ಆ ಕೋಮಲೆಯಾದ ಗಂಗಾಂಬಿಕೆಯ ಬಾಹುವು ಎಳೆಯ ತಾವರೆಯ ನಾಳ 
ವನ್ನು ಸೋಲಿಸಿತು . ( ಈ ಕಾರಣದಿಂದ) ಆ ಮೃಣಾಳವು ಭಯದಿಂದ ನೀರನ್ನು 
ಪ್ರವೇಶಿಸಿ, ಆ ಚಂದ್ರಮುಖಿಯಾದ ಗುಗಾಬಿಕೆಯ ಕೊಮಲಬಾಹುವಿಗೆ ಕೆಂಪು 


೧೪೯ 


ಚತುರ್ಥಾಶ್ವಾಸಂ 


ಹರನೊಲ್ಲನೆಮ್ಮನಿಕೆಯ 
ಕರಾಬ್ಬದಗಮನೆ ಸಾರ್ದು ಸಲೈವವಂಗೆಂ 
ದಿರದೆಳಸಿ ಸಾರ್ದ ಕೈತಕ 
ವರ ದಳಮನೆ ಮೆರೆದುದವಳ ಕರರ : ಹನಿಚಯಂ 


ವರ ಮಂದ್ರ ಮಧ್ಯ ತಾರ 
ಸ್ವರ ಸೀಮಾರೇಖೆಯೆನಿಸೆ ಮೂಗೆರೆ ಲಾವ 
" ರಸಾಬ್ಬಿಯೊಳಮರ್ದೆಸೆದುದು 
ಪರಿಕಲಿತ ಸುವರ್ಣಶಂಖಮನೆ ಗಳಮವಳಾ 


OCC 


ವದನೇಂದುವಿಧುರಿತು ಸಲಿ 
ಲದೊಳಂಬುಜಮಳ್ಳಿ ಪೊಕ್ಕು ರಾಕಾಶಶಿಮೂ 
ಡಿದೊಡದನಾಕೆಯ ಮೊಗಮೆಂ 
ದದು ನೋಡಲಗಿದು ಮುಗಿವುದಿನ್ನು ಮುನ್ನಂ 


bರಿ೨ 


ವದನೇಂದುವನರ್ಚಿಸಿದಂ 
ಮದನಂ ದಿಗ್ವಿಜಯಕೆಂದು ಬಂದುಗೆಯಲರಿಂ 
ದಿದು ನಿಜವೆನಿಸಿ ವಿರಾಜಿಸಿ 
ದುದು ಚಂದ್ರಾನನೆಯ ಬಿಂಬರುಚಿಲಸದಧರಂ 


002 


ಕಮಲಗಳ ಮೊಗ್ಗಿನಂತೆ ಆರುಣ್ಯವರ್ಣವುಳ್ಳ ಅಂಗೈಗಳು ಮಾಡಲ್ಪಟ್ಟವು. ೧೧೦ . 
ಕೇದಿಗೆ ಹೂವಿನ ಗರಿಗಳಂತಿರುವ ಅವಳ ಉಗುರುಗಳ ಸಮೂಹವು ಹೀಗೆ ಪ್ರಕಾಶಿಸು 
ತಿತ್ತು . ನಮ್ಮನ್ನು ಪರಶಿವನು ತನ್ನ ಪೂಜೆಗೆ ಸ್ವೀಕರಿಸುವುದಿಲ್ಲ. ( ಆದ್ದರಿಂದ) ಈ 
ಗಂಗಾಂಬಿಕೆಯ ಹಸ್ತ ಕಮಲದ ಅಗ್ರ ಭಾಗವನ್ನು ಹೊಂದಿ, ಆ ಪರಶಿವನ ಪೂಜೆಗೆ 
ಯೋಗ್ಯವಾಗೋಣ ಎಂದು ತಪ್ಪದೆ ಅಪೇಕ್ಷಿಸಿ ಆವೇ ಅವಳ ಉಗುರುಗಳಾದುವು. 
೧೧೧ . ಅವಳ ಕಂಠದಲ್ಲಿರುವ ಮೂರು ಮಡಿಕೆಗಳು ಶ್ರೇಷ್ಠವಾದ ಮಂದ್ರ , ಮಧ್ಯ 
ತಾರಸ್ವರ ಮಂಡಲದ ಗಡಿಪ್ರದೇಶದ ಗೆರೆಯೋ ಎಂಬಹಾಗೆ, ಕುತ್ತಿಗೆಯು ಕಾಂತಿ 
ಯೆಂಬ ರಸದ ಸಮುದ್ರದಲ್ಲಿ ಸೇರಿರುವ ಹೊಂಬಣ್ಣದ ಶಂಖವೋ ಎನ್ನುವ ಹಾಗೆ 
ಮನೋಹರವಾಗಿ ಶೋಭಿಸುತ್ತಿದ್ದುವು. ೧೧೨. ಆ ಗಂಗಾಂಬಿಕೆಯ ಮುಖವೆಂಬ 
ಚಂದ್ರನಿಂದ ಅಂಜಿಕೊಂಡ ಕಮಲವು ಹೆದರಿ , ನೀರಿನಲ್ಲಿ ಹೊಕ್ಕು ಪೂರ್ಣಚಂದ್ರನು 
ಮೂಡಿದರೂ ಕೂಡ, ಆ ಚಂದ್ರನನ್ನು ಗಂಗಾಂಬಿಕೆಯ ಮುಖವೇ ಎಂದು ನೋಡು 
ವುದಕ್ಕೂ ಕೂಡ ಹೆದರಿ ಈಗಲೂ , ಇನ್ನು ಮುಂದೆಯೂ ಮೊಗ್ಗಾಗಿಯೇ ಇರುವು 
ದಲ್ಲವೆ ! ೧೧೩ . ಮನ್ಮಥನು ದಿಗ್ವಿಜಯಕ್ಕೆ ಹೋಗಬೇಕೆಂದು ಗಂಗಾಂಬಿಕೆಯ 
ಮುಖಚಂದ್ರನನ್ನು ಒಂದುಗೆಯ ಹೂವಿನಿಂದ ಪೂಜಿಸಿದನು ( ಎಂಬುದು) ನಿಜವೇ 
ಹೌದು ! ಎನಿಸಿ , ಆ ಚಂದ್ರಾನನೆಯಾದ ಗಂಗಾಂಬಿಕೆಯ ತೊಂಡೇಹಣ್ಣಿನ ಕಾಂತಿಯಿಂದ 


ಗಿರಿ 


ಬಸವರಾಜ ವಿಜಯಂ 


ಕುಂದುವ ಮೊಲ್ಲೆಯ ಮುಗುಳಂ 
ಕುಂದದ ಮುಗುಳೆಂದು ನುಡಿವುದನುಚಿತಮಿಳೆಯೊ 
ಳ್ಳುಂದದ ಚಂದದ ದಶನಂ 
ಕುಂದದ ಮುಗುಳಿ ತನ್ಮ ದುಸ್ಮಿ ತಲತೆಯಾ 

ವಣ್ಣಡಪ್ಪ 
ತಾವರೆವಗೆಯೊಂದೆ ದಿನದೊಳೆನುತದನಿಳಿಕ್ಕೆ 
ದಾ ವನಿತೆಯ ನುಣ್ಣದಪದು 
ಭಾವಿಸೆ ಶಾಶ್ವತ ನಿಜಪ್ರಕಾಶದಿನೆಸೆಗುಂ . 
ಸಲೆ ಕನ್ನ ವುರದ ಚೆನ್ನೈ 
ದಿಲಲರ್ಮೆಲೆಸೆಯೆ ತಳ್ಳ ಪೂವೆನೆ ಕರ್ಣಂ 
ನಲಿದಿರ್ಮಡಿಸಿದ ತನ್ಮಂ 
ಜುಲನಾಳದ ಚೆಲ್ವನಾಳುದಾ ಶಶಿಮುಖಿಯಾ 
ತರುಣಿಯ ನಾಸಿಕದಂದದ 
ಬಿರಿಮುಗುಳಂ ಪಡೆವೆನೆಂದು ಸಂಪಗೆ ಪಲವಂ 
ಬಿರಿಮುಗುಳಂ ಪಡೆದದಕಿದು 
ಸರಿವಾರದೆನುತ್ತೆ ಮಗುಳು ಪಡೆದಪುದಿನ್ನುಂ 


೧೧೭ 


ಕೂಡಿರುವ ತುಟಿಯು ವಿರಾಜಿಸಿತು . ೧೧೪ , ಈ ಭೂಮಿಯಲ್ಲಿ ಕಾಂತಿಹೀನವಾಗುವ 
ಮೊಲ್ಲೆ ಹೂವಿನ ಮೊಗ್ಗನ್ನು ಕೊರಗದಿರುವ ಮೊಗ್ಗು (ಕುಂದದ ಮೊಗ್ಗು) ಎಂದು 
ನುಡಿಯುವುದು ಉಚಿತವಲ್ಲ, ಕುಂದದ ( ಕಾಂತಿ ಹೀನವಾಗದ ) ಚಂದವಾದ ಹಲ್ಲುಗಳು 
ಆ ಗಂಗಾಂಬಿಕೆಯ ಮುಗುಳುನಗೆಯೆಂಬ ಬಳ್ಳಿಯ ಕುಂದದ ಮೊಗಲ್ಲವೆ ! (ಕೊರಗದ 
ಮೊಲ್ಲೆಯ ಮೊಗಲ್ಲವೆ !) [ ಇಲ್ಲಿ ಮೊಲ್ಲೆಗೆ 'ಕುಂದ' ಎಂದು ಹೆಸರಿರುವುದರಿಂದ 'ಕುಂದ' 
ಎಂಬ ಶಬ್ದದ ಅರ್ಥ ಚಮತ್ಕಾರ ಪ್ರಧಾನವಾದದ್ದು ] ೧೧೫. ಕಮಲದ ಶತ್ರುವಾದ 
ಚಂದ್ರನು ಒಂದೇ ದಿನದಲ್ಲಿ ಮೂರು ಬಣ್ಣಕ್ಕೆ ಗುರಿಯಾಗುವನು ಎನ್ನುತ್ತ ಆ 
ಗಂಗಾಂಬಿಕೆಯ ನುಣುಪಾದ ಕೆನ್ನೆಗಳು ವಿಚಾರ ಮಾಡಿ ನೋಡಿದರೆ ಸ್ಥಿರವಾದ ತಮ್ಮ 
ಕಾಂತಿಯಿಂದ ಆ ಚಂದ್ರನನ್ನು ಕೂಡ ತಿರಸ್ಕರಿಸಿ ಶೋಭಿಸುತ್ತಿದ್ದವು. ೧೧೬ . ಕರ್ಣಾ 
ಭರಣಾರ್ಥವಾಗಿ ಧರಿಸಿರುವ ಕೆಂಪು ನೈದಿಲೆ ಹೂವು ಮೇಲ್ಗಡೆಯಲ್ಲಿ ಸೇರಿರುವ 
ಹೂವೋ ! ಎಂಬ ಹಾಗೆಶೋಭಿಸುತ್ತಿರಲು , ಆ ಚಂದ್ರಮುಖಿಯ ಕಿವಿಯ ನಿಯಿಂದ 
ಎರಡಾಗಿ ಕವಲೊಡೆದ ಆ ಮನೋಹರವಾದ ನಾಳದ ಚೆಲುವನ್ನು ಹೊಂದಿತು. 
೧೧೭. ಸಂಪಿಗೆಯ ಮರವು ಆ ಗಂಗಾಂಬಿಕೆಯ ಮೂಗಿನಂತಿರುವ ( ತನ್ನ ) ಅರಳಿದ 
ಹೂವುಗಳನ್ನು ಪಡೆದು , ಅವಳ ನಾಸಿಕಕ್ಕೆ ಈ ಹೂವುಸಮಬಾರದು ಎಂದುಕೊಳ್ಳುತ್ತ 
ಪುನಃ ಪುನಃ ಈಗಲೂ ಬಿಡುತ್ತಲೇ ಇರುವುದು . [ ಅವಳ ಮೂಗಿಗೆ ಸಮಾನವಾದ 
ಸೌಂದರವುಳ್ಳ ಹೂವನ್ನು ಇನ್ನೂ ನಾನು ಪಡೆಯಲೇ ಇಲ್ಲವಲ್ಲಾ ! ಎಂದು ಭಾವ] 


ಚತುರ್ಥಾಶ್ವಾಸಂ 


ಎಲೆ ಕರ್ಣಮೆ ಕನ್ನ ' ವುರಂ | 
ಸಲೆ ನಿನಗಾದವಲೆ ಬಿಡು ಬಿಡು ಕನ್ನೆ 
ದಿಲ ಕನ್ನವುದವನೆಂದವ 
ನಿದಪವೆನೆಮೆದುವಾಯತಾಕಿಗಳವಳಾ 


ವದನಾಂಬುಜದೋ ಆ ತೀ 
ವಿದ ಲಾವಣಾಂಬುಪೂರದೆಳೆದೆರೆ ಪಕ್ಕಾ 
ಗ್ರದ ಪಡಿನೆಳಲೋಳಂ 
ದದೆ ದೀರ್ಘಕ್ಷಣೆಗೆ ಪುರ್ಬದೇಂ ಸೊಗಯಿಸಿತೋ 


ಅಳಿಕಸಭರನೀಲಾಂಬುದ 
ದೋಳವಳಯದಿನರ್ಧಮೊಗೆದು ಕಾಣಿಪ ರುಚಿಮಂ 
ಜುಳ ಶಶಿಯೆಂಬ ವಿಳಾಸವ 
ನೆಳೆಯಳ ಹಣೆ ತಳೆದು ಕಣ್ಣ ದೇಂ ತೊಳಗಿದುದೋ 


ಮುಡಿಗಟ್ಟಿದಾಗಳಾಕೆಯ - 
ಮುಡಿಯಂದಕೆ ಸೋಲು ಕೋಕಿ ಕಡು ಮುಳಿಸಿಂದಂ 
ಜೆಡೆವೆಣೆದೋಡಾಗಳಾಕೆಯ 
ಜೆಡೆಯಂದದ ಫಣಿಯನಮನ ನೊಣೆದಪುದಿನ್ನು 


೧೧೮. ಎಲೈ ಕಿವಿಯೇ ನಿನ್ನ ಕರ್ಣಕ್ಕೆ (ನಾವು) ಆಭರಣವಾಗುತ್ತೇವಲ್ಲವೆ ? ( ಆ) 
ಕನ್ನೈದಿಲೆ ಹೂವಿನ ಕರ್ಣಾಭರಣವನ್ನು ಬಿಟ್ಟುಬಿಡು ಎಂದು ಪೀಡಿಸುತ್ತಿರುವುವೋ 
ಎಂಬ ಹಾಗೆ ಅವಳ ದೀರ್ಘವಾದ ಕಣ್ಣುಗಳು ಶೋಭಿಸುತ್ತಿದ್ದವು. ೧೧೯ . ಮುಖ 
ವೆಂಬ ಕಮಲದಲ್ಲಿ ಚೆನ್ನಾಗಿ ತುಂಬಿದ ಲಾವಣ್ಯವೆಂಬ ನೀರಿನ ಪ್ರವಾಹದ ಸಣ್ಣ ತೆರೆಯು 
ರೆಪ್ಪೆಯ ತುದಿಯ ಪಡಿನೆಳಲಲ್ಲಿ ಸೇರಿಕೊಂಡಹಾಗೆ ವಿಶಾಲವಾದ ನೇತ್ರಗಳುಳ್ಳ 
( ಆ) ಗಂಗಾಂಬಿಕೆಯ ಹುಬ್ಬು ಅದೇನು ಸೊಗಸಾಗಿ ಕಾಣುತ್ತಿತ್ತೋ ! ೧೨೦ . ತುಂಬಿರುವ 
ಕೇಶರಾಶಿಯೆಂಬ ಕಪ್ಪುಮೋಡದ ಒಳಭಾಗದಿಂದ ಆರ್ಧಭಾಗ ( ಮಾತ್ರ ) ಉದ್ಭವಿಸಿ 
ಕಾಣಿಸಿಕೊಳ್ಳುವ ಮನೋಹರಕಾಂತಿಯ ಚಂದ್ರನೋ ಎಂಬ ಸೊಗಸಿನಿಂದ ಆ 
ಎಳೆಯಳಾದ ಗಂಗಾಂಬಿಕೆಯ ಶೋಭಿಸುವ ಹಣೆಯು ಅದೇನು ಮನೋಹರ 
ವಾಗಿತ್ತೋ ! ೧೨೧ . ಕೂದಲನ್ನು ಬಾಚಿ) ಮುಡಿಯನ್ನು ಕಟ್ಟಿದ ಕಾಲದಲ್ಲಿ , ಆ 
ಗಂಗಾಂಬಿಕೆಯ ಮುಡಿಯ ಸೊಗಸಿಗೆ ನವಿಲುಸೋಲನ್ನಪ್ಪಿ , ಜಡೆಯನ್ನು ಹೆಣೆದ ಆ 
ಕಾಲದಲ್ಲಿ ಅತಿ ಕೋಪದಿಂದ ಆ ಜಡೆಯ ಆಕಾರದ ಸರ್ಪವನ್ನು ಅಮಮ ! 


1 ರ್ನ ( ದ) 


೧೫೨ 


ಬಸವರಾಜ ವಿಜಯ 


ಅಂಬುಜವಕ್ಕೆ ಚಾರುಕುಮುದೇಕ್ಷಣೆ ಶೈವಲ ರೋಮರಾಜಿ ರೋ 
ಲಂಬ ಕಚಾಭಿರಾಮ ವಲಿ ವೀಚಿ ವಿರಾಜಿತೆ ಸಾರ ಸೈಕತಾ 
ಡಂಬರವಲ್ಲಸಜ್ಜಘನೆ ಹಂಸಮದಾಲಸಯಾನೆ ತಾನೆ ಗಂ . 
ಗಾಂಬಿಕೆಯಪ್ಪುದೇನರಿದೆ ಮಂಗಳರೂಪಮಹಾಪ್ರಭಾವದಿಂ 


ಕಮಲಿನಿಯಂತೆ ಪೂರ್ಣಗುಣರಂಜಿತೆ ನಂದನಭೂಮಿಯಂತೆ ವಿ 
ದುಮವಿಲಸಲ್ಲತಾಧರ ನಭಸ್ಯಳಿಯಂತೆ ಸುರಾಜಹಂಸಮಂ 
ದಮಹಿತಯಾನೆ ಸಾರ ಕೃತಿಯಂತೆ ಸುಲಕ್ಷಣ ಭಾವವೃತ್ತಿಸಂ 
ಕ್ರಮೆ ನದಿಯಂತೆ ದಲ್ ಭುವನವಿಶ್ರುತೆಯೆಂದೆನೆ ದೇವಿಯೊಪ್ಪಿದಳ 


೧೨೩ 


ವl ! ಇಂತೆಸೆವ ಗಂಗಾಂಬಿಕೆಯ ನಿರುಪಮಾನ ರೂಪಾತಿಶಯವಂ ಬಲದೇವನವಲೋಕಿ 


ಈಗಲೂ ಭರಿಸುತ್ತಲೇ ಇದೆ. ೧೨೨ . ಕಮಲದಂತಿರುವ ಮುಖದಿಂದಲೂ , 
ಮನೋಹರವಾದ ನೈದಿಲೆಯಂತಹ ಕಣ್ಣುಗಳಿಂದಲೂ , ಹಾವಸೆಯಂತಹ ರೋಮ 
ಪಟಿಯಿಂದಲೂ , ಭ್ರಮರದಂತಿರುವ ಕೇಶದಿಂದಲೂ ಮನೋಹರಳಾದವಳೂ , ತೆರೆ 
ಗಳಂತಹ ತ್ರಿವಳಿಗಳಿಂದ ಪ್ರಕಾಶಮಾನಳಾದವಳೂ , ಶ್ರೇಷ್ಠಮಳಲ ರಾಶಿಯಂತಹ 
ಒಳ್ಳೆಯ ಜಘನವುಳ್ಳವಳೂ , ಮದದಿಂದ ಕೂಡಿದ ಹಂಸ ಪಕ್ಷಿಯಂತಹ ಮಂದಗಮನ 
ವುಳ್ಳವಳೂ ಆದಂಥವಳೇ ಮಂಗಳಕರವಾದ ಆಕಾರದಿಂದ ಅತ್ಯಧಿಕ ಮಹಿಮೆಗಳಿಂದ 
ಕೂಡಿದ ಗಂಗಾಂಬಿಕೆಯಾಗಿರುವುದೇನು ಅಸಾಧ್ಯವೇ ! [ ಈ ಪದ್ಯಾರ್ಥವನ್ನು ಗಂಗಾ 
ನದಿಯ ಪರವಾಗಿ ಹೀಗೆ ಮಾಡಬಹುದು : ಕಮಲವೇ ಮುಖವಾಗಿ ಉಳ್ಳವಳು, 
ನೈದಿಲೆಯೇ ಕಣ್ಣಾದವಳು , ಹಾವಸೆಯೇ ರೋಮಪಂಕ್ತಿಯಾದವಳು ಭ್ರಮರವೇ 
ಕೇಶವಾದವಳು . ತೆರೆಗಳೇ ತ್ರಿವಳಿಯಾದವಳು . ಮಳಲರಾಶಿಯೇ ಜಘನವಾದವಳು . 
ಹಂಸಗಳ ಮದಾಲಸ ಗಮನವೇ ಗಮನವಾಗಿ ಉಳ್ಳವಳು] ೧೨೩ . ( ಆ) ಗಂಗಾಂಬಿಕೆಯು 
ಕಮಲಿನಿಯ ಹಾಗೆ ಸಂಪೂರ್ಣ ಗುಣಗಳಿಂದ ರಂಜಿತಳಾದವಳು - (ಕಮಲವು ಸಂಪೂರ್ಣ 
ಗುಣ ಎಂದರೆ ತಂತುವಿನಿಂದ ವಿಶಿಷ್ಟವಾದುದು); ಉಪವನಸ್ಥಳದ ಹಾಗೆ ಪ್ರಕಾಶಿಸುವ 
ಹವಳದ ಬಳ್ಳಿಯಂತಹ ತುಟಿಗಳುಳ್ಳವಳು (ಉಪವನ ಭೂಮಿಯು- ಪಕ್ಷಿಗಳಿಂದ 
ಕೂಡಿದ ದ್ರುಮ ಮತ್ತು ಬಳ್ಳಿಗಳುಳ್ಳದ್ದು ) ; ನಭಸ್ಟಲಿಯ ಹಾಗೆ ಅಂದರೆ ಅಂತರಿಕ್ಷದ 
ಹಾಗೆ ಸಮಾಚೀನವಾದ ರಾಜಹಂಸಪಕ್ಷಿಯಂತಹ ಮಂದವಾದ ಶ್ರೇಷ್ಟ ನಡಿಗೆಯುಳ್ಳ 
ವಳು . ( ನಭಸ್ಥಲವು- ಸಮಾಚೀನನಾದ ಚಂದ್ರ , ಸೂರ , ಶನಿಗಳ ಪೂಜ್ಯವಾದ 
ನಡಿಗೆಯುಳ್ಳದ್ದು ) ; ಸಾರತರವಾದ ಕಾವ್ಯದ ಹಾಗೆ - ಸಮಾಚೀನವಾದ ಒಳ್ಳೆಯ ದೇಹ 
ಲಕ್ಷಣ, ಆ ಲಕ್ಷಣಕ್ಕೆ ಯೋಗ್ಯವಾದ ಭಾವ, ಭಾವಕ್ಕೆ ಯೋಗ್ಯವಾದ ವೃತ್ತಿಗಳಿಂದ 
ಕೂಡಿರುವವಳು ( ಸಾರತರವಾದ ಕಾವ್ಯವು- ಲಕ್ಷಣ ಬದ್ದವಾದ ವ್ಯಾಕರಣ, ಛಂದಸ್ಸು , 


ಚತುರ್ಥಾಶ್ವಾಸಂ 


೧೫೩, 


ಸುತ್ತಮೀ ಕನ್ನಿಕೆಯ ಸೌಂದರ್ಯ ಸೌಶೀಲ್ಯಕ್ಕೆ ತಕ್ಕ ವರನಾವನೆಯೆಂದು ನಿಜ ಮನೋಹರಿ 
ಯೊಡನಾಳೋಚಿಸುತ್ತಿರ್ದನಿತಟ್ಟೆನೆದಿಂತೆಂದಂ -- 

ಎನ್ನಯ ತಂಗಿಯಾತ್ಮಭವನೊರ್ವನಪೂರ್ವಗುಣಂ ಮಹತ್ವಮಂ 
ಪನ್ನಗಧಾರಿಯಿಲ ಪಡೆದು ಕಪ್ಪಡಿಯೊಳೆಲಸಿರ್ಷ ನಾತನೀ 
ಕನ್ನೆಗೆ ತಕ್ಕ ವಲ್ಲಭನವಂಗಿರದೀವೆನೆನುತ್ತೆ ಶೈವಸಂ 
ಪನ್ನ ಬಲಾಧಿಪಂ ಬಸವನಲ್ಲಿಗೆ ಬಂದನವಂ ವಿಳಾಸದಿಂ 

೧೨೪ 
ವ! ಅಂತು ಸಕಳ ವೈಭವಂ ಮಿಗೆ ಬಂದು ಗಣಸಭಾ ತಬಸವರಾಜಂಗೆ ಭಕ್ತಿಯಿಂದಾಗಿ 
ಕನ್ಯಾರತ್ನಮಂ ಕೈಕೊಳ್ಳುದೆಂದು ವಿಭೂತಿವೀಟಿಕೆವೆರಸಿ ಕಾಣೆಗೈದು ಮಗುಳು ತನರ್ಗೆ ಪೋಗಿ 
ನಿಜರಾಜಧಾನಿಯಂ ಪೊಕ್ಕು ಮಯಮಾಂಡವ್ಯರಂ ಪಳಿವ ಗೃಹಮಹತ್ತರರಿಂ ತತ್ಕಲ್ಯಾಣಕ್ಕೆ ಕಲ್ಯಾಣ 
ದೊwಲ್ಯಾಣಮಂಟಪಮಂ ರಚಿಸುತ್ತಿರ್ದನಾ ಪ್ರಸ್ತಾವದೊಳ್ - - 


ಭಾವ, ಕೈಶಿಕ್ಕಾದಿವೃತ್ತಿಗಳು ಇವುಗಳಿಂದ ಕೂಡಿದ್ದು ) ; ನದಿಯ ಹಾಗೆ ಭೂಲೋಕದಲ್ಲಿ 
ಖ್ಯಾತಳಾದವಳು ( ನದಿಯು ನೀರಿನಿಂದ ಭುವನ) ಖ್ಯಾತವಾದುದು - ಎಂದೆನ್ನುವಂತೆ 
ಶೋಭಿಸುತ್ತಿದ್ದಳು. [ ಗುಣ-ಕಮಲದ ನಾರು, ಸದ್ಗುಣ; ವಿದ್ರುಮ - ಹವಳ, ಪಕ್ಷಿಗಳಿಂದ 
ಕೂಡಿದ ಗಿಡ; ರಾಜ - ಚಂದ್ರ , ರಾಜ ; ಹಂಸ -ಸೂರ, ಹಂಸಪಕ್ಷಿ; ಮಂದ- ಶನಿ , ಮೆಲ್ಲನೆ 
ಲಕ್ಷಣ, ದೇಹದಸಲ್ಲಕ್ಷಣ , ವ್ಯಾಕರಣ ಶಾಸ್ತ್ರಾದಿ ಲಕ್ಷಣ; ವೃತ್ತಿ - ವರ್ತನೆ, ಕೈಶಿಕ್ಯಾದಿ 
ವೃತ್ತಿ; ಭುವನ - ನೀರು, ಲೋಕ;] ವಚನ ಹೀಗೆಶೋಭಿಸುತ್ತಿರುವ ಗಂಗಾಂಬಿಕೆಯ 
ಅನುಪಮ ರೂಪಾತಿಶಯವನ್ನು ತಂದೆಯಾದ ಬಲದೇವ ಮಂತ್ರಿಯು ನೋಡುತ್ತ , 
ಕನೈಯ ಸೌಂದಯ್ಯ ಮತ್ತು ಸದಾಚಾರ ಸಂಪನ್ನತೆಗೆ ಯೋಗ್ಯನಾದ ವರನು ಯಾವನಾದಾ 
ನೆಂದು ಮನೋಜ್ಞಳಾದ ತನ್ನ ಮಡದಿಯೊಡನೆ ಆಲೋಚಿಸುತ್ತಿದ್ದನು. ಅಷ್ಟರಲ್ಲಿ 
ಸ್ಮರಿಸಿಕೊಂಡು ಹೀಗೆ ಹೇಳಿದನು : ೧೨೪ ಅಪೂರ್ವಗುಣಗಳಿಂದ ಕೂಡಿದ ನನ್ನ 
ಸಹೋದರಿ ಮಾದಲಾಂಬಿಕೆಯ ಪುತ್ರನೊಬ್ಬನು ಪರಶಿವನ ಅನುಗ್ರಹವನ್ನು ಪಡೆದು 
ಕಪ್ಪಡಿ ಸಂಗಮದಲ್ಲಿ ವಾಸವಾಗಿದ್ದಾನೆ. ಅವನು ಈ ನಮ್ಮ ಕನ್ಯಗೆ ಯೋಗ್ಯನಾದ 
ಪತಿಯೆನಿಸುವನು . ಅವನಿಗೆ ( ಇವಳನ್ನು ) ತಪ್ಪದೆ ಕೊಡುತ್ತೇನೆ, ಎನ್ನುತ್ತ ಶಿವ 
ಸಂಬಂಧವಾದ ತತ್ವಾನುಯಾಯಿಯಾದ ಬಲದೇವನು ಸಂಭ್ರಮದಿಂದ ಬಸವಣ್ಣನಲ್ಲಿಗೆ 
ಬಂದನು . ವಚನ ಈ ರೀತಿ ಸಮಸ್ತವೈಭವದ ಆಧಿಕ್ಯದಿಂದ ಬಂದು ಶಿವಗಣ - 
ಸಭಾ ಮಧ್ಯದಲ್ಲಿ ಕುಳಿತಿರುವ ಬಸವಣ್ಣನಿಗೆ ಭಕ್ತಿಯಿಂದ ನಮಸ್ಕರಿಸಿ, ( ನನ್ನ ಈ 
ಕುಮಾರಿಯಾದ ಗಂಗಾಂಬಿಕೆ ಎಂಬ) ಕನ್ಯಾರತ್ನವನ್ನು ಸ್ವೀಕರಿಸುವುದು , ಎಂದು ವಿಭೂತಿ 
ಸಹಿತವಾದ ವೀಳಯವನ್ನು ಕಾಣಿಕೆಯಾಗಿ ಕೊಟ್ಟು, ಪುನಃ ತನ್ನ ರಾಜಧಾನಿಯಾದ 
ಕಲ್ಯಾಣ ಪಟ್ಟಣವನ್ನು ಪ್ರವೇಶಿಸಿ, ಮಯಮಂಡವ್ಯಾದಿ ಅಸುರರ ಸುರರ ಬಡಗಿಗಳನ್ನು 
ಕೂಡ ತಿರಸ್ಕರಿಸುವಂತಹ ಶಿಲ್ಪಶಾಸ್ತ್ರ ಬಲ್ಲದರಿಂದ ವಿವಾಹ ಮಂಟಪವನ್ನು 
ಬಸವೇಶ್ವರನ ವಿವಾಹಕ್ಕೋಸುಗ ಆ ಕಲ್ಯಾಣನಗರದಲ್ಲಿ ಮಾಡಿಸುತ್ತಿದ್ದನು. ಆ ಕಾಲ 


೧೫೪ 


ಬಸವರಾಜ ವಿಜಯಂ 


ಬಲದೇವಂ ಪದೆದಿತ್ಯ ಕನ್ನಿಕೆಗೆ ಭಾಷ್ಯದೀಕ್ಷೆಯಂ ಮಾಡಿಸು 

ಲವಿಂ ಸಂಗಮದೇವ ಸದ್ಗುರುವಿನಿಂ ತತ್ಪಾದಪದ್ಮಾರ್ಚನಾ 
ಚಲವೃತ್ತಂ ಶುಭಚಿತ್ರನೊಪ್ಪಿದನುದಾತ್ತಂ ಸಚ್ಚಿದಾನಂದ ಸಂ | 
ಕಲಿತಾತ್ಮಂ ಕರುಣಾದ್ರ್ರ ಶುದ್ದ ಹೃದಯಂ ಸಿದ್ದಾಂತವಿದ್ಯಾಧರಂ 


೧೨೫ 


ಜಂಗಮಪದಾರ್ಚಕ ಭುಜಂಗಮವಿಭೂಷ ಹೃದ 
ಯಂಗಮಚರಿತ್ರ ಗಣಸಂಗಮ ವಿಲೆಲಾ 
ನಂಗಮದಭಂಜನ ಶುಭಾಂಗ ಮುನಿರಂಜನ ಪ . 
ತಂಗಜವಿಮರ್ದನ ಸುಧಾಂಗಧರವಾಹ 
ಮಂಗಳಗುಣಾನ್ವಿತ ರಥಾಂಗಧರಸೇವಿತ ಕು . 
ರಂಗಧರಕಾಂತರುಚಿಸಂಗತ ದಯಾದ್ರ್ರಾ . 
ಪಾಂಗ ಪೊರೆಯನ್ನ ನವಿಭಂಗವಪುರಾತ್ಮ ಶಿವ 
ಲಿಂಗಗಣಹೃನ್ನಳಿನಭ್ಯಂಗ ಬಸವೇಶಾ 


೦೨೬ 


ಕಮಲನಯನೇ ಕಂಜಾತಾಸ್ನೇ ಕಳಾಧರಧಾರಿಣೀ 
ವಿಮಳಚರಿತೇ ವಿಧ್ಯಾರೂಪೇ ವಿಪತ್ತುಳಹಾರಿಣೀ 


ದಲ್ಲಿ ೧೨೫ . ಮಂಗಳಕರ ಮನಸ್ಸುಳ್ಳವನೂ , ಉತ್ಕೃಷ್ಟವಾದ ಸತ್ - ಚಿತ್ 
ಆನಂದಾತ್ಮಕನೂ , ದಯಾರಸದಿಂದ ತೊಯ್ದು ಪರಿಶುದ್ದ ಚಿತ್ರವುಳ್ಳವನೂ , ಶೈವ 
ಸಿದ್ದಾಂತ ವಿದ್ಯೆಯನ್ನು ಪಡೆದವನೂ ಆದ ಬಲದೇವನು ಪ್ರೀತಿಯಿಂದ ಕೊಟ್ಟ ಕನೈಗೆ 
ಗುರುಶ್ರೇಷ್ಠನಾದ ಸಂಗಮೇಶ್ವರ ದೇವನಿಂದ ಪ್ರೀತಿಯಿಂದ ಪವಿತ್ರವಾದ ಶಿವದೀಕ್ಷೆ 
ಯನ್ನು ಮಾಡಿಸಿದನು . ಮತ್ತು ತಾನು ಆ ಸಂಗಮೇಶ್ವರನ ಚರಣ ಕಮಲಗಳ 
ಪೂಜೆಯ ವಿಷಯದಲ್ಲಿ ದೃಢವಾದ ವತನವುಳ್ಳವನಾಗಿ ಶೋಭಿಸಿದನು . ೧೨೬ . ಜಂಗಮ 
ಪಾದ ಪೂಜೆಮಾಡುವವನೂ , ಸರ್ವಾಭರಣಗಳಿಂದ ಭೂಷಿತನಾದ ಪರಮೇಶ್ವರನ 
ಮನೋಹರವಾದ ಚರಿತ್ರೆಗಳನ್ನು ತಿಳಿದವನೂ , ಶಿವಗಣಗಳ ಸಂಬಂಧದಲ್ಲಿ ಆಸಕ್ತಿ 
ಯುಳ್ಳವನೂ , ಮನ್ಮಥ ಮದವನ್ನು ಭಂಗಗೊಳಿಸಿದವನೂ , ಮಂಗಳಕರಚರಿತ್ರೆ 
ಯನ್ನುಳ್ಳವನೂ , ಯತೀಶ್ವರರನ್ನು ಸಂತೋಷಗೊಳಿಸುವವನೂ , ಯಮ ( ಪತಂಗಜ) 
ನನ್ನು ನಾಶಮಾಡಿದವನೂ , ಚಂದ್ರಧರನಾದ ಪರಮೇಶ್ವರನಿಗೆ ವಾಹನವಾಗಿ 
ಉಳ್ಳವನೂ , ಮಂಗಳಕರ ಸದ್ಗುಣಗಳಿಂದ ಕೂಡಿದವನೂ , ವಿಷ್ಣುವಿನಿಂದ ಸೇವಿಸಲ್ಪಡು 
ವವನೂ , ಕುರಂಗಧರನಾದ ಚಂದ್ರನಂತೆ ಮನೋಹರವಾದ ಕಾಂತಿಯಿಂದಕೂಡಿದವನೂ , 
ಕರುಣಾರಸದಿಂದ ತೋಯುಹೋದಕಡೆಗಣ್ಣುಗಳನೋಟವುಳ್ಳವನೂ , ನಾಶರಹಿತನಾದ 
ಶಿವಲಿಂಗವನ್ನು ಶರೀರದಲ್ಲಿ ಧರಿಸಿದವನೂ , ಪ್ರಮಥಗಣಗಳ ಹೃದಯಕಮಲಕ್ಕೆ 
ಭ್ರಮರಸ್ವರೂಪನೂ , ಆದ ಬಸವೇಶ್ವರನೇ ನನ್ನನ್ನು ರಕ್ಷಿಸು. ೧೨೭ . ಕಮಲದಂತಹ 
ನೇತ್ರ , ಕಮಲದಂತಹ ಮುಖವುಳ್ಳವಳೇ , ಚಂದ್ರನನ್ನು ಧರಿಸಿರುವವಳೇ , ನಿರ್ಮಲವಾದ 


ಚತುರ್ಥಾಶ್ವಾಸಂ 


೧೫೫ 


ಶಮಿತ ಶಮನೇ ಶೈವಾಧಾರೇ ಶಿವೇತರವಾರಿಣೀ 
ದಮಿಸು ಭವಮಂ ಧರ್ಮಾಕಾರೇ ದಯಾವತಿ ಪಾರ್ವತೀ 


೧೨೭ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತರುಚಿನಿಚಯ 


ತರುಣಾರುಣಾತಪಪರಿಲಸಿತಪರಮಶಿವಲಿಂಗಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ 1ಬಸವರಾಜ ವಿಜಯಮಹಾಪುರಾಣದೊಳ್ ದೇಶಾದಿವರ್ಣನಂ 

ಚತುರ್ಥಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೪ಕ್ಕೆ ಪದಗಣನೆ ೩೫೮ಕ್ಕೆ ಮಂಗಳಮಹಾ ಶ್ರೀll 


ಚರಿತ್ರೆಯುಳ್ಳವಳೇ , ವಿದ್ಯಾಸ್ವರೂಪಳಾದವಳೇ , ಆಪತ್ತುಗಳ ಸಮೂಹವನ್ನು ನಾಶ 
ಮಾಡುವವಳೇ , ಯಮನನ್ನು ನಾಶಪಡಿಸಿದವಳೇ , ಶಿವಸಂಬಂಧವಾದವರಿಗೆ ಆಧಾರ 
ಳಾದವಳೇ , ಅಮಂಗಳವನ್ನು ನಾಶಮಾಡುವವಳೇ , ಧರ್ಮಸ್ವರೂಪಿಣಿಯೇ , ಕೃಪಾ 
ಶಾಲಿನಿಯೇ , ಪರ್ವತರಾಜ ಪುತ್ರಿಯೇ , ಪಾಪವನ್ನೂ ಸಂಸಾರ ಭಯವನ್ನೂ 
ನಾಶಪಡಿಸು . 


ವೃಷಭೇಂದ್ರ (ತ, ಮ , ಗ, ಚ,) 


ಪಂಚಮಾಶ್ವಾಸಂ 


ಶ್ರೀಮದಗಜೇಕ್ಷಣೋತ್ಸಲ 
ಸೋಮಂಸೋಮಾಂಕನಭವನತಿಶಯ ವಿಭವ 
ಕಾಮದನಾಮಂ ದೇವಲ 
ಲಾವಂ ಪೊರೆಗೆಮ್ಮ ನಾವಗಂ ಶಿವಲಿಂಗಂ 


ಮಾಚವಿಭುಸನ್ನುತ ಸದಾಚರಣ ವಾದಿಮದ 
ಮೋಚಕ ಸಮರ್ಥ ವರ ಬಾಚಯ ದಯಾದ್ರ್ರಾ 
ಲೋಚನಸಮೀಕ್ಷ ಯಮಿಗೋಚರಪದಾಬ್ಬ ಶಿವ 
ವಾಚಕಸಮನ್ವಿತ ಚರಾಚರಸುರಕ್ಷಾ 
ಖೇಚರ ಪರಿಸ್ತುತ ಕಳಾಚತುರಧೈರ್ಯವಿಜಿ 
ತಾಚಲ ವಿತರ್ಜಿತ ವಿರೋಚನಜಮಾಯಾ 
ರೇಚಕ ಸುತ ನಿಧಿ ಸೂಚಕವಚಸ್ಯ ಪೊರೆ 
ಕೀಚಕರಿಪುಪ್ರಿಯ ಸುವಾಚ ಬಸವೇಶಾ 


ಬಸವೇಶ್ವರ ವಿವಾಹ ವರ್ಣನ 
- ೧. ಶ್ರೀಕರಳಾದ ಪಾರ್ವತಿದೇವಿಯ ಕಣ್ಣುಗಳೆಂಬ ನೈದಿಲೆಗೆ ಚಂದ್ರನೋ 
ಪಾದಿಯಲ್ಲಿರುವವನೂ , ಚಂದ್ರಧರನೂ , ಹುಟ್ಟು ಸಾವುಗಳಿಲ್ಲದವನೂ , ಅಧಿಕ 
ವೈಭವಸಂಪನ್ನನೂ , ಇಷ್ಟಾರ್ಥಗಳನ್ನು ಕೊಡುವವನೆಂಬ ನಾಮಧೇಯವುಳ್ಳವನೂ , 
ದೇವತಾ ಶ್ರೇಷ್ಠನೂ ಆದ ಶಿವಲಿಂಗನು ನಮ್ಮನ್ನು ನಿರಂತರವೂ ರಕ್ಷಿಸಲಿ. ೨. ಮಾಚಿ 
ದೇವನಿಂದ ನುತಿಸಲ್ಪಟ್ಟ ಸದಾಚರಣೆಯುಳ್ಳವನೂ , ಪರವಾದಿಗಳ ಗದ್ಯನಾಶ ಪಡಿಸು 
ವಿಕೆಯಲ್ಲಿ ಸಮರ್ಥನಾದವನೂ ,ಶ್ರೇಷ್ಠನಾದ ಬಾಚಿರಾಜನ ಕೃಪಾರಸದಿಂದ ತೋಯ್ತು 
ಹೋದ ಕಣ್ಣುಗಳಿಂದ ನೋಡಲ್ಪಡುವವನೂ , ಋಷಿಗಳಿಗೆ ಪ್ರತ್ಯಕ್ಷವಾಗುವ ಪಾದ 
ಕಮಲಗಳುವನೂ , ಈಶ್ವರ ನಾಮೋಚ್ಛಾರಣೆಯಿಂದ ಕೂಡಿದ ಸ್ಥಾವರ 
ಜಂಗಮಾತ್ಮವನ್ನು ಪಾಲಿಸುವವನೂ , ದೇವತೆಗಳಿಂದಸ್ಪೂತ್ರ ಮಾಡಿಸಿಕೊಳ್ಳಲ್ಪಡು 
ವವನೂ , ವಿದ್ಯಾಕೌಶಲ್ಯವುಳ್ಳವನೂ , ಧೈತ್ಯಗುಣದಿಂದ ಪರ್ವತವನ್ನು ಜಯಿಸಿದವನೂ , 
ಯಮನನ್ನು ಭಯಗೊಳಿಸಿದವನೂ , ಅಜ್ಞಾನ ಪರಿಹಾರಕನೂ , ಸಮೀಚೀನವಾದ 
ಪರಮಾತ್ಮನನ್ನು ಸೂಚಿಸುವಂತಹ ವಚನಗಳನ್ನು ಹಾಡಿದವನೂ , ಕೀಚಕವೈರಿಯಾದ 
ಭೀಮಸೇನನಿಗೆ ಪ್ರಿಯನಾದ ಪರಮೇಶ್ವರನೊಡನೆ ಸಮೀಚೀನವಾದ ಸಂಭಾಷಣೆ 
ಯನ್ನುಳ್ಳವನೂ ಆದ ಬಸವೇಶ್ವರನೇ ರಕ್ಷಿಸು [ ವಿರೋಚನಜ -ಸೂರ ಪುತ್ರನಾದ 
ಯಮ ; ಸು +- ತತ್ವ + ನಿಧಿ -ಸೂಚಕ + ವಚಸ್ಯ -- ಉತ್ಕೃಷ್ಟವಾದ ಈಶ್ವರತವೆಂಬ 


೧೫೭ 


ಪಂಚಮಾಶ್ವಾಸಂ 


ಮರಕತ ಭಿತ್ತಿ ಕಾಂಚನದ ವೇದಿಕೆ ವಿದ್ರುಮತೋರಣಂ ಸುರೇ 
ಶ್ವರಮಣಿಕುಟ್ಟಿಮಂ ತೊಳಪ ಮುತ್ತಿನ ಲಂಬಣಮಾಲೆ ಕಾನಕಾಂ 
ಬರದ ವಿತಾನಮಿಂದುಮಣಿಪುತ್ರಿಕೆ ಬಜ್ಜರದಾರವಂದದೆ 
ಇರದ ಮಣಿಧ್ವಜಂ ಮಿಸುಗೆ ಕಂಗೊಳಿಸಿತ್ತು ವಿವಾಹಮಂಟಪಂ 


ಪೊಸಜಾಗಂ ಪೂರ್ಣಕುಂಭಂ ದಧಿ ಮಧು ಸುಧೆ ಮಾದೂಫಲಂ ದೂರ್ವೆ ಶಂಖಂ 
ಬಿಸಸೂತ್ರಂ ಲಾಜೆ ನಾನಾ ಕುಸುಮವಿಸರವಾದ್ರ್ರಾಕ್ಷತಂ ಶುಕ್ಕಿರತ್ನ 
ಪ್ರಸರಂ ಪುಂಡ್ರಕ್ಷುದಂಡಂ ಶಶಿಮಣಿಮುಕುರಂ ರೋಚನಂ ಪೂಗಪುಷ್ಪಂ 
ಘಸ್ಯಣಂ ಮಾಣಿಕ್ಯದೀಪಂ ಮಿಸುಗೆ ಬಗೆಗೆ ಚೆಲ್ವಾದುದುದ್ವಾಹಗೇಹಂ 


ಅತಿ ಮಂಗಳಮತಿ ಮಂಜುಳ 
ಮತಿ ರುಚಿಮಯಮತಿವಿಶಾಲವತಿ ಚಿತ್ರವಿದೆ 
ಬತಿಶಯವನಾಳು ಭುವನ 
ಸ್ತುತವೆನಿಸಿ ನೆಗಳೆವೆತ್ತುದುದ್ವಾಹಗೃಹಂ 


ಸಂಪತ್ತನ್ನು ಸೂಚಿಸುವ ಮಾತುಳ್ಳವನು] ೩ . ಮರಕತದ ಶಿಲೆಯಿಂದ ಮಾಡಿದ 
ಗೋಡೆ, ಸುವರ್ಣದ ಜಗುಲಿ , ಹವಳದ ತೋರಣ, ಇಂದ್ರ ' ನೀಲ ರತ್ನದ ಕಟ್ಟೆ , 
ಪ್ರಕಾಶಿಸುವ ಮುತ್ತಿನ ಸಾಲುಸಾಲಾದ ತೂಗುಬಿಟ್ಟ ಕುಚ್ಚುಗಳು , ಹೊಂಬಣ್ಣದ 
ಬಟ್ಟೆಯ ಮೇಲುಕಟ್ಟು , ಚಂದ್ರಕಾಂತ ಶಿಲೆಯ ಪುತ್ಥಳಿಗಳು , ವಜ್ರದ ದ್ವಾರಬಂಧ, 
ಉನ್ನತವಾದ ರತ್ನಖಚಿತ ಧ್ವಜ ಇವು ಶೋಭಿಸುತ್ತಿರಲು, ( ಆ ಬಸವ ಗಂಗಾಂಬಿಕೆ 
ಯರ) ವಿವಾಹಾರ್ಥವಾಗಿ ನಿರ್ಮಿಸಿದ ಮಂಟಪವು ಪ್ರಕಾಶಿಸಿತು. ೪, ಮಂಗಳ 
ಪ್ರಸಂಗಗಳಲ್ಲಿ ಅಂಕುರಾರ್ಪಣವೆಂಬ ಕರ್ಮದ ಅಂಗವಾಗಿ ಬೆಳೆಯಿಸಿದ ನೂತನ 
ಪಾತ್ರೆಯಲ್ಲಿನ ಸಸಿಗಳು , ತುಂಬಿದ ನೀರಿನ ಕೊಡ, ಮೊಸರು , ಜೇನುತುಪ್ಪ , ಹಾಲು, 
ಮಾದಳಫಲ , ಗರಿಕೆ ಪತ್ರೆ , ಶಂಖ , ತಾವರೆದಂಟಿನ ನೂಲು, ಬತ್ತದ ಅರಳು, ನಾನಾ 
ಬಗೆಯ ಪುಷ್ಪ ಸಮೂಹ, ಹರಿದ್ರಲೇಪನ ಮಾಡಿದ , ಹಸಿಯ ಅಕ್ಷತೆಗಳು , ಮುತ್ತಿನ 
ಚಿಪ್ಪು , ರತ್ನಗಳ ಸಮೂಹ, ಕಬ್ಬಿನ ತುಂಡುಗಳು ; ಚಂದ್ರಕಾಂತ ಶಿಲೆಯ ಕನ್ನಡಿ, 
ಗೋರೋಚನ , ಅಡಿಗೆಯ ಹಿಂಗಾರ ( ಅಡಿಕೆ ಮರದ ಹೊಂಬಾಳೆ ), ಕುಂಕುಮ ಕೇಸರಿ , 
ಮಾಣಿಕ್ಯದ ದೀಪ ( ಇತ್ಯಾದಿಗಳು ಲಗ್ನ ಮಂಟಪದಲ್ಲಿ) ಶೋಭಿಸುತ್ತಿರಲು ಮದುವೆಯು 
ಮನಸ್ಸಿಗೆ ಸೊಗಸಾದುದಾಗಿತ್ತು . ೫ . ಇದು ಅತಿಶಯವಾಗಿ ಮಂಗಳ ಕಾರಕ 
ವಾದುದು ; ಅತಿ ಮನೋಹರವಾದುದು ; ಅತ್ಯಂತ ಕಾಂತಿಮಯವಾದುದು- ಎಂಬ 
ಹೆಚ್ಚಿನ ಪ್ರಖ್ಯಾತಿಯನ್ನು ಹೊಂದಿ , ಲೋಕದಲ್ಲೆಲ್ಲ ಶ್ಲಾಧ್ಯವಾದದ್ದೆನಿಸಿ ಆ 


ಲಾಸ ( ದ) 


೧೫೮ 


ಬಸವರಾಜ ವಿಜಯಂ 


ವ|| - ಇಂತನೂನ' ಶೋಭಾವಹಮಪ್ಪಂತಿರುದ್ಧಾಹಮಂಟಪವನಲಂಕರಿಸಿ, ರಾಜವೀಥಿ 
ಯಂ ಸಿಂಗರಿಸಿ , ಶಿವಭಕ್ತಬಂಧುಜನಸಮೇತಂ ದಂಡನಾಥಾಗ್ರಣಿ ಕಪ್ಪಡಿಗೇಳ್ಳಂದು ಗಣಸಭೆಯೊಳ್ 
ಶಿವಕಥಾಗೋಷ್ಠಿಯೊಳ್ಳುಖಮಿರ್ದ ಬಸವರಾಜನಂ ಕಂಡು ಮೆಯ್ಕೆಕ್ಕಿ ಕೆಯ್ಯಂ ಮುಗಿದು ವಿವಾಹ 
ಕಾರ್ಯವಿಜ್ಞಾಪನಾನಂತರಂ ಪಳೇ ಬಂದ ಗಂಧಸಿಂಧುರದ ಪೂರ್ವಾಸನದೆಂಗಾಂಬಿಕೆವೆರಸಿ ಮೂರ್ತಿ 
ಗೊಳಿಸಿ, ಮುಂದೆ ಸಂದಣಿಪ ವಂದಿಮಾಗಧರ ಜಯ ಜಯ ಪ್ರಣಾದಮುಂ ಪಟುಪಟಹ ಶಂಖ 
ತಾಳ ಮುರಜಾ ದ ಗ ಬಹುಳ ಕಹಳಾನಾದಮುಂ ದಶದಿಶೆಯಂ ಪಸರಿಸೆ, ಪರಮೋತ್ಸಾಹದಿಂ 
ಸಮುಚಿತವಾಹನ ಸುಖಾಸನಗಳನೇ ಶಿವಗಣಕದಂಬಮೊಡನೇಳರೆ ನಿಜರಾಜಧಾನಿಯಂ ಪುಗಿಸಿ , 
ಮಣಿಗಣyಥಿತ ತೋರಣ ಕುಸುಮಮಾಲಾಲಂಕೃತವಾದ ರಾಜವೀಥಿಯೋ೪ ಕರೆದುತರ್ಪಾಗಳ 

ನುಡಿಸುವ ವೀಣೆಯಂ ಕೆಲದೊಳಿಕ್ಕಿ ವಿಳಾಸದ ನೆಮ್ಮದಾಟಮಃ 
ಬಿಡುತೆ ಮನೋಜನಾಗಮವನೊದುವರಂ ನಿಲತೇಳು ದೇಶಿಯಿಂ 
ಪಡರ್ದ ಸುಲಾಸ್ಯಮಂತೊರೆದು ಭೂಷಣವೃಂದವನಾಂತು ಬೇಗದಿಂ 
ಮಡದಿಯರೈದಿ ನಿಂದು ನೆಲೆವಾಡದೊಳಗಿಕ್ಷಿಸಿದರ್ವೃಪೇಂದ್ರನಂ 


ಮದುವೆಯ ಮನೆಯು ಪ್ರಸಿದ್ಧವಾಗಿತ್ತು . ವ! ಈ ರೀತಿ ಅತ್ಯಧಿಕ ಕಾಂತಿ 
ವಿಶಿಷ್ಟವಾಗುವ ಹಾಗೆ , ವಿವಾಹ ಮಂಟಪವನ್ನು ಅಲಂಕರಿಸಿ, ( ಆ) ಮಂತ್ರಿ 
ಶ್ರೇಷ್ಟವಾದ ಬಲದೇವನು ಶಿವ ಭಕ್ತರಾದ ನಂಟರೊಡನೆ , ಕಪ್ಪಡಿ ಸಂಗಮಕ್ಷೇತ್ರಕ್ಕೆ 
ಬಂದು, ಶಿವಕಥಾಗೋಷ್ಠಿಯಲ್ಲಿ ಸುಖದಿಂದ ಇರುತ್ತಿದ್ದ ಬಸವಣ್ಣನನ್ನು ಕಂಡು , 
ನಮಸ್ಕರಿಸಿ , ಕೈಯನ್ನು ಮುಗಿದು, ಮದುವೆಯ ಸಂಬಂಧವಾದ ವಿಷಯವನ್ನು 
ಬಿನ್ನವಿಸಿಕೊಂಡ ಮೇಲೆ ಸಿದ್ದವಾಗಿ ಬಂದಿರುವ ಮದಗಜದ ಬೆನ್ನ ಮೇಲೆ ಕಟ್ಟಿರುವ 
ಅಂಬಾರಿಯಲ್ಲಿ ಗಂಗಾಂಬಿಕೆ ಸಮೇತವಾಗಿ, ( ಬಸವಣ್ಣನವರನ್ನು ಕುಳ್ಳಿರಿಸಿದನು . 
ಗುಂಪುಗುಂಪಾಗಿರುವ ವಂದಿಮಾಗಧರೇ ಮೊದಲಾದವರ ಜಯ ಜಯಶಬ್ಬವೂ , 
ಪಟುವಾಗಿರುವ ತಮ್ಮಟೆ, ಶಂಖ , ತಾಳ,ಡೋಲು, ಮೃದಂಗ, ಅಧಿಕಕಹಳೆಗಳನಾದಪೂ 
ದಶದಿಕ್ಕುಗಳಲ್ಲಿ ಹರಡಿತು, ಅತ್ಯುತ್ಸಾಹದಿಂದ ಯೋಗ್ಯವೂ , ಸುಖಕರವೂ ಆದ 
ಆಸನಗಳನ್ನು ( ಬಸವಣ್ಣ ಗಂಗಾಂಬಿಕೆಯರು) ಏರಿ ಕುಳಿತರು . ಶಿವಗಣ ಸಮೂಹವು 
ಸಂಗಡವೇ ಬರುತ್ತಿತ್ತು . ( ಹೀಗೆ ಬಂದು ರಾಜಧಾನಿಯಾದ) ಕಲ್ಯಾಣವನ್ನು ಪ್ರವೇಶ 
ಮಾಡಿ, ರತ್ನ ಸಮೂಹಗಳಿಂದ ಅಲಂಕರಿಸಲ್ಪಟ್ಟುದೂ , ಹೂಮಾಲೆಗಳಿಂದ 
ಶೃಂಗರಿಸಲ್ಪಟ್ಟುದೂ ಆದ ರಾಜ ಬೀದಿಯಲ್ಲಿ ಕರೆದುಕೊಂಡು ಬರುತ್ತಿರುವಾಗ 
೬ . ( ಆ ಕಲ್ಯಾಣ ನಗರದ) ಸ್ತ್ರೀಯರು ( ತಾವು) ಬಾರಿಸುತ್ತಿದ್ದ ವೀಣೆಯನ್ನು ಪಕ್ಕಕ್ಕೆ 
ಇಟ್ಟು ಲೀಲೆಗೋಸುಗ ಪಗಡೆಯನ್ನಾಡುತ್ತಿದ್ದವರು ಆ ಆಟವನ್ನು ಬಿಟ್ಟು , ಮನ್ಮಥ 
ಶಾಸ್ತ್ರವನ್ನೊದುವವರು (ತಮ್ಮ ) ಓದನ್ನು ನಿಲ್ಲಿಸಿ, ಚೆಲುವಾದ ( ದೇಶಿ) ಮನೋಹರ 
ನರ್ತನವನ್ನು ನಿಲ್ಲಿಸಿ, ಆಭರಣಗಳನ್ನು ಧರಿಸಿಕೊಂಡು, ಬೇಗ ಬೇಗ ಓಡಿ ಬಂದು, 
(ತಮ್ಮ ತಮ್ಮ ಮನೆಯ ಮಹಡಿಗಳ ಮೇಲೆ ನಿಂತು , ಬಸವಣ್ಣನನ್ನು ನೋಡುತ್ತಿದ್ದರು. 


1 ನತಂತ ( ಜ , ಮು ) 


2 ಡೆ ( 8) 


ಪಂಚಮಾಶ್ವಾಸಂ 


ಹರಿನೀಲಾಂಚಿತ ಹರ್ವ್ಯದೊಳುಗಿಲ ಮಿಂಚೆಂಬಂತೆ ಸೌವರ್ಣಭಾ 
ಸುರ ಸೌಧಾಗ್ರದೆ ಹೇಮಪಂಕಜದ ಲಕ್ಷ್ಮಿ ದೇವಿಯೆಂಬಂತೆ ಬಂ 
ಧುರ ಮಾಣಿಕ್ಯದ ಬಳ್ಳಿಮಾಡದೆ ತಳಿರ್ತಿವಿರ್ದ ಚೂತಾಗ್ರದಂ 
ಬುರುಹಾಕ್ಷಾತ್ಮಜಪತ್ನಿಯಂತೆಸೆದು ನೋಡುತ್ತಿರ್ದರಜ್ಞಾಕ್ಷಿಯರ್ 
ಬಡನಡು ಬಳ್ಳೆ ಪೀನಜಘನಂ ಜಡಿವುತ್ತಿರೆ ಬಿನಾಳ ಪೊಂ 
ಗೊಡಮೊಲೆಗಳ ದಕ್ಕದಿಸೆ ಸೋರ್ಮುಡಿ ಜಾರ್ಜ ಮುಖೇಂದುಕಾಂತಿ ಧೀಂ 
ಕಿಡೆ ಕಡೆಗಣ್ಣದಿರ್ ಪರೆದು ಮುಂಬರಿವುತ್ತಿಗೆ ಪೌರನಾರಿಯ 
ರ್ಗಹಣದ ಸಜ್ಜೆಮಾಡದೆಡೆಗೈದಿ ನೃಪೇಂದ್ರನನಂದು ನೋಡಿದರೆ 
ಜತಿಗೊಡೆನೂಪುರಧ್ವನಿ ಪದಾಬ್ಬನಖದ್ಯುತಿ ನರ್ತನಕ್ಕೆ ರಂ 
ಜಿತ ಕುಚವನಂ ನಿಮಿರೆ ಕಂಪಿಸೆ ಪೀನನಿತಂಬಬಿಂಬಮಂ 
ಚಿತ ಮಣಿಕಾಂತಿಯಿಂಚರದೊಳೊಂದಿ ಪಳಂಚಿರೆ ಶಿಂಜಿತಂ ಕಳಾ 
ವತಿ ಪೆಅಳೊರ್ವಳ್ಳೆದಿ1 ಜವದಿಂ ನಡೆ ನೋಡಿದಳಾ ನೃಪೇಂದ್ರನಂ 


೭ . ಕಮಲದಂತೆ ಕಣ್ಣುಳ್ಳ ( ಆ) ಸ್ತ್ರೀಯರು ಇಂದ್ರ ನೀಲ ಮಣಿಗಳಿಂದ ನಿರ್ಮಿತವಾದ 
ಉಪ್ಪರಿಗೆಗಳಲ್ಲಿ ( ನಿಂತುನೋಡುವಾಗ) ಮೋಡದಲ್ಲಿನ ಮಿಂಚೋ ಎಂಬ ಹಾಗೆ 
ಕಾಣುತ್ತಿದ್ದರು. ಮನೋಹರವಾದ ಮಾಣಿಕ್ಯದ ಬಳ್ಳಿಯಂತಿರುವ ಮಾಡದಲ್ಲಿ 
ಚಿಗುರಿನಿಂದ ತುಂಬಿರುವ ಮಾವಿನ ಮರದ ಮೇಲೆ ಇರುವ ರತಿದೇವಿಯ ಹಾಗೆ 
ಪ್ರಕಾಶಿಸುತ್ತಿದ್ದರು. (ಹೀಗೆ ಪ್ರಕಾಶಮಾನವಾಗಿ ಕಾಣುವ ಸ್ತ್ರೀಯರು ಬಸವಣ್ಣ 
ಗಂಗಾಂಬಿಕೆಯರನ್ನು ನೋಡಿದರು . [ ಮಾವಿನ ಮರವು ಮನ್ಮಥನ ಮದ್ದಾನೆಯೆಂದು 
ಕವಿ ಸಮಯ . ಆದ್ದರಿಂದ ಮಾವಿನ ಮರದ ಮೇಲೇರಿರುವ ರತಿ ದೇವಿಯೆಂದು ಕವಿ 
ಹೇಳಿದ್ದಾನೆ. ( ಅಂಬು + ರುಹ + ಅಕ್ಷ + ಆತ್ಮಜ + ಪತ್ನಿ - ವಿಷ್ಣುವಿನ ಮಗನ ಪತ್ನಿ 
ರತಿ ದೇವಿ] ೮ . ಆ ಪಟ್ಟಣದಲ್ಲಿರುವ ಹೆಂಗಸರುಗಳ ಚಿಕ್ಕನಡು ಬಳುಕುತ್ತಿತ್ತು . 
ದಪ್ಪನಾದ ಕಟಿ ಪಾದ್ಯಾಗವು ಆದುರುತ್ತಿತ್ತು . ಬಂಗಾರದ ಕಲಶದಂತಿರುವ 
ಮೊಲೆಗಳು ಗದಗದಿಸುತ್ತಿದ್ದವು. ಉದ್ದವಾದ ಮುಡಿಯು ಶಿಥಿಲಗೊಳ್ಳುತ್ತಿತ್ತು . 
ಮುಖವೆಂಬ ಚಂದ್ರನ ಕಾಂತಿಯು ಮುಂದು ಮುಂದಕ್ಕೆ ಕುಪ್ಪಳಿಸುತ್ತಿತ್ತು . ಕಡೆಗಣ್ಣಿನ 
ಕಾಂತಿಯು ಹರಿದು ಮುಂದಕ್ಕೆ ಚಾಚುತ್ತಿತ್ತು . (ಹೀಗಿರುವ ಸ್ತ್ರೀಯರುಗಳ ಸಮೂಹ) 
ಗುಂಪು ಗುಂಪಾಗಿ ಸೇರಿ, ತಮ್ಮ ಶಯನಗೃಹದ ಬಾಗಿಲಿಗೆ ಬಂದು ಬಸವೇಶ್ವರನನ್ನು 
ನೋಡಿದರು. ೯ , ಓರ್ವವಿದ್ಯಾವತಿಯು ಕಮಲದಂತಿರುವ ಪಾದಗಳಲ್ಲಿನ ಉಗುರು 
ಗಳ ಕಾಂತಿಯ ಕುಣಿಯುವಿಕೆಗೆ , ಪಾದದಲ್ಲಿ ಧರಿಸಿರುವ ಅಂದುಗೆಗಳ ಶಬ್ಬವು ಮೇಳ 
ಗೊಂಡು ಲಯವನ್ನು ಕೊಡುತ್ತಿತ್ತು . ಶೋಭಿಸುವ ಮೊಲೆಗಳು ನಡುಗುತ್ತ 
ತಾಳಗೊಡುತ್ತಿದ್ದವು. ದಪ್ಪನಾದ ಕಟಿ ಪಶ್ಚಾದ್ಯಾಗವು ಅದುರುತ್ತಿತ್ತು . 


* 1 ದ ( ಜ, ಮು ) 


೧೬೦ 


ಬಸವರಾಜ ವಿಜಯಂ 


ಬಸವನನೀಕ್ಷಿಪುಜ್ಜುಗದ ಸಂಭ್ರಮದಿಂ ತೊಡವಾಂಪ ಕಾಂತೆ ತಾ 
ನಸವಸದಿಂದೆ ಮಲ್ಲಿಗೆಯ ಮಾಲೆಯ ಕಂಠದೆ ಕಂಠಮಾಲೆಯಂ 
ವಿಸುಪ ಕಚೌಘದೊಳೆದು ಕತ್ತುರಿಯಂ ತೆಗೆದೆಚ್ಚು ಕಣೆ ನು 

ಸಲೋಳೆ ನಿರ್ದಿ ಕಜ್ಜಳಮನಂಗನೆಯರ್ ನಗೆ ಬಂದು ನೋಡಿದಳ 
ವ|| ಅಲ್ಲಿ ಪೆಟಳೊರ್ವಳ - 

ಅಕ್ಕ ನಿರೀಕ್ಷಿಸೀ ಬಸವನಂದಿನ ನಂದಿಯಮರ್ತ್ಯರಂ ಕನ 
ಲಿಕ್ಕಿದ ಶಿಂಶುಮಾರನನುರುಳ್ಳಿದ ಮೈಗಲಿ ಬಂದನಿಂದು ಲೋ 
ಕಕ್ಕೆ ಹಿತಾರ್ಥವಾಗಿ ಪರಮೇಶ್ವರವಾಹನರೂಪನೆಂದು ಕೈ 
ವಿಕ್ಕು ಕರಂಗಳಂ ಮುಗಿವುತಾಳಿಗೆತೋರಿಸಿದಳ ವೃಷೇಂದ್ರನಂ 
ಪುರನಾರೀ ನಯನಾಂಚಳ ಸ್ಮಿತ ಲಸಬ್ಬಿಂಬಾಧರಪ್ರಾಂಶು ಸೈ 
ವರಿದೊದಾಗಿ ಕಳಿಂದಜಾಮರನದೀಶೋಣಾಪಗಾ ವಾರಿಗ 
ಥೈರಸಿರ್ದದವನಾನೆ ಸತ್ತಿಗೆ ಸಿತಾಂಭೋಜಂಬೋಲಿಂಬಾಗೆ ಚಾ 
ಮರವೃಂದಂ ನೆಗೆದಲ್ಲಿ ಪಾಳುವ ಮರಾಳವಾತದಂತೂಪುಗುಂ 


೧೨ 


ಆಭರಣಗಳ ಶಬ್ಬವೂ , ಶ್ರೇಷ್ಟವಾದ ಒಡ್ಯಾಣದ ಗೆಜ್ಜೆಗಳೂ ಮಧುರ ಶಬ್ದ 
ಕೊಡುತ್ತಿದ್ದವು. ಹೀಗೆ ಮಧುರ ಸ್ವರದೊಡನೆ ಸಂಬಂಧಗೊಂಡವಳಾಗಿ ( ಆ ಸ್ತ್ರೀಯು) 
ಬೇಗ ಬೇಗ ಬಂದು ಬಸವೇಶ್ವರನನ್ನು ಚೆನ್ನಾಗಿ ನೋಡಿದಳು. [ ಇಲ್ಲಿ ಉಗುರಿನ 
ಕಾಂತಿಯ ನರ್ತನ, ಅಂದುಗೆಯ ಶಬ್ದದಲಯ , ಮೊಲೆ ಮತ್ತು ಕಟಿ ಪಶ್ವಾದ್ಯಾಗಗಳು 
ತಾಳ, ಆಭರಣ ಶಬ್ದಗಳ ಶ್ರುತಿ- ಹೀಗೆಕೂಡಿಕೊಂಡಿತ್ತೆಂದು ಭಾವ] ೧೦ . ಓರ್ವ 
ಸ್ತ್ರೀಯು ತಾನು ಒಡವೆಗಳನ್ನು ಧರಿಸಿಕೊಳ್ಳುತ್ತಿದ್ದಳು. ( ಅವಳು) ಬಸವಣ್ಣನನ್ನು 
ನೋಡುವ ಸಂಭ್ರಮದಲ್ಲಿ ಅವಸರವಸರವಾಗಿಯೇ ಮಲ್ಲಿಗೆಯ ಹೂಮಾಲೆಯನ್ನು 
ಕುತ್ತಿಗೆಗೂ , ಕಂಠದಲ್ಲಿ ಹಾಕಿಕೊಳ್ಳುವ ಮುತ್ತಿನಸರವನ್ನು ತುರುಬಿಗೂ , ಧರಿಸಿಕೊಂಡು , 
ಕಸ್ತೂರಿಯನ್ನು ತೆಗೆದುಕೊಂಡು ಕಣ್ಣಿಗೂ , ಕಾಡಿಗೆಯನ್ನು ನುಣ್ಣನೆಯ ಹಣೆಗೂ ಹಚ್ಚಿ 
ಕೊಂಡು ( ಇವನ್ನು ಕಂಡು ಬೇರೆ) ಸ್ತ್ರೀಯರು ನಗುತ್ತಿರಲಾಗಿ ಬಂದು ಬಸವಣ್ಣನನ್ನು 
ನೋಡಿದಳು. ವ|| ಅಲ್ಲಿ ಮತ್ತೊಬ್ಬಳು. ೧೧ . ' ಅಕ್ಕ ,ನೋಡು! ಶಿವನ ವಾಹನ 
ಸ್ವರೂಪನಾದ ಈ ಬಸವೇಶ್ವರನು ಪೂರ್ವಕಾಲದ ನಂದೀಶ್ವರನು , ದೇವತೆಗಳನ್ನು 
ಕೋಪದಿಂದ ನಾಶಪಡಿಸಿದ ಶಿಂಶುಮಾರನೆಂಬ ರಾಕ್ಷಸನನ್ನು ಕೊಂದು ಕೆಡವಿದ 
ಪರಾಕ್ರಮಶಾಲಿ . ಈಗ ( ಇವನು ) ಲೋಕಹಿತಾರ್ಥವಾಗಿ ಬಸವಣ್ಣನಾಗಿ ಬಂದಿದ್ದಾನೆ.' 
ಎಂದು ಅಧಿಕವಾಗಿ ( ಭಕ್ತಿಯಿಂದ) ಕೈಮುಗಿಯುತ್ತ ತನ್ನ ಸಖಿಗೆ ತೋರಿಸಿದಳು. 
೧೨ . ಆ ಕಲ್ಯಾಣಪಟ್ಟಣದ ಸ್ತ್ರೀಯರ ಕಡೆಗಣ್ಣಿನ, ಮುಗುಳುನಗೆಯ , ಹೊಳೆಯು 
ತಿರುವ ತೊಂಡೆಹಣ್ಣಿನಂಥ ತುಟಿಯ , ಅಧಿಕತರವಾದ ಕಾಂತಿಯು ಪಸರಿಸಿ , 
ಒಂದುಗೊಂಡು ಸೇರಿ, ಯಮುನಾನದಿ , ಅಮರ ಗಂಗಾನದಿ, ಶೋಣಾನದಿ- ಇವುಗಳ 
ನೀರು ಬೆರಸಿರುವುದೋ ಎಂಬ ಅಂಶವನ್ನು ಹೊಂದಿರಲಾಗಿ , (ಮೂಲೆ ಹಿಡಿದ) 


ಪಂಚಮಾಶ್ವಾಸಂ 


ವ|| ಮಮಲ್ಲಿ 


ನೆಲೆವಾಡಂಗಳನೇಜಿ ನೋಳ ಲಲನಾಸಂದೋಹದಕ್ಷಿಪ್ರಭಾ 
ವಲಿ ಪುಷ್ಪಾಂಜಲಿಯಾಗೆ ಮಂಗಳಮಹಾಗೇಹ' ಗಳಿಂ ಪೌರಮಂ 
ಜುಲಕಾಂತಾತನಿಯೆತ್ತುವಾರತಿ ಪದಪ್ರಾಂಚನ್ನಾದರ್ಶಸಂ 
ಕುಲದೊಂಬಿಸಿ ಪೂಜೆಗೇಯಿಸಿದ ಚಾಂಪೇಯಕ್ಕೆ ತೊಡಪ್ಪಿನಂ 


ಅವೆಯನಾನೆ ಪಶುಪತಿ 
ನೆರೆವೆಲ್ಯಂ ತಾಳ ನಿಲ್ಲಿ ಬಸವನೆನಿಪ್ಪಾ 
ತೇಜನಂ ಪ್ರಕಟಿಸಿ ಮಕುಟದೆ 
ಮಿಲಗುವ ಮುಕ್ಯಾತಪತ್ರವೆಸೆದೇವ್ರಂದು 


ಮೃದುಯಾನಂ ಗಜಯಾನಮಂ ಜಜಯ ಲೋಲಾಪಾಂಗ ಶುಭಾಂಶು ಪೆ 
ರ್ಚಿಧ ಚಂದ್ರಾತಪಮಂ ಪಗಿಗಷೆ ವೃತೋತ್ತುಂಗವಜಕು 
ಭದ ಬಿಣ್ಣಿಂ ನಡು ಬಳ್ಳೆ ರತ್ನ ಕಳಶಾದರ್ಶಂಗಳಂ ತಾಳು ತಾ 
ನಿದಿರ್ವಂದತ್ತುರು ಭೂಷಣದ್ಯುತಿಯುತಾಂಗಂ ಶೈವಕಾಂತಾಜನಂ 


೧೫ 


ಛತ್ರಿಯು ಬಿಳಿಯ ಕಮಲದ ಹಾಗೆ ಮನೋಹರವಾಗಿರಲು, ಬೀಸುತ್ತಿರುವ ಚಾಮರಗಳ 
ಸಮೂಹವು ಅಲ್ಲಿ ಹಾರಾಡುವ ಹಂಸಪಕ್ಷಿಯಂತೆ ಒಪ್ಪುತ್ತಿತ್ತು [ಕಾಳಿಂದೀನದಿಯ ನೀರು 
ಕಪ್ಪು , ಗಂಗಾನದಿಯ ನೀರು ಶುಭ್ರ ; ಶೋಣಾನದಿಯ ನೀರು ಕೆಂಪು ಎಂದು ಕವಿ 
ಸಮಯ . ಅದನ್ನು ಬಳಸಿ ಕಣ್ಣ ಕಾಡಿಗೆಯ ಕಪ್ಪು , ಮುಗುಳುನಗೆಯ ಬಿಳುಪು, 
ತುಟಿಯ ಕೆಂಪು ಕಾಂತಿಗಳುಕೂಡಿಕೊಂಡವೆಂದು ಭಾವ] ವ!! ಮತ್ತು ಅಲ್ಲಿ ೧೩ . ಮನೆಯ 
ಮಹಡಿಗಳನ್ನೇರಿ ನೋಡುತ್ತಿರುವ ಸ್ತ್ರೀಯರುಗಳ ಸಮೂಹದ ಕಣ್ಣುಗಳ ಕಾಂತಿಯ 
ಸಮೂಹವೇ ಪುಷ್ಪಾಂಜಲಿಗಳಾಗುತ್ತಿರಲು, ಮಂಗಳಕರಗಳಾದ ದೊಡ್ಡ ದೊಡ್ಡ 
ಮನೆಗಳಿಂದ ಬಂದ ಆ ನಗರದ ಮನೋಹರಿಯರಾದ ಸ್ತ್ರೀಯರ ಗುಂಪು ಎತ್ತುತ್ತಿರುವ 
ದೀಪಾರತಿಯು ( ಆ ಬಸವೇಶ್ವರನ ಪಾದಗಳಲ್ಲಿರುವ ಪ್ರಕಾಶಮಾನವಾದ ಉಗುರು 
ಗಳೆಂಬ ಕನ್ನಡಿಗಳ ಸಮೂಹದಲ್ಲಿ ಪ್ರತಿಫಲನಗೊಂಡು ( ಅವನ ಪಾದದ) ಪೂಜೆಗೆ 
ಏರಿಸಿದ ಸಂಪಿಗೆಯ ಹೂವಿಗೆ ಸದೃಶವಾಗಿರುವುದೋ ಎನ್ನುವಂತೆ ಶೋಭಿಸುತ್ತಿತ್ತು . 
೧೪ . ( ಆ ಬಸವೇಶ್ವರನ) ಕಿರೀಟದ ಸಮೀಪದಲ್ಲಿ ಹೊಳೆಯುತ್ತಿರುವ ಮುತ್ತಿನಛತ್ರಿಯು 
(ಕೈಲಾಸದಲ್ಲಿ) ಪರಮೇಶ್ವರನು ಅರ್ಧಚಂದ್ರನನ್ನು ಧರಿಸಿರಲಾಗಿ, ಇಲ್ಲಿ ಬಸವೇಶ್ವರನು. 
ಪೂರ್ಣಚಂದ್ರನನ್ನು ಧರಿಸಿರುವನು ಎನ್ನುವ ರೀತಿಯನ್ನು ಪ್ರಕಟಿಸುವುದಕ್ಕೋಸುಗ 
ಪ್ರೀತಿಯಿಂದ ಬಂದನು ( ಎಂಬಂತೆ ಕಾಣುತ್ತಿತ್ತು ) . ೧೫ . ವಿಶೇಷವಾದ ಆಭರಣಗಳ 
ಕಾಂತಿಯಿಂದ ಕೂಡಿದ ಶರೀರವುಳ್ಳ ಶಿವಭಕ್ತರುಗಳ ಸಮೂಹವು ರತ್ನದಕಲಶ 
ಕನ್ನಡಿಗಳನ್ನು ಹಿಡಿದು , ಆನೆಯ ನಡಿಗೆಯನ್ನು ತಿರಸ್ಕರಿಸುವಂತಹ ವಂದನಡಿಗೆಯಿಂದ 
ಬರುತ್ತಿದ್ದರು. ( ಅವರು ತಮ್ಮ ) ಚಂಚಲವಾದ ಕಡೆಗಣ್ಣುಗಳ ಶುಭ್ರವಾದ ಕಾಂತಿಯಿಂದ 


11 


೧೬೨ 


ಬಸವರಾಜ ವಿಜಯಂ 


ವ॥ ಅಂತೇyಂದ ಕಾಂತಾಜನಕ್ಕೆ ಕಟಾಕ್ಷದಿಂ ಕಾರುಣ್ಯವಂ ನೀಡುತ್ತ ಬಂದು , ಸಚಿವಂ 
ಕೈಗುಡೆ ತನ್ಮಂದಿರದ್ಘಾರದೇಶದೊಳ್ವನಿತೆವೆರಸು ಗಜೇಂದ್ರ ಸ್ಕಂಧದಿನಿಳೆಗವತರಿಸಿತದ ಹಮಂ ಪೊಕ್ಕು 
ಶಿವಗಣಪದಾಂಬುವಿಂ ಮಂಗಳಮಜ್ಜನಂಗೈದು ಶಿವಪ್ರಸಾದಿತ ದಿವ್ಯಪ್ರಸಾಧನವಂ ತಳೆದು ಬಸವಂ 
ರಂಜಿಸಿರ್ಪನ್ನೆಗಮಾ ಬಲದೇವನ ಬೆಸದಿಂ ಸಖೀಜನಮೇಜೃಂದು ಸಡಗರಂ ಬೆರಸು ಸುರಲತೆಗೆ ಸುರ 
ನಾರಿಯರ್ ಸುರಭಿಪಯಮಂ ಸುರಿವಂತೆ ಸುರಭಿಸಲಿಲದಿಂ ಜಳಕಂಭೋಗಿಸಿ, ದಿನಲಕ್ಷ್ಮಿಗೆ ರವಿಕಿರಣ 
ಮನುಡಿಸುವಂತೆ ಕನಕಾಂಬರಮಂ ನಿಜವಿಡಿದುಡಿಸಿಯುಂ, ಕಾರ ಮುಂಬನಿಯಂ ತಳ, ಮಯೂರನ 
ಸಿರಿಯನೊಳಗುಗೊಳಿಸಿ ತೋರಮುಡಿಯೊಳೆಲ್ಲಿಗೆಯಂ ತುಜಾಂಬಿಯುಂ, ಕುಚಕೊಕಯುಗಕೆ, 
ಮುಖಚಂದ್ರನತ್ತಣಿಂ ಭೀತಿಬೇಡೆಂದೆಳವಿಸಿಲ ಗವಸಣಿಗೆದೊಡಿಪಂತೆ ಮಿಸುನಿರವಕೆಯ ತುಡಿಸಿಯು 
ಕುರುಳುಂಬಿಗಳೆ ನಳಿನಪರಾಗದ ಮೇಪನಿಕ್ಕುವಂತೆ ಬೈತಲೆಯೊಳ ಸಿಂದೂರಮನಮರ್ಚಿಯುಂ, ವದ 
ನಾಂಬುಜಂ ಸೆಜಗೈದ ಬಾಲೇಂದುವೆನಿಸಿ'ನೊಸಲೊಳ್ಳಸಿತಲಸಿತ ತಿಲಕಮಂ ತಿರ್ದಿಯು , ಕಪೋಲ 
ಶಶಿಯನೋಲಗಿಪ ತಾರಾಕದಂಬಮನಿಸಿ ಪೊಸಮುತ್ತಿನೋಲೆಯಂ ಪಾಲೆಯೊಳಳವಡಿಸಿಯುಂ, 


ಅಧಿಕವಾದ ಚಂದ್ರನ ಬೆಳದಿಂಗಳನ್ನೇ ಹಗಲಿನಲ್ಲಿರುವಂತೆ ಮಾಡಿದ್ದರು. ಗುಂಡಾಗಿಯೂ 
ದಪ್ಪನಾಗಿಯೂ ಇರುವ ಕುಂಭ ಸದೃಶಗಳಾದ ಮೊಲೆಗಳ ಭಾರದಿಂದ ನಡುವು ಬಳುಕು 
ತಿರಲು ಆ ಸ್ತ್ರೀಸಮೂಹವು ಬಸವೇಶ್ವರನನ್ನು ಎದುರುಗೊಳ್ಳಲು ಬಂದಿತು . ವ|| ಬಸ 
ವಣ್ಣನು ಹೀಗೆ ತನ್ನನ್ನು ಎದುರುಗೊಳ್ಳುವುದಕ್ಕೋಸುಗ ಬಂದ ಸ್ತ್ರೀಸಮೂಹಕ್ಕೆ ( ತನ್ನ ) 
ಕಡೆಗಣ್ಣುಗಳ ನೋಟದಿಂದಲೇ ಕಾರುಣ್ಯವನ್ನು ಉಂಟುಮಾಡುತ್ತ ಬಂದನು . ಬಲದೇವ 
ಮಂತ್ರಿಯು ತನ್ನ ಅರಮನೆಯ ಮುಂಭಾಗದಲ್ಲಿ( ಆ ಬಸವೇಶ್ವರನಿಗೆ ಹಸ್ತಲಾಘವವನ್ನು 
ಕೊಟ್ಟನು. ( ಆಗ ಬಸವೇಶನು ) ಆನೆಯ ಹೆಗಲ ಮೇಲಿಂದ ಭೂಮಿಗೆ ಇಳಿದು ಮಂತ್ರಿಯ 
ಮನೆಯನ್ನು ಪತ್ನಿಸಮೇತನಾಗಿ ಪ್ರವೇಶಿಸಿದನು . ಶಿವಗಣಂಗಳ ಪಾದೋದಕದಿಂದ 
ಮಂಗಳಸ್ನಾನ ಮಾಡಿದನು . ಈಶ್ವರನಿಂದ ಅನುಗ್ರಹಿಸಲ್ಪಟ್ಟ ದಿವ್ಯಪ್ರಸಾದವನ್ನು 
ಸ್ವೀಕರಿಸಿ, ಶೋಭಿಸುತ್ತಿರುವಷ್ಟರಲ್ಲಿ ಆ ಬಲದೇವ ಮಂತ್ರಿಯ ಅಪ್ಪಣೆಯಂತೆ 
ಸಖೀಜನಗಳು ಬಂದು, ಸಡಗರದಿಂದಕೂಡಿದವರಾಗಿ, (ಕುಮಾರಿಯಾದ ಗಂಗಾದೇವಿಗೆ) 
ಕಲ್ಪವೃಕ್ಷಕ್ಕೆ ದೇವತಾ ಸ್ತ್ರೀಯರುಗಳು ಕಾಮಧೇನುವಿನ ಹಾಲನ್ನು ಸುರಿಯುವಂತೆ , 
ಸುಗಂಧ ಸಮ್ಮಿಶ್ರವಾದ ನೀರಿನಿಂದ ಸ್ನಾನಮಾಡಿಸಿದರು . ದಿವಸವೆಂಬ ಲಕ್ಷ್ಮಿಗೆ ಸೂರನ 
ಬಿಸಿಲನ್ನೇ ಬಟ್ಟೆಯನ್ನಾಗಿಮಾಡಿ ಉಡಿಸಿದಹಾಗೆ, ಹೊಂಬಣ್ಣದ ಸೀರೆಯನ್ನು ನಿರಿಗೆ 
ಹಿಡಿದು ಉಡಿಸಿದರು . ಮುಂಗಾರಿನಲ್ಲಿ ಮೊದಲು ಸುರಿಯುವ ನೀರಿನಹನಿಯಿಂದ 
ಸಂಭ್ರಮಗೊಂಡ (ತ ), ನವಿಲಿನ ಸೌಂದಯ್ಯದ ಸಂಪತ್ತನ್ನುಂಟುಮಾಡುವ ದಪ್ಪನಾದ 
ಜಡೆಯಲ್ಲಿ ಮಲ್ಲಿಗೆಯ ಹೂವನ್ನು ತುಂಬಿದರು . ಚಕ್ರವಾಕಪಕ್ಷಿಗಳಂತಿರುವ ದಪ್ಪನಾದ 


1 ವೆಂದೆನಿಸಿ ( ಮು , ಜ) 


2 ಅ ( ಚ) 


ಪಂಚಮಾಶ್ವಾಸಂ 


೧೬೩ 


ಕಟಾಕ್ಷರುಚಿಲತೆ ಮುಗುಳಂಬಡೆದುದೆಂಬಿನಂ ತೋರಮುತ್ತಿನ ಬಾವುಲಿಯು ಕೊನೆಕೊಡಂಕೆಯೊ 
ಳೊಡರ್ಚಿಯುಮಧರಪಲ್ಲವರುಚಿ ಸಂಧ್ಯಾರಾಗದೊಳುದಯಿಸಿದ ಶುಕ್ರನೆನಿಸಿ ನವೀನಮೌಕ್ತಿಕನಾಸಾ 
ಭರಣವನಲಂಕರಿಸಿಯುಂ, ತುಜುಗೆವೆಗರ್ಪು ಕವಲು ಕುಡಿಗೊಂಡುದೆನಿಸಿ ನಿಡುಗಣ್ಯಂಜನಮನೆಚ್ಚಿ 
ಸೋಗೆಯು ರೇಖೆಗೊಳಿಸಿಯು , 'ಮಗಂದುವಿಂದಧಃಕೃತನಾದ ಚಂದ್ರನೆನಿಸಿ ನುಣೇರಿ ರನ್ನ 
ದಾಳಿಯನಾಳಿಸಿಯುಂ , ಪೂರ್ಣಕುಂಭಮು ವಿಚಕಿಲಮುಕುಲಮಾಲೆಯಿನರ್ಚಿಪಂತೆ ಕುಚಕುಂಭ 
ದೊಳ್ಳುಕ್ತಾಹಾರಮಂ ನೆಲೆಗೊಳಿಸಿ ಯಮರಲ್ಲ ಕೆಂದಾವರೆಯಂ ನೊರೆವಾಲೆ ಬಳಸಿದುದೆನಿಸಿ 
ಕರಮೂಲದೊಳುತಿನ ಕಲಕಣಮಂ ಕೈಗೊಳಿಸಿಯುಂ , ಮರಲಂಬುತಳಿರುಬುಗಳೆ ರನ್ನ ದಣಸಂ 
ಬಂಧಿವಂತಂಗುಲಿಗಳೊಳ್ ರನ್ನದುಂಗುರಂಗಳಂ ಸಂಗಳಿಸಿಯುಂ, ರೋಹಣಾಚಳಂ ಮಣಿಮಾಲೆಯಂ 
ತಾಳು ದೆನಿಸಿ ಗುರು ನಿತಂಬಬಿಂಬಾಗ್ರದೊಳ್ ರತ್ನರಸನಾಸೂತ್ರಮಂ ಬಿಗಿದು ಬಂಧಿಸಿಯುಂ 


ಮೊಲೆಗಳಿಗೆ ಮುಖವೆಂಬ ಚಂದ್ರನಿಂದ ಭಯವಾಗಬಾರದೆಂದು, ಎಳೆಬಿಸಿಲಿನ ಮೇಲು 
ಮುಸುಗನ್ನು ಹೊದಿಸಿದಹಾಗೆ, ಸುವರ್ಣದ ಕುಪ್ಪುಸವನ್ನು ತೊಡಿಸಿದರು . 
ಮುಂಗುರುಳುಗಳೆಂಬ ದುಂಬಿಗಳಿಗೆ ಕಮಲದ ಧೂಳಿಯ ( ರಜದ) ಮೇವನ್ನು 
ಹಾಕುವಂತೆ ಬೈತಲೆಯಲ್ಲಿ ಚಂದ್ರದ ಹುಡಿಯನ್ನು ( ಸಿಂಧೂರವನ್ನು ) ಹಚ್ಚಿದರು. 
ಮುಖವೆಂಬ ಕಮಲವು ಸೆರೆಹಿಡಿದಂತಿರುವ ಎಳೆಯ ಚಂದ್ರನೋ ಎನ್ನುವಂತಿರುವ 
ಹಣೆಯಲ್ಲಿ ಭಸ್ಮರೇಖೆಗಳನ್ನು ತಿದ್ದಿ ಹಚ್ಚಿದರು. ಕೆನ್ನೆಗಳೆಂಬ ಚಂದ್ರನನ್ನು ಸೇವೆ 
ಮಾಡುವ ನಕ್ಷತ್ರಗಳ ಸಮೂಹವೋ ಎನ್ನುವಂತೆ ಕಾಣುವ ಮುತ್ತಿನ ಓಲೆಗಳನ್ನು 
ಕಿವಿಗಳ ಹೆಜ್ಜೆಗಳಲ್ಲಿ ಅಳವಡಿಸಿದರು. ಕಡೆಗಣ್ಣುಗಳ ಕಾಂತಿಯೆಂಬ ಬಳ್ಳಿಯು ಮೊಗ್ಗು 
ಬಿಟ್ಟಿರುವುದೋ ಎನ್ನುವಹಾಗೆ ಕಾಣುವ ದೊಡ್ಡ ದೊಡ್ಡ ಮುತ್ತಿನ ಬಾವುಲಿಗಳನ್ನು 
ಕಿವಿಗಳಕೊನೆಯಲ್ಲಿ ತೊಡಿಸಿದರು. ಚಿಗುರುಗಳಿಗೆ ಸಮಾನವಾದ ತುಟಿಗಳ ಕಾಂತಿಯೆಂಬ 
ಸಂಜೆಗೆಂಪಿನಲ್ಲಿ ಹುಟ್ಟಿದ ಶುಕ್ರಗ್ರಹನೋ ಎಂಬ ಹಾಗೆ ಕಾಣುವ ನೂತನವಾದ 
ಮುತ್ತಿನ ಮೂಗುತಿಯನ್ನು (ಮೂಗಿನಲ್ಲಿ) ಅಲಂಕರಿಸಿದರು . ದಟ್ಟವಾದ ಕೂದಲಿನಿಂದ 
ಕೂಡಿದ ಕಣ್ಣುರೆಪ್ಪೆಗಳ ಕಾಂತಿಯು ಕವಲೊಡೆದು ಕುಡಿಚಾಚಿ ಬೆಳೆದುದೊ ಎಂಬಂತೆ 
ಕಾಣುವ ( ಆ) ದೀರ್ಘವಾದ ನೇತ್ರಗಳಿಗೆ ಕಾಡಿಗೆಯನ್ನು ಹಚ್ಚಿ ಸೊಗೆಯನ್ನು 
ಗೆರೆಗೊಳಿಸಿದರು (ರೇಖೆಗೊಳಿಸಿದರು . ಮುಖವೆಂಬ ಚಂದ್ರನಿಂದ ತಿರಸ್ಕರಿಸಲ್ಪಟ್ಟ 
ಚಂದ್ರನೋ ಎನ್ನುವಂತೆ ಕಾಣುವ ರತ್ನದ ತಾಳಿಯನ್ನು ನುಣುಪಾದ ಕೊರಳಿಗೆ 
ಅಳವಡಿಸಿದರು . ತುಂಬಿದ ಕೊಡವನ್ನು ಮಲ್ಲಿಗೆ ಮೊಗ್ಗಿನ ಸರದಿಂದ ಪೂಜಿಸುವಹಾಗೆ 
ದಪ್ಪನಾದ ಮೊಲೆಗಳ ಮೇಲೆ ಮುತ್ತಿನಹಾರವನ್ನು ನೆಲೆಗೊಳಿಸಿದರು. ಅರಳಿದ ಕೆಂಪು 
ಕಮಲವನ್ನು ನೆರೆಗಳ ಸಾಲು ಸುತ್ತಿಕೊಂಡಿತೋ ಎನ್ನುವಂತೆ ಮುಂಗೈಯಲ್ಲಿ ಮುತ್ತಿನ 


1x( ಚ) 2 ಯಮ್ಮ ರಲ್ಲ ( ಮ ) 3 ಯು ( ಚ, ತ, ಜ, ಮು ) 


೧೬೪ 


ಬಸವರಾಜ ವಿಜಯಂ 


ನುಣೋಡೆಗಳೆಂಬ ಪೊಂಬಾಳೆಗಂಬಕ್ಕೆ ಕು೦ಕುಮರಜದಾಲವಾಲಮಂ ಸವೆವಂತೆ ಕನತ್ಕನಕಮಯ 
ಮಂಜೀರಮಂ ಪದಾಗ್ರದೊಳ್ ಸಿಂಗರಿಸಿಯುವಿಂತು ಸಿಂಗರದ ಸೀಮೆಯೆನಿಪ ಗಂಗಾಂಬಿಕೆಗೆ 
ಪಸದನಂಗೊಳಿಸಲೊಡನೆ - 


ಮಣಿಗಳಿನೆಯೇ ಕಾತ ಸುರವಲ್ಲರಿಯಂತಿರೆ ದಿವ್ಯರತ್ನಭೂ 
ಷಣದಿನುರ್ದಕಾಂತಿದಳೆದಬ್ಬಿನಿಯಂತೆ ಸುವರ್ಣಚೀಲದಿಂ 
ಕ್ಷಣರುಚಿಯಾಂತ ಕಾರಸಿರಿಯಂತೆ ಕಾಣಿಕಾಂಚಿಯಿಂದ ಪಾ 
ರ್ವಣಶಶಿವಕ್ಕೆ ಕಾವನಧಿದೇವತೆಯಂತಿರೆ ಕಣ್ ತೋಜಿದಳು 


ಪೊಳೆವಂಗಕ್ಕಳವಟ್ಟ ರೂಪುಪೊಸರೂಪಮಂ ಬಣ್ಣವಿಟೊಂದಿದು 
ಜ್ವಳ ತಾರುಣ್ಯವಲಂಪುವೆ ನವತಾರುಣ್ಯಕ್ಕೆ ಮುಯಾಂತ ಮಂ 
ಜುಳಭಾವಂ ನವ ಭಾವಮಂ ಬಳೆಯಿಪುದತ್‌ಢಿಯಾ ಪ್ರೌಢಿಯಂ 
ಕಳೆಗೊಂಡಿರ್ಪ ಶಿವೈಕಭಕ್ತಿ ಸುಗುಣಂ ಪೆಂಪಾಂತವಾ ಕಾಂತೆಯಾಗ 


೧೭ 


ಕಡಗವನ್ನು ಅಲಂಕರಿಸಿದರು. ಮನ್ಮಥನ ಚಿಗುರಿನ ಬಾಣಗಳಿಗೆ ರತ್ನದ ಅಣಸನ್ನು 
ಸಂಬಂಧಗೊಳಿಸಿದ ಹಾಗೆ ಬೆರಳುಗಳಿಗೆ ರತ್ನದ ಉಂಗುರಗಳನ್ನು ಅಳವಡಿಸಿದರು . 
ರೋಹಣಾಚಲವೆಂಬ ಹೆಸರಿನ ಪರ್ವತವು ರತ್ನದ ಹಾರವನ್ನು ಧರಿಸಿರುವುದೋ 
ಎನ್ನುವ ಹಾಗೆ ದಪ್ಪನಾದ ಕಟ್ಟಿಪಶ್ವಾದ್ಯಾಗದ ಮೇಲೆ ರತ್ನ ಖಚಿತವಾದ ಕಟಿ 
ಸೂತ್ರವೆಂಬ ಹೆಸರಿನ ಆಭರಣವನ್ನು ಬಿಗಿದು ಕಟ್ಟಿದರು . ನುಣುಪಾದ ತೊಡೆಗಳೆಂಬ 
ಪೊಂಬಾಳೆಯ ಕಂಬಗಳಿಗೆ ಕುಂಕುಮ ಕೇಸರಿಯ ಧೂಳಿಯ ಪಾತಿಯನ್ನು 
ಮಾಡಿರುವರೋ ಎಂಬ ಹಾಗೆ ಕಾಣುವ ಹೊಳೆಯುತ್ತಿರುವ ಚಿನ್ನದ ಕಾಲು ಕಡಗವನ್ನು 
ಪಾದಾಗ್ರದಲ್ಲಿ ತೊಡಿಸಿದರು. ಈ ರೀತಿ ಶೃಂಗಾರಕ್ಕೆ ಎಲ್ಲೆ ಕಟ್ಟು ಎನಿಸುವಂತೆ 
ಗಂಗಾಂಬಿಕೆಗೆ ಅಲಂಕಾರಗೊಳಿಸಲಾಗಿ - ೧೬ . ರತ್ನಗಳ ಕಾಲ ಬಿಟ್ಟ ಕಲ್ಪವೃಕ್ಷದ 
ಹಾಗೆ , ಶ್ರೇಷ್ಟವಾದ ರತ್ನಾಭರಣಗಳಿಂದಲೂ , ಸತ್ಯ ಕಾಂತಿಯನ್ನು ಧರಿಸಿರುವ 
ಕಮಲಿನಿಯ ಹಾಗೆ ಸುವರ್ಣವರ್ಣದ ಸೀರೆಯನ್ನುಟ್ಟುದರಿಂದಲೂ , ಮಿಂಚನ್ನು 
ಧರಿಸಿರುವ ಮಳೆಗಾಲದ ಲಕ್ಷ್ಮಿಯ ಹಾಗೆ ಹೊಳೆಯುವ ರತ್ನ ಖಚಿತವಾದ ನಡುವಿನ 
ಪಟ್ಟಿಯಿಂದಲೂ ಶೋಭಿಸುವ ಪೂರ್ಣಿಮೆಯ ಚಂದ್ರ, ಸದೃಶ ಮುಖವುಳ್ಳ ಆ 
ಗಂಗಾಂಬಿಕೆಯು ಕಾಮನ ಅಧಿ ದೇವತೆಯಂತೆ ಕಣ್ಣಿಗೆ ಕಾಣುತ್ತಿದ್ದಳು. ೧೭. ಆ 
ಗಂಗಾಂಬಿಕೆಯಲ್ಲಿ ಹೊಳೆಯುವ ದೇಹಕ್ಕೆ ಸಮಾನವಾದ ರೂಪು; ಈ ಹೊಸರೂಪಕ್ಕೆ 
ಬಣ್ಣವಿಟ್ಟುದೆಂಬಂತೆ ಕೂಡಿಕೊಂಡಿರುವ ಉಜ್ವಲವಾದ (ನೂತನ) ತಾರುಣ್ಯ ; 
ಸೊಗಸಾದ ಆ ನವತಾರುಣ್ಯಕ್ಕೆ ಮರಾದೆಯನ್ನುಂಟು ಮಾಡುವಂತೆ ಇರುವ ಸದ್ಯಾವ; 
( ಇಂಥ) ನೂತನವಾದ ಸದ್ಭಾವವನ್ನು ಅಭಿವೃದ್ಧಿಗೊಳಿಸುವ ಶ್ರೇಷ್ಟವಾದ ಪ್ರೌಢಿಮೆ ; 
ಆ ಪ್ರೌಢಿಮೆಯನ್ನು ಜೊತೆಗೊಳಿಸಿಕೊಂಡಿರುವ ಶಿವನಲ್ಲಿ ಐಕ್ಯಗೊಳಿಸುವ ಭಕ್ತಿಭಾವ 


ಪಂಚಮಾಶ್ವಾಸಂ 


- 


೧೮ 


ಪರಸೆ ಗಣಂಗಳಾದರಿಸೆ ಭಕ್ತಜನಂ ಪದಪಿಂದೆ ಬಂದು 

ನಿಂತ 
ದಿರೆ ವೃಷಭೇಂದ್ರನಾ ಪಸೆಯ ಮಂಟಪದೊಳ್ ಬಲದೇವಮಂತ್ರಿ ಭಾ 
ಸುರತರ ವೈಭವಂ ಮಿಗೆ ತನಜೆಯನಂದೊಡಗೊಂಡು ಬಂದು ಭ 

ಕರ ಮತವೆಂತುಟಂತಿರೆ ವಿವಾಹವನಚ್ಚರಿಯಾಗೆ ಮಾಡಿದಂ 
ಇವು ಘನವಾಗಿ ಕೂಡಿಕೊಂಡಿದ್ದು ವು. ೧೮ . ಬಸವೇಶ್ವರನನ್ನು ಶಿವಗಣಗಳು 
ಹರಸುತ್ತಿದ್ದರು, ಶಿವಭಕ್ತ ಜನರುಗಳು ಆದರಿಸುತ್ತಿದ್ದರು. ( ಹೀಗಿರುವಾಗ ಅವನು 
ಬಂದು ಮದುವೆಯ ಮಂಟಪದಲ್ಲಿ ನಿಂತಿರಲಾಗಿ ಬಲದೇವ ಮಂತ್ರಿಯು ಪ್ರಕಾಶ 
ಮಾನವಾದ ವೈಭವ ( ಸನ್ನಿವೇಶವು ಅಧಿಕಗೊಂಡಿರಲು ತನ್ನ ಮಗಳನ್ನು ಸಂಗಡ 
ಕರೆದುಕೊಂಡು ಬಂದು , ಭಕ್ತರ ಅಭಿಪ್ರಾಯವು ಹೇಗೆ ಉಂಟೋ ಹಾಗೆ ವಿವಾಹವನ್ನು 
ಆಶ್ಚರಕರವಾಗುವ ರೀತಿಯಲ್ಲಿ ಮಾಡಿದನು.ಈ 


* ಸಂಸ್ಕೃತದಲ್ಲಿ ಕಂಚಿ ಶಂಕರಾರಾಧ್ಯರೆಂಬುವರು ಬರೆದ ಸಂಸ್ಕತ ಬಸವಪುರಾಣದ ಬಗೆಗೆ 
ಷಡಕ್ಷರ ಕವಿ ಹೇಳಿದ್ದಾನೆ. ( ವೈ . ವಿ. ೧ - ೨೮) ಅಲ್ಲಿ ಬರುವ ವಿವಾಹ ವಿಧಿಯ ವರ್ಣನೆ 
ಮನೋಹರವಾಗಿದೆ. ಪ್ರಕೃತ ಸಂದರ್ಭದಲ್ಲಿ ಆ ವರ್ಣನೆಯನ್ನು ವಿದ್ವಾಂಸರ ಗಮನಕ್ಕೆ ಈ ಕೆಳಗಿನಂತೆ 
ತರಲಾಗಿದೆ . ಷಡಕ್ಷರದೇವ ತನ್ನ ಈ ಪುರಾಣದಲ್ಲಿ ಅವನ್ನೆಲ್ಲ ಕೈಬಿಟ್ಟು ಕಥೆ ಸಾಗಿಸಿಕೊಂಡು 
ಹೋಗಿದ್ದಾನೆ. 

ನಿವರ್ತಿತೇಷು ಪೂರ್ವದುರ್ವಾಗ್ದಾನಾದಿಷು ಕರ್ಮಸು | 
ಬಸವಂ ಗೃಹವಾಯಾತಂ ವರಂಕನ್ಯಾರ್ಥಿನಂ ಮುದಾ || ೧ || 
ಮಧುಪರ್ಕೇಣಾರ್ಹಯಿತ್ವಾ ಬಲದೇವೋದ್ವಿ ಜಾಗ್ರಣಜಿ - 
ವೀರ ಮಾಹೇಶ್ವರಾಂಸ್ಕತ್ರ ಪೂಜೆಯಿತ್ಸಾ ವಿಶೇಷತಕಿ || ೨ | | 
ಸರ್ವಾಲಂಕಾರ ಸಂಯುಕ್ತಾಂ ನವ್ಯವಸೊಪವೇಷ್ಟಿ ತಾಂ ! . 
ಮಹೋಜ್ವಲಾಂಗೀಂ ಸೌಭಾಗ್ಯ ದೇವತಾವಿವಶೋಭಿಲಾಂ # ೩ !! 
ಸುಶೀಲಾಂ ಭಾಗ್ಯಸಂಪನ್ನಾಂ ಗಂಗಾಂಬಾಂ ವರವರ್ಣಿನೀಂ | 
ತಸ್ಮಿ ಮಹಾತ್ಮನೇ ಪ್ರಾದಾದ್ಧಾಶಾ ಸಂಕಲ್ಪ ಪೂರ್ವಕಂ || ೪ || 
ಶುಭಮಹೂರ್ತ ಸಂಪ್ರಾಪ್ತ ಬೃಂಭಿತೇವಾದ್ಯ ಘೋಷಣೇ | 
ಮಂತ್ರಾರವೇಚ ಸಂಕೀರ್ಣೆ ಭಿಜನೇ ಸ್ವಸ್ತಿವಾದಿನಿ || ೨ || 
ಅರ್ಚಯಿತಾಥಮಾಂಗಲ೦ ಬಸವೇಶೋ ಮಹಾಮತಿಃ 
ಗಂಗಾಂಬಾಯಾಃ ಕಂಠದೇಶೇ ಬಬಂಧಾ ತಿಮನೋಹರೇ ! ೬ || 
ಆಚಾರೈಸೃಹ ಖಗ್ನಿರ್ದಂ ಪುತ್ರ ಮಾಂಗಕೇ ! 
ಪ್ರೋಕ್ಷಿತೇಪಂಚಕಲಶತೀರ್ಥನ ಚಮಹಿಮಸಾ || ೭ || 
ಉಮಾಮಹೇಶ್‌ ಸಂಪೂಜ್ಯ ಪಾಣಿಗ್ರಹಣ ಮಾಡರನ್ | 
ಶೇಷಾಣಿ ಸಪ್ತಪದ್ಯಾಧಿ ಶರ್ಮಾಣ್ಯಪಿಯಥಾ ವಿಧಿ | ೮ !! 
ವಿಧಾಯ ಸಾಂಗಮಾರಾಣಾ ಮಾಶಿಷ ಶಿರಸಾವಹನ್ | 
ಪ್ರದದೌ ಶಿವಭಕ್ಕೇಭ್ಯಃಸ್ವರ್ಣ ರತ್ನಾಂಬರಾದಿಕಂ || ೯ || 

( - ಶಂಕರ ಕವಿಯ ಬಸವ ಪುರಾಣ) 


೧೬೬ 


ಬಸವರಾಜ ವಿಜಯಂ 


ವ|| ಅಂತು ಪರಮ ಸಂಭ್ರಮದಿಂ ವಿವಾಹಗೈದು ಕುಡಿತವೊಂಗಳಿಂ ಮಣಿಭರಣ ಕನಕ ವಸನ 
ಗಂಧ ಮಾಲ್ಯಾದಿಗಳಿಂ ಗಣಾರಾಧನೆಗೈದು ಬಲನಾಯಕಂ ನಿಜರಮಣಿವೆರಸು ಪರಮೋತ್ಸಾಹದಿ 
ನಿರ್ಪನ್ನೆ ಗಮಾ ಬಸವರಾಜಂ ಶಿವಗಣಪದಾಬ್ಬಂ ಶಿರ:ಶೇಖರ ಮಾಗೆಯುರಿ, ದೃಢವ್ರತಂ 
ಕಂಕಣದಾರಮೆನಿಸೆಯುಂ, ಸಹಜ ಸದ್ಗುಣವೆಂಬ ಮಣಿ ಭೂಷಣಂ ತೊಳತೊಳಗೆಯುಂ, ಶಿವನಿಷ್ಠೆ 
ಯೆಂಬ ಕಠಾರಿ ಸುಕರಸ್ಥಿತಿವಡೆದು ವಿಜೃಂಭಿಸೆಯುರಿ , ಸಂಸ್ಕೃತಿವಿಕಾರಕಾಂಡಪಟಮೊಸರಿಸೆಯುಂ , 
ಶರಣಕೃಪಾರಸಧಾರಾಪೂರ್ವಕಂ ದ್ವಿತೀಯವಿವಾಹವೆನೆ ಭಕ್ತಿವನಿತೆಯಂ ಕಟ್ಟಳ್ಳಜಂ ಕೈಕೊಂಡು 
ಮಗುಳು ರಮಣಿವೆರಸು ಹಗರಣಪ್ರಕರಮೊಡವರೆ ಪರಮ ವೈಭವದಿಂ ಕಪ್ಪಡಿಗೇಳ್ಳಂದು ಕರುಣಾ 
ಸಿಂಧುವಪ್ಪ ನಿಜಗುರುವಂ ಕಂಡು ಪೊಡಮಟ್ಟು ತಪ್ಪಾದ ಸಪರ್ಯಗೈವುತ್ರಂ ಸುಖದೊಳಿರುತ್ತ 
ಮಿರ್ದನಿತ್ತಲ್ ಕೆಲವಾನುಂ ವತೃರಂಗಳ ಸುತ್ತಮಿರೆ 

ಬಸವಂಗೆ ಮಗಳನರ್ಪಿಸಿ 
ದೊಸಗೆಯನೀಶಂಗೆ ಬಿನ್ನವಿಸಲೆಯೀ ದವೋ 
ಲಸಮ ಬಲದೇವನೆಯ್ದಿದ 

ನಸದೃಶ ಕೈಲಾಸವಾಸಮಂ ಬಳಿಕಾಗಳ 
ವ|| ಈ ರೀತಿಯಲ್ಲಿ ಅತ್ಯಂತ ಸಂಭ್ರಮದಿಂದ ವಿವಾಹವನ್ನು ಮಾಡಿ, ಬೊಗಸೆ 
ಬೊಗಸೆಯಿಂದ ರತ್ನಾಭರಣಗಳು, ಬಂಗಾರ , ವಸ್ತ್ರ , ಗಂಧಮಾಲ್ಯಾದಿಗಳಿಂದ 
ಶಿವಗಣಂಗಳನ್ನು ತೃಪ್ತಿಪಡಿಸಿ ಆರಾಧನೆ ಮಾಡಿ ಬಲದೇವ ಮಂತ್ರಿಯು ತನ್ನ ಧರ್ಮ 
ಪತ್ನಿಯೊಡನೆ ಅತ್ಯಂತ ಸಂತೋಷದಿಂದ ಇರುವಷ್ಟರಲ್ಲಿ ಆ ಬಸವರಾಜನು ಶಿವಗಣಗಳ 
ಪಾದಾಬ್ಬವನ್ನು ತನ್ನ ಶಿರೋಭೂಷಣನನ್ನಾಗಿ ಮಾಡಿದವನಾದನು. ಸ್ಥಿರವಾದ 
ಶಿವಪೂಜಾವ್ರತವು ಕಂಕಣಧಾರವೆನಿಸಿತು . ( ಅವನ) ಸ್ವಭಾವ ಸಿದ್ದವಾದ ಸದ್ಗುಣಗಳೆಂಬ 
ರತ್ನ ಭೂಷಣಗಳು ಪ್ರಕಾಶಿಸುತ್ತಿದ್ದವು. ಶಿವನಲ್ಲಿಟ್ಟ ನಿಷ್ಠೆಯೆಂಬ ಕಠಾರಿಯು 
ಹಸ್ತದಲ್ಲಿ ಹಿಡಿಯಲ್ಪಟ್ಟು ಶೋಭಿಸಿತು. ಸಂಸಾರ ಸಂಬಂಧದ ವಿಕಾರವೆಂಬ ತೆರೆಯ 
ಬಟ್ಟೆಯು ಓರೆಯಾಯಿತು. ಶಿವಶರಣರುಗಳ ದಯಾರಸವೆಂಬ ನೀರಿನ ಧಾರೆಯಿಂದ 
ಸಹಿತವಾಗಿ ಎರಡನೆಯ ಮದುವೆಯೋ ಎಂಬಂತೆ ಶಿವಭಕ್ತಿಯೆಂಬ ಸ್ತ್ರೀಯನ್ನು 
ಅತ್ಯಂತ ಪ್ರೀತಿಯಿಂದ ಪರಿಗ್ರಹಿಸಿದನು. ಪುನಃ ಪತ್ನಿಯಾದ ಗಂಗಾಂಬಿಕೆಯೊಡನೆ 
ಕೂಡಿ, ಶಿವಗಣ ಸಮೂಹವು ಸಂಗಡವೇ ಬರುತ್ತಿರಲು ಪರಮ ವೈಭವದಿಂದ ಕಪ್ಪಡಿ 
ಸಂಗಮಕ್ಕೆ ಬಂದನು. ( ಒಂದು) ದಯಾರಸಕ್ಕೆ ಸಮುದ್ರ ರೂಪನಾದ ತನ್ನ ಗುರುವಾದ 
ಸಂಗಮೇಶ್ವರನನ್ನು ಕಂಡನು . ( ಅವನಿಗೆ) ನಮಸ್ಕರಿಸಿ ಆ ಗುರುವಿನ ಪಾದಪೂಜೆಯನ್ನು 
ಮಾಡುತ್ತ ಸುಖದಿಂದ ಇರತೊಡಗಿದನು . ಇತ್ತಕಡೆ ಕೆಲವು ವರ್ಷಗಳು ಕಳೆಯಲಾಗಿ 
೧೯ . ಅನಂತರ ಅಸದೃಶಬಲಶಾಲಿಯಾದ ಬಲದೇವ ಮಂತ್ರಿಯು ಬಸವೇಶ್ವರನಿಗೆ ತನ್ನ 
ಮಗಳನ್ನು ಕೊಟ್ಟ ಸಂತೋಷದ ವಾರ್ತೆಯನ್ನು ಈಶ್ವರನಿಗೆ ಬಿನ್ನವಿಸಿಕೊಳ್ಳಲು 
ಹೋದಹಾಗೆ ಅಸದೃಶವಾದ ಕೈಲಾಸಪದವಿಯನ್ನು ಪಡೆದನು. ( ಲಿಂಗೈಕ್ಯನಾದನು) 


ಪಂಚಮಾಶ್ವಾಸಂ 


ಬಲದೇವನೆನ್ನ ಘನಭುಜ 
ಬಲದೇವಂ ಪೊದನೆಂದು ಮರುಗುತೆ ಧರಣೀ 
ಲಲನಾಪತಿ ಬಿಜ್ಜಳನುಸು 
ರೆಲರುದ್ಧ ಮನುಗುಳೆ ಸುರು ಮರುಳ್ಳಿಂತೆಂದಂ 
ಇನ್ನೆನ್ನಯ ಸಾಮ್ರಾಜ್ಯ ಸ 
ಮುನ್ನತಿ ನಿಷ್ಕಂಟಕತ್ವದಿಂ ನಡೆದಪುದಾ 
ರಿನ್ನುತ ಸದ್ದುಣಬಲಸಂ 

ಪನ್ನ ಬಲದೇವನನ್ನನಾವನೊ ಧರೆಯೊಳ್ 

ವ|| ಎಂದು ಚಿಂತಿಸಿ ಪಳಯಿಪ ಬಿಜ್ಜಳಂಗೆ ಕೆಲದೊಳಿರ್ದ ಕಲಾವಿದರ್ಕೈದಾವರೆಗಳಂ 
ಮುಗಿದು 


ಅವಧರಿಸೆಮ್ಮ ಬಿನ್ನ ಪಮನುರ್ವಿಪ ತದ್ಬಲದೇವನಾತ್ಮಸಂ 
ಭವೆಯ ವರಂ ಕಳಾನಿಪುಣನುತ್ತಮಕೀರ್ತಿಯುತಂ ಧರಿತ್ರಿಗೋ 
ಪುವ ಘನಕಪ್ಪಡಿಸ್ಟಲದೊಳಿತವರಂಬಡೆದಿರ್ದಪಂ ಗುಣಾ 

ರ್ಣವನವನಾಗೆ ನಿನ್ನ ಸಚಿವಂ ನಿನಗಾರೆಣೆವರ್ಪರುರ್ವಿಯೊಳ್ 
ವರಿ ಎಂದು ಬಿನ್ನವಿಸಿ ತನ್ಮಹಿಮೆಯಂ ಮುಂ 'ಕೇಳು ಬಲ್ಲನಪ್ಪುದಂದವಂದಿರೊಡನಾತನಂ 


೨೦. ( ಆಗ) ಭೂಕಾಂತೆಗೆ ವಲ್ಲಭನೆನಿಸಿದ ಬಿಜ್ಜಳಮಹಾರಾಜನು ನನ್ನ ಬಲಭುಜ , 
ದಂತಿರುವ ಬಲದೇವಮಂತ್ರಿಯು (ಕೈಲಾಸಕ್ಕೆ ಹೋದನೆಂದು ದುಃಖಪಡುತ್ತ , 
ಬಿಸಿಯುಸಿರನ್ನು ಉಗುಳುತ್ತ ನಿಟ್ಟುಸಿರುಬಿಟ್ಟು ಹೀಗೆ ಹೇಳಿದನು: ೨೧ . ಇನ್ನು ಮುಂದೆ 
ನನ್ನ ಸಾಮ್ರಾಜ್ಯದ ಔನ್ನತ್ಯವು ನಿರ್ವಿಘ್ನವಾಗಿ ಯಾರಿಂದ ನಡೆದೀತು ! ಬಲದೇವ 
ಮಂತ್ರಿಗೆ ಸದೃಶನಾದ ಶ್ಲಾನ್ಯವಾದ ಸದ್ಗುಣ, ಶಕ್ತಿ ಇವುಗಳಿಂದ ಕೂಡಿದವನು 
ಈ ಭೂಮಿಯಲ್ಲಿ ಯಾವನಿರುವನೋ ! ವ! ಹೀಗೆಂದು ಚಿಂತಿಸುತ್ತ 
ಪ್ರಲಾಪಿಸುತ್ತಿದ್ದ ಬಿಜ್ಜಳಮಹಾರಾಜನಿಗೆ ಅಕ್ಕಪಕ್ಕದೊಳಗಿದ್ದ ವಿದ್ವಾಂಸರುಗಳು 
ತಮ್ಮ ಕರಕಮಲಗಳನ್ನು ಮುಗಿದು - ೨೨. ಎಲೈ ರಾಜನೇ , ನಮ್ಮ ವಿಜ್ಞಾಪನೆಯನ್ನು 
ಕೇಳು, ಆ ಬಲದೇವಮಂತ್ರಿಯ ಮಗಳ ಗಂಡನಾದ, ವಿದ್ಯಾಕುಶಲನಾದ, ಉತ್ಕೃಷ್ಟ 
ಯಶಸ್ಸಿನಿಂದ ಕೂಡಿದ, ಸದ್ಗುಣಗಳಿಗೆ ಸಮುದ್ರರೂಪನಾದ ಬಸವೇಶ್ವರನು ಈ 
ಭೂಮಿಯಲ್ಲಿ ಶೋಭಿಸುವ ಘನವಾದ ಕಪ್ಪಡಿಸಂಗಮ ಸ್ಥಳದಲ್ಲಿ ಈಶ್ವರ 
ಕಾರುಣ್ಯದಿಂದ ಕೂಡಿ ಇದ್ದಾನೆ, ಅವನು ನಿನ್ನ ಸಚಿವನಾಗಲು ಈ ಭೂಮಿಯಲ್ಲಿ ನಿನಗೆ 
ಯಾರು ಸಮಾನರಾದಾರು ? ವ|| ಹೀಗೆಂದು ( ಅವರು) ವಿಜ್ಞಾಪಿಸಿ 
ಕೊಳ್ಳಲಾಗಿ, ಆ ಬಸವಣ್ಣನ ಮಹಿಮೆಯನ್ನು ಈ ಮೊದಲೇ ಕೇಳಿ ತಿಳಿದವ 


1 ಮುನ್ನವೆಂ ( ಅ) 


೧೬೮ 


ಬಸವರಾಜ ವಿಜಯ 


ಕರೆದು ತನ್ನಿ ಎಂದುಸುರಿಡನವರ್ ಕಪ್ಪಡಿಗೇಳ್ಳಂದು ಗಣಸಭೆಯೊಳಿರ್ದ ಗುಣನಿಧಿ ಬಸವಂಗೆ 
ಪೊಡಮಟ್ಟು ಬಿಜ್ಜಳನೆಂದುದನೆಲ್ಲಮಂ ಬಿನ್ನಪಂಗೈದವಂ ಕಳುಪಿದ ಮಣಿಭೂಷಣಾ 
ಶಿವಳಿಗಳಿನಲಂಕರಿಸಿ ಪಟ್ಟಗಜಮಸ್ತಕದೊಳೂರ್ತಿಗೊಳಿಸಿ ಪರಮ ವೈಭವಂ ವಿಗೆನಿಜರಾಜಧಾನಿಯಂ 
ಪುಗಿಸಿ ಕರೆದು ತರ್ಪಾಗಲ್ - 

ಆ ವೇಳೆಯೊಳತಿ ಸಂಭ್ರಮವೆಸೆದಿರೆ - - 
ಪೂವಲಿ ಪುರವೀಥಿಗಳೊಳ್ಳರೆದಿರೆ 
ಜಲ್ಲಿಯ ಪಟ್ಟೆಯು ಮುಕುರದತೋರಣ 
ಮಲ್ಲಲ್ಲಿಗೆ ನೆಗಳಿರೆ ಮಣಿಕೀರಣ 
ಗೆಲಸದ ಕುರುಜುಗಳೊಪ್ಪಂಬದೆದಿರೆ 
ಮಳೆಯಜ ಘುಸೃಣದ ಚಳೆಯಂ ನೆರೆದಿರೆ 
ಮುಂಗಡೆ ನಂದಿಧ್ವಜಮೊಲೆವುತ್ತಿರೆ 
ಪಿಂಗಡೆ ರಾಜಸುತರ್ಪರೆದೇವ್ರರೆ 
ಕೆಲವಲದೊಳ್ಳದಗಜಹಯವಾಹಂ 


ಕೆ 


ನಾದ್ದರಿಂದ ಆ ವಿದ್ವಾಂಸರೊಡನೆ ' ಆ ಬಸವೇಶ್ವರನನ್ನು ಕರೆದುಕೊಂಡು 
ಬನ್ನಿರಿ' ಎಂದು ಹೇಳಲಾಗಿ ಆ ಕೂಡಲೇ ಅವರುಗಳು ಕಪ್ಪಡಿಸಂಗಮಕ್ಕೆ ಬಂದು 
( ಅಲ್ಲಿ) ಶಿವಗಣಂಗಳ ಸಭೆಯಲ್ಲಿದ್ದ ಸದ್ಗುಣಗಳ ನಿಧಿಯಾದ ಬಸವೇಶ್ವರನಿಗೆ 
ನಮಸ್ಕಾರಮಾಡಿ , ಬಿಜ್ಜಳಮಹಾರಾಜನು ಹೇಳಿದ ಮಾತೆಲ್ಲವನ್ನೂ ಬಿನ್ನವಿಸಿ 
ಕೊಂಡು ಆ ಬಿಳಮಹಾರಾಜನು ಕಳುಹಿಸಿಕೊಟ್ಟ ರತ್ನಾಭರಣಾದಿಗಳಿಂದ 
ಬಸವಣ್ಣನನ್ನು ಅಲಂಕಾರಗೊಳಿಸಿ , ಪಟ್ಟದಾನೆಯ ಮೇಲೆ ಕುಳ್ಳಿರಿಸಿ ವಿಶೇಷ 
ವೈಭವದಿಂದ ಕಲ್ಯಾಣರಾಜಧಾನಿಯನ್ನು ಹೊಗಿಸಿ ಕರೆದುತರುತ್ತಿರುವಾಗ 
ಮಂದಾನಿಲರಗಳೆ (ಕಲ್ಯಾಣ ನಗರವು) ಆ ವೇಳೆಯಲ್ಲಿ ಅತಿ ಸಂಭ್ರಮದಿಂದ 
ಕೂಡಿತ್ತು . ಪಟ್ಟಣದ ಬೀದಿಯಲ್ಲಿ ಅಂಜಲಿಯಿಂದ ಹೂವುಗಳನ್ನು ಎರಚಲಾಗಿತ್ತು . 
ಅಲ್ಲಲ್ಲಿ ರುಲ್ಲರಿಗಳು , ರೇಷ್ಮೆ ಬಟ್ಟೆಯ ಅಲಂಕಾರ, ಕನ್ನಡಿಗಳ ತೋರಣಗಳು 
ಕಟ್ಟಲ್ಪಟ್ಟಿದ್ದವು. ರತ್ನದಲ್ಲಿ (ಕಲಾತ್ಮಕ) ಕೆಲಸ ಮಾಡಿದ ಬುರುಜುಗಳು 
ಮನೋಹರವಾಗಿದ್ದವು. ಶ್ರೀಗಂಧ, ಕುಂಕುಮ ಕೇಸರಿಗಳ ಕಳೆಯಿಂದ ಮಾರ್ಗವು 
ಕೂಡಿತ್ತು . ಮುಂಭಾಗದಲ್ಲಿ ನಂದೀಧ್ವಜವು ಬಳುಕುತ್ತಿತ್ತು (ಕುಣಿದಾಡುತ್ತಿತ್ತು ). 
ಹಿಂಭಾಗದಲ್ಲಿ ರಾಜಕುಮಾರರು ಗುಂಪುಗೂಡಿ ಬರುತ್ತಿದ್ದರು. ಎರಡೂ ಪಕ್ಕಗಳಲ್ಲಿ 
ಆನೆ ಕುದುರೆಗಳ ವಾಹನಗಳುಳ್ಳ ಶರಣರ ಸಮೂಹವು ಸಂತೋಷಗೊಂಡು ಬರುತ್ತಿತ್ತು . 


- 1 ಬಸವರಾಜಂಗೆ ( ಅ) 


2 ದಿ ( ಚ) 


೧೬೯ 


ಪಂಚಮಾಶ್ವಾಸಂ ಸಣ 


ನಲಿದೇಳರುತಿರೆ ಶರಣಸಮೂಹಂ 
ಮುತ್ತಿನ ಸತ್ತಿಗೆ ಮೊತ್ತಂಬೆರೆ 
ಸುತ್ತಿ ತುರಂಗಿಗಳೊರಿಸುತ್ತಿರೆ 
ಮುಂದೆಸೆಯೊಳ್ ಭೇರೀಧ್ವನಿ ನಿಮಿರ್ದಿರೆ . . .... . 
ವಂದಿಗಳುಗೃಡಣೆಗಳೊಪ್ಪುತಿರೆ 
ಪಳಹದ ಶಂಖದ ಕಹಳೆಯ ನಿನದಂ 
ಮೊಳಗುತ್ತಿರೆ ದಶದಿಶೆಯೊಬ್ಬಿನದಂ 
ಬಡೆದಾಡುವ ನರ್ತಕಿಯರ ವೃಂದ 
ಗುಡಿ ನಡೆತೋರಣದೋರಣದಂದುಸಂಸದ 
ಸೊಗಯಿಪ ತಾಳದ ಮೇಳದ ನಾದಂ 
ಬಗೆಗೊಳೆ ಬುಧ ಜಯ ಜಯರವವಾದಂ 
ಬೀಸುವ ಚಾಮರವೀಜನಮೊತ್ತಂತೆ 
ಸೂಸುವ ಸೀಗುರಿ ಮಿಸುಗಿರೆ ಸುತ್ತಂ 

.. . 
ತುಳುಗಿದ ಪೊಂದಳೆಗಳ ಬಳಿ ನೆಳಲೊಳ್ ಎಂದು 
ನೆರೆ ಬರ್ಪ ಗಣಂಗಳ ಕಳಕಳದೊಳ್ 

ಎಂಎಂ 
ವಿನಯಕಲಾಪಂ ತನುಗುಣಲೋಪಂ 


ಮುತ್ತಿನ ಛತ್ರಿಗಳು ಗುಂಪು ಗುಂಪಾಗಿದ್ದವು. ಕುದುರೆಯನ್ನೇರಿದ ರಾವುತರು ಸುತ್ತಲೂ 
ಒತ್ತೊತ್ತಾಗಿ ಬರುತ್ತಿದ್ದರು. ಮುಂಭಾಗದಲ್ಲಿ ನಗಾರಿಯ ಶಬ್ದವು ಅಧಿಕವಾಗಿತ್ತು . 
ಸ್ತುತಿ ಪಾಠಕರ ಉಗ್ಗಡಣೆಯ ಕೋಲಾಹಲವುಶೋಭೆಗೊಂಡಿತ್ತು . ತಮ್ಮಟೆ, ಶಂಖ , 
ಕಹಳೆ , ಕೊಂಬುಗಳ ಧ್ವನಿಯು ಹತ್ತೂ ದಿಕ್ಕುಗಳಲ್ಲಿ ಮೊಳಗುತ್ತಿತ್ತು . ವಿನೋದಗೊಂಡು 
ನರ್ತಕಿಯರ ಸಮೂಹವು ಕುಣಿಯುತ್ತಿತ್ತು . ಅಂದದಿಂದ ಗುಡಿತೋರಣಗಳು ( ಮುಂದೆ 
ನಡೆಯುತ್ತಿದ್ದವು. ತಾಳ ಮತ್ತು ಮೇಳದವರ ನಾದವು ಸೊಗಸುಗೊಂಡು ನಡೆದಿತ್ತು ) 
ವಿದ್ವಾಂಸರು ಜಯ ಜಯ ಎಂದು ಹೇಳುವ ಧ್ವನಿ ಚೆನ್ನಾಗಿ ಮನಂಬುಗುವಂತಿತ್ತು . 
ತಂಡತಂಡವಾಗಿ ಚಾಮರ ಮತ್ತು ಬೀಸಣಿಕೆಗಳನ್ನು ಬೀಸುತ್ತಿದ್ದರು. ಪ್ರಕಾಶಿಸುವ 
ಸೀಗುರಿಗಳು ಸುತ್ತಲೂ ತುಂಬಿದ್ದವು. ಶಿವಗಣಂಗಳು ಕಳಕಳನಾದ ಮಾಡುತ್ತ ಬಂಗಾರದ 
ಛತ್ರಿಗಳ ನೆಳಲಲ್ಲಿ ಗುಂಪು ಗುಂಪಾಗಿ ಬರುತ್ತಿದ್ದರು. ( ಇಂಥ ಸನ್ನಿವೇಶದಲ್ಲಿ) 
ವಿನಯವೇ ಆಭರಣವಾಗುಳ್ಳವನೂ , ತನುಗುಣಗಳನ್ನು ನಾಶಮಾಡಿದವನೂ , 
ಶಿವಭಾವಾಪನ್ನ ಮನಸ್ಸಿನವನೂ , ಭವವೆಂಬ ಅರಣ್ಯಕ್ಕೆ ದಾವಾನಳನೂ , ಶರಣಜನರಲ್ಲಿ 
ಶ್ರೇಷ್ಠನೂ , ಅನ್ಯಮತಕ್ಕೆ ಭಯಂಕರನೂ , ಶಿವಗಣಂಗಳಿಗೆ ಸಂತೋಷವುಂಟು 


ಬಸವರಾಜ ವಿಜಯಂ 


ಶಿವಮಯಭಾವಂ ಭವವನದಾವಂ 
ಶರಣಲಲಾಮಂ ಪರಮತಭೀಮಂ 
ಗಣಕೃತತೋಷಂ ಗುಣಮಣಿಭೂಷಂ 
ದುರಿತವಿದೂರಂ ಪರಹಿತಧೀರಂ 
ಪ್ರಶಮಿತಮಾರಂ ಪಶುಪಕುಮಾರ 
ವರ ಬಸವೇಶಂ ಕರುಣಾವೇಶಂ 
ಗುರು ಸಂಭ್ರಮದಿಂ ಬರುತೊಪ್ಪಿರ್ದಂ 


ವ! ಆಗಲ್ 


ಮದಹಸ್ತಿ ಪ್ರಕರಂ ಕುಲಾದ್ರಿಚಯವೆಂಬಂತೆಯೇ ಸದ್ಘಾಜಿಬ್ಬಂ 
ದದ ಹೇಷಾರಸಿತಕ್ಕೆ ಭಾನುರಥದಶ್ವಂ ಬೆರ್ಚೆ ಚಂಚದ್ರಗೌ 
ಘದ ಚೀತ್ಕಾರವಂ ದಿಶಾವಿವರಮಂ ಪೂರೈಸೆ ಭೂಪಾಲನೆ 
ದಿರ್ವಂದು ಭಟರಾಜಿ ಸಂದಣಿಸೆ ಪೂರ್ಣೋದ್ಯಮುತ್ಸಾಹದಿಂ 


ವಃ ಅಂತಿದಿರ್ಗೊಂಡು ಬಿಜ್ಜಳನೃಪಂ ಬಸವರಾಜನಂ ಕಣ್ಣುಂಬಿ ನೋಡಿ, ಮನದೊಳುತ್ತ ವಿಸಿ 
ಕೂರ್ಮೆಯಿಂ ಕೊಂಡಾಡಿ ಮೃದುಮಧುರ ಸಲ್ಲಾಪದಿಂ ಯಥೋಚಿತ ವಿನಯವಂಮೆದು 
ನಿಜಮಂದಿರಕ್ಕೆ ಕೈಗೊಟ್ಟು ಕರೆದೊಯ್ದು ಮಣಿಪೀಠದೊಳೂರ್ತಿಗೊಳಿಸಿ ತಾನುಂ ಸಮುಚಿತಾಸ 
ನಾರೂಢನಾಗಿ ಸುರೇಂದ್ರವೈಭವಂ ಮಿಗೆ ನರೇಂದ್ರನೊಡೋಲಗಂಗೊಟೊಪ್ಪುಮಿರ್ಪನ್ನೆಗಂ 


ಮಾಡುವವನೂ , ಗುಣವೆಂಬ ರತ್ನಗಳಿಂದ ಅಲಂಕಾರಗೊಂಡವನೂ , ಪಾಪಗಳಿಂದ 
ದೂರನಾದವನೂ , ಅನ್ಯರ ಹಿತವನ್ನು ಮಾಡುವಿಕೆಯಲ್ಲಿ ಸಮರ್ಥನೂ , ಮನ್ಮಥನ 
ಬಾಧೆಯನ್ನು ನಾಶಗೊಳಿಸಿಕೊಂಡವನೂ , ಪರಮೇಶ್ವರನ ಪುತ್ರನೂ , ದಯಾರಸ 
ಭರಿತನೂ ಆದ ಬಸವೇಶ್ವರನು ಬರುತ್ತ ಸಂಭ್ರಮದಿಂದ ಕೂಡಿದವನಾಗಿದ್ದನು. 
ವ|| ಆಗ ೨೩ . ಮದದಿಂದ ಕೂಡಿದ ಆನೆಗಳ ಗುಂಪು ಕುಲಾಚಲಪರ್ವತಗಳೊ 
ಎಂಬಂತೆ ಬರುತ್ತಿದ್ದವು. ಶ್ರೇಷ್ಟವಾದ ಕುದುರೆಗಳ ಹೇಷಾರವಕ್ಕೆ ಸೂರನರಥಕ್ಕೆ 
ಕಟ್ಟಿದ ಕುದುರೆಗಳು ಬೆಚ್ಚುತ್ತಿದ್ದವು. ಹೊಳೆಯುತ್ತಿರುವ ರಥಗಳ ಸಮೂಹದ 
ಚೀತ್ಕಾರ ದಶದಿಕ್ಕುಗಳ ಸಂದನ್ನೂ ತುಂಬಿತ್ತು . ಶೂರರ ಸಮೂಹದಿಂದ ಕೂಡಿ 
ವಿಶೇಷವಾದ ಪೂರ್ಣ ಉತ್ಸಾಹದಿಂದ ಬಿಜ್ಜಳಮಹಾರಾಜನು ಎದುರುಗೊಂಡನು. 
ವ|| ಹೀಗೆ ಎದುರುಗೊಂಡು, ಬಿಜ್ಜಳ ಮಹಾರಾಜನು ಬಸವಣ್ಣನನ್ನು ಕಣ್ಣುಂಬ 
ನೋಡಿ, ಮನಸ್ಸಿನಲ್ಲಿ ಉತ್ಸಾಹಗೊಂಡವನಾದನು . ಪ್ರೀತಿಯಿಂದ ಕೊಂಡಾಡುತ್ತ , 
ಮೃದುವೂ ಮಧುರವೂ ಆದ ಯಥೋಚಿತದ ಮಾತುಗಳಿಂದ ತನ್ನ ವಿನಯವನ್ನು 
ಪ್ರಕಟಗೊಳಿಸಿದನು . ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ, ರತ್ನ ಖಚಿತವಾದ 
ಆಸನದಲ್ಲಿ ಕುಳ್ಳಿರಿಸಿದನು ; ತಾನು ಯೋಗ್ಯವಾದ ಆಸನವೊಂದರಲ್ಲಿ ಕುಳಿತುಕೊಂಡು 
ದೇವೇಂದ್ರನ ವೈಭವಕ್ಕೂ ಮಿಗಿಲಾದ ವೈಭವವನ್ನು ಹೊಂದಿದ ಸಭೆಯನ್ನು ಮಾಡಿ 


೧೭೧ 


ಪಂಚಮಾಶ್ವಾಸಂ 


ಹರಲಿಖಿತ ಲಿಪಿ ವಿರಾಜಿತ | 
ಮರಸನ ಸಭೆಯಲ್ಲಿ ಬಿಟ್ಟು ನಾಕಸ್ಮಿಕದಿಂ 
ಸುರಮಾರ್ಗದತ್ತಣಿಂ ಭಾ 
ಸುರಲೇಖನವೊಂದು ಶಂಕರಪ್ರೇರಣೆಯಿಂ 

ವ|| ಆ ಲೇಖನವನರಸನಾಶ್ಚರ್ಯಮಾನಸಂ ಕಂಡು ನಿಜಕರಾಗ್ರದಿಂ ನೆಗಪಿ ತಗೆದ 
ಲುಜ್ಜುಗಿಸಿ ನೋಳ್ಳಿನಮಾ ಲಿಪಿಯದೃಷ್ಟಪೂರ್ವಮಶಕ್ಯಮಾಗೆ ಕೆಲದೊಳಿರ್ದ ನಾನಾ ದೇಶೀಯ 
ಬಹುಲಿಪಿವಿಚಕ್ಷಣರಾದ ಕರಣಿಕರು ಕರೆದವಂದಿರ ಕರಾಗ್ರದೊಳೀಯರೊಡನಾಲೇಖನವನವರು 
ಮೋದಲಜಿಯದೆ ಬೆಳಗಾಗಿ ಬೆಬ್ಬಳಿವೋಗಿ 

ಉರಗಪತಿ ವಿಧಿ ಬೃಹಸ್ಪತಿ 
ಹರಿ ಗುಹ ಗಜವದನರಲ್ಲದಿದನೋದ 
ಲ್ಲರುಮೋಳರೆ ಧರೆಯೊಳಿದು ಶಾಂ 

ಕರಲಿಪಿ ತಿಳಿದೋದಲೆವಗೆ ಸಾಧ್ಯವೆ ನೃಪತೀ 
ವಂ ಎಂದರಸನ ಮುಂಗಡೆಯೊಳಿರಿಸಲೊಡನೀ ಲೇಖನವನಾವನೋದುವನವಂಗೆ ಸರ್ವಾಧ್ಯಕ್ಷತೆ 
ಯನಿತ್ತಪಂ ನನ್ನಿ ಯೆಂದಿಳಾಧಿಪತಿಯೆಂಬುದುಮಾಗಳಾ ಶಿವಲಿಖಿತ ಪತ್ರಿಕೆಯಂ ಬಸವರಾಜ 
ನೋಜೆಯಿಂ ತೆಗೆದು ಶಿರದೊಳಿಟ್ಟು ಮಣಿದು 


ಶೋಭಿಸುತ್ತಿರುವಷ್ಟರಲ್ಲಿ - ೨೪, ಈಶ್ವರನಿಂದ ಬರೆಯಲ್ಪಟ್ಟ ಬರವಣಿಗೆಯಿಂದ 
ಪ್ರಕಾಶಿಸುವ ಒಂದು ಮನೋಹರವಾದ ಪತ್ರವು ಶಿವಾನುಗ್ರಹದಿಂದ ಅಕಸ್ಮಾತ್ತಾಗಿ 
ಆಕಾಶದತ್ತಣಿಂದ ಆ ರಾಜಸಭೆಯಲ್ಲಿ ಬಿದ್ದಿತು. ವ|| ಆ ಲೇಖನವನ್ನು ಅರಸನಾದ 
ಬಿಜ್ಜಳನು ಆಶ್ಚರದಿಂದ ಕೂಡಿದ ಮನಸ್ಸುಳ್ಳವನಾಗಿ ನೋಡಿ, ತನ್ನ ಕೈಗಳಿಂದಲೇ 
ಅದನ್ನು ಎತ್ತಿಕೊಂಡು ತೆರೆದು ಓದಲು ಮೊದಲುಮಾಡಿನೋಡುತ್ತಿದ್ದಾಗ ಈ 
ಪೂರ್ವದಲ್ಲಿ ಎಂದೂ ಕಾಣದ ಲಿಪಿಯಿಂದ ಕೂಡಿದ ಅದರ ಅರ್ಥವನ್ನು ತಿಳಿಯಲಶಕ್ಕೆ 
ನಾದನು. ಆಗ ಪಕ್ಕದಲ್ಲಿದ್ದ ಅನೇಕ ದೇಶದ ಭಾಷೆಗಳನ್ನು ಓದುವುದರಲ್ಲಿ ತಜ್ಞರಾದ 
ಕರಣಿಕರುಗಳನ್ನು ಕರೆದು ಅವರ ಕೈಗೆ ಕೊಟ್ಟನು. ಅವರು ಆ ಕೂಡಲೆ ಆ ಲೇಖನ 
ವನ್ನು ಓದುವುದಕ್ಕೆ ತಿಳಿಯದವರಾಗಿ, ಬೆರಗುಗೊಂಡು ಭಯದಿಂದ ಸ್ತಂಭೀಭೂತ 
ರಾದರು. ೨೫ . ಮಹಾರಾಜನೇ ಆದಿಶೇಷ, ಬ್ರಹ್ಮ , ಬೃಹಸ್ಪತಿ, ವಿಷ್ಣು , ಷಣ್ಮುಖ , 
ಗಣಪತಿ , ಇವರುಗಳು ಹೊರತಾಗಿ ಈ ಲೇಖನವನ್ನು ಓದುವವರು ಈ ಭೂಮಂಡಲ 
ದಲ್ಲಿ ಯಾರಾದರೂ ಇದ್ದಾರೆಯೆ ? ಇದು ( ಸಾಕ್ಷಾತ್ ) ಶಂಕರನ ಬರವಣಿಗೆ, ಇದನ್ನು 
ತಿಳಿದು ಓದುವುದು ನಮ್ಮಿಂದ ಸಾಧ್ಯವಿಲ್ಲ. ವ|| ಹೀಗೆಂದು ಅರಸನ ಮುಂದೆಯೇ 
ಒಯು ಆ ಲಿಪಿಯನ್ನು ಇಟ್ಟರು. ( ಅರಸನು) ಈ ಲಿಪಿಯನ್ನು ಯಾರು ಓದುವರೋ 
ಅವರಿಗೆ ನನ್ನ ಸರ್ವಾಧಿಕಾರವನ್ನು ಕೊಡುತ್ತೇನೆ, ಇದು ಸತ್ಯವೆಂದು ಆ ಅರಸನು 
ಹೇಳಿದನು . ಆಗ ಆ ಶಿವನಿಂದ ಬರೆಯಲ್ಪಟ್ಟ ಲೇಖನವನ್ನು ಬಸವೇಶ್ವರನು ಶ್ರದ್ದೆ 


೧೭೨ 


ಬಸವರಾಜ ವಿಜಯಂ 


ಗಳಗಳನೋದಿದಂ ಕ್ಷಣದೊಳಾ ಲಿಪಿಯಂ ಸಭೆ ಕೇಳು ವಿಸ್ಮಯಂ ವಾದ 
ಗೊಳೆ ನೃಪರೀಕ್ಷಿಸುತ್ತೆ ಪಿರಿದುಂ ಪೊಗಳುತ್ತಿರೆ ಪತ್ರಿಕಾರ್ಥಮಂ 
ತಿಳಿದು ನರೇಂದ್ರ ನಿನ್ನ ಹರಿಪೀಠದಧಸ್ಸಳದೊಳ್ಳಿಧಾನವು 
ಜ್ವಳತರವಿರ್ಕುಮೆಂದೊರದಗುಳ್ಳಿದನುತೃವದಿಂ ವೃಷಾಧಿಪಂ 


ವ|| ಅಂತಗುಳ್ಳಿ ಮುಚ್ಚಳಂ ಬಿರ್ಚಿ ನರೇಂದ್ರಾದಿಗಳ ನೋಡುತ್ತಮಿರೆ 
ಕಣರುಚಿ ಚಿರರುಚಿಯಕೆ. ಅಂದರೆ , 
ದಣಿಯರಮಣನಿಟ್ಟನೆನೆ ತಮೋಭಯದೆ ನಭೋ 
ಮಣಿ ನಿಜರುಚಿಯ ಪಲ್ಲವೊ 
ಲೆಣೆಗೆಟ್ಟ ಸುವರ್ಣರಾಶಿಯೇಂ ಸೊಗಯಿಸಿತೋ 
ಒಳಗಮರ್ದ ಪೊನ್ನ ರಾಶಿಯ 
ನಿಳೆ ತಳೆದು ಹಿರಣ್ಯಗರ್ಭೆಯೆನಿಸಿದಳಾಗಳು 
ನಳಿನಭವನಾತ್ಮದೇವತೆ 
ಕುಳಮಾಗೆ ತದೀಯನಾಮಮಂ ತಾಳಿದವೋಲ್ - - - 


- 


೨೮ . 


ಯಿಂದ ಕೈಗೆತ್ತಿಕೊಂಡು ತಲೆಯ ಮೇಲಿಟ್ಟು ನಮಸ್ಕರಿಸಿ - ೨೬ . ಬಸವೇಶ್ವರನು ( ಆ) 
ಕ್ಷಣದಲ್ಲಿಯೇ ಆ ಲಿಪಿಯನ್ನು ತಡಮಾಡದೆ ಸಭೆಯಲ್ಲಿ ಓದಿದನು . ಸಭಾಜನರೆಲ್ಲ ಕೇಳಿ 
ಆಶ್ಚರ ಪಡುತ್ತಿದ್ದರು. ರಾಜನು ನೋಡಿ ವಿಶೇಷವಾಗಿ ಹೊಗಳತೊಡಗಿದನು. 
( ಬಸವೇಶ್ವರನು) ಆ ಲೇಖನದ ಅಭಿಪ್ರಾಯವನ್ನು ತಿಳಿದು , ' ರಾಜನೇ , ನಿನ್ನ ಈ 
ಸಿಂಹಾಸನದ ತಳ ಭಾಗದಲ್ಲಿ ಅತಿ ಪ್ರಕಾಶಮಾನವಾದ ನಿಕ್ಷೇಪವಿದೆ', ಎಂದು ಹೇಳಿ 
ಉತ್ಸಾಹದಿಂದ ( ಆ ಭಾಗವನ್ನು ಅಗೆಸಿದನು. ವ|| ಹೀಗೆ ಅಗೆಸಿ ಮೇಲ್ಬಾಗದ 
ಮುಚ್ಚಳವನ್ನು ಒಡೆದು ಎಲ್ಲ ನರೇಂದ್ರರೇ ಮೊದಲಾದವರು ನೋಡುತ್ತಿದ್ದಂತೆಯೇ 
– ೨೭ . ಮಿಂಚು ಬಹು ಕಾಲವುಳ್ಳದ್ದಾಗಿರಲಿ ಎಂದು ಬ್ರಹ್ಮನು ಕ್ರಮಪಡಿಸಿ 
ಇಟ್ಟಿರುವನೋ ಎನ್ನುವಂತೆ, ಸೂರನು ಕತ್ತಲೆಯ ಹೆದರಿಕೆಯಿಂದ (ಕೇತುಗ್ರಹದ 
ಹೆದರಿಕೆಯಿಂದ) ನನ್ನ ಪ್ರಕಾಶವನ್ನು ಹುಗಿದಿಟ್ಟಿರುವನೋ ಎನ್ನುವಂತೆ ಲೆಕ್ಕವಿಲ್ಲದ 
ಬಂಗಾರದ ರಾಶಿಯು ಏನು ಸೊಗಸುಗೊಂಡು ಇತ್ತೋ ! ೨೮. ತನ್ನೊಳಗೆ ಸೇರಿರುವ 
ಸುವರ್ಣದ ರಾಶಿಯನ್ನು ಭೂಮಿಯು ಹೊಂದಿದ ಕಾರಣವಾಗಿ ( ಅದು ) ಚಿನ್ನವೇ 
ಹೊಟ್ಟೆಯೊಳಗೆ ಉಳ್ಳವಳು ಎನಿಸಿದಳು . ಬ್ರಹ್ಮನು ತನ್ನ ಆತ್ಮದೇವತೆಯು 
ವಂಶಾನುಗತವಾಗಲು ಆ ಹಿರಣ್ಯ ಗರ್ಭೆಯ ಹೆಸರನ್ನು ಹೊಂದಿದ ಹಾಗೆ. 


1 ಳೆ( ದ) 2 ಸುವರ್ಣ ( ಅ) 


೧೭೩ 


ಪಂಚಮಾಶ್ವಾಸಂ 


ವಿತ್ತವಿದು ಭೂಪ ಚಾಳೋ 
ಕೊತ್ತಮಕುಲದರಸರಿಟ್ಟ ನಿಧಿ ಗಣನೆಯೊಳೆಂ 
ಬತ್ತೆಂಟು ಕೋಟಿ ಮಿಸುವುದೆ 
ನುಂ ತೋಜಿಸಿದನವನಿಪಂಗೆ ನೃಪೇಂದ್ರ 

- ೨೯ 
ವ|| ಆಗಳಾ ಪೊಂಗಳ ವೃಷೇಂದ್ರಕರಸ್ಪರ್ಶಪ್ರಭಾವದಿಂ ದ್ವಿಗುಣಿತವಾಗಿ ಪೆರ್ಚೆ ನೃಪಂ 
ಕಂಡು ಸಾದ್ಭುತಾಂತಃಕರಣಂ ನನೆಕೊನೆವೊಗಿ ರಾಗಿಸಿ ಮಹಾಪುರುಷನೀ ಬಸವಂ ಬರೆವರೆ 
ಮುನ್ನ ಮೆಮಗೆ ಸಂಪದಂ ಸಮನಿಸಿದುದೆಂದು ನಿಜಪಾರ್ಶ್ವವರ್ತಿ ಮಂತ್ರಿಮಂಡಲಿಕರೊಳೊಂಡಾಡಿ 
ಬಸವರಾಜನಂ ನೋಡಿ ದೇವ, ನೀನಪ್ರೊಡೆ ಜಗದ್ಧಿತಾರ್ಥಮವತರಿಸಿದ ಮಹಾಮಹಿಮಂ 
ಸಂಗಮೇಶ್ವರ ಸಾಕ್ಷಾತ್ಕಾರಂಬಡೆದ ಮಹಾಪುರುಷಂ ಪುರಾಕೃತ ಮದೀಯ ಪುಣ್ಯಪ್ರಭಾವದಿಂ 
ಲಬ್ದನಾದೆಯಂತಜಲಿಂದೆನ್ನ ಸಾಮ್ರಾಜ್ಯಕ್ಕೆ ನಿಷ್ಕಂಟಕಮಪ್ಪಂತೆ ದಂಡಾಧಿಪತ್ಯಮಂಕೆಟ್ಟು 
ದೆಂದನುನಯಂ ಮಿಗೆ ನುಡಿದೊಡಂಬಡಿಸಿ ಪರಮ ಸಂಭ್ರಮದಿಂ ದಂಡನಾಥಪಟ್ಟಮಂ ಕಟ್ಟಲೊಡನೆ 

ವಸುಧಾಕಾಂತೆಗೆ ಪೊಸ ಸಂ | 
ತಸಮೊಗೆದುದು ಶರಣತತಿ ಮುದಂದಳೆದುದು ಬೆಳ್ಳಿ 


( ಹಿರಣ್ಯಗರ್ಭ ಎನಿಸಿದನು ). ೨೯ . ಮಹಾರಾಜ, ಪ್ರಕಾಶಿಸುವ ಈ ಐಶ್ವರವು 
ಉತ್ತಮಕುಲದ ಚಾಳುಕ್ಯ ಅರಸರಿಟ್ಟ ( ಗುಪ್ತ ) ನಿಧಿ. ಎಣಿಕೆಯಲ್ಲಿ ಎಂಬತ್ತು 
ಕೋಟಿ ಎಂದು ವೃಷಭೇಂದ್ರನು ಆ ಬಿಜ್ಜಳ ಮಹಾರಾಜನಿಗೆ ತೋರಿಸಿದನು . 
ವ|| ಆಗ ಆ ಹೊನ್ನುಗಳೆಲ್ಲ ಬಸವಣ್ಣನು ತನ್ನ ಕೈಯಿಂದ ಮುಟ್ಟಿದುದರ 
ಫಲವಾಗಿ ದ್ವಿಗುಣಿತ ( ಎರಡರಷ್ಟು ) ವಾಗಿ ಹೆಚ್ಚಿತು. ( ಅದನ್ನು ) ಅರಸನು ಕಂಡು 
ಅದ್ಭುತವೆಂದುಕೊಂಡು ಅಂತಃಕರಣ ಪೂರ್ವಕವಾಗಿ ಪ್ರೀತಿಗೊಂಡು ಈ ಬಸವಣ್ಣನು 
ಮಹಾಪುರುಷನು , ಇವನ ಮೊದಲ ಬರುವಿಕೆಯಿಂದಲೇ ನಮಗೆ ಸಂಪತ್ತು ಲಭ್ಯ 
ವಾಯಿತು ಎನ್ನುತ್ತ ತನ್ನ ಪಾರ್ಶ್ವದಲ್ಲಿದ್ದ ಮಂತ್ರಿ ಮತ್ತು ಮಾಂಡಳಿಕರೆದುರು 
ಕೊಂಡಾಡಿ ಬಸವರಾಜನನ್ನು ನೋಡಿ, 'ದೇವ, ನೀನಾದರೋ ಜಗತ್ತಿನ ಹಿತಾರ್ಥ 
ಕ್ರೋಸುಗ ಅವತಾರವೆತ್ತಿದ ಮಹಾಮಹಿಮನಾಗಿದ್ದೀಯೆ. ಸಂಗಮೇಶ್ವರನ ಸಾಕ್ಷಾತ್ಕಾರ 
ಪಡೆದ ಮಹಾಪುರುಷನು , ಪೂರ್ವಜನ್ಮದಲ್ಲಿ ನಾನು ಮಾಡಿದ ಸುಕೃತದ ಪ್ರಭಾವದಿಂದ 
( ನನಗೆ ಸಿಕ್ಕಿದ್ದೀಯೆ. ಆದ್ದರಿಂದ ನನ್ನ ಸಾಮ್ರಾಜ್ಯವು ನಿಷ್ಕಂಟಕವಾಗುವ ಹಾಗೆ 
ದಂಡಾಧಿಪತ್ಯ ಸ್ಥಾನವನ್ನು ಸ್ವೀಕಾರಮಾಡಬೇಕು' ಎಂದು ವಿಶೇಷ ವಿನಯದಿಂದ ಕೇಳಿ 
ಒಪ್ಪಿಸಿ ಅತ್ಯಂತ ಸಂಭ್ರಮದಿಂದ ದಂಡನಾಥಪಟ್ಟವನ್ನು ಕಟ್ಟಿದನು . ೩೦ . 
( ಬಸವಣ್ಣನು ದಂಡಾಧಿಪತ್ಯವನ್ನು ಸ್ವೀಕರಿಸಿದ ಕಾರಣವಾಗಿ) ಭೂದೇವಿಗೆ ನೂತನ 


1 


ಜೋ 


( ಚ, ಮ , ಜ , ತ) 


( ರ) , ಣು ( ದ) 


, 


೧೭೪ 


ಬಸವರಾಜ ವಿಜಯಂ 


ಜಸಮೆಣ್ಣೆ ಸವರಿದುದು ಖಲ 

ವಿಸರಂ ಕೊಜಗಿದುದು ವಿಬುಧರುತ್ಸವಮಾಂತರ್ 
ವಗಿ ಮತ್ತಮಾಗಳರಸಂ ನಿಜಸಾಮ್ರಾಜ್ಯಭಾರವನಪ್ಪುಕೆ' ಯ ' ಲಿಂತೆಂದಂ 

ಘನದಾನಪರಾಜಿ ಸಪ್ತಶತಿಯಿರ್ಕುಂ ಸತ್ವ ಸಲ್ಲಕ್ಷಣಾಂ 
ಶನಿಯುಕ್ತಾತಿಜವಾಶ್ವವೃಂದವಿದು ಪನ್ನಿರ್ಚ್ಛಾಸಿರಂ ದಂಡಿಯೊ 
ಜೊನೆದೋರ್ಪಾಳಳಶ್ರೇಣಿ ಪನ್ನೆರಡು ಲಕ್ಷಂ ದುರ್ಮದಾರಾತಿ ರಾ 
ಜನಿಕಾಯಾಜಿತದರ್ಗವರ್ಗಮೆ ಶತಂ ಕಲ್ಯಾಣಮೀ ಪಟ್ಟಣಂ 
ಮೂವತ್ತು ಕೋಟಿ ಪೊಂಗಲ್ 
ಭಾವಿಸುವೆಡನಂತಕೋಟಿಧಾನೋತರದಿಂದ 
ತೀವಿರ್ದ ರಾಶಿ ಲಕ್ಷಂ 
ಭೂವಿನುತಾನರ್ಥ್ಯ ದಿವ್ಯಮಣಭರಣಂಗಳ 
ಇಳೆಗಧಿಕರೆನಿಪ ಸತ್ತಾ 
ಮಳಮತಿಗಳ್ ಸತ್ತುಲಕ್ರಮಾಗತರು 

ಜ್ವಳ ಭಾಂಡಾಗಾರಸ್ಥಿತಿ 
` ಗಳವಟ್ಟಧಿಕಾರಿ ಮಂತ್ರಿಗಳ್ ಪನ್ನಿ ರ್ವರ್ 


ಸಂತೋಷವುಂಟಾಯಿತು. ಶರಣಜನ ಸಮೂಹವು ಆನಂದಗೊಂಡಿತು . ಶುಭ | 
ಯಶಸ್ಸು . ಎಂಟು ದಿಕ್ಕಿಗೂ ಪ್ರಸಾರಗೊಂಡಿತು. ದುಷ್ಟರ ಸಮೂಹ ಕೊರಗಿತ್ತು. 
ವಿದ್ವಾಂಸರು ಉತ್ಸಾಹವನ್ನು ಹೊಂದಿದರು. ವ|| ಮತ್ತೆ ಆಗ ಆ ಅರಸನು ತನ್ನ 
ಸಾಮ್ರಾಜ್ಯಭಾರವನ್ನು ಬಸವೇಶ್ವರನು ಅಂಗೀಕರಿಸುವಂತೆ ಮಾಡಲು ಹೀಗೆ ಹೇಳಿದನು. 
೩೧ . ಶ್ರೇಷ್ಠವಾದ ಮದೋನ್ಮತ್ತ ಆನೆಗಳ ಸಮೂಹ ಏಳುನೂರು ; ಬಲ , ಸಲ್ಲಕ್ಷಣ , 
ದೇಹದಾರ್ಢ ಮುಂತಾದ ಲಕ್ಷಣಗಳಿಂದ ಕೂಡಿ ಅತ್ಯಂತ ವೇಗದಿಂದ ಓಡಬಲ್ಲ ಕುದುರೆ 
ಗಳ ಗುಂಪು ಇದು ಹನ್ನೆರಡು ಸಾವಿರ ; ಯುದ್ಧರಂಗದಲ್ಲಿ ಶೌರ ಪ್ರಕಟಮಾಡಬಲ್ಲ 
ಕಾಲಾಳುಗಳ ಗುಂಪು ಹನ್ನೆರಡು ಲಕ್ಷ ; ದುಷ್ಟ ಗರ್ವದಿಂದ ಕೂಡಿದ ಶತ್ರುರಾಜರ 
ಸಮೂಹದಿಂದ ಜಯಿಸಲಸಾಧ್ಯವಾದಕೋಟೆಗಳ ಸಮೂಹವೇ ನೂರು. ಈ ಪಟ್ಟಣವು 
ಕಲ್ಯಾಣಕಾರಕವಾದುದು. [ಕಲ್ಯಾಣವೆಂಬ ಹೆಸರಿನ ಈ ಪಟ್ಟಣವು ಕಲ್ಯಾಣವನ್ನುಂಟು 
ಮಾಡುವಂತಹದು ಎಂದು ಭಾವ] ೩೨ . ಮೂವತ್ತು ಕೋಟಿ ಚಿನ್ನದ ನಾಣ್ಯಗಳು 
( ಭಾಂಡಾಗಾರದಲ್ಲಿ ಇವೆ), ವಿಚಾರಮಾಡಿ ನೋಡಿದರೆ ಅನಂತಕೋಟಿ ಶ್ರೇಷ್ಟಧನ 
ದಿಂದ ತುಂಬಿದ ರಾಶಿ (ಇದೆ). ಭೂಲೋಕದ ಜನರಿಂದ ಶ್ಲಾಘಿಸಲ್ಪಡುವ ಅಮೂಲ್ಯ 
ವಾದ ಶ್ರೇಷ್ಟರತ್ನಾಭರಣಗಳು ಲಕ್ಷ ( ಸಂಖ್ಯೆಯಲ್ಲಿವೆ). ೩೩ . ಭೂಮಿಯಲ್ಲಿಶ್ರೇಷ್ಟರೂ , 
ಸತ್ವಶಾಲಿಗಳಾದ ಶ್ರೇಷ್ಠ ಬುದ್ದಿವಂತರೂ , ಸತ್ಕುಲದ ಪರಂಪರೆಯಲ್ಲಿ ಬಂದಿರು 


1 ಗೋಳಿಸ ( ಮ , ಮು , ಜ , ಗೆ) 


೧೭೫ 


ಪಂಚಮಾಶ್ವಾಸಂ 


ಎನಗುಳ್ಳಿ ಸರ್ವಸ್ವಮ | 
ನನುನಯದಿಂ ನಿನ್ನ ಕರದೊಳಿತ್ತೆಂ ಬಲದೇ 
ವನ ಮಾಳ್ಮೆಯಿಂದ ಪಾಲಿಪು 
ದನವರತಂ ಬಸವ ಮಾಳ್ವುದೆನ್ನ ಭಿಮತಮಂ 

೩೪ 
ವ|| ಎಂದೆಲ್ಲಮನೊಚ್ಛತಮೊಪುಗೊಟ್ಟತಿ ಪ್ರೇಮಂ ಮಿಗೆ ಸುವಸನ ಧನಕನಕಮಣಿ 
ಭೂಷಣಂಗಳನಗಣತಂಗಳಂ ಸಮರ್ಪಿಸುತ್ತೆನಾಗಳುಂ ಪರಿಪಾಲಿಪುದೆಂದ ನರೇಂದ್ರಂಗೆ ವೃಷೇಂದ್ರ 
ನಿಂತೆಂದಂ 

ಭುವನಾವಳಿಯ ಪಾಲಿಪ 
ಶಿವಂಗೆ ನೃಪ ನಿನ್ನನೊರ್ವನಂ ಪೊರೆವುದು ಭಾ 
ರವೆ ಭಯಭಕ್ತಿಯೊಳೊಂದಿರು 
ಶಿವಭಕ್ತರೊಳೊಲ್ಲು ನಿನ್ನ ನಭವಂ ಪೊರೆವ 
ಕಡಲಂ ಪೀರ್ವರಡರ್ತು ತುತ್ತಿಡುವರುಗೌರ್ವಾಗ್ನಿಯಂ ಪಾಯು ಪೊ 
ಯೌ ಡೆವರ್ಭೂರಿ ಕುಲಾಚಲಂಗಳನಿಳಾಕಾಶಂಗಳ ಪಲ್ಲಟಂ 
ಬಡಿಪರ್ಲೆಸರಚ್ಯುತಾಬ್ಬ ಭವ ದೇವೇಂದ್ರಾದಿ ದೇವರ್ಕಳ 
ಮೃಡಭಕ್ತರ್ ಪೃಥುಶಕ್ತಿಯುಕ್ತರವರೊಳ ನೀಂ ಗರ್ವಮಂ ಮಾಡದಿರ್ 


ವವರೂ ಆದ ಅತ್ಯುಜ್ವಲವಾದ ಈ (ನಮ್ಮ ) ಭಾಂಡಾರದಲ್ಲಿರುವುದಕ್ಕೆ ಯೋಗ್ಯವಾದ 
ಮಂತ್ರಿಗಳು ( ಅಧಿಕಾರಿಗಳು) ಹನ್ನೆರಡು ಜನರಿದ್ದಾರೆ. ೩೪ . ಬಸವಣ್ಣ , ನನಗಿರುವ 
ಈ ಪೂರ್ವದಲ್ಲಿ ಹೇಳಿದ ಸಕಲವಸ್ತುಗಳನ್ನೂ , ಪ್ರೀತಿಯಿಂದ ನಿನ್ನ ಕೈಗೆಕೊಟ್ಟಿದ್ದೇನೆ. 
ಬಲದೇವ ಮಂತ್ರಿಗಳ ರೀತಿಯಂತೆ ಯಾವಾಗಲೂ ಪಾಲನೆ ಮಾಡಿಕೊಂಡು ( ರಾಜ್ಯ 
ವನ್ನು ಪಾಲಿಸಿಕೊಂಡು), ನನ್ನ ಇಷ್ಟಾರ್ಥವನ್ನು ನಡೆಯಿಸಿಕೊಡುವುದು . ವ|| ಹೀಗೆಂದು 
ಹೇಳಿ ಎಲ್ಲವನ್ನೂ ಚೆನ್ನಾಗಿ ಒಪ್ಪಿಸಿಕೊಟ್ಟು, ವಿಶೇಷವಾದ ಪ್ರೀತಿಯಿಂದ ಎಣಿಸಲ 
ಶಕ್ಯವಾದ ಒಳ್ಳೆಯ ಬಟ್ಟೆ , ದ್ರವ್ಯ , ಬಂಗಾರ, ರತ್ನಾಭರಣಗಳನ್ನು ಸಮರ್ಪಣೆ ಮಾಡಿ, 
ನನ್ನನ್ನು ಯಾವಾಗಲೂ ಪಾಲಿಸಬೇಕೆಂದು ಹೇಳಿದ ಶ್ರೇಷ್ಠನಾದ ಅರಸನಿಗೆ , 
ವೃಷಭೇಂದ್ರನು ಹೀಗೆ ಹೇಳಿದನು. ೩೫. ' ರಾಜನೇ ಸಮಸ್ತಲೋಕಗಳನ್ನು ಪರಿ 
ಪಾಲಿಸುವ ಶಿವನಿಗೆ ನಿನ್ನೊಬ್ಬನನ್ನು ಸಂರಕ್ಷಿಸುವುದು ಭಾರವಾದೀತೇ ! ಶಿವಭಕ್ತರ 
ವಿಷಯದಲ್ಲಿ ಭಯಭಕ್ತಿಯಿಂದ ವರ್ತನೆಮಾಡಿಕೊಂಡು ಇರು . ಶಿವನು ರಕ್ಷಿಸುತ್ತಾನೆ? 
( ಎಂದನು). ೩೬. ಅಧಿಕ ಶಕ್ತಿಸಂಪನ್ನರಾದ ಶಿವಭಕ್ತರು ( ಮನಸ್ಸು ಮಾಡಿದರೆ) 
ಸಮುದ್ರವನ್ನು ಕುಡಿಯಬಲ್ಲರು ; ಭಯಂಕರವಾದ ಬಡಬಾನಲವನ್ನೇ ಸೇರಿಸಿ ತುತ್ತು 
ಮಾಡಿಬಿಡುವವರು ; ದೊಡ್ಡ ದೊಡ್ಡ ಸಪ್ರಕುಲಾಚಲ ಪರ್ವತಗಳನ್ನು ಮೇಲೆಬಿದ್ದು 
ಹೊಡೆದು ಚೂರುಗೊಳಿಸುವವರು ; ಭೂಮಿ ಮತ್ತು ಆಕಾಶಗಳನ್ನು ವ್ಯತ್ಯಾಸಗಳಾಗು 


1 ನಾವಾಗಳುಂ ( ಅ) 


೧೭೬ 


ಬಸವರಾಜ ವಿಜಯಂ 


ಪ್ರಜೆಯಂ ಪಾಲಿಸುವಲ್ಲಿ ಸತ್ಯತೆಯರಾತಿವಾತದೊಳ್ಳಾಯು ಶಿ 
ಷ್ಟಜನಸ್ತೋಮದೊಳೊ ಸಂಗರದೊಳುದದ್ವಿಕ್ರಮಂ ಸದ್ದುಧ 
ವ್ರಜದೊಳ್ಳನ್ನಣೆ ಭಕ್ತಿವೃತ್ತಿ ಶಿವಭಕ್ತ ವಾತದೊಳ ನಿಗ್ರಹ 
ಕುಜನಶ್ರೇಣಿಯೊಳಿಂತಿವಂ ಬಿಡದಿರೆಂದುಂ ಬಿಜ್ಜಳಕ್ಷಾಪತಿ 


೩೭ 


ಇದರ ವ! ಎಂದು ಯಥೋಚಿತ ಹಿತೋಪದೇಶಮನೊರೆದಂತಃಪುರಕ್ಕೆ ಬಿಜ್ಜಳನ ಬೀಳ್ಕೊಟ್ಟು 
ತತ್ತೂರ್ವಪರಿಕಲ್ಪಿತವಾದಗಣಿತ ಮಣಿಗಣಖಚಿತಕನಕಮಯ ಭವನ ವಿವಿಧ ವಿಭವ ಸೌಧಪ್ರಾಕಾರ 
ಪ್ರಕರ ಪ್ರಮದವನಪರಿವೃತ ಮಣಿಕಳಶರುಚಿನಿಚಯ ಖಚಿತಗಗನತಳ ಮಂಗಳಾಯತನ ಘನ 
ಮನೋಜ್ಞಸೌಭಾಗ್ಯಸಂಪೂರ್ಣತರವೆನಿಸಿದ ಬಲದೇವನಂತವುರಮು ನಿಜರವಣಿವೆರಸಿ ಬಸವರಾಜು 
ಪುಗುತಂದೊಡವಂದ ಸಕಳ ದಂಡನಾಥಮಂಡಳಿಕರಂ ವಿನಯದಿಂ ಕಳುಸಿ ಪರಮೋತ್ಸಾಹದಿ : ಶಿವಗಣ 
ಸವರ್ಯೆಯಿನಿರುತ್ತವೆಂದುದಿನಂ ಗಣಕರಂ ಬರಿಸಿ ಸಾಮ್ರಾಜ್ಯಸ್ಥಿತಿಯನೆಲ್ಲಮು ತಮ್ಮುಖದಿನ 
ದಾತ್ಮಾಯಂ ಮಾಡಿ ಯಥಾಕ್ರಮು ನಿಯೋಜಿಸಿ ನಿರ್ವಾಹಂಗೆಯು - - - 


ವಂತೆ ಮಾಡುವವರು. ವಿಷ್ಣು , ಬ್ರಹ್ಮ , ದೇವೇಂದ್ರಾದಿ ದೇವತೆಗಳನ್ನು ಲಕ್ಷಕ್ಕೆ 
ತಾರರು ! ಆ ಶಿವಶರಣರಲ್ಲಿ ನೀನು ಗರ್ವವನ್ನು ತೋರಿಸಿಕೊಳ್ಳಬೇಡ. ೩೭. 
ಹೀಗೆಂದು ಔಚಿತ್ಯಮಿಕ್ಕದಂತೆ ಹಿತೋಪದೇಶವನ್ನು ಮಾಡಿ, ಅಂತಃಪುರಕ್ಕೆ ಬಿಜ್ಜಳನನ್ನು 
ಬೀಳುಕೊಟ್ಟು, ಈ ಪೂರ್ವದಲ್ಲಿಯೇ ಮಾಡಲಾದ ಅಸಂಖ್ಯಾತ ರತ್ನ ಸಮೂಹ 
ಗಳಿಂದ ಕೆತ್ತಲಾದ ಸುವರ್ಣಮಯ ಮನೆಯಾದ, ನಾನಾ ಪ್ರಕಾರದ ವೈಭವಗಳುಳ್ಳ 
ಉಪ್ಪರಿಗೆಗಳಿಂದಲೂ , ಪ್ರಾಕಾರಗಳ ಸಮೂಹಗಳಿಂದಲೂ ಸ್ತ್ರೀಯರ ಕ್ರೀಡಾರ್ಥ 
ವಾದ ಉಪವನಗಳಿಂದ ಸುತ್ತುವರಿಯಲ್ಪಟ್ಟು , ರತ್ನ ಕಲಶದ ಕಾಂತಿಯ ಸಮೂಹ 
ದಿಂದ ಆಚ್ಛಾದಿಸಲ್ಪಟ್ಟ ಆಕಾರವುಳ್ಳದ್ರ , ಮಂಗಳಕರಗಳಾದ ಶಿವಪೂಜಾಸ್ಥಾನ 
ಗಳುಳ್ಳದ್ದೂ , ಘನತರವಾದುದೂ , ಮನೋಹರ ಸೌಂದರದಿಂದ ಸಂಪೂರ್ಣವಾದುದೂ 
ಎನಿಸಿದಂಥ ಬಲದೇವಮಂತ್ರಿಯ ಅಂತಃಪುರವನ್ನು ತನ್ನ ಪತ್ನಿಯಾದ ಗಂಗಾಂಬೆ 
ಯೊಡನೆ ಪ್ರವೇಶಿಸಿದನು . ಆಗ ಸಂಗಡವೇ ಬಂದಂಥ ಸಮಸ್ತ ಮಂತ್ರಿ ಮಂಡಲ 
ದವರನ್ನು ವಿನಯದಿಂದ ( ಅವರವರ ಸ್ಥಾನಕ್ಕೆ ಕಳುಹಿಸಿದನು. ಪರಮೋತ್ಸಾಹದಿಂದ 
ಶಿವಗಣಂಗಳ ಪೂಜಾದಿಕಾರಗಳಿಂದ ಇರುತ್ತಿದ್ದನು. ಒಂದುದಿನ ಲೆಕ್ಕಿಗರನ್ನು ಬರ 
ಮಾಡಿಕೊಂಡು ಅವರ ಮುಖದಿಂದ ಸಮಸ್ತ ಸಾಮ್ರಾಜ್ಯ ಸ್ಥಿತಿಯನ್ನು ತಿಳಿದುಕೊಂಡು , 
ಸ್ವಾಧೀನಪಡಿಸಿಕೊಂಡು ಅವರಿಗೆ ಕ್ರಮಬದ್ದವಾಗಿ ಆಜ್ಞಾಪನೆಮಾಡಿ ( ತನ್ನ ಅಧಿಕಾರ 


1 ತೃವದಿಂ ( ಅ) 


2 ಣಿ ( ೨) 3 ಜ್ಯಾಪ್ತಿ ( ದ) 4 ತಂ ( ದ)ತಮಂ ( ಅ, ತ) 


೧೭೭ 


ಪಂಚಮಾಶ್ವಾಸಂ 


ಕುಲಗೋತ್ರಾಂಚಿತವೈಭವಂ ಬಲಯುತಂ ಮಾನನ್ನ ತಂ ಸಮ್ಮ 
ಜ್ವಲನೆಂಬೇಳೆಯನಿತ್ತನೀ ಬಸವ ಭೂಜಾನಿಗೀತಂಗೆ ದಲ್ 
ಕುಲಗೋತಾರಿ ಕರಂ ವಿನಷ್ಟಬಲನೆಲ್ಲಾಗಳ ವಿಮಾನಸ್ಥಿತಂ 
ಸಲೆ ಸಂಕ್ರಂದನನಿಂದ್ರನೆಂದೆನಿಸಿದಾ ತನ್ಮಂತ್ರಿಯೇ ಸಾಟಿಯೇ 


ಹರಿನಂದನಭಂಜನನಹಿ 
ಮರುಚಿಸುತಾರಾತಿ ವಿಜಯನಾ ಸುಭದ್ರಂ 
ವರ ಭೀಮಧರ್ಮಯುತನಾ 
ಗಿರುತಂ ನರನಲ್ಕು ಬಸವನೆನಿಸಿದನ 


ವನ್ನು ) ನಿರ್ವಾಹ ಮಾಡುತ್ತಿದ್ದನು. ೩೮. ಈ ಬಸವಣ್ಣನು ಭೂಮಿಪತಿಯಾದ 
ಬಿಜ್ಜಳನಿಗೆ ಸತ್ಕುಲ, ಶ್ರೇಷ್ಠಗೋತ್ರಗಳಿಂದ ಪೂಜ್ಯವಾದ ವೈಭವಗಳುಳ್ಳವನೂ , ಶಕ್ತಿ 
ಯುತನೂ , ಮಯ್ಯಾದೆಯಿಂದ ಶ್ರೇಷ್ಠನೆನಿಸಿದವನೂ , ಸಂತೋಷದಿಂದ ಪ್ರಕಾಶಿಸು 
ವವನೂ ಎಂಬ ಪ್ರಸಿದ್ದಿಯನ್ನುಂಟುಮಾಡಿದನು. ಇದು ನಿಶ್ಚಯ : ಇಂದ್ರನು ವಂಶ 
ಗೋತ್ರಗಳಿಗೆ ವೈರಿ (ಕುಲಾಚಲ ಪರ್ವತಗಳಿಗೆ ಶತ್ರು ), ಅತ್ಯಂತ ನಷ್ಟವಾದ ಶಕ್ತಿ 
ಯುಳ್ಳವನು (ಬಲಾಸುರನಾಶಕನು ), ಯಾವಾಗಲೂ ಮಾನವನ್ನು ಬಿಟ್ಟವನು ( ದೇವ 
ಯಾನವಾದ ವಿಮಾನದಲ್ಲಿರುವವನು), ಚೆನ್ನಾಗಿರೋದನ ಮಾಡುವವನು . ( ಶತ್ರು 
ಗಳನ್ನು ದುಃಖ ಪಡಿಸುವವನು) ಎಂದೆನಿಸಿದ್ದಾನೆ. ಇಂಥ ದೇವೇಂದ್ರನ ಮಂತ್ರಿಯಾದ 
ಬೃಹಸ್ಸತ್ಯಾಚಾರನೂ ಕೂಡ ಈ ಬಸವೇಶ್ವರನಿಗೆ ಸಮಾನನಾದಾನೇ ? [ಗೋತ್ರ 
ವಂಶಪರಂಪರೆ , ಪರ್ವತ ; ಬಲ- ಶಕ್ತಿ , ಬಲನೆಂಬ ರಾಕ್ಷಸ ; ವಿಮಾನ - ವಿಗತವಾದ ಮಾನ , 
ವಿಮಾನ; ಸಂಕ್ರಂದನ - ಇಂದ್ರ , ಚೆನ್ನಾಗಿ ಆಳುವುದು] ೩೯. ಈ ಬಸವಣ್ಣನು ವಿಷ್ಣು 
ಪುತ್ರನಾದ ಮನ್ಮಥನನ್ನು ನಾಶಮಾಡಿದವನು. ಸೂರ ಪುತ್ರನಾದ ಯಮನನ್ನು ನಾಶ 
ಗೊಳಿಸಿದವನು , ಮರಣಭಯವನ್ನು ಗೆದ್ದವನು . ಜಯಶೀಲನು , ಸನ್ಮಂಗಳಗಳನ್ನು 
ಹೊಂದಿದವನು. ಶ್ರೇಷ್ಠವಾದ ವೀರಶಿವಧರ್ಮದಿಂದ ಕೂಡಿದವನಾಗಿದ್ದರೂ 
ಮನುಷ್ಯನಲ್ಲ, ವೃಷಭೇಶ್ವರ ಎನಿಸಿದವನಲ್ಲವೇ ? [ ಈ ಪದ್ಯಕ್ಕೆ ಇನ್ನೊಂದು ರೀತಿ 
ಯಲ್ಲಿ ಹೀಗೆ ಅರ್ಥಮಾಡಬೇಕು : ಇಂದನ ವನವನ್ನು ನಾಶಪಡಿಸಿದವನೂ , ಕರ್ಣನಿಗೆ 
ಶತ್ರುವೂ , ' ವಿಜಯ ' ಎಂಬ ನಾಮಧೇಯವುಳ್ಳವನೂ , ಸುಭದ್ರಾದೇವಿಯನ್ನು ಪಡೆ 
ದವನೂ , ಶ್ರೇಷ್ಠರಾದ ಧರ್ಮರಾಜ , ಭೀಮಸೇನರುಗಳನ್ನುಳ್ಳವನೂ ಆದರೂ 
ಅರ್ಜುನನಲ್ಲ ಎನಿಸಿದನು . ( ಇದು ಅಚ್ಚರಿ ಎಂದು ಭಾವ) ಹರಿನಂದನ - ಇಂದ್ರನ 
ನಂದನವನ, ವಿಷ್ಣುವಿನಪು : ನರ - ಮನುಷ್ಯ , ಅರ್ಜುನ ; ಅಹಿಮರುಚಿಸುತ-ಸೂರ 

12 


೧೭೮ 


ಬಸವರಾಜ ವಿಜಯಂ 


ಪರಶಿವಧರ್ಮಂ ವಿಬುಧೋ 
ತರನುತಪದಪದ್ಮನಾತ್‌ಲೈಂಗಂ ಶ್ರುತಿಪು 

ರಜಾದಿತ್ಯಂ ಶೈವಾ 
ತಿರುಚಿರವೃಷಭನೆ ಪುರಾಣಪುರುಷಂ ಧರೆಯೊಳು 

ವ|| ಎಂಬ ಪೊಗಳೆಗಡರ್ಪಾಗಿ ಪೆಂಪುವಡೆದು ಮತ್ತಂ ಜಗರ್ತಂಪೆನೊರ್ವನುಂಟೆಂಬು 
ದನಧಃಕರಿಸಿ ಶಿವನೊರ್ವನೆ ಕರ್ತನೆಂಬುದು ಪ್ರತಿಷ್ಠಿಸಿಯುಂ, ಕರ್ಮದ್ವಯಮಂ ನೇತಿ ಗಳೆದು 
ಆತ್ಮಿಯಾದ್ವಯಮನಂಗೀಕರಿಸಿಯುಂ, ತನುತ್ರಯ ವೃತ್ತಿಯಂ ಪದು ಲಿಂಗತ್ರಯಮನಂಗಂ 
ಗೊಳಿಸಿಯುಂ, ಚತುಷ್ಕರಣ ವ್ಯಾಪಾರಮಂ ತೂಳು ಚತುರ್ವಿಧ ವಾಗ್ಯ ತ್ರಿಯಂ ಪ್ರಣವಾತ್ಮಕ 
ಮಾಡಿರುಂ, ಪಂಚಶಮಂ ದೂರೀಕರಿಸಿ ಪಂಚಾಚಾರವನವಲಂಬಿಸಿಯು , ಷಡಿಂದ್ರಿಯವರ್ತನ 
ಮನಳಿದು ಷಡಕ್ಷರವನಕ್ಷತಿ ಚಕ್ರಾದಿಗಳೊಳಮರ್ಚಿಯು , ಸಪ್ತವ್ಯಸನನನ'ಪೋಷಿಸಿ ಸಪ್ತ 
ಸೋಪಾನಕ್ರಮದೊಳಾಚರಿಸಿಯುಂ, ಅಷ್ಟಮದಮನಪಹರಿಸುತಷ್ಟಾವರಣವನುಪಸೇವಿಸಿಯುಂನ 
ನವಜೀವಗುಣಮುಂ ವೀ ನವಲಿಂಗಾನುಸಂಧಾನವನಿಂಬುಗೊಳಿಸಿಯಂ, ದಶಷವನ ಧರ್ಮವಲ್ಲ, 
ತೆಮರ್ದು ದಶನಾದವಿನೋದದೊಳ್ಯನವು ಮೇಳಯಿಸಿಯುಮನನ್ಯ ಸಾಮಾನ್ಯ ಮಹಿಮೆಯಂ 


ಪುತ್ರ ಕರ್ಣ, ಯಮ ] ೪೦ . ಶ್ರೇಷ್ಠವಾದ ವೀರಶೈವಧರ್ಮ ಸ್ವರೂಪನೂ , 
ವಿದ್ವಾಂಸರ ಸಮೂಹದಿಂದ ನುತಿಸಲ್ಪಡುವಶ್ರೇಷ್ಟವಾದ ಪದ್ಮಗಳುಳ್ಳವನೂ , ಇಷ್ಟ 
ಲಿಂಗ ಸಂಬಂಧವುಳ್ಳವನೂ , ವೇದಗಳೆಂಬ ಕಮಲಗಳಿಗೆ ಸೂರೈನೋಪಾದಿಯಲ್ಲಿರು 
ವವನೂ , ಶಿವಭಕ್ತರಲ್ಲಿ ಮನೋಹರನಾದವನೂ ಆದ ಬಸವೇಶ್ವರನೇ ಈ ಭೂಮಿ 
ಯಲ್ಲಿ ಪುರಾಣ ಪುರುಷನೆನಿಸಿರುವನು . [ ಇನ್ನೊಂದು ಅರ್ಥ :ಶ್ರೇಷ್ಟವಾದ ಶಿವಪುರಾಣ 
ವಿದ್ವಾಂಸರ ಸಮೂಹದಿಂದ ನುತಿಸಲ್ಪಡುವ ಶಬ್ದಗಳುಳ್ಳ ಪದ್ಮಪುರಾಣ , ಲೈಂಗ 
ಪುರಾಣ, ವೇದಗಳೆಂಬ ಕಮಲಗಳಿಗೆ ಸರಸ್ವರೂಪವಾದ ಆದಿತ್ಯಪುರಾಣ , ಅತಿ 
ಮನೋಹರವಾದ ಶೈವಸಂಬಂಧವಾದ ವೃಷಭಪುರಾಣಾದಿಗಳೇ ಮೊದಲಾದವುಗಳ 
ಸ್ವರೂಪನಾದ ಬಸವೇಶ್ವರನು ಪುರಾಣಪುರುಷನೆನಿಸಿದ್ದಾನೆ.] ವಚನ : ಹೀಗೆಂಬ 
ಕೀರ್ತಿಗೆ ಆಶ್ರಯನಾಗಿ, ಆಧಿಕ್ಯವನ್ನು ಹೊಂದಿ, ಈ ಜಗತ್ತಿಗೆ ಕರ್ತನು ಬೇರೊಬ್ಬ 
ನುಂಟೆಂಬುದನ್ನು ತಿರಸ್ಕರಿಸಿ, ಶಿವನೋರ್ವನೇ ಜಗತ್ಯರ್ತನೆಂಬುದನ್ನು ಪ್ರತಿಷ್ಟಾಪಿಸಿ 
ದವನು ; ಸುಕೃತ ದುಷ್ಕತ (?) ಗಳೆಂಬ ಕರ್ಮಯವನ್ನು ಮೂಲೋತ್ಪಾಟನವಾಡಿ 
ಲಿಂಗಾಂಗಸಾಮರಸ್ಯವನ್ನು ಅಂಗೀಕರಿಸಿದವನು, ತನುತ್ರಯ ವೃತ್ತಿಗಳಾದ ಸ್ಕೂಲ, 
ಸೂಕ್ಷ್ಮ ಕಾರಣ ದೇಹವ್ಯಾಪಾರವನ್ನು ಇಷ್ಟ , ಪ್ರಾಣ, ಭಾವಗಳೆಂಬ ಲಿಂಗತ್ರಯವನ್ನು 
ಅಂಗಗಳನ್ನಾಗಿ ಅಂಗೀಕರಿಸಿದವನು . ಮನ, ಬುದ್ಧಿ , ಚಿತ್ರ , ಅಹಂಕಾರಗಳೆಂಬ ಚತುರಂತಃ 
ಕರಣ ವ್ಯಾಪಾರವನ್ನು ಮೆಟ್ಟಿ , ಪರಾ, ಪಶ್ಯಂತಿ, ಮಧ್ಯಮಾ, ವೈಖರಿಯೆಂಬ ನಾಲ್ಕು 


2 ನು ( ಅ) 


3 ಕ್ಷರ ( ಅ) 


4 ನಾ ( ಡ) 


5 ಹಿ 


1 ನೆಲೆ ( ಚ, ಮ , ಅ, ಜ, ತ) 
( ಜ , ಅ , ರು . 


ಪಂಚಮಾಶ್ವಾಸಂ 


೧೭೯ 


ತಾಳು ಮತ್ತಂ ನಿತ್ಯ ಶಿವರಾತ್ರಿಗೆಯು ದುಮಂ ಶಿವಭಕ್ತರ್ಶಿವನೆಂದಿರ್ಪುದುಮಂ ಶರಣರೊಳ್ಳಿರಿದು 
ಕಿಜದನಾಡದುದುಮಂ ಜಂಗಮುಕ್ಕೇನುವು ವಂಚನೆಮಾಡದುದುಮಂ ಹರಭಕ್ತರ ಸಲೆ ಯಂ ಸಲಿ 
ಪುದುಮಂ ಪರಸಮಯಗರ್ವಮಂ ನಿಲಿಪುದುಮಂ ಶರಣರೇನೆಂದೊಡಂ ಮಯಿಮಾತುಗುಡದಪ್ಪು 
ಕೆಯು ದುವ೦೦ ಚರಲಿಂಗವೆ ಪ್ರಾಣಲಿಂಗಮಂದಿಪ್ಪುದುಮಂ ಪರವಾದಿಜನಮಂ ಸೋಲಿಪುದುಮಂ 
ಮೃಡಂಗೆ ಜಯಂಗುಡದೆ ಮೃಡಭಕ್ತರ್ಗೆ ಗೆಲ್ಲಂಗೆಟ್ಟು ಮಣಿವುದುಮಂ ಶರಣನಿಂದೆಗೇಳದುದುಮಂ 
ಶಿವೈಕಭಕ್ತಿಯನಲರ್ಚುವುದುಮಂ ಸರ್ವೋವಿ್ರಿಲ್ 1ಶಿವಾಚಾರಮಂ ಬಳೆಯಿಪುದುಮಂ ಪರ 
ಮತಮಾರ್ಗವಂ ಗಣನೆಗೊಳ್ಳದುದುಮಂ ನುಡಿದು ತಪ್ಪದುದುಮಂ ನಡೆದು ಪೆಡಂಮಟ್ಟದುದು 


ವಾಗೃತಿಗಳನ್ನು ಓಂಕಾರರೂಪವನ್ನಾಗಿ ಮಾಡಿದವನು : ಅವಿದ್ಯಾ , ಅಸ್ಮಿತ, ರಾಗ , 
ದ್ವೇಷ, ಅಭಿನಿವೇಶನಗಳೆಂಬ ಪಂಚಕ್ಷೇಶಗಳನ್ನು ದೂರೀಕರಿಸಿ, ಸದಾಚಾರ, ಸಮಯಾ 
ಚಾರ, ಶಿವಾಚಾರ, ಗಣಾಚಾರ, ನೃತ್ಯಾಚಾರಗಳೆಂಬ ಪಂಚ ಆಚಾರಗಳನ್ನು ಅವಲಂಬಿ 
ಸಿದವನು ; ಚರ್ಮ, ಕಣ್ಣು , ಕಿವಿ , ನಾಲಿಗೆ , ಮಗು, ಮನಸ್ಸೆಂಬ ಆರು ಇಂದ್ರಿಯ 
ವರ್ತನವನ್ನು ಬಿಟ್ಟು “ ಓಂ ನಮಃಶಿವಾಯ ' ಎಂಬ ಷಡಕ್ಷರಾತ್ಮಕ ಮಂತ್ರದಲ್ಲಿನ ಆರು 
ಅಕ್ಷರಗಳನ್ನು ಕ್ರಮವಾಗಿ ಮೂಲಾಧಾರ, ಸ್ವಾಧಿಷ್ಟಾನ, ಮಣಿಪೂರಕ , ಅನಾಹತ , 
ವಿಶುದ್ದಿ , ಆಜ್ಞಾಚಕ್ರಗಳಲ್ಲಿ ಸಂಬಂಧಗೊಳಿಸಿದವನು ; ತನು , ಮನ, ಧನ, ರಾಜ್ಯ 
ವಿಶ್ವ , ಉತ್ಸಾಹ, ಸೇವಕಾದಿ ಏಳು ವ್ಯಸನಗಳನ್ನು ಹೋಗಲಾಡಿಸಿ( ಆಪೋಹಿಸಿ), ಏಳು 
ಸೋಪಾನಗಳ ಕ್ರಮದಲ್ಲಿ ಸುಖೇಚ್ಛೆ, ವಿಚಾರಣೆ , ತನುಮಾನಸ, ಸತ್ಯಾಸಕ್ತಿ , ಸಂಸಕ್ತಿ , 
ಪದಾರ್ಥಭಾವನೆ , ತುರಗಾಮಿ ಕ್ರಮದಲ್ಲಿ ಆಚರಿಸಿದವನು ; ಧನ , ಕುಲ , ಛಲ, 
ಯೌವನ , ರೂಪ, ವಿದ್ಯಾ , ರಾಜ್ಯ , ತಪಾದಿಯಾದ ಅಷ್ಟಮದಗಳನ್ನು ಅಪಹಾರಮಾಡಿ 
(ದೂರೀಕರಿಸಿ), ಗುರು , ಲಿಂಗ, ಜಂಗಮ , ವಿಭೂತಿ, ರುದ್ರಾಕ್ಷಿ, ಮಂತ್ರ , ಪಾದೋದಕ, 
ಪ್ರಸಾದಗಳೆಂಬ ಅಷ್ಟಾವರಣಗಳನ್ನು ಆಚರಿಸಿದವನು , ಬುದ್ದಿ , ಸುಖ, ದುಃಖ , ಇಚ್ಛೆ , 
ಯತ್ನ , ಧರ್ಮ , ಅಧರ್ಮ , ಭಾವನೆ , ದ್ವೇಷವೆಂಬ ನವವಿಧವಾದ ಜೀವಗುಣಗಳನ್ನು 
ಮಾರಿ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ , ಪ್ರಸಾದಲಿಂಗ, ಮಹಾ 
ಲಿಂಗ, ಇಷ್ಟಲಿಂಗ , ಪ್ರಾಣಲಿಂಗ, ಭಾವಲಿಂಗಗಳನ್ನು ಅನುಸಂಧಾನಕ್ಕೆ ಆಶ್ರಯ 
ಗೊಳಿಸಿದವನು . ಪ್ರಾಣ, ಅಪಾನ, ಸಮಾನ , ಉದಾನ, ವ್ಯಾನ, ನಾಗ,ಕೂರ್ಮ , ಕೃಕರ, 
ದೇವದತ್ತ , ಧನಂಜಯಗಳೆಂಬ ಹತ್ತು ವಿಧವಾದ ವಾಯುಗಳನ್ನು ತಳ್ಳಿ , ಸ್ವರಾ 
ಘೋಷಣ, ನಿರ್ಣಯಧ್ವನಿ, ಘಂಟಾಧ್ವನಿ, ಕಹಳಾಧ್ವನಿ, ಶಂಖಧ್ವನಿ, ಮೇಘಧ್ವನಿ, 
ಮೃದಂಗಧ್ವನಿ, ಭೇರೀಧ್ವನಿ, ಮಂತ್ರ ಧ್ವನಿ, ಅವ್ಯಕ್ತಧ್ವನಿ, ಪ್ರಣವ ಧ್ವನಿಗಳೆಂಬ 
ದಶನಾದಗಳಲ್ಲಿ ಮನಸ್ಸನ್ನು ಮೇಳಗೊಳಿಸಿದವನು . ( ಆಗಿ) ಅನ್ಯರಿಗೆ ಅಸಾಧ್ಯವಾದ 


1 ಸದಾ ( ಅ) 


೧೮ರಿ 


ಬಸವರಾಜ ವಿಜಯಂ 


ಮಂ ನಿತ್ಯವ್ರತಮೆನಿಸಿ ಪೂಣ್ಣು ಕೆಯ್ಯೋಂಡು ಪರಪುರುಷಾರ್ಥನಿಧಿ ಪರಮಪುರುಷಂ ಬಸವರಸ 
ನೊಪ್ಪುತ್ತುಮಿರೆಯಿರೆ ತನ್ಮಹಿಮೆಯಂ ಕೇಳು – 

ಲಾಳ ಕೊಂಕಣ ಸಿಂಧು ಗೂರ್ಜರ ಕೇರಳಾಂಗ ಕಳಿಂಗ ಪಾಂ 
ಚಾಳ ಪಾಂಡ್ಯ ತುರುಷ್ಯ ಭೋಟವಿದರ್ಭ ಬರ್ಬರ ವಂಗ ನೇ 
ಪಾಳಕೋಸಲ ಹಣ ಮಾಳವ ಗೌಳ ಚೋಳ ವರಾಳ ಬಂ 
ಗಾಳ ದೇಶದ ಭಕ್ತರಾ ವೃಷಭೇಂದ್ರನಿರ್ಪೆಡೆಗೆದರ್ 
ಕರಮುರಸ್ಕಳಿ ಮಸ್ತಕಂ ಗಳಮಾಸ್ಕಿಪ್ಪುವ ಕಕ್ಷೆಯೊ 
ಆರಿಸಿ ಲಿಂಗಮನಾಂತು ಭೂತಿ ಶಿವಾಕ್ಷಿಮಾಲೆಯನಂಗದೊಳ್ 
ಕರಣಧರ್ಮವನೊ ನಿರ್ಮಳ ವೀರಶೈವಸುಮಾರ್ಗದೊಳ್ 
ಚರಿಸಿ ರಂಜಿಪರೆಯಿದ‌ ವೃಷಭೇಂದ್ರದರ್ಶನತತ್ಪರರ್ 


du 


ಮಹಿಮೆಯನ್ನು ಹೊಂದಿದವನಾಗಿದ್ದನು. ಮತ್ತು ನಿತ್ಯನಿತ್ಯ ಶಿವರಾತ್ರಿಯ ವ್ರತವನ್ನು 
ಅಚರಿಸುವುದನ , ಶಿವಭಕ್ತರು 'ಶಿವ'ನೆಂದೇ ಭಾವಿಸಿರುವುದನ್ನು , ಶರಣರಲ್ಲಿ ಹಿರಿದು 
ಕಿರಿದೆಂದು ಮಾತನಾಡದುದನ್ನು , ಜಂಗಮಕ್ಕೆ ಯಾವುದನ್ನೂ ವಂಚನೆಮಾಡದುದನ್ನು , 
ಹರಭಕ್ತರಾದವರ ಇಚ್ಛೆಯನ್ನು ಸಲ್ಲಿಸುವುದನ್ನು , ಅನ್ಯಮತದವರ ಅಹಂಕಾರವನ್ನು 
ನಿಲ್ಲಿಸುವುದನ್ನು , ಶರಣರು ಏನೇ ಮಾತನಾಡಿದರೂ ಪ್ರತಿಯಾಗಿ ಮಾತನಾಡದೆ 
ಅಂಗೀಕರಿಸುವುದನ್ನು , ಜಂಗಮಲಿಂಗವೇ ಪ್ರಾಣಲಿಂಗವೆಂದು ತಿಳಿದು ಇರುವುದನ್ನು , 
ಪರವಾದಿ ಜನರನ್ನು ಸೋಲಿಸುವುದನ್ನು , ಶಿವನಿಗೆ ಗೆಲುವನ್ನು ಕೊಡದೆ ಶಿವಭಕ್ತರಿಗೆ 
ಗೆಲುವನ್ನುಂಟುಮಾಡುತ್ತ ( ಶಿವನಿಗಿಂತಲೂ ಶಿವಭಕ್ತರೇ ಅಧಿಕರು ಎಂದು ಅವರಿಗೆ 
ಗೆಲುವಾಗುವಂತೆ ವ್ಯವಹರಿಸುತ್ತ ) ಅವರಿಗೆ ನಮಸ್ಕಾರ ಮಾಡುವುದನ್ನು , ಶರಣರ 
ನಿಂದೆಯನ್ನು ಕೇಳದಿರುವುದನ್ನು , ಶಿವನಲ್ಲಿಯೇ ಏಕನಿಷ್ಠೆಯನ್ನು ಅರಳಿಸುವುದನ್ನು , 
ಸಮಸ್ತ ಭೂಮಂಡಲದಲ್ಲಿ ಶಿವಚಾರವನ್ನೇ ಹೆಚ್ಚಿಸುವುದನ್ನು , ಪರಮತದ ಮಾರ್ಗ 
ವನ್ನು ಲೆಕ್ಕಕ್ಕೆ ತಕ್ಕೊಳ್ಳದಿರುವುದನ್ನು , ಮಾತನಾಡಿ ತಪ್ಪದಿರುವುದನ್ನು , ಮುಂದೆ 
ಹೆಜ್ಜೆಯಿಟ್ಟು ಹಿಮ್ಮೆಟ್ಟದಿರುವುದನ್ನು , ( ತನ್ನ ) ನಿತ್ಯವ್ರತವನ್ನಾಗಿ ಪ್ರತಿಜ್ಞೆ ಮಾಡಿ 
ಸ್ವೀಕರಿಸಿ, ಶ್ರೇಷ್ಟವಾದ ಪುರುಷಾರ್ಥಗಳಿಗೆ ನಿಧಿಯಂತಿರುವ ಪರಮ ಪುರುಷನಾದ 
ಬಸವಣ್ಣನು ಶೋಭಿಸುತ್ತಿರಲಾಗಿ ಆತನ ಇಂಥ ಮಹಿಮಾತಿಶಯಗಳನ್ನು ಕೇಳಿ 
೪೧ . ಲಾಳ, ಕೊಂಕಣ, ಸಿಂಧು, ಗುರ್ಜರ , ಕೇರಳ, ಅಂಗ, ಕಳಿಂಗ, ಪಾಂಚಾಳ, 
ಪಾಂಡ್ಯ , ತುರುಷ್ಯ , ಭೋಟ, ವಿದರ್ಭ , ಬರ್ಬರ , ವಂಗ, ನೇಪಾಳ, ಕೋಸಲ, 
ಹೂಣ, ಮಾಳವ, ಗೌಳ, ಚೋಳ, ವರಾಳ ಬಂಗಾಳ ದೇಶದ ಭಕ್ತರು ಆ ಬಸವೇಶ್ವರ 
ನಿರುವ ಕಲ್ಯಾಣಪಟ್ಟಣಕ್ಕೆ ಬಂದರು. ೪೨. ಕೈ , ಎದೆ, ಶಿರಸ್ಸು , ಕುತ್ತಿಗೆ, ಬಾಯಿ , 
ಒಪ್ಪುವ ಕಂಕುಳ- ಈ ಸ್ಥಳಗಳಲ್ಲಿ ಶಿವಲಿಂಗವನ್ನು ಧರಿಸಿ, ದೇಹದಲ್ಲಿ ವಿಭೂತಿ ಮತ್ತು 
ರುದ್ರಾಕ್ಷ ಮಾಲೆಗಳನ್ನು ಧರಿಸಿ , ಇಂದ್ರಿಯಗಳನ್ನು ನಿಗ್ರಹಿಸಿ ಪವಿತ್ರ ವೀರಶೈವ 


೧೮೧ 


ಪಂಚಮಾಶ್ವಾಸಂ 


೪೩. 


ಶಿವಪೂಜಾನಿಷ್ಕ ರಂಗೇಂದ್ರಿಯಗುಣರಹಿತರ್ಜ೦ಗಮಪ್ರೇಮಧಾಮ 
ರ್ಭವಿಸಂಗತ್ಯಾಗಿಗಳ್ಳಾಸುರಗುಣನಿಧಿಗಳ್ಳತ್ಯ ಸಂಪನ್ನರಾಶಾ 
ರ್ತಿವಿದೂರರ್ವೀರಶೈವಾಗಮನಿಗಮವಿವರ್ಮಾನಿಗಞಾನಿಗಳ ಶಾಂ 
ಭವಭಕ್ತಿಪ್ರಾಂಜಳರ್ಭೂಮಹಿತಮಹಿಮರೇಂದರಾನಂದದಿಂದ 
ನೊಸಲೊಳಸ್ಮತಿಪುಂಡ್ರಂ ತೋಳಗೆ ಗಳದೊಳಿಂಬಾಗೆ ರುದ್ರಾಕ್ಷಮಾಲಾ 
ವಿಸರ ಚೆಲ್ಲಾಗೆ ಬಂಬಲ್ಲೆಡೆ ಮುಡಿ ಸುಲಿಪಲೋಭೆಯರಿ ಬೀಜ ದಂಡಂ 
ಭಸಿತಾಧಾರಂ ಬಹಿರ್ವಾಸಮುವಮರ್ದಿರೆ ಲಿಂಗಾಂಗಸಂಯುಕ್ತಯೋಗಿ 
ಪ್ರಸರು ಬಂದಿರ್ದುದೋರಂತೆಸೆದು ಬಸವಸಂದರ್ಶನೋತ್ಕಂಠಯಿಂದಂ 

ವ! ಅಂತೇಳರ್ಪುದುವಾಗಳ್ ಪರ್ದಪದಿಂ ಕತ್ತುರಿಯ ಸಾರಣೆಯಿಂ ಪೊಸ ಮುತ್ತಿನ 
ರಂಗವಲಿಯಿಂ ಧವಳ ಚಾಮರ ಪಲ್ಲವಪ್ರಕರ ಮುಕುರನಿಕರ ಮಣಿಗಣಗ್ರಥಿತಾಗಣಿತ 
ತೋರಣಂಗಳಿಂ ಪಸದನಗೊಳಿಸಿ ರಾಜಿತವಾದ ರಾಜವೀಥಿಯೊಳೆತ್ತಿದ ಪತಾಕೆಗಳ ಸೂಸುವ 
ಸೀಗುರಿಗಳ ಬೀಸುವ ಚಾವರಂಗಳ ಸೊಗಯಿತ ಧವಳಾತಪತ್ರಂಗಳ ನವರತ್ನದ ನಡೆತೋರಣಂಗಳ 


ಮಾರ್ಗದಲ್ಲಿ ಆಚರಣೆಮಾಡಿ, ಪ್ರಕಾಶಮಾನರಾದ ಶಿವಭಕ್ತರು ಬಸವೇಶ್ವರನ ದರ್ಶನ 
ದಲ್ಲಿ ಆಸಕ್ತರಾಗಿ ಬಂದರು. ೪ . ಶಿವಪೂಜೆಯಲ್ಲಿ ನಿಷ್ಠೆಯುಳ್ಳವರೂ , ದೇಹ 
ಮತ್ತು ಇಂದ್ರಿಯಗಳ ಗುಣಗಳಿಂದ ದೂರರಾದವರೂ , ಜಂಗಮಪ್ರೀತಿಗೆ ಸ್ಥಾನ 
ರಾದವರೂ , ಭವಿಗಳ ಸಂಗದಿಂದ ದರರಾದವರೂ , ಮನೋಹರವಾದ ಸದ್ಗುಣ 
ಗಳಿಗೆ ನಿಕ್ಷೇಪರೂಪರೂ , ಸತ್ಯಸಂಪನ್ನರೂ , ಆಸೆ ದುಃಖಗಳಿಂದ ದೂರರಾದವರೂ , 
ವೀರಶೈವಾಗಮ ವೇದಗಳನ್ನು ಬಲ್ಲವರೂ , ಗೌರವವುಳ್ಳವರೂ , ಮೌನಿಗಳೂ , 
ಶಿವಭಕ್ತಿಯಿಂದ ಮನೋಹರರೆನಿಸಿದವರೂ , ಭೂಜನರಿಂದ ಪೂಜಿಸಿಕೊಳ್ಳಲ್ಪಟ್ಟವರೂ 
ಆದ ಮಹಿಮರು ಆನಂದದಿಂದ , (ಬಸವಣ್ಣನಿರುಪೆ ಕಲ್ಯಾಣಕ್ಕೆ ಬಂದರು . 
೪೪. ಬಸವಣ್ಣನನ್ನು ನೋಡುವ ಕುತೂಹಲದಿಂದ ಹಣೆಯಲ್ಲಿ ಭಸ್ಮದ ಮೂರು 
ಗೆರೆಗಳು ಪ್ರಕಾಶಿಸುತ್ತಿರಲು, ಕಂಠದಲ್ಲಿ ರುದ್ರಾಕ್ಷ ಮಾಲೆಗಳ ಸಮೂಹವು ಇಂದು 
ಗೊಂಡಿರಲು, ಗುಂಪು ಗುಂಪಾದ ಜಡೆಯ ಮುಡಿಯು (ತಲೆಯ ಮೇಲೆ) ಚೆಲುವು 
ಗೊಂಡಿರಲು, ಶುಭ್ರವಾದ ಹಲ್ಲುಗಳು ಕಾಂತಿಯನ್ನು ಬೀರುತ್ತಿರಲು, ಕೈಯಲ್ಲಿ ಹಿಡಿದ 
ದಂಡ , ಭಸ್ಮದ ಕರಡಿಗೆ, ಬಹಿರ್ವಾಸಗಳು ಕೂಡಿಕೊಂಡಿರಲು, ಲಿಂಗಾಂಗ 
ಸಾಮರಸ್ಯವುಳ್ಳ ಶಿವಯೋಗಿಗಳ ಸಮೂಹವು ಚೆನ್ನಾಗಿ ಶೋಭಿಸುತ್ತ ಬಂದರು . 
ವ || ಈ ರೀತಿಯಲ್ಲಿ ( ಶಿವಶರಣರು) ಬರಲು, ಆಗ ಪನ್ನೀರಿನ ಚಳಿಯಿಂದಲೂ , 
ಕಸ್ತೂರಿಯ ಸಾರಣೆಯಿಂದಲೂ , ಹೊಸ ಮುತ್ತಿನ ರಂಗವಲ್ಲಿಗಳಿಂದಲೂ , ಶುಭವಾದ 
ಚಾಮರ, ಚಿಗುರುಗಳ ಸಮೂಹ, ಕನ್ನಡಿಗಳ ಸಮೂಹ, ರತ್ನ ಸಮೂಹದಿಂದ ಕಟ್ಟಲ್ಪಟ್ಟ 
ಅಸಂಖ್ಯಾತ ತೋರಣಗಳಿಂದ ಅಲಂಕರಿಸಿದ ರಂಜಿಸುವ ರಾಜ ಬೀದಿಯಲ್ಲಿ, ಎತ್ತಿ 
ಕಟ್ಟಿದ ಧ್ವಜಗಳ, ಸೂಸುತ್ತಿರುವ ಸೀಗುರಿಗಳ, ಬೀಸುತ್ತಿರುವ ಚಾಮರಗಳ, 


೧೮೨ 


ಬಸವರಾಜ ವಿಜಯಂ 


ಕನ್ನೆ ಯರ್ಪಿಡಿದು ತರ್ಪ ಪೊಂಗಳಸ ರನ್ನಗನ್ನಡಿಗಳ ದಿಕ್ಷಾಲರ ಕರ್ಣಕುಹರಮಂ ಬಹುಳ ನಾದಂಗಳ 
ಪೊಗಳ್ವ ವಂದಿ ಮಾಗಧಪ್ರತಾನದ ಸಂದಣಿಪ ಮಾಹೇಶ್ವರರ ಗಗನದೋಳ್ಳುಣಿದ ಬಾದರಾಯಣ 
ಬಾಹುವಿನ ಹಿರಿಯ ಸಿರಿ ಕಂಗೊಳಿಸೆ ನಡೆಮಡಿವೆರಸುತಡಿಗಡಿಗೆ ಪುಷ್ಪಾಂಜಲಿಗೊಡುತೆ ಜಯಘಂಟಿ 
ಕಾರವದೊಳುಘರವಂ ತಡಂಗಲಿಸಿ ದಿಗಂತಕ್ಕೆ ಧೀಂಕಿಡೆ ಸಡಗರದಿನಿದಿರ್ಗೊಂಡು ಕಂಡು ಕೊಂಡಾಡಿ 
ದಂಡಪ್ರಣಾಮಂಗೆಯು ನಿಜಗೃಹಮಂ ಪುಗಿಸಿ ಮಣಿವಿಷ್ಟರದೊಳೂರ್ತಿಗೊಳಿಸಿ ಧನಕನಕ 
ಮಣಿಭೂಷಣ , ಸುವಸನ ವಾಹನಾದಿಗಳಿನವರವರಿಷ್ಟಮೆಂತಿರ್ದುದಂತೋಜೆಯಿಂ ಪೂಜಿಸಿ ದಾಸೋಹ 
ಭಾವಂಬಡೆದು ಪಾದೋದಕಪ್ರಸಾದಂಬಡೆದು ಸೇವಿಸಿ ಸರಸತರ ಸಾತ್ವಿಕಭಕ್ಕವೆರಸಿ ತದೀಯ 
ಸುಖಗೋಷ್ಠಿಯೊಂದು ಮತ್ತವಿರದೆ 


ಸೊಗಯಿಪ ದಿವ್ಯ ಷಡ್ರಸ ಸುಭೋಜನದಿಂ ಘನಸಾರಗಂಧಿ ವೀ 
ಟಿಗಳಿನಪೂರ್ವ ಕುಂಕುಮ ಮೃಗೋದ್ಭವ ಚಂದನ ಗಂಧಲೇಪದಿಂ 


ಸೊಗಸನ್ನುಂಟುಮಾಡುವ ಶ್ವೇತ ಕ್ಷತ್ರಗಳ , ನೂತನ ರತ್ನದಿಂದ ಕಟ್ಟಿದ ನಡೆತೋರ 
ಣಗಳ , ಸ್ತ್ರೀಯರು ಹಿಡಿದು ತರುತ್ತಿರುವ ಬಂಗಾರದ ಕಳಶ ರತ್ನದ ಕನ್ನಡಿಗಳ , 
ಅಷ್ಟದಿಕ್ಷಾಲಕರ ಕಿವಿಯ ರಂಧ್ರಗಳಲ್ಲಿ ಚಕ್ಕಳ ಗುಳಿಯಿಕ್ಕುವಂತೆ ಧ್ವನಿ ಮಾಡತಕ್ಕ 
ಮೃದಂಗ, ಶಂಖ , ತಾಳ , ಕಹಳೆ, ಕೊಂಬುಗಳ ಅಧಿಕವಾದ ಶಬ್ದಗಳ, ಹೊಗಳತಕ್ಕ 
ಸ್ತುತಿ ಪಾಠಕರ ಗುಂಪಿನ , ಒತ್ತೊತ್ತಾಗಿರುವ ಮಾಹೇಶ್ವರರುಗಳ , ಆಕಾಶದಲ್ಲಿ 
ಕುಣಿಯುವ ವ್ಯಾಸನತೋಳಿನ ಅಧಿಕವಾದ ಸಂಪತ್ತು ಕಂಗೊಳಿಸುತ್ತಿತ್ತು . ನಡೆಮಡಿ 
ಯನ್ನು ಹಾಸುತ್ತ ಹೆಜ್ಜೆ ಹೆಜ್ಜೆಗೂ ಅಂಜಲಿಯಿಂದ ಹೂಗಳನ್ನು ಸುರಿಸುತ್ತ , ಜೇಗಟಿ 
( ಜಯಗಂಟೆ) ಯನ್ನು ಬಾರಿಸುತ್ತ , ಉಘ ಉಫೇ ಎಂಬ ಶಬ್ದ ಮಾಡುತ್ತಿದ್ದನು. ಆ 

ಶಬ್ದವು ದಿಕ್ಕಿನ ಕೊನೆಯವರೆಗೂ ವ್ಯಾಪಿಸುತ್ತಿತ್ತು . (ಹೀಗೆ) ಅತಿ ಸಂಭ್ರಮದಿಂದ 
- ಇದಿರುಗೊಳ್ಳುತ್ತಿದ್ದನು. ( ಅವರನ್ನು ನೋಡಿ, ಕೊಂಡಾಡುತ್ತ ದಂಡಪ್ರಣಾಮ 

ಮಾಡುತ್ತ ತನ್ನ ಮನೆಗೆ ಕರೆತಂದು ಹೊಗಿಸಿ ರತ್ನಖಚಿತವಾದ ಆಸನದಲ್ಲಿ ಕುಳ್ಳಿರಿಸಿ 
ಧನ, ಕನಕ, ರತ್ನಾಭರಣಗಳು , ಒಳ್ಳೆಯ ವಸ್ತ್ರ , ವಾಹನಗಳೇ ಮೊದಲಾದವುಗಳಿಂದ 
ಅವರ ಇಚ್ಛೆಗನುಸಾರವಾಗಿ ಕ್ರಮವಾಗಿ ಪೂಜಿಸಿ, ನಾನು ಸೇವಕನು ಎಂಬ 
ಭಾವನೆಯನ್ನು ಹೊಂದುತ್ತಿದ್ದನು. ( ಅವರ) ಪಾದೋದಕ ಪ್ರಸಾದಗಳನ್ನು ಪಡೆದು 
ಸ್ವೀಕರಿಸುತ್ತಿದ್ದನು. ಸರಸತರವಾದ ರೋಮಾಂಚ , ಸೈದ, ಗದ್ದದವೇ ಮೊದಲಾದ 
ಸಾತ್ವಿಕ ಭಾವಗಳಿಂದ ಸೂಚಿತವಾದ ಭಕ್ತಿ ಭಾವದಿಂದ ಕೂಡಿ, ಅವರ ಸಂಬಂಧವಾದ 
ಸದ್ಯೋಷ್ಟಿಯಲ್ಲಿರುವವನಾದನು ಮತ್ತು ತಪ್ಪದೆ ೪೫. ಆ ಜಂಗಮ ಸಮೂಹವನ್ನು 
ಸೊಗಸಾದ ಷಡ್ರಸೋಪೇತ ಭಕ್ಷ ಭೋಜ್ಯಗಳಿಂದಲೂ , ಅಪೂರ್ವ ಕುಂಕುಮ ಕೇಸರಿ , 


1 ಲಕ ( ಚ, ಗ, ಜ, ತ.) 2 ಳ ( ದ) 


೮೩ 


ಪಂಚಮಾಶ್ವಾಸಂ 


ಮಗಮಗಿಪಚ್ಚ ಪೂಸರದೆ ಚಾರುತರಾಂಬರದಿಂದನರ್ನ್ನು ರ | 
ಗಣವಿಭೂಷಣಾಳಿಗಳಿನರ್ಚಿಸಿದಂ ಚರಲಿಂಗವೃಂದಮಂ 


೪೫. 


ಹರಿಸದೆ ನೋಡಿನೋಡಿ ಸುಖವಾರ್ಧಿಯೊಳಾಳುತೆ ಮಡಿ ಮಡಿ ಸಾ 
ದರವು ಪಾಡಿ ಪಾಡಿ ಪದಪೂಜನಮಂ ಮಿಗೆ ಮಾಡಿ ಮಾಡಿ ಭ | 
ಕಿರತಿಯ ಕೂಡಿಕೂಡಿ ನಿಜದೇಹಮನಂಫ್ರಿಗೆ ನೀಡಿ ನೀಡಿ ಶಾಂ 
ಕರಗಣವೃಂದಮಂ ಭಜಿಸಿ ತತೃಪೆಯಂ ಪಡೆದಂ ವೃಷಾಧಿಪಂ 


೪ . 


ಕಾಮಸುಖಾರ್ಥಿಗಳೆ ನವಯೌವನರೂಪವಿಳಾಸಯುಕ್ತ ಸ 
ತ್ಯಾಮಿನಿಯರ್ಕಳು ದ್ರವಿಣರಾಶಿಯನಲ್ಲಿ ಧನಾರ್ಥಿಗಳೆ ದಿ 
ವ್ಯಾಮಳ ಭೂಷಣಾವಳಿಯನಾಭರಣಾರ್ಥಿಚಯಕ್ಕೆ ಲಿಂಗಪೂ 
ಜಾಮತಿಗಳೆ ಲಿಂಗಯಜನೋಚಿತವಸ್ತುವನೀವನಳ್ಳಿಯಿಂ 


೪೭ 


ವ್ರತಶೀಲಪರಾಯಣ ಸಂ 
ತತಿಗಾ ವ್ರತಶೀಲಮಂ ಕರಂ ಸಲಿಸುತೆ ಭೂ 
ಪತಿ ಭೋಗವನೆರೆದರನು 
ನೃತತರ ರಾಜೋಪಚಾರದಿ: ಪೂಜಿಸಿದ 


ಕಸೂರಿ, ಶ್ರೀಗಂಧಾದಿಗಳ ಲೇಪನದಿಂದಲೂ , ಗಮ ಗಮ ವಾಸನೆಯಿಂದ ಕೂಡಿದ 
ಹೊಸ ಹೂವಿನ ಮಾಲೆಗಳಿಂದಲೂ , ಅತಿ ಮನೋಹರವಾದ ಬಟ್ಟೆ ಬರೆಗಳಿಂದಲೂ , 
ಅಮೂಲ್ಯವಾದ ರತ್ನಗಳ ಆಭರಣಗಳಿಂದಲೂ ಪೂಜಿಸಿದನು . ೪೬ . ಬಸವೇಶ್ವರನು 
ಆ ಶಿವಗಣ ಸಮೂಹವನ್ನು ಹರ್ಷದಿಂದ ನೋಡಿನೋಡಿ, ಸಂತೋಷಸಮುದ್ರದಲ್ಲಿ 
ಮುಳುಗುವವನಾಗಿ , ಆದರ ಪೂರ್ವಕವಾಗಿ ಹೆಚ್ಚಾಗಿ ಹಾಡಿ ಹಾಡಿ, ಪಾದಪೂಜೆಯನ್ನು 
ಚೆನ್ನಾಗಿ ಮಾಡಿ ಮಾಡಿ , ಶಿವಭಕ್ತಿಯಲ್ಲಿ ಆಸಕ್ತಿಯಿಂದ ಕೂಡಿ ಕೂಡಿ, ತನ್ನ 
ದೇಹವನ್ನು ಅವರ ಪಾದತಲಕ್ಕೆ ಚಾಚಿ, ಸಾಷ್ಟಾಂಗ ಪ್ರಣಾಮ ನೀಡಿ ನೀಡಿ, ಎದ್ದೆದ್ದು 
ಭಜನೆ ಮಾಡಿ, ಅವರ ಕಾರುಣ್ಯವನ್ನು ಪಡೆದನು. ೪೭ . ಮನ್ಮಥ ಸಂಬಂಧದ 
ಸುಖಾಪೇಕ್ಷಿಗಳಿಗೆ ನೂತನ ಯೌವನ , ರೂಪ, ವಿಲಾಸಾದಿಗಳಿಂದ ಕೂಡಿದ ಶ್ರೇಷ್ಠ 
ಸ್ತ್ರೀಯರುಗಳನ್ನೂ , ದ್ರವ್ಯವನ್ನು ಅಪೇಕ್ಷಿಸುವವರಿಗೆ ದ್ರವ್ಯದ ರಾಶಿಯನ್ನೂ , 
ಆಭರಣಗಳನ್ನು ಬೇಡುವವರಿಗೆ ಶ್ರೇಷ್ಟವಾದ ನಿರ್ಮಲಾಭರಣಗಳನ್ನೂ , ಲಿಂಗ 
ಪೂಜಾಧುರಂಧರರಿಗೆ ಲಿಂಗ ಪೂಜೆಗೆ ಯೋಗ್ಯವಾದ ( ಪತ್ರಿ, ಪುಷ್ಪಾಕ್ಷತೆ ಗಂಧ 
ಚಂದ್ರಾದಿ) ಪದಾರ್ಥಗಳನ್ನು ಪ್ರೀತಿಯಿಂದ ಕೊಡುತ್ತಿದ್ದನು. ೪೮ . ವ್ರತ, 
ಸದಾಚಾರ ಇವುಗಳಲ್ಲಿ ಆಸಕ್ತರಾದ ಶಿವಗಣಂಗಳಿಗೆ ಆ ವ್ರತ ಶೀಲಗಳಿಗೆ ಯೋಗ್ಯ 
ಸನ್ನಿವೇಶವನ್ನು ಒದಗಿಸುತ್ತಿದ್ದನು. ರಾಜಸುಖವನ್ನು ಬೇಡಿದವರಿಗೆ ಶ್ರೇಷ್ಟಕರವಾದ 


೧೮೪ 


ಬಸವರಾಜ ವಿಜಯಂ 


೫೦ 


ಚೆನ್ನೆಸೆವ ಸೂಳೆಮೇಳದ 
ಬಿನ್ನಣದ ಭುಜಂಗ ಜಂಗಮೋತ್ಸರವಿರ್ಕುಂ 
ಪನ್ನೆರಡುಸಾಸಿರಂ ಬಳಿ 
ಕಿನ್ನುಳಿದರನಾರೊ ಲೆಕ್ಕಿಸಿ ಸಮರ್ಥರ್ 
ಅನಿಬರ್ಗೆಂದುಂ ಕುಂದದೆ 
ಮನಕ್ಕೆ ಪರಿತುಷ್ಟಿಯಪ್ಪಿನಂ ಬಗೆದುದನೊ 
ಲನುನಯದಿನಿತ್ತು ಮನ್ನಿಪ 
ನನವಧಿಗುಣಧಿ ಶಿವೈಕ್ಯ ಜನಮಂದಾರ 
ಸುಜನಾಸ್ಯಾಬ್ಬವನಂ ಪೊದಲ್ಗಲರೆ ಮೋಹೇಂದೀವರಂ ಕುಂದೆ ಚಿ 
ತ್ಯಜದರ್ಪಾಂಧತಮಂ ಕರುಂ ಪರೆಯೆ ದುರ್ವಾಂತೋಡುಗಳಂದೆ ಭ . 
ಕಜನಸ್ವಾಂತವಿಲೋಚನಕ್ಕೆ ವಿಷಯ ಸರ್ವಾರ್ಥಮಪ್ಪಂತೆ ಮಾ 
ಡಿ ಜಗದ್ವಂದ್ಯ ವೃಷಾರ್ಕನಭ್ಯುದಯಮಂ ಕೈಕೊಂಡು ಕಣ್ಮಪ್ಪಿದಂ 
ಬಸವನನ್ನದಾನಗುಣದೇಳೆಯನಾಲಿಸಿ ದೇವಧೇನು ತ 
ನೈ ಸಕಮಡಂಗಿ ಲಜ್ಜೆ ಮಿಗೆ ಪಾಲ್ಗೆಗೆದಿರ್ದುದು ನೈಜವಲ್ಲದ 
ದೋಸೆಮೃತಾಂಧಸರ್ಮುಖದೆ ಬೇಳ, ಸುಧಾಜ್ಯರಸಕ್ಕೆ ಮೊಆಲೆವಾ 
ತಸವಸದಿಂದೆ ಬಂದೆಳಸಿ ಸೇವಿಪರೆಂತೊ ತದೀಯ ಧೂಮಮಂ 


ಶಿಶಿಂ 


ರಾಜೋಪಚಾರದಿಂದ ಪೂಜಿಸುತ್ತಿದ್ದನು. ೪೯ . ಸುಂದರಿಯರಾದ ವೇಶ್ಯಾ ಸ್ತ್ರೀಯರ 
ಸಂಗದಿಂದ ವಿನೋದ ಸುಖವನ್ನನುಭವಿಸುವ ವಿಟರುಗಳಾದ ಜಂಗಮರ ಸಮೂಹವು 
ಹನ್ನೆರಡು ಸಾವಿರವಿತ್ತು ಎನ್ನುವಾಗ ಇನ್ನುಳಿದವರನ್ನು ಲೆಕ್ಕ ಮಾಡುವುದಕ್ಕೆ 
ಯಾರು ಸಮರ್ಥರಾಗುವರೋ ! ೫೦ . ಅನಂತವಾದ ಸದ್ಗುಣಗಳಿಗೆ ನಿಕ್ಷೇಪ 
ರೆನಿಸಿದ, ಶಿವನಲ್ಲಿ ಏಕತೆ ಹೊಂದಿದ ಜನರಿಗೆ (ಶಿವಭಕ್ತ ಜನರಿಗೆ) ಕಲ್ಪವೃಕ್ಷ 
ಸದೃಶನಾದ ಬಸವೇಶ್ವರನು , ಅಷ್ಟು ಜನ ಜಂಗಮರಿಗೂ ಸತತವೂ ತಪ್ಪದೆ ಮನ 
ಸೃಂತೋಷವಾಗುವಂತೆ ಬಯಸಿದುದನ್ನು ಪ್ರೀತಿಯಿಂದ ಒಲಿದು ಕೊಡುತ್ತ ಮನ್ನಣೆ 
ಗೊಳಿಸುತ್ತಿದ್ದನು. ೫೧. ಜಗಜ್ಜನರಿಂದ ನಮಸ್ಕರಿಸಿಕೊಳ್ಳುವುದಕ್ಕೆ ಯೋಗ್ಯನಾದ 
ಬಸವೇಶ್ವರನೆಂಬ ಸೂರನು ಸತ್ಪುರುಷರ ಮುಖವೆಂಬ ಕಮಲ ವನವು ಪ್ರಕಾಶಗೊಂಡು 
ಅರಳುತ್ತಿರಲು, ಮೋಹವೆಂಬ ಕನ್ನೈದಿಲೆಯು ಕೊರಗುತ್ತಿರಲು, ಮನ್ಮಥನ ಅಹಂಕಾರ 
ವೆಂಬ ಗಾಢಾಂಧಕಾರವು ಚೆನ್ನಾಗಿ ನಾಶವಾಗುತ್ತಿರಲು, ದುರ್ಜನರೆಂಬ ನಕ್ಷತ್ರಗಳು 
ಕಾಂತಿಹೀನವಾಗುತ್ತಿರಲು, ಶಿವಭಕ್ತರಾದ ಜನರ ಮನಸ್ಸೆಂಬ ನೇತ್ರಗಳಿಗೆ ಸಮಸ್ತ 
ಇಷ್ಟಾರ್ಥ ರೂಪವಾದ ವಿಷಯವು ಗೋಚರವಾಗುತ್ತಿರಲು ಅವರ ಸೇವೆ ಮಾಡಿ , 
ಅಭಿವೃದ್ಧಿಯನ್ನು ಹೊಂದಿ ನೋಟಕ್ಕೆ ಒಪ್ಪುವವನಾಗಿದ್ದನು. ೫೨. ಬಸವಣ್ಣನ 
ಕುಂದಿಲ್ಲದ ದಾನಗುಣದ ಏಳೆಯನ್ನು ಕೇಳಿ, ಕಾಮಧೇನುವಿನ ತನ್ನ (ಕಾಮಿಸಿದುದನ್ನು ) 
ಕೊಡುವ ಉದ್ಯೋಗವು ಅಡಗಿ ಹೋಗಲಾಗಿ ಹೆಚ್ಚಾದ ನಾಚಿಕೆಯಿಂದ ಹಾಲುಕರೆಯ 
ವುದನ್ನೇ ಬಿಟ್ಟಿತು, ಎಂಬುದು ನಿಜವಾದುದು, ಹಾಗಿಲ್ಲದಿದ್ದ ಪಕ್ಷದಲ್ಲಿ ಅಂದು 


ಪಂಚಮಾಶ್ವಾಸಂ 


ನೆಗಳ ಕರಸ್ಪರ್ಶನದಿಂ 
ಸೊಗಯಿಪ ಸುರಮಣಿಯನೊಲ್ಲು ಸೋಲಿಸುತೆನ್ನಂ 
ಬಗೆಯದೆ ನೂಂಕಿದನೆನುತಂ 
ಜಗದೊಳ್ ವೃಷಕೀರ್ತಿವನಿತೆ ದೂಳಿದಳವನಂ 
ದೆಸೆದೀವಿದ ಬಸವಯಶೋ 
ವಸನಮನಿರದಾಂತು ತಾಂ ದಿಗಂಬರನಾಗು 
ತಸಮಾಕ್ಷಂ ತೆಗೆದಿಟ್ಟಾ 
ಪೊಸ ಸಮ್ಮಂ ತೋರ್ಪುದಂಬರಚ್ಛಲದಿಂದಂ 
ವಾರಿಜಸಂಭವಾಂಡವಕಳಂಕಗುಣಾಂಕವೃಷೇಂದ್ರನುಶಃ- 
ಪೂರವಳುಂಬಮಾಗಿ ಸಲೆ ತೆಕ್ಕನೆ ತೀವೆ ಬೆಳರ್ತು ಚಂದ್ರಮ 
ಸ್ವಾರ ಮರಾಳ ಶಾಬಮೊಳಗೊಂದರೆ ತದ್ವಿಧಿ ಶಕ್ತಿಹಂಸೆಯಾ 
ಧಾರ ಪಯಃಪ್ರದೇಶದೊಳಗಿಕ್ಕಿದ ತತ್ತಿಯವೋಲ್ವಿರಾಜಿಕುಂ 


ದೇವತೆಗಳು( ಅಮೃತಾಂಧಸ‌ ) ಯಜ್ಞದಲ್ಲಿ ಹವಿಸ್ಸನ್ನು ಕೊಡುವ ಹಾಲು ತುಪ್ಪಗಳನ್ನು 
ಪ್ರೀತಿಸಿ , ಜಾಗರೂಕತೆಯಿಂದ ಬಂದು ಅಪೇಕ್ಷೆಪಟ್ಟು ಮುಖವನ್ನು ಚಾಚಿ ಆ ಹೋಮದ 
ಹೊಗೆಯನ್ನು ಹೇಗೆ ಸೇವಿಸುವರೋ ! ೫೩ . ಪ್ರಸಿದ್ದವಾದ ತನ್ನ ಕರಸ್ಪರ್ಶನದಿಂದ 
(ಕೈಯಿಂದ ಮುಟ್ಟುವುದರಿಂದ ಮತ್ತು ಕೈಯಿಂದ ದಾನಮಾಡುವುದರಿಂದ) ಸುರಮಣಿ 
ಯನ್ನು ( ಸುಂದರ ರಮಣಿಯನ್ನು ಮತ್ತು ದೇವಮಣಿಯದ ಚಿಂತಾರತ್ನವನ್ನು ) ಒಲಿದು 
ಸೋಲಿಸುತ್ತ , ನನ್ನನ್ನೇ ಧಿಕ್ಕರಿಸಿ ಹೊರಗೆ ತಳ್ಳಿದನೆಂದು ಬಸವನ ಕೀರ್ತಿವನಿತೆಯು 
ಜಗತ್ತಿನಲ್ಲಿ ಅವನನ್ನು ದೂರಿದಳು ( ಅವನ ಕೀರ್ತಿ ಜಗತ್ತಿನಲ್ಲಿ ಹರಡಿತು ಮತ್ತು ಅವನು 
ದಾನದಲ್ಲಿ ಚಿಂತಾರತ್ನವನ್ನು ಮೀರಿಸಿದನು ಎಂದು ಅಭಿಪ್ರಾಯ ) ಟಿಪ್ಪಣಿ. 
ಸ್ಪರ್ಶನ = ಸ್ಪರ್ಶ, ದಾನ, ವೃಷ = ಬಸವ , ಇನ್ನೊಬ್ಬ ರಮಣಿಯನ್ನು ಬಯಸಿ ತನ್ನ 
ಕೀರ್ತಿವನಿತೆಯನ್ನು ಬಿಟ್ಟುಬಿಟ್ಟನೆಂದು ನಿಂದೆ . ( ರಂ ) ೫೪. ದಿಕ್ಕುಗಳಲ್ಲಿ ತೀವಿದ 
ಬಸವನ ಕೀರ್ತಿಯೆಂಬ ವಸ್ತ್ರವನ್ನುಟ್ಟು ಶಿವನು ದಿಗಂಬರನಾದನು ! ತಾನು ಮೊದಲು 
ಉಟ್ಟಿದ್ದ ಹೊಸ ಗಜಚರ್ಮವನ್ನು ತೆಗೆದಿಡಲಾಗಿ , ಅದು ಆಕಾಶದ ನೆವದಿಂದ ಕಾಣಿಸಿ 
ಕೊಳ್ಳುತ್ತಿದೆ. (ಕೀರ್ತಿ ಬೆಳ್ಳಗಿರುವುದರಿಂದ ಅದು ವಸ್ತ್ರವೆಂದು ಭ್ರಮಿಸಿ ಶಿವನು ತಾನು 
ಉಟ್ಟಿದ್ದ ಗಜಚರ್ಮವನ್ನು ಬಿಚ್ಚಿ ತೆಗೆದಿಟ್ಟನು. ಅದು ಕಪ್ಪಾದ ಆಕಾಶವೆನಿಸಿದೆ. 
ಕೀರ್ತಿಯನ್ನು ಉಡಲು ಬಾರದೆ ಇದ್ದುದರಿಂದ ದಿಗಂಬರನಾದನು ಎಂದು ಭಾವ . 
ಸಮ್ಮ = ಚರ್ಮ ), ( ರು ) ೫೨ . ಕಲಂಕರಹಿತವಾದ ಗುಣಗಳುಳ್ಳ ಬಸವೇಶ್ವರನ 
ಆಧಿಕವಾದ ಕೀರ್ತಿಯೆಂಬ ಪ್ರವಾಹವು, ಚೆನ್ನಾಗಿ ಪ್ರಕಾಶಗೊಂಡು, ಬ್ರಹ್ಮಾಂಡವನ್ನು 
ತುಂಬಲಾಗಿ , ಅದು ಬೆಳಗಾಯಿತು. ( ಅಲ್ಲಿರುವ) ಚಂದ್ರನೆಂಬ ಹಂಸಪಕ್ಷಿಯ ಮರಿಯು 
ಒಳಭಾಗದಲ್ಲಿ ಉಳ್ಳುದಾಗಿ, ಆ ಬ್ರಹ್ಮನ ಶಕ್ತಿಯೆಂಬ ಹೆಣ್ಣು ಹಂಸಪಕ್ಷಿಯು 
ತನಗೆ ಆಧಾರವಾದ ಜಲಪ್ರದೇಶದಲ್ಲಿ ಹಾಕಿದ ಮೊಟ್ಟೆಯ ಹಾಗೆ ಪ್ರಕಾಶಿಸುವುದು. 


೧೮೬ 


ಬಸವರಾಜ ವಿಜಯಂ 


ವ ಮತ್ತವಲ್ಲಿ - 

ನಾಗಲದೇವಿಯಲ್ಲೊಗೆದು ಜಂಗಮಶೇಷದಿನಂಗಲಿಂಗಸಂ 
ಯೋಗಮನಾ ನೃಪೇಂದ್ರನುಪದೇಶದಿನಾಲ್ಕು ಶಿವಾನುಭೂತಿ ಚೇ 
ತೋಗತಮಾಗೆ ವಾದಿಗಳನಂಜಿಸಿ ಭಂಜಿಸಿ ಗೆಲ್ಲು ಬೆಳಸು . 
ನಾಗ ನರಾದಿ ಲೋಕದೊಳೆ ತೀವಿರೆ ಚನ್ನವೃಷಾಂಕನೊಪ್ಪಿದಂ 
ನುಶೀಲಂ ಭಕ್ತಿಲೋಲ ಕರಣಗುಣವಿನಿರ್ಮುಕ್ತನೀಶಾನುರಕ್ತ 
ಜಿತಕಾಮಂ ಚಿತ್ತುಧಾಮಂ ಶಿವಸಮರಸಸಾವನುದ್ಯಭಾವಂ | 
ನೃತಲಿಂಗಂ ಸಾಧುಸಂಗಂ ಪ್ರಮುದಿತ ಗಣಸಂದೋಹನುದ್ದೀತಮೇಹಂ 
ಮತಿಧುರ್ಯಂ ಯೋಗಿವರ್ಯಂ ವಿತತ ಘನದಯಾಸಾರನತ್ಯಂತ ಧೀರಂ. 
ಅಚಳಿತ ಸತ್ಯಭಾಷಣನಪಾಕೃತ ಲೌಕಿಕಮಾರ್ಗನತ್ಯವೂ 
ರ್ವಚರಿತನನ್ಯಕರ್ಮರಹಿತಂ ತ್ರಿವಿಧೇಶ್ವರಶೇಷಭೋಗಿ ಸ 


೫೭ 


[ ಬಸವೇಶ್ವರನ ಕೀರ್ತಿಯೆಂಬ ಪ್ರವಾಹದಲ್ಲಿ ಬ್ರಹ್ಮಾಂಡವು ಬೆಳಗಾಗಿ ಮೊಟ್ಟೆ 
ಯಂತೆ ಕಾಣುವುದು . ಚಂದ್ರನು ಮಾತೆಯಲ್ಲಿರುವ ಹಂಸದ ಮರಿಯಂತೆ 
ಕಾಣುವನು ಎಂದು ಭಾವ] ವ|| ಮತ್ತು ಅಲ್ಲಿ. ೫೬ . ( ಆ ಕಲ್ಯಾಣದಲ್ಲಿ) 
ನಾಗಲಾಂಬಿಕೆಯೆಂಬವಳ ( ಬಸವೇಶ್ವರನ ಅಕ್ಕನ) ಗರ್ಭದಲ್ಲಿ ಜಂಗಮ 
ಪ್ರಸಾದದಿಂದ ಆವಿರ್ಭವಿಸಿದವನೂ , ಬಸವೇಶ್ವರನ ಉಪದೇಶದಿಂದ ಅಂಗಲಿಂಗ 
ಸಂಯೋಗಗೊಂಡವನೂ , ಶಿವಾನುಭಾವವನ್ನು ಹೃದ್ಗತ ಮಾಡಿಕೊಂಡವನೂ , 
ಪರಸಮಯವಾದಿಗಳನ್ನು ಅಂಜಿಸಿ, ನಾಶಗೊಳಿಸಿ ಗೆದ್ದವನೂ , ನಾಗಲೋಕ( ಪಾತಾಳ 
ಲೋಕ), ನರಿಕಗಳಲ್ಲಿ ಶುಭ್ರವಾದ ಕೀರ್ತಿಯಿಂದ ತುಂಬಿದವನೂ ಆದ ಚೆನ್ನಬಸವೇ 
ಶ್ವರನು ಶೋಭಿಸುತ್ತಿದ್ದನು. ೫೭. ( ಆ ಚೆನ್ನಬಸವೇಶ್ವರನು) ಸ್ತೋತ್ರಾರ್ಹನಾದ 
ಶೀಲವುಳ್ಳವನೂ , ಶಿವಭಕ್ತರಲ್ಲಿ ಆಸಕ್ತಿಯುಳ್ಳವನೂ , ಇಂದ್ರಿಯ ಗುಣಗಳಿಂದ ದೂರ 
ನಾದವನೂ , ಈಶ್ವರನಲ್ಲಿ ಅನುರಕ್ತನಾದವನೂ , ಕಾಮನನ್ನು ಜಯಿಸಿದವನೂ , 
ಜ್ಞಾನಕ್ಕೆ ಒಳ್ಳೆಯ ಆಶ್ರಯನೂ , ಶಿವನಲ್ಲಿ ಸಾಮರಸ್ಯ ಹೊಂದಿದ ಚಿತ್ರವುಳ್ಳವನೂ , 
ಅತ್ಯಂತ ಮಹಿಮನೂ , ಶಿವಲಿಂಗಧಾರಿಯೂ , ಸತ್ಪುರುಷರ ಸಹವಾಸವುಳ್ಳವನೂ , ಗಣ 
ಸಮೂಹವನ್ನು ಮೋದಗೊಳಿಸುವವನೂ , ಮೋಹವನ್ನು ದೂರಮಾಡಿದವನೂ , 
ಬುದ್ದಿಶಾಲಿಯೂ , ಶಿವಯೋಗಿಗಳಲ್ಲಿ ಶ್ರೇಷ್ಠನೂ , ಅಧಿಕವಾದ ದಯಾರಸದ 
ಸಾರವುಳ್ಳವನೂ , ಅತ್ಯಂತಧೀರನೂ ( ಎನಿಸಿದ್ದನು). ೫೮. ( ಆ ಚೆನ್ನಬಸವೇಶ್ವರನು ) 
ಅಚಲಿತವಾದ ಸತ್ಯದ ನುಡಿಯುಳ್ಳವನು ; ಲೋಕಲೌಕಿಕಮಾರ್ಗವನ್ನು ತಿರಸ್ಕರಿಸಿ 
ದವನು ; ಅಪೂರ್ವವಾದ ಚರಿತ್ರೆಯುಳ್ಳವನು ; ಶಿವಪೂಜಾಕರ್ಮವಲ್ಲದೆ ಅನ್ಯಕರ್ಮ 
ದಿಂದ ದೂರನಾದವನು ; ಗುರುಲಿಂಗ ಜಂಗಮರೆಂಬ ಶ್ರೇಷ್ಟರ ಪ್ರಸಾದಭೋಗೋಪ 
ಭೋಗಿಯು ; ಸತ್ಪುರುಷ ಸಮೂಹದಿಂದ ಸೊತ್ರಮಾಡಿಸಿಕೊಳ್ಳುವವನು ; 


ಪಂಚಮಾಶ್ವಾಸಂ 


ಚಪರಿಸ್ಸುತಂ ಗುರುಪರಾಯಣನತಮೂಲಮಂತ್ರಸ 
ದ್ರುಚಿ ನವಲಿಂಗಸಂಗತನಿಜಾಂಗನನಂಜನಭಕ್ತರಂಜನಂ 
ಗುರುಮೂರ್ತಿ ಬಸವರಾಜನ 
ಚರಣಾಂಬುರುಹಕ್ಕೆ ಮಣಿದು ಮಗುಳೆ ಆಗಿ ಗುಣಾ 
ಕರ ಚನ್ನ ಬಸವನಾ ಗುರು 
ವರ ನುತಿಯಂ ಪ್ರಮುದವಲರೆ ಮಾಡಿದನಾಗಳ 
ಶಿವಮತಸಾರ ದಿವ್ಯಗುಣಹಾರ ಪರಾಪರ ತತ್ಯ ಧೀರ ಶಾಂ 
ಭವ ನಿಜರೂಪ ಚಿದ್ಘನಕಲಾಪ ನಿರಾಕೃತಪುಷ್ಟಚಾಪ ದು . 
ರ್ಭವವನದಾವ ಲಿಂಗಮಯಭಾವ ಮಹಾಗುರುಮೂರ್ತಿ ದೇವ 
ರವ ಸುಪಥಪ್ರಕಾಶ ಜಯ ಚಿನ್ನಿಧಿಕೋಶವೃಷೇಶ ಸಂತತಂ 
ಪರಮ ಶ್ರೀಗುರುಮೂರ್ತಿ ಪಾವನ ಪರಂಜ್ಯೋತಿಸ್ಪುರದ್ರೂಪ ಭಾ 
ಸುರ ಸಚ್ಚಿದ್ರಸಪೂರ್ಣ ನಿಷ್ಕಳ ಕಳಾಸಂಯುಕ್ತ ಸಂಸಾರ ದು 
ಸ್ತರನೀರಾಕರ ಕರ್ಣಧಾರ ದುರಿತದ್ಧಾಂತಾರ್ಕ ನಿನ್ನಂಫ್ರಿಪಂ 
ಕರುಹಂಗಳ ಶರಣಂಗಳಕ್ಕೆ ಮಗಜಸ್ರಂ ಶ್ರೀ ವೃಷಾಧೀಶ್ವರಾ 


ಗುರುಭಕ್ತಿಯಲ್ಲಿ ಪರಾಯಣನು ; ಸಮೀಚೀನವಾದ ' ಓಂ ನಮಃ ಶಿವಾಯ ' ಎಂಬ 
ಷಡಕ್ಷರಾತ್ಮಕ ಮಂತ್ರದಲ್ಲಿ ಪ್ರೀತಿಯುಳ್ಳವನು ; ಒಂಬತ್ತು ವಿಧವಾದ ಆಚಾರಲಿಂಗ , 
ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ , ಪ್ರಸಾದಲಿಂಗ, ಮಹಾಲಿಂಗ, ಇಷ್ಟಲಿಂಗ, 
ಪ್ರಾಣಲಿಂಗ, ಭಾವಲಿಂಗಗಳಿಂದ ಸಮೇತವಾದ ಅಂಗವುಳ್ಳವನು ; ಮಾಯೆಯಿಂದ 
ದೂರನಾದ ( ಅನಂಜನ) ಪರಶಿವನ ಭಕ್ತರನ್ನು ರಂಜಿಸುವವನು ” ( ಆಗಿದ್ದನು). 
೫೯ . ಇಂಥ ಗುರುಮೂರ್ತಿಯಾದ ಚೆನ್ನಬಸವೇಶ್ವರನು ಬಸವರಾಜನ ಚರಣಕಮಲ 
ಗಳಿಗೆ ಪುನಃ ಪುನಃ ನಮಸ್ಕಾರ ಮಾಡುವವನಾಗಿ, ಅತಿಶಯಸಂತೋಷದಿಂದ ಕೂಡಿ 
ಆಗ ಆ ಗುರುಶ್ರೇಷ್ಟನಾದ ಬಸವೇಶ್ವರನ ಸ್ತೋತ್ರವನ್ನು ಮಾಡಿದನು . 
೬೦ . ಶಿವಮತದ ಸಾರನೇ , ಸಾರಭೂತವಾದ ಶ್ರೇಷ್ಠ ಸದ್ಗುಣಗಳೇ ಹಾರವಾಗಿ 
ಉಳ್ಳವನೇ , ಪರತತ್ಯ ಸ್ವರೂಪನೇ , ಧೈಯ್ಯಶಾಲಿಯೇ , ಈಶ್ವರಸ್ವರೂಪನೇ 
ಜ್ಞಾನವನ್ನೇ ಶ್ರೇಷ್ಠ ಆಭರಣವಾಗಿ ಉಳ್ಳವನೇ , ಮನ್ಮಥನನ್ನು ತಿರಸ್ಕರಿಸಿದವನೇ , 
ಸಂಸಾರವೆಂಬ ಕೆಟ್ಟಕಾಡಿಗೆ ಕಾಡುಗಿಚ್ಚಾಗಿರುವವನೇ , ಲಿಂಗಮಯನಾದ ಭಾವವುಳ್ಳವನೇ , 
ಮಹಾಗುರುಮೂರ್ತಿಯೇ , ಗುರುತ್ವಮಾರ್ಗದಲ್ಲಿ ಪ್ರಕಾಶಿಸುವವನೇ , ಚಿತ್ತೆಂಬ ನಿಧಿಗೆ 
ಬೊಕ್ಕಸದಂತಿರುವ ಗುರುವೇ , ಬಸವೇಶ್ವರನೇ , (ನಿನಗೆ) ಯಾವಾಗಲೂ ಜಯವಾಗಲಿ. 
೬೧. ಶ್ರೇಷ್ಟವಾದ ಶ್ರೀಗುರುಮೂರ್ತಿಯೇ , ಪವಿತ್ರವಾದ ಪರಂಜೋತಿಯ 
ಪ್ರಕಾಶಿಸುವ ರೂಪವುಳ್ಳವನೇ , ಹೊಳೆಯುವ ಸತ್ತು ಚಿತ್ರುಗಳೆಂಬ ರಸದಿಂದ ಪೂರ್ಣ 
ಗೊಂಡವನೇ , ಕಳಾರಹಿತನೂ , ಸಕಲವಿದ್ಯೆಗಳಿಂದ ಕೂಡಿದವನೂ ಆದವನೇ , ದಾಟಲ 


1 ತ( ಮ ) 


೧೮೮ 


ಬಸವರಾಜ ವಿಜಯಂ 


ಪರಶಿವಭಕ್ತಿವಾರ್ಧಿಪರಿವರ್ಧನ ಶೀತಮಯಖ ಸತ್ಯಪಾ 
ಕರ ವಿಪುಳಪ್ರಭಾವ ಚರಲಿಂಗಸಮರ್ಚನಲೋಲಕಾಲಸಂ 
ಹರನಪರಾವತಾರ ಪರಮಾರ್ಥವಿಶಾರದ ಸಾರಸದ್ಗುಣಾ 
ಭರಣ ಪವಿತ್ರಗಾತ್ರ ಶರಣಾಗಮಗತ ಮಂಗಳೋದಯಾ 


ವ ॥ ಎಂದಿಂತು ಭಕ್ತಿಮಿಗೆ ಸನ್ನುತಿಗೆಯು ಗುರುಪ್ರಸಾದಂಬಡೆದು ಶಿವಾನಂದರಸಪರಿ 
ಪುತಮಾನಸಂ ಚಿನ್ನಿಧಿ ಚನ್ನಬಸವಣ್ಣನುನ್ನತೋತ್ಸವದಿನೊಪ್ಪುತ್ತಮೀರ್ಪಿನಮಲ್ಲಿ ಪೆಜತೊಂದು 
ವಾಸರದೊಳ್ಳಸವರಾಜನೀಶಾರ್ಚನೆಗೆಯ್ದ ನಂತರಮನಿಮಿಷಕ್ಷಣದಿಂ ಶಿವಲಿಂಗಮಂ ನಿರೀಕ್ಷಿಸುತುಮಾ 
ಲಿಂಗದೊಳಪೂರ್ವತರ ರೂಪಾಂತರಂ ಮಾರ್ಪೊಳೆಯ ವಿಸ್ಮಯಂಬಟ್ಟು ನೋಡುವಾಗಳ್ತಾಂಬೂಲ 
ವಾಹಕನೊರ್ವಂ ಜವದಿಂ ಪರಿತಂದು ಕೈದಾವರೆಗಳಂ ಮುಗಿದು ದೇವಾ ಮುಕ್ತಕೇಶನಲಕ್ಷಿತ 
ತನುಚ್ಛಾಯಂ ಚೀರಾಂಬರಾವೃತಧೂಳಿ ಧೂಸರಕಳೇವರನಜ ಪರಿವಾನಂದಬಾಷ್ಪ ಜಲಕಲಿತ 
ನಿರ್ನಿಮೋಷಾಕ್ಷಿನಿರೀಕ್ಷಿತ ಕರತಳಸ್ಥಿತಶಿವಲಿಂಗನಗಣಿತ ವಾಪಿ ಕೂಪ ತಟಾಕಾನೋಕಹ ಸರಿತೃಮುದ್ರ 
ಭೂ ಭೂಧರಾದಿ ಸದೃಶಗಮನಂ ಸಮಾಯಾತ ಕರಿತುರಗಾದಿ ದೂರೋತೃ ಷ್ಟಪುರೋಭಾಗಂ 
ನಿಜಗವನಾನುಕೂಲಪವನಗಮನಂ ಗಗನಭಾಗವಿವೃತಪತ್ರಪತಿವರಪ್ರಕರಪರಿಸೇವ್ಯ ಮಾನಂ ಜಯ 
ಜಯ ರವಮುಖರ ನಿಖಿಲದಿಶಾಮುಖನುಂ ಪದಪ್ರಯೋಜವಿನ್ಯಾಸ ಪವಿತ್ರಿತಕ್ಷೇತ್ರತೀರ್ಥ ಸಮಾಜಂ 
ಕಟಾಕ್ಷ ವೀಕ್ಷಣಮಾತ್ರ ವಿನಿರ್ಧೂತಿಭೂತಜಾತತವಃ ಸಮೂಹನೆನಿಸಿ ನೆಗಳೆವೆತ್ತ ಶಿವಯೋಗಿ 


ಶಕ್ಯವಾದ ಸಂಸಾರವೆಂಬ ಸಾಗರವನ್ನು ದಾಟಿಸುವ ನಾವಿಕನೇ , ಪಾಪವೆಂಬ ಕತ್ತಲೆಗೆ 
ಸೂರನೋಪಾದಿಯಲ್ಲಿರುವವನೇ , ವೃಷಾಧೀಶ್ವರನೇ , ನಿನ್ನ ಪಾದ ಕಮಲಗಳು ಸದಾ 
ನನ್ನನ್ನು ರಕ್ಷಿಸುವವುಗಳಾಗಲಿ . ೬೨ . ಮಂಗಳಗಳ ಅಭಿವೃದ್ಧಿಯಿಂದ ಕೂಡಿದ 
ಬಸವೇಶ್ವರನೇ , ಶ್ರೇಷ್ಠನಾದ ಶಿವನಭಕ್ತಿಯೆಂಬ ಸಮುದ್ರವನ್ನು ಉಕ್ಕಿಸುವ ಚಂದ್ರನೇ 
ಸಮೀಚೀನವಾದ ಕೃಪೆಯೆಂಬ ರಸಕ್ಕೆ ಆಶ್ರಯನೇ , ವಿಶೇಷವಾದ ಮಹಿಮೆಯುಳ್ಳವನೇ , 
ಜಂಗಮಲಿಂಗವನ್ನು ಪೂಜಿಸುವುದರಲ್ಲಿ ಆಸಕ್ತನಾದವನೇ , ಕಾಲನನ್ನು ಸಂಹರಿಸಿದ 
ಶಿವನ ಅವತಾರಿಯೇ , ತತ್ಯಾರ್ಥದಲ್ಲಿ ಸಮರ್ಥನೇ , ಸಾರತರವಾದ ಸದ್ಗುಣಗಳೇ 
ಆಭರಣವಾಗಿ ಉಳ್ಳವನೇ , ಪರಿಶುದ್ದ ಶರೀರಿಯೇ , ನನ್ನ ಸಂರಕ್ಷಕನಾಗು. ವಚನ : 
ಈ ರೀತಿಯಲ್ಲಿ ವಿಶೇಷವಾಗಿ ಸ್ತೋತ್ರಮಾಡಿ , ಗುರುವಾದ ಆ ಬಸವಣ್ಣನ 
ಪ್ರಸಾದವನ್ನು ಹೊಂದಿ , ಶಿವಸಂಬಂಧವಾದ ಆನಂದ ರಸದಲ್ಲಿ ವ್ಯಾಪ್ತಗೊಂಡ 
ಮನಸ್ಸುಳ್ಳ ಚಿತ್ತೆಂಬ ನಿಧಿಯುಳ್ಳ ಚೆನ್ನಬಸವೇಶ್ವರನು ಉನ್ನತಿಗೊಂಡ ಸಂತೋಷದಿಂದ 
ಒಪ್ಪುತ್ತ ಇದ್ದನು. ಅಲ್ಲಿ ( ಆಗ) ಬೇರೊಂದು ದಿನದಲ್ಲಿ ಬಸವರಾಜನು ಶಿವಪೂಜೆ 
ಯನ್ನು ಮಾಡಿದಮೇಲೆ ರೆಪ್ಪೆಯನ್ನು ಪಿಳುಕಿಸದಂತೆ ಶಿವಲಿಂಗವನ್ನು ನಿರೀಕ್ಷಣೆ 
ಮಾಡುತ್ತಿರಲು, ಆ ಲಿಂಗದಲ್ಲಿ ಅಪೂರ್ವವಾದ ಮತ್ತೊಂದು ರೂಪವು ಪ್ರತಿಫಲನ 
ಗೊಳ್ಳಲು, ಆಶ್ಚರಗೊಂಡು ನೋಡುತ್ತಿರುವಾಗ ಒಬ್ಬ ವೀಳೆಯ ಕರಂಡಕಧಾರನು 


ಷಂಚಮಾಶ್ವಾಸಂ 


೧೮೯ 


ಸಾರ್ವಭೌಮನೊರ್ವಂ ದ್ವಾರದೇಶದೊಳೆಂದಿರ್ದವನೆಂಬುದುಂ ಕೇಳು ಘಳಿಲನೇಳು ಬಂದು 
ಪೊಸ ಸಂತಸಮನಿದಿರ್ಗೊಳಿಡಲ್ಲು ಡಿಗಟ್ಟಿದಂತೆ ರೋಮೋದ ಮಂ ನಿಮಿರೆಯುಂ ಶಿವಾನಂದರಸಂ 
' ತನುವಂ ತೀವಿ ಪೋಜಸೂಸಿದತ್ತೆನೆ ಸಂತಸಗಂಬನಿಗಳು ಭಕ್ತಿಸುಖಕ್ಕೆ ಸಮಸುಖಮೆಲ್ಲಿಯು 
ಮಿಲ್ಲೆಂಬಂತೆ ಕರಕಂಪನಂ ನೆಗಳೆ ಮಹಾನುಭಾವನಿದಿರೆಳನುಭಾವವೆಲ್ಲಿಯದೆನಿಸಿ ಪಾರವಶ್ಯಂ ಮಿಗೆ 
ಸಾತ್ವಿಕಭಕ್ತಿಯಿಂ ಸಡಗರಿಸಿ ಗಣಸಮಿತಿಸಮೇತ ಬಂದು ಕಟ್ಟಿದಿರೊಲ್ಕಂಡು ಸಾಷ್ಟಾಂಗವೆಂಗಿ 
ಮಹೋತ್ಸವದಿನೊಡಗೊಂಡು ಪೋಗಿ ನಿಜಗೃಹದ ಸಮುನ್ನ ತಾಸನದೊ ಗೊಟ್ಟು 
ಮೂರ್ತಿಗೊಳಿಸಿ ಜಲಗಂಧಕುಸುಮಧೂಪದೀಪಾದಿಯಿ೦² ಪಾದಾಬ್ಬಮಂ ಪೂಜಿಸಿ ಕೂರ್ಮೆಯಿಂ 
ಕೊಂಡಾಡಿ ನಿತ್ಯತೃಪ್ತನೆಂಬುದಂ ಭಕ್ತಿಪಾರವಶ್ಯದಿಂ ಮಹಿಳೆದು ತೃಪ್ತಿಗೆಯ್ಯಲೆಳಸಿ ಬಸವಂ 


ವೇಗವಾಗಿ ಓಡಿಬಂದು ಕರಕಮಲಗಳನ್ನು ಮುಗಿಯುತ್ತ 'ದೇವ, ಬಿಚ್ಚಿದ ತಲೆಗೂದಲು 
ವುಳ್ಳವನೂ , ನೆಳಲೇ ಇಲ್ಲದ ಶರೀರವುಳ್ಳವನೂ , ನಾರುಮಡಿಗಳನ್ನು ಉಟ್ಟುಕೊಂಡಿರು 
ವವನೂ , ಧೂಳಿಯಿಂದ ಮಲಿನವಾದ ಶರೀರವುಳ್ಳವನೂ , ನಿರಂತರದಲ್ಲಿ ಆನಂದಬಾಷ್ಪ 
ಗಳನ್ನು ಸುರಿಸುವ ಕಣ್ಣಿನಿಂದ ಕೂಡಿದವನೂ , ಅನಿಮಿಷ ದೃಷ್ಟಿಯಿಂದ ಕರಸ್ಥಲದ 
ಶಿವಲಿಂಗವನ್ನು ನೋಡುತ್ತಿರುವವನೂ , ಅಸಂಖ್ಯಾತ ತೋಟದಬಾವಿ, ಬಾವಿ , 
ಸರೋವರ , ಮರ, ಹೊಳೆ, ಸಮುದ್ರ , ಭೂಮಿ, ಪರ್ವತಗಳೇ ಮೊದಲಾದವುಗಳಿಗೆ 
ಸಮಾನವಾದ ಗಮನವುಳ್ಳವನೂ , ಅಧಿಕವಾದ ಆನೆ , ಕುದುರೆಗಳನ್ನು ದೂರದಲ್ಲಿಯೇ 
ಹಿಂದುಗಡೆ ಬಿಟ್ಟು ಮುಂದೆ ಬಂದವನೂ , ತನ್ನ ಗಮನಕ್ಕೆ ಅನುಕೂಲವಾಗಿ 
ಬೀಸುವ ಗಾಳಿಯುಳ್ಳವನೂ , ಆಕಾಶಭಾಗದಲ್ಲಿ ವ್ಯಾಪ್ತಗೊಂಡ ರೆಕ್ಕೆಗಳಿಂದ ಕೂಡಿದ 
ಪಕ್ಷಿಗಳ ಗುಂಪಿನಿಂದ ಸೇವಿಸಲ್ಪಡುವವನೂ , ಜಯ ಜಯ ಎಂಬ ಧ್ವನಿಯು ಸಮಸ್ತ 
ದಿಕ್ಕುಗಳ ತುದಿಯನ್ನು ಮುಸುಕುವಂತೆ ಮಾಡಿರುವವನೂ , ಚರಣಕಮಲಗಳ ವಿನ್ಯಾಸ 
ದಿಂದ ಸಮಸ್ಯೆ ತೀರ್ಥಕ್ಷೇತ್ರಗಳ ಸಮೂಹವನ್ನು ಪವಿತ್ರಗೊಳಿಸಿದವನೂ , ಕಡೆಗಣ್ಣಿನ 
ನೋಟ ಮಾತ್ರದಿಂದ ಸಮಸ್ತ ಪ್ರಾಣಿಗಳ ಅಜ್ಞಾನವೆಂಬ ಕತ್ತಲೆಯ ಸಮೂಹವನ್ನು 
ಓಡಿಸುವವನೂ , ಎನಿಸಿ ಈ ಪ್ರಸಿದ್ದಿ ಪಡೆದ ಓರ್ವ ಶಿವಯೋಗಿಸಾರ್ವಭೌಮನು ಬಾಗಿ 
ಲಿಗೆ ಬಂದು ನಿಂತಿರುವನು ' - ಹೀಗೆಂದು ಹೇಳಿದುದನ್ನು ಕೇಳಿ ತಟ್ಟನೆ ಎದ್ದು ಬಂದು 
ನೂತನ ಸಂತೋಷದಿಂದ ಇದಿರುಗೊಂಡನು . ದೇಹವುತೋರಣಗಳನ್ನು ಕಟ್ಟಿದಂತೆ 
ರೋಮಾಂಚನದಿಂದ ಕೂಡಿದ್ದನು, ಶಿವಸಂಬಂಧದ ಆನಂದರಸವು ದೇಹವನ್ನು ತುಂಬಿ 
ಹೊರಸೂಸಿತು ಎನ್ನುವಂತೆ ಆನಂದಾಶ್ರುಗಳು ಉಕ್ಕಿದವು. ಭಕ್ತ ಜೀವನದ ಸುಖಕ್ಕೆ 
ಸಮಾನವಾದ ಸುಖವು ಇನ್ನು ( ಯಾವುದೂ ಇಲ್ಲ, ಎಂಬಂತೆ ಕೈನಡುಗುವಿಕೆ 
ಯುಂಟಾಗುತ್ತಿತ್ತು . ಮಹಾ ಅನುಭಾವದ ಇದಿರಿನಲ್ಲಿ ದೇಹಭಾವವೆಂಬುದು 


1 ಶಿರ ( ದ) 


2 ಗಳಿಂ( ಚ) 


ಬಸವರಾಜ ವಿಜಯಂ 


ಮಿಸುನಿಯಡ್ಡಣಿಗೆಯೊಳೊಂಬರಿಯಾಣಮನಮುರ್ಚಿ ನಾನಾ ಶಾಕೊಪದಂಶ ವ್ಯಂಜನ ಸೂಪಾಪೂಪ 
ಮೃತಾದಿಸಮೇತಮಮೃತೋಪಮಾನ್ನರಾಶಿಯಂ ಗಡಣಿಸಿ ನಿಜಕರದಿಂ ತನಾಳಿಕೇರ ಫಳಪ್ರಮಾಣ 
ಕಬಳಂಗೆಯ್ದು - 


ಸುರಗಿಯ ಚೌಡಯ್ಯಂ ಶಂ 
ಕರಂಗೆ ತುತ್ತುಗಳನೀವ ತೆಜದಿಂ ಬಸವಂ 
ಗುರುಕಬಳಂಗಳನಿತ್ತೊಡೆ 
ಹರಾರ್ಪಣಂ ಗೈದು ಸವಿದನಲ್ಲಮದೇವಂ 


ಲಕ್ಷಾಶೀತಿ ಸಹಸ್ರ ಸ 
ಲಕ್ಷಣ ಚರತತಿಗೆ ಸಮೆದ ಸಕಳಾನ್ನ ಮನಂ 
- ದಾಕ್ಷಣಮೆ ಸವಿದನೆಂತುಟೋ 
ಕುಕ್ಷಿಯ ತಂಪನೆ ಗಣಂಗಳಾ ಪ್ರಭುದೇವಂ 


ಎತ್ತಣದು ಎಂದೆನಿಸಿ ಪರವಶನಾಗಿ, ಹೆಚ್ಚಾದ ಸಾತ್ವಿಕ ಭಕ್ತಿಯಿಂದ ಸಡಗರಗೊಂಡವ 
ನಾಗಿ ಶಿವಗಣ ಸಮೇತನಾಗಿ ಬಂದು ನೇರವಾಗಿ ಎದುರುಗಡೆಯಲ್ಲಿರುವ ಆ ಜಂಗಮ 
ಮೂರ್ತಿಗೆ ಸಾಷ್ಟಾಂಗ ಪೂರ್ವಕವಾಗಿ ನಮಸ್ಕರಿಸಿದನು. ಅತ್ಯುತ್ಸಾಹದಿಂದ ಸಂಗಡ 
ಕರೆದುಕೊಂಡು ಹೋಗಿ ಶೂನ್ಯ ಸಿಂಹಾಸನಕೊಯ್ದುಕೈಹಿಡಿದು ಕುಳ್ಳಿರಿಸಿ , ಜಲ , 
ಗಂಧ, ಕುಸುಮ , ಧೂಪ, ದೀಪಾದಿಗಳಿಂದ ಪಾದಕಮಲಗಳನ್ನು ಪೂಜಿಸಿದನು . ಪ್ರೀತಿ 
ಯಿಂದ ಕೊಂಡಾಡುತ್ತ ಹಾಡುತ್ತ , ನಿತ್ಯ ತೃಪ್ತನೆಂಬುದನ್ನು ( ತನ್ನ ) ಭಕ್ತಿ 
ಪರವಶತೆಯಿಂದ ಮೆರೆಸಿದನು ; ( ಪ್ರಸಾದದಿಂದ) ತೃಪ್ತಿ ಪಡಿಸುವುದಕ್ಕೋಸುಗ 
ಬಯಸಿ ಬಸವಣ್ಣನು ಚಿನ್ನದ ಅಡ್ಡಣಿಗೆಯ ಮೇಲೆ ಚಿನ್ನದ ತಟ್ಟೆ (ದೊಡ್ಡ ಹರಿವಾಣ) 
ಯನ್ನು ಇರಿಸಿ, ಅನೇಕ ವಿಧವಾದ ಕಾಯಿಪಲ್ಲೆಗಳ ಪದಾರ್ಥಗಳು , ನಂಜಿಕೆಯ 
ವಸ್ತುಗಳು , ವ್ಯಂಜನಗಳು, ಸಾರು, ಹೋಳಿಗೆ, ತುಪ್ಪ ಇವೇ ಮೊದಲಾದವುಗಳಿಂದ 
ಕೂಡಿದ ಅಮೃತ ಸದೃಶಗಳಾದ ಆಹಾರ ರಾಶಿಯನ್ನು ಒಟ್ಟಿ , ಸ್ವತಃ ತನ್ನ ಕೈಯಿಂದಲೇ 
ತೆಂಗಿನ ಕಾಯಿ ಗಾತ್ರದ ತುತ್ತುಗಳನ್ನು ಮಾಡಿ - ೬೩ . ( ಹಿಂದೆ) ಸುರಗಿಯ ಚೌಡಯ್ಯ 
ನೆಂಬ ಶರಣನು ಶಂಕರನಿಗೆ ತುತ್ತುಗಳನ್ನು ( ಮಾಡಿ) ಕೊಡುವ ರೀತಿಯಲ್ಲಿ ಬಸವಣ್ಣನು 
ದೊಡ್ಡ ದೊಡ್ಡ ತುತ್ತುಗಳನ್ನು ಮಾಡಿ ಕೊಡುತ್ತಿರಲು ಅಲ್ಲಮ ಪ್ರಭು ದೇವರು 
ಶಿವಾರ್ಪಣ ಮಾಡಿ , ಊಟ ಮಾಡ ತೊಡಗಿದನು . ೬೪ . ಸಲ್ಲಕ್ಷಣದಿಂದ ಕೂಡಿದ 
ಒಂದು ಲಕ್ಷ ಎಂಬತ್ತು ಸಾವಿರ ಜಂಗಮರಿಗಾಗಿ ಮಾಡಿದ ಸಮಸ್ತ ಅನ್ನವನ್ನೂ ಪ್ರಭು 
ದೇವರು ಕಬಳವನ್ನು ಮಾಡಿಕೊಟ್ಟ ಆಕ್ಷಣದಲ್ಲಿಯೇ ಸಕಲಗಣಂಗಳು ಹೊಟ್ಟೆಯ 


3 ನಾರಿಕೇಳ( ಮು ) 


ಪಂಚಮಾಶೆಸರಿ 


ಗಗನಂ ಬಾಯ್ಕೆ ಆದಂದದಿಂದೆ ಸಕಲಾ ವಾತಮಂ ಕೊಂಡ ಚಿತ್ರ 
ದೃಗನಾಕಾರನ ಪೆರ್ಮೆಗದ್ಭುತ ಭಯಾಕ್ರಾಂತಾತ್ಮನಾಗುತ್ತೆ ಕೈ 
ಮಿಗೆತಪ್ತಿಗುಪಾಯಮಂ ಬಸವನೊಲ್ದಾಲೋಚಿಸುತ್ತಿರ್ಪ ವೇ 
ಟೆಗೆ ಬಂದಂ ಚಿದಭಿನ್ನ ಚನ್ನಬಸವ ಕಲ್ಯಾಣಕಲ್ಪದ್ರುಮಂ 
ವರಿ ಅಂತೇಳಂದು ಬಸವನ ಪೊರೆಯೊಳೋಂದು ಮೆಲ್ಲನಿಂತೆಂದಂ 
ಬಡಬಶಿಖಿ ನೆಯ್ಯ ಸೀರ್ಪನಿ 
ಗಡಣದಿ ತಣಿದಪುದೆ ಪದ್ಮಜಾಂಡಾವಳಿಯಂ 
ಕಡೆಗಾಲದೆ ನುಂಗಲ್ಲಾ 
ಮೃದುವೀ ಘನಮಹಿಮನನ್ನದಿಂ ತಣಿದಪನೇ 


ನೀನೋಗರವುಪದಂಶಕ 
ಮಾನಾಗಿರೆ ಕೊಂಡು ತಣಿದಪಂ ತಡೆಯೆಂದಾ 
ಮಾನನಿಧಿ ನುಡಿಯೆ ಬಸವಂ 
ತಾನಂತೆಸಗಿದೊಡೆ ತಣಿದನಾ ಪ್ರಭುದೇವಂ 


ಅನಲನೊಳಕೊಂಡ ಹವಿಯಿಂ 
ದನಿಮಿಷತತಿ ತೃಪ್ತಿವಡುವವೋಲ್ಪಭು ಸವಿದ 
ನೃನಿಕಾಯದಿಂದೆ ತಣಿದೋ 
ಯ್ಯನೆ ಜಂಗಮವಿತತಿ ತೇಗಿ ಬೀಗಿದುದಾಗಳ್ 


ವಿಸ್ತಾರ ಎಂಥದ್ದೋ ಎನ್ನುವಂತೆ ಊಟ ಮಾಡಿಬಿಟ್ಟನು. ೬೫. ಆಕಾಶವೇ 
ಬಾಯನ್ನು ತೆರೆದ ಹಾಗೆ, ಸಮಸ್ತ ಅನ್ನವನ್ನು ಸ್ವೀಕರಿಸಿದ ಜ್ಞಾನಾಕಾಶ ಸ್ವರೂಪನಾದ 
ಪ್ರಭುವಿನ ಮಹಾತ್ಮಗೆ ಬಸವಣ್ಣನು ಆಶ್ವರ ಮತ್ತು ಭಯದಿಂದ ಕೂಡಿದ 
ಮನಸ್ಸುಳ್ಳವನಾಗಿ ಕೈಮೀರಿ ಆ ಪ್ರಭು ದೇವರಿಗೆ ತೃಪ್ತಿ ಪಡಿಸಲು ಉಪಾಯವನ್ನು 
ಮನವೊಲಿದು ಆಲೋಚಿಸುತ್ತಿರುವಷ್ಟರಲ್ಲಿ ಕಲ್ಯಾಣ ನಗರದ ಕಲ್ಪವೃಕ್ಷನೆನಿಸಿದ 
ಜ್ಞಾನ ಸ್ವರೂಪಿಯಾದ ಚೆನ್ನಬಸವಣ್ಣನು ಬಂದನು. ವ|| ಆ ರೀತಿ ಬಂದು 
ಬಸವಣ್ಣನ ಹತ್ತಿರದಲ್ಲಿ ನಿಂತುಕೊಂಡು ಮೆಲ್ಲನೆ ಹೀಗೆ ಹೇಳಿದನು : ೬೬ . “ಬಡ 
ಬಾಗ್ನಿಯು ತುಪ್ಪದ ಸಣ್ಣ ಹನಿಗಳ ಸಮೂಹದಿಂದ ತೃಪ್ತಿ ಪಡುವುದೇ ? ಪ್ರಳಯ 
ಕಾಲದಲ್ಲಿ ಬ್ರಹ್ಮಾಂಡ ಮಂಡಲಗಳನ್ನು ನುಂಗುವುದಕ್ಕೆ ಬಾಯಿ ಬಿಡುವ ಈ 
ಘನ ಮಹಿಮನಾದ ಪ್ರಭುದೇವನು ( ನಿನ್ನ ) ಅನ್ನದಿಂದ ತಣಿಯುವನೇ ? ” 
೬೭ . ನೀನೇ ಅನ್ನ ; ನಾನೇ ಉಪ್ಪಿನಕಾಯಿ ಆದರೆ ಸ್ವೀಕರಿಸಿ ತೃಪ್ತಿಬಡುವನು ನಡೆ 
ಎಂದು ಆ ಮಾನನಿಧಿಯಾದ ಚೆನ್ನಬಸವಣ್ಣನು ನುಡಿಯಲಾಗಿ, ಬಸವೇಶ್ವರನು 
ಹಾಗೆಯೇ ಮಾಡಲು ಪ್ರಭುದೇವನು ತೃಪ್ತಿಗೊಂಡನು. ೬೮, ಅಗ್ನಿಯು ಸ್ವೀಕಾರ 
ಮಾಡಿದ ಯಜ್ಞ ಕಾಲದ ಹವಿಸ್ಸಿನಿಂದ ದೇವತೆಗಳ ಸಮೂಹವು ತೃಪ್ತಿಯನ್ನು 
ಪಡೆಯುವಂತೆ , ಪ್ರಭುದೇವರು ಊಟ ಮಾಡಿದ ಅನ್ನದ ಸಮೂಹದಿಂದ ಜಂಗಮ 


೧೯೨ 


ಬಸವರಾಜ ವಿಜಯ 


೭೧ 


ವ! ಅಂತುಮಾ ಚರತತಿಯಂ ತಣಿಪಿ ಮತ್ತು ತಾಂ ವಿಶೆದರನಪ್ಪುದಂ ನಿಜ 
ತೃಪ್ತಿಯಿಂ ವಿಶ್ವಮಂ ತೃಪ್ತಿವಡಿಸಿ ಬಿಡದಿರ್ವರಂ ಬಿಗಿಯಪ್ಪಿ ಮುಂಡಾಡಿ ಕೊಂಡಾಡಿ ಕಾರುಣ್ಯಮಂ 
ನೀಡಿ ಮಚ್ಚಂ ಮುಚ್ಚಲಜಿಯದೆ ತನ್ನ ನೆಚ್ಚತಂಗೊಟ್ಟಾನಂದಿಸಿ ತತ್ಪಭುವರಂ ಬಸವನ 
' ನಭೀಕ್ಷಿಸಿ 

ಎನ್ನ ಮನಕ್ಕೆ ಸಂತಸವನಿತ್ತುದು ನಿನ್ನ ಮೃದೂಕ್ತಿ ನಿನ್ನ ಮಾ 
ನೋನ್ನತಿ ನಿನ್ನ ಸಜ್ಜನತೆ ನಿನ್ನ ಗಭೀರತೆ ನಿನ್ನ ಸತ್ಯಸಂ 
ಪನ್ನತೆ ನಿನ್ನ ಧರ್ಮರತಿ ನಿನ್ನ ಮಹಾಮತಿ ನಿನ್ನ ಸುವ್ರತಂ 
ನಿನ್ನ ಸುವೃತ್ತಿ ನಿನ್ನ ಬಗೆ ನಿನ್ನಯ ಭಕ್ತಿರಸಂ ವೃಷಾಧಿಪಾ 
ಪೊಂಗೆ ಪೊಸ ಮಿನುಗು ರನ್ನಕೆ 
ರಂಗು ಸುಧಾರುಚಿಗೆ ಜೊನ್ನಮವಿನಾಭಾವಂ 
ಸಂಗಳಿಸಿ ಮಿಸುಪ ತೆಳದಿಂ 
ಕಂಗೊಳಿಪುದು ಭಕ್ತಿ ನಿನ್ನೊಳೆಲೆ ಬಸವೇಶಾ 
ಶಿವನಿಂದಗ್ಗಳ ದೈವಂ. 
ಶಿವಮಂತ್ರದಿನಧಿಕ ಮಂತ್ರವಿಲ್ಲಂತೆ ಗುಣಾ 
ರ್ಣವ ಬಸವನಿಂದೆ ಪಿರಿಯ 

ಪ್ರವಿಮಳ ಶಿವಭಕ್ತನಾವನೀ ವಸುಮತಿಯೊಳ್ 
ಸಮುದಾಯವೆಲ್ಲ ತೃಪ್ತಿಗೊಂಡು ಒಮ್ಮೆಲೆ ಆಗ ತೇಗಿ ಆನಂದಗೊಂಡಿತು . ವ|| ಈ 
ರೀತಿ ಜಂಗಮ ಸಮೂಹವನ್ನು ತಣಿಸಿ, ಮತ್ತು ತಾನು ವಿಶ್ವವನ್ನೇ ಒಡಲಾಗಿಉಳ್ಳ 
ಕಾರಣದಿಂದ ತನ್ನ ತೃಪ್ತಿಯಿಂದ ಪ್ರಪಂಚದ ಸಕಲ ಪ್ರಾಣಿಗಳನ್ನು ತೃಪ್ತಿ ಪಡಿಸಿ, 
ಬಸವೇಶ್ವರ, ಚೆನ್ನಬಸವೇಶ್ವರರಿಬ್ಬರನ್ನೂ ಬಿಗಿದು ಅಪ್ಪಿಕೊಂಡು ಮೈಮೇಲೆ ಕೈ 
ಯಾಡಿಸಿ ಕೊಂಡಾಡುತ್ತ , ಕಾರುಣ್ಯವನ್ನು ಎರೆದು ತನ್ನ ಮೆಚ್ಚಿಗೆಯನ್ನು ಮುಚ್ಚಿಟ್ಟು 
ಕೊಳ್ಳುವುದಕ್ಕೆ ಸಮರ್ಥನಾಗಿ ತನ್ನನ್ನೇ ಉಚಿತವಾಗಿ ಕೊಟ್ಟು ಆನಂದಗೊಂಡು ಆ 
ಪ್ರಭುದೇವನು ಬಸವೇಶ್ವರನನ್ನು ನೋಡಿ - ೬೯. ವೃಷಭೇಶನೇ , ನಿನ್ನ ಕೋಮಲ 
ವಾದ ಮಾತುಗಳು , ನಿನ್ನ ಮಾನದ ಔನ್ನತ್ಯ , ನಿನ್ನ ಸಜ್ಜನಿಕೆ, ನಿನ್ನ ಗಂಭೀರತೆ , ನಿನ್ನ 
ಸತ್ಯ ಸಂಪನ್ನತೆ, ನಿನ್ನ ಧರ್ಮದಲ್ಲಿನ ಆಸಕ್ತಿ , ನಿನ್ನ ಘನವಾದ ಮತಿ, ನಿನ್ನ ಸದ್ವತ, 
ನಿನ್ನ ಒಳ್ಳೆಯ ವರ್ತನೆ, ನಿನ್ನ ಮನಸ್ಸು , ನಿನ್ನ ಭಕ್ತಿಯ ರಸ - ಇವು ನನ್ನ ಮನಸ್ಸಿಗೆ 
ಸಂತೋಷವನ್ನಿತ್ತಿವೆ. ೭೦ . ಬಸವೇಶ, ಬಂಗಾರಕ್ಕೆ ನೂತನವಾದ ಕಾಂತಿಯ , 
ರತ್ನಕ್ಕೆ ಬಣ್ಣವೂ , ಚಂದ್ರನಿಗೆ ಬೆಳದಿಂಗಳೂ ಸದಾ ಬಿಡದಿರುವ ಸಂಬಂಧವುಕೂಡಿ 
ಕೊಂಡಿರುವ ರೀತಿಯಲ್ಲಿ ನಿನ್ನಲ್ಲಿ ಭಕ್ತಿಯು ಕಂಗೊಳಿಸುತ್ತಿರುವುದು . ೭೧ . ಶಿವನಿ 
ಗಿಂತಲೂ ಅಧಿಕವಾದ ದೈವವೂ , ಶಿವ ಮಂತ್ರಕ್ಕಿಂತ ಅಧಿಕವಾದ ಮಂತ್ರವೂ ಇಲ್ಲ. 
ಅದರಂತೆ ಈ ಭೂಮಿಯಲ್ಲಿ ಸದ್ಗುಣಗಳಿಗೆ ಸಮುದ್ರ ರೂಪನಾದ ಬಸವೇಶ್ವರ 


1 ನೀ ( ದ) 


ಪಂಚಮಾಶ್ವಾಸಂ 


೭೩ 


ಹರಮತಕಲ್ಪಭೂರಹಕೆ ಬೀಜಮುಮಾಧವ ಕೀರ್ತಿಪುಷ್ಪ ಮಂ 
ಜರಿಗೆ ಸುಗಂಧಸಾರಮಭವಾಗಮಪದ್ಮಕೆ ಪಂಕಜಾಕರಂ 
ಗಿರಿಶಘನಪ್ರಭಾವರವಿಗಿಂದ್ರದಿಶಾದ್ರಿ ಮಹೇಶಭಕ್ತಿ ವ 
ಲ್ಲರಿಗೆಸೆವಾಲವಾಲಮೆನಿಸಿರ್ದನಿವಂ ಬಸವಂ ಧರಿತ್ರಿಯೊಳ್ 
ಈ ವಸುಮತಿಯೊಳ್ ಶರಣ 
ರ್ಗಿವ ಸುಮತಿ ಬಗೆದ ಭಾಗ್ಯತತಿಯನಜಸಂ 
ಭಾವಿಪರ ಬಗೆಯೊಳಿರ್ಪನು 
ಭಾವಿ ಪರಮನ ವಿಶ್ವಗುರು ವೃಷಭೇಂದ್ರ 
ವಂ ಎಂದು ಬಸವನಂ ಪೊಗಳು ಚನ್ನಬಸವನಂ ನಿರೀಕ್ಷಿಸಿ 

ಬಸವಪ್ರಸಾದಶರಧಿಯೊ 
ಟೊಸೆದೊಗೆದೆಸೆದಿರ್ದ ಚನ್ನಬಸವ ಶಶಾಂಕ 
ಪಸರಿಸಿ ಚಿತ್ರಮುದಿಯಂ 
ರಸೆಯೊಳಲರ್ಚಿದುದು ಶರಣಹೃತ್ಕರವಮಂ 
ಗುಣಮನೊಳಕೆಯುದುಚಿತಂ 
ಮಣಿ ಮಹಿಯೊಳ ಸವನೆಂಬ ಶಿವಗಣಚಿಂತಾ 
ಮಣಿಯನೊಳಕೆಯು ಮಿಸುಗಿದು 
ದಣಿಯರಮೀ ಚನ್ನಬಸವಗುಣವಿದು ಚಿತ್ರಂ 


೭೫ 


ನಿಗಿಂತಲೂ ಅಧಿಕನಾದ ಪರಿಶುದ್ದನಾದ ಶಿವಭಕ್ತನು ಯಾವನುಂಟು ? ೭೨. 
ಭೂಲೋಕದಲ್ಲಿ ಈ ಬಸವಣ್ಣನು ವೀರಶೈವ ಮತವೆಂಬ ಕಲ್ಪವೃಕ್ಷಕ್ಕೆ ಬೀಜ 
ರೂಪಾದವನು ; ಪರಶಿವನ ಯಶಸ್ಸೆಂಬ ಹೂಗೊಂಚಲಕ್ಕೆ ಶ್ರೇಷ್ಠವಾದ ಪರಿಮಳ 
ಸ್ವರೂಪವನು ; ಶೈವಾಗಮಗಳೆಂಬ ಕಮಲಕ್ಕೆ ಸರೋವರ ಸ್ವರೂಪನು ; ಪರಶಿವನ 
ಅಧಿಕವಾದ ಪರಾಕ್ರಮವೆಂಬ ಸೂರನಿಗೆ ಪೂರ್ವ ದಿಕ್ಕಿನ ಪರ್ವತ ಸ್ವರೂಪನರಿ ; 
ಶಿವಭಕ್ತಿಯೆಂಬ ಬಳ್ಳಿಗೆ ಶೋಭಿಸುವ ಪಾತಿ ಸ್ವರೂಪನು ಎನಿಸಿ ಇರುವನು . 
೭೩ . ಜಗದ್ಗುರುವಾದ ಬಸವೇಶ್ವರನು ಈ ಭೂಮಿಯಲ್ಲಿ ಶರಣರುಗಳಿಗೆ ( ಅವರು) 
ಅಪೇಕ್ಷಿಸಿದ ಭಾಗ್ಯ ಸಮೂಹವನ್ನು ಕೊಡುವ ಸದ್ಭುದ್ಧಿಯುಳ್ಳವನು ; ಯಾವಾಗಲೂ 
ಧ್ಯಾನ ಮಡುವವರ ಮನಸ್ಸಿನಲ್ಲಿ ಇರುವ ಅನುಭಾವ ಸ್ವರೂಪನಾದ ಪರಮಾತ್ಮ 
ನಲ್ಲವೆ ! ವ!! ಹೀಗೆಂದು ಬಸವಣ್ಣನನ್ನು ಹೊಗಳಿ, ಚೆನ್ನಬಸವಣ್ಣನನ್ನು ನೋಡಿ 
೭೪ . ಬಸವಣ್ಣನ ಪ್ರಸಾದವೆಂಬ ಸಮುದ್ರದಲ್ಲಿ ಪ್ರೀತಿಯಿಂದ ಹುಟ್ಟಿದ ಈ 
ಚೆನ್ನಬಸವೇಶನೆಂಬ ಚಂದ್ರನು ಜ್ಞಾನವೆಂಬ ಬೆಳದಿಂಗಳನ್ನು ಭೂಮಿಯಲ್ಲಿ 
ಪ್ರಸಾರಗೊಳಿಸಲು, ಶರಣ ಜನರ ಹೃದಯವೆಂಬ ಕನ್ನೈದಿಲೆಯು ಅರಳಿತು. ೭೫. ಈ 
ಭೂಮಿಯಲ್ಲಿ ರತ್ನವು ದಾರವನ್ನು ಒಳಗು ಮಾಡಿಕೊಂಡಿರುವುದು ಉಚಿತವಾದುದು ; 
ಬಸವನೆಂಬ ಶಿವಗಣಗಳ ಚಿಂತಾಮಣಿಯನ್ನು ಈ ಚೆನ್ನಬಸವನೆಂಬ ದಾರವು 


13 


೧೯೪ 


ಬಸವರಾಜ ವಿಜಯಂ 


ವ ॥ ಎಂದಿರ್ವರುಮಂ ಪ್ರಭುವರಂ ಪೊರೆಯ ಗಣನಿವಹದೊಳ್ ಪೊರೆಯೇಜ್ ಪೊಗಳೆ 
ನಗೆ ನಿರ್ವಂಚಕತ್ವದಿಂ ತನ್ನನಿತ್ತು ತೃಪ್ತಿಗೆಮ್ಮಿದ ಮಹಾಮಹಿಮನೀ ಬಸವನಲ್ಲದೆ ಪೆನಾವನೆಂದು 
ಮತ್ತೆ ಮತ್ತೆ ಬಸವನಂ ನುತಿಯಿಸುತ್ತಿರೆ ಬಸವನಾ ಪ್ರಭುವಿಂಗೆ ಭಯ ಭಕ್ತಿಯಿನೆಲಗಿ ಕಿಂಕರತೆ 
ಯನಪ್ಪುಕೆಯು ನಿಟಿಲತಟಘಟಿತಕರಪುಟನಾಗಿ ದೇವ ವಿಶೆದರನೆನಿಪ ನಿಮಗೆ ತೃಪ್ತಿಗೆಯ್ಯ 
ಲಾನನಿತವನೆಂದಾ ಪ್ರಸ್ತುತಕ್ಕೆ ಪುರಾಣವೃತ್ತಾಂತವೊಂದು ಬಿನ್ನಪಂ ಗೈದನೆಂತೆನೆ - 


ತಾರಗಿರೀಂದ್ರದಗ್ರದೊಳೆ ಶಂಕರನೊರ್ಮೆ ವಿಳಾಸದಿಂದೆ ವಿ . 
ಸ್ವಾರ ಸಭಾನಿವಿಷ್ಟನೊಸೆದೊಪ್ಪಿರೆ ತತ್ಪದಸೇವೆಗೆಯ್ಯಲೆಂ 
ದಾ ರಮಣೀಯಲೀಲೆ ಮಿಗೆ ಪಾರ್ವತಿ ತಾಲ ಬರುತಲ್ಲಿ ಕಂಡಳು. 
ಬ್ಯಾರಿಕಿರೀಟನಂತೆಸೆವ ಸತ್ಸಮಥರ್ಕಳ ದಿವ್ಯರೂಪಮಂ 


- ೭೬ 


ವ|| ಅಂತು ಕಂಡಾ ಜಗದಂಬಿಕೆಗಿವಾದಿರೊಳ್ ಶಿವನಾವನೆಯೆಂಬ ಸಂದೇಹಂ ಪುಟ್ಟಿದ 
ನಿತರೊಳದು ತಿಳಿದು ಗಣಂಗಳ್ಳಿ ಜರೂಪಮಂ ಮಣಿಸಿ 


( ಸದ್ಗುಣವು) ಒಳಗು ಮಾಡಿಕೊಂಡು (ಸ್ವಾಧೀನ ಪಡಿಸಿಕೊಂಡು) ಚೆನ್ನಾಗಿ 
ಶೋಭಿಸುತ್ತಿರುವುದೆಂಬುದು ಅತ್ಯಾಶ್ಚರಕರ ! ವ ! ಹೀಗೆಂದು ಬಸವ ಚೆನ್ನ 
ಬಸವರಿಬ್ಬರನ್ನೂ ಪ್ರಭುದೇವರು ಸಮಾಪದಲ್ಲಿರುವ ಗಣಂಗಳ ಸಮೂಹದಲ್ಲಿ 
ಸಂತೋಷಾಧಿಕ್ಯದಿಂದ ಹೊಗಳಿ, ನನಗೆ ವಂಚನೆ ಮಾಡದೆ ತನ್ನನ್ನೇ ಅರ್ಪಿಸಿ, ತೃಪ್ತಿ 
ಗೊಳಿಸಿದ ಮಹಾಮಹಿಮನು ಈ ಬಸವನಲ್ಲದೆ ಮತ್ತೊಬ್ಬನಾವನಿದ್ದಾನೆ ? ಎನ್ನುತ್ತ 
ಮತ್ತೆ ಮತ್ತೆ ಹೊಗಳುತ್ತಿರಲು ಬಸವಣ್ಣನು ಪ್ರಭು ದೇವರಿಗೆ ಭಯ ಭಕ್ತಿಯಿಂದ 
ನಮಸ್ಕರಿಸಿ, ಕೈಂಕಯ್ಯವನ್ನು ಪ್ರಕಟಿಸುತ್ತ ಹಣೆಯ ಮೇಲೆ ಎರಡೂ ಕೈಗಳನ್ನೆತ್ತಿ 
ನಮಸ್ಕರಿಸುವವನಾಗಿ, ದೇವ, ವಿಶ್ವವನ್ನೇ ಬಡಲನ್ನಾಗಿ ಉಳ್ಳ ನಿಮ್ಮನ್ನು ತೃಪ್ತಿಗೊಳಿ 
ಸುವುದಕ್ಕೆ ನಾನೆಷ್ಟರವನು ? ಎಂದು ಆ ಸಂದರ್ಭಕ್ಕೆ ಪೂರ್ವದಲ್ಲಿ ನಡೆದ ಒಂದು 
ಪ್ರಸಂಗವನ್ನು ಬಿನ್ನವಿಸಿಕೊಂಡನು . ಹೇಗೆಂದರೆ: - ೭೬ . ಶಂಕರನು ಒಮ್ಮೆ ಕೈಲಾಸ 
ಪರ್ವತದ ಅಗ್ರದಲ್ಲಿ ವಿಸ್ತಾರವಾದ ಸಭೆಯಲ್ಲಿ ಸಂಭ್ರಮದಿಂದ ಕುಳಿತು ಶೋಭಿ 
ಸುತ್ತಿರಲಾಗಿ , ಪಾರ್ವತಿಗೆ ಆ ಪರಶಿವನ ಪಾದ ಪೂಜೆ ಮಾಡಬೇಕೆಂಬ ಮನೋಹರ 
ವಿಲಾಸವು ಅಧಿಕಗೊಂಡು ಅಲ್ಲಿಗೆ ಅವಳು ಬರುತ್ತಿರುವಾಗ ಪರಶಿವನಂತೆಶೋಭಿಸುವ 
ಶ್ರೇಷ್ಠ ಪ್ರಮಥರುಗಳ ದಿವ್ಯರೂಪವನ್ನು ಕಂಡಳು. [ ತಾರ + ಗಿರೀಂದ್ರ - ಬೆಳ್ಳಿಯ 
ಗಿರಿಶ್ರೇಷ್ಠ ; ಅಬ್ಬ + ಅರಿ + ಕಿರೀಟ - ಕಮಲದ ಶತ್ರುವಾದ ಚಂದ್ರನನ್ನೇ ಕಿರೀಟವಾಗಿ 
ಉಳ್ಳವನು .] ವ|| ಈ ರೀತಿ ಕಂಡ ಪಾರ್ವತಿಗೆ ಇವರುಗಳಲ್ಲಿ ಶಿವನು ಯಾವನು ? 
ಎಂಬ ಸಂದೇಹವುಂಟಾದ ಕೂಡಲೆ ಅದನ್ನು ತಿಳಿದು ಆ ಗಣಂಗಳು ತಮ್ಮ ಆ 


೧೯೫ 


ಚತುರ್ಥಾಶ್ವಾಸಂ 


ಕೆ 


ಹರಿ ಕರಿ ವಾಜಿ ವಾನರ ವರಾಹ ತರಕ್ಷು ಶಶಾಜ ಗೋ ಬಿಡಾ 
ಲ ರುರು ವೃಕೊಪ್ಪ ಸೈರಿಭ ಭುಜಂಗ ಮರಾಳ ಮಯರ ತಾರ್ಕ್ಷಕೇ | 
ಸರಿರಿಪು ಕುಕ್ಕುಟಾದಿ ಮುಖಮಂ ತಳೆದೀಶವಿಲಕ್ಷಣಾಂಗರಾ 
ಗಿರೆ ಗಿರಿಜಾತೆ ಕಂಡು ಮಣಿದ ಜವಲ್ಲಭನಂಘ್ರಗಳಿಯಿಂ 
ಇಂಗಿತಮಟದಾ ಪ್ರಮಥಗ 
ಣಂಗಳೆಗಳ೦ದಮಂ ಸಮಂತೊರೆದವರ್ಗಾ೦ 
ಸಾಂಗಮನೆ ಮಾಳೊನೌತಳ 
ಮಂ ಗುಣನಿಧಿ ಬೆಸಸೆನುತ್ತಮಂಬಿಕೆ ನುಡಿದ 


೭೮ 


ವ|| ಇಂತೆಂದು ನುಡಿದು ಮಂದಸ್ಮಿತಾಸ್ಯನಾದ ಸರ್ವಜ್ಞನನುಜ್ಞೆಯಂ ಪಡೆದು ಸಡಗರಂ 
ಮಿಕ್ಕು ಭಾರ್ಗವಿ ಭಾರತಿ ಮುಖ್ಯ ಸಖೀಜನಸಮೇತಮಂತವುರಕ್ಕೆಂದು ಗಣವೃಂದಕ್ಕೆ ವಿಭೂತಿ 
ಗೊಟ್ಟನಂತರ 


ಬರಿಸಿದಳಲ್ಲಿ ಗಂಬಿಕೆ ಮುನ್ನ ದಿಯಂ ವನದೇವತಾಳಿಯಂ 
ಸುರದುಘಮಂ ದಿಶಾಂಗನೆಯರ ಸುರಸಿದ್ದ ವಧೂಕದಂಬಮಂ 
ಪುರಹರಮಿತ್ರನಂ ಸಸಖಮಾರುತನಂ ಮಧುವಾರ್ಧಿರಿಸಾ 
ಗರಚಯಮಂ ಮುನಿಪ್ರಮದೆಯರ್ಕಳನಿಂದುವನಾ ವಸಂತನಂ 


- 


೭೯ 


ಆಕಾರವನ್ನು ಮರೆಮಾಚಿ - ೭೭ . ಸಿಂಹ, ಆನೆ , ಕುದುರೆ, ಕಪಿ , ಹಂದಿ, ಹುಲಿ , ಮೊಲ, 
ಆಡು,ಗೋವು, ಬೆಕ್ಕು , ಜಿಂಕೆ, ತೋಳ, ಒಂಟೆ,ಕೋಣ, ಹಾವು, ಹಂಸಪಕ್ಷಿ , ನವಿಲು, 
ಗರುಡ, ಶರಭ, ಕೋಳಿಗಳೇ ಮೊದಲಾದ ಪ್ರಾಣಿಗಳ ಮುಖದಂತಿರುವ ಮುಖವನ್ನು 
ಹೊಂದಿ, ಪರಶಿವನಿಂದ ಭಿನ್ನವಾದ ರೂಪ ಲಕ್ಷಣಗಳುಳ್ಳವರಾಗಿರಲು , ಪಾರ್ವತಿಯು 
ನೋಡಿ, ತನ್ನ ಪತಿಯ ಪಾದಗಳಿಗೆ ಪ್ರೀತಿಯಿಂದ ನಮಸ್ಕರಿಸಿದಳು . ೭೮ . ಪ್ರಮಥ 
ಗಣಂಗಳು ತನ್ನ ಮನಸ್ಸಿನ ಅಭಿಪ್ರಾಯವನ್ನು ಅರಿತು ಮಾಡಿದ ಈ ರೀತಿಯನ್ನು 
ಚೆನ್ನಾಗಿ ಹೇಳಿ, ಅವರುಗಳಿಗೆ ನಾನು ಯಥಾಸಾಂಗವಾಗಿ ಔತಣವನ್ನು ಮಾಡಿಸುತ್ತೇನೆ. 
ಸದ್ಗುಣಗಳ ನಿಧಿಯಾದ ಪರಮೇಶ್ವರನೇ , ಅಪ್ಪಣೆ ಮಾಡಬೇಕು ಎಂದು ಪಾರ್ವತಿಯು 
ಹೇಳಿದಳು . ವ|| ಪಾರ್ವತಿಯು ಹೀಗೆ ಹೇಳಿ, ಮುಗುಳು ನಗೆಯಿಂದ ಕೂಡಿದ 
ಮುಖವುಳ್ಳ ಈಶ್ವರನ ಅಪ್ಪಣೆಯನ್ನು ಪಡೆದು ಹೆಚ್ಚಾದ ಸಡಗರದಿಂದ ಲಕ್ಷ್ಮಿ , 
ಸರಸ್ವತಿ ಮುಂತಾದ ಸಖಿಯರಿಂದೊಡಗೂಡಿ, ಅಂತಃಪುರಕ್ಕೆ ಬಂದು ಗಣ 
ಸಮೂಹಕ್ಕೆ ಪ್ರಸಾದ ಸ್ವೀಕಾರಕ್ಕೆ ಬರಬೇಕೆಂಬುದನ್ನು ಸೂಚಿಸುವ ವಿಭೂತಿ 
ವೀಳಯವನ್ನು ಕೊಟ್ಟ ನಂತರ - ೭೯, ಪಾರ್ವತಿ ದೇವಿಯು ಆ ತನ್ನ ಪಾಕಶಾಲೆಗೆ 
ದೇವಗಂಗಾ ನದಿಯನ್ನು , ವನ ದೇವತೆಗಳ ಸಮೂಹವನ್ನು , ಕಾಮಧೇನುವನ್ನು , 
ದಿಗೇವತೆಗಳ ಹೆಂಡಿರನ್ನು , ದೇವತೆಗಳ ಸಿದರುಗಳ ಹೆಂಡಿರ ಸಮೂಹವನ್ನು , 
ಕುಬೇರನನ್ನು , ಅವನ ಸ್ನೇಹಿತನಾದ ಅಗ್ನಿಯೊಡಗೂಡಿದ ಮಾರುತವನೂ , 


೧೯೬ 


ಬಸವರಾಜ ವಿಜಯಂ 


ವ|| ಅಂತು ಬರಿಸಲೊಡನವರೆಲ್ಲರ್ಡೆವಿಗಾನಂದನಿರ್ಭರರಾಗಿ ಪೊಡಮಟ್ಟು ಬೆಸನೇನೆಂದು 
ಸಾಂಜಲಿಪುಟರ್ ಸಾಲ್ಗೊಂಡು ನಿಲೆ ಪೆಸರ್ಗೊಂಡು ಕರೆದವಂದಿರೆ೦ ತತ್ತದೋಗ್ಯ ಕರ್ಮಂಗಳೋ 
ಳಂಬಿಕೆ ಪುರುಳದು ನಿಯೋಜಿಸಿ 


ಸುರಭಿಸುಧಾರಸಪ್ರತಿಮ ಪಾನ ಕದಂಬಮನಲ್ಲಿ ಮಾಡಿದ 
ಸುರನದಿ ದೇವಭೂಜಮಧುರೋಜ್ವಲಸಾರಫಲಪ್ರತಾನಮಂ 
ನೆರಪಿರದರಲ್ಲಿ ತಂದು ವನದೇವಿಯರಬ್ಬಿ ಸಮಾಮೃತಾಜ್ಯಭಾ 
ಸುರ ದಧಿವೃಂದಮಂ ಸುರದುಘಂ ಕಣದತ್ತು ದಿಗೀಶಪತ್ನಿಯರ್ 


ಗಿರಿಸುತೆ ಪೇಳ ಕಟ್ಟಿಮನೊಡರ್ಚಿದರೆಲ್ಲೆಡೆಯೊಳ್ ಸುರಾಂಗನೋ 

ರಮಿರದಲ್ಲಿಗಲ್ಲಿಗೆಡೆಗಬ್ಬ ಮನುಜ್ಜುಗಿಸಿತ್ತು ಬೆಂಜನಂ 
ಸುರಭಿತಮಪ್ಪವೋಲೈಗಳ್ಳ ವಸ್ತುಗಳಂ ಶಿವಮಿತ್ರನಿತ್ತನೆ 
ಪ್ಪಿರೆ ಸಮೇದಂ ಸುಪಾಕಮನದ ಪವಮಾನಸಖಂ ಸಮೀರಣಂ 


- ೮೧ 


ಜೇನು ತುಪ್ಪದ ಸಮುದ್ರವನ್ನ , ನೀರಿಲ್ಲದ ಸಮುದ್ರ ಸಮೂಹವನ್ನೂ , ಮುನಿಗಳ 
ಸ್ತ್ರೀಯರನ್ನೂ , ಚಂದ್ರನನ್ನೂ , ವಸಂತನನ್ನೂ ಬರಮಾಡಿಕೊಂಡಳು. ವ|| ಹೀಗೆ 
ಬರಮಾಡಿಕೊಳ್ಳಲಾಗಿ ಅವರೆಲ್ಲರೂ ಅತ್ಯಂತ ಸಂತೋಷವುಳ್ಳವರಾಗಿ, ಪಾರ್ವತಿ 
ದೇವಿಗೆ ನಮಸ್ಕಾರ ಮಾಡಿ, ' ಏನಪ್ಪಣೆ' ಎಂದು ಸಾಲ್ಗೊಂಡು ನಿಂತು ಕೈಮುಗಿದು 
ಕೇಳಲು, ಪಾರ್ವತಿಯು ಅಷ್ಟು ಜನರನ್ನು ಹೆಸರುಗೊಂಡು ಹಿಡಿದು ಕರೆದು, ಅವರ 
ವರ ಶಕ್ತಿಯನ್ನರಿತು ಆಯಾಯ ಉದ್ಯೋಗ ಕರ್ಮಗಳಲ್ಲಿ ನೇಮಿಸಿದಳು . 
೮೦ . ದೇವ ಗಂಗೆಯು ಅಲ್ಲಿ ಕಾಮಧೇನುವಿನ ಹಾಲಿಗೆ ಸದೃಶವಾದ ಮಾಧುರವುಳ್ಳ 
ಪಾಯಸವೇ ಮೊದಲಾದ ಪಾನ ಪರಿಕರಗಳನ್ನು ಮಾಡಿದಳು. ವನ ದೇವತೆಯರು 
ಕಲ್ಪವೃಕ್ಷದ ಮಧುರವಾಗಿಯೂ , ಮನೋಹರವಾಗಿಯೂ , ಶ್ರೇಷ್ಠವಾಗಿಯೂ ಇರುವ 
ಹಣ್ಣುಗಳನ್ನು ತಂದು ಸೇರಿಸಿದರು . ಕಾಮಧೇನುವು ಹಾಲನ್ನು ಕರೆದು ಸಮುದ್ರಕ್ಕೆ 
ಸಮಾನವಾದಷ್ಟು ಹಾಲು ತುಪ್ಪ ಮೊಸರು ಇವುಗಳನ್ನು ಮಾಡಿತು. ದಿಕ್ಷಾಲಕರ 
ಪತ್ನಿಯರು ೮೧ . ಪಾಶ್ವತೀ ದೇವಿಯು ಹೇಳಿದ ಕಾವ್ಯಗಳನ್ನು ಮಾಡಿದರು. 
ದೇವತಾ ಸಮೂಹವು ಎಲ್ಲಾ ಸ್ಥಳದಲ್ಲಿ ತಪ್ಪದೆ ಆಲ್ಲಲ್ಲಿಗೆ ಎಡೆ ಮಾಡುವ 
ಕಾರದಲ್ಲಿ ನೇಮಕಗೊಂಡಿತು. ಕುಬೇರನು ಪರಿಮಳದಿಂದ ಕೂಡಿದುದೆಂಬಂತೆ 
ತೋರುವ ನಂಜಿಕೆಯ ಪದಾರ್ಥಗಳನ್ನು ವಸ್ತುಗಳನ್ನು ಕೊಟ್ಟನು. ಅಗ್ನಿಯು 
ಒಪ್ಪುವ ಹಾಗೆ ಒಳ್ಳೆಯ ಅಡಿಗೆಗಳನ್ನು ಮಾಡಿದನು. ವಾಯುವು 


೧೯೭ 


ಚತುರ್ಥಾಶ್ವಾಸಂ 


ಬೀಸಿದನಾ ಸುರಾಂಗನೆಯರಂಗದ ಸೇವೆಯಡಂಗೆ ಸಾರಮಂ 
ಸೂಸಿದವಬ್ದಗಳ್ ಮುನಿವಧೂತತಿ ಸಿಂಗರಿಸಿತ್ತು ಭೋಜನೋ 
ಕ್ಲಾಸದ ಶಾಲೆಯಂ ಹಿಮಕರಂ ಚಳೆಯಂಗುಡುತಿರ್ದನೆಲುಂ - - 
ಮಾಸರಮಾಗೆ ಪೂದಳಿರ ಚಪ್ಪರಮಂ ಸವೆದು ವಸಂತಕಂ 

| 
ಓದನರಾಶಿಯೊಪ್ಪಿದುದು ರೌಪ್ಯನಗಕ್ಕೆಣೆಯಾಗಿ ಖಾದ್ಯಸಂ 
ಪಾದಿತ ರಾಶಿ ಮಿಂಚಿದುದು ಕಾಂಚನಭೂಧರದಂತೆ ಕಣೆ ಚ 
ಲ್ಯಾದುದು ವಿಂಧ್ಯಪರ್ವತವಿದೆಂದೆನೆ ಬೆಂಜನ ರಾಶಿ ತುಂಬಿತಾ 
ಮೋದಮಜಾಂಡಮಂಡಲಮನಿಂಗಡಲಂತೆಸೆದತ್ತು ಪಾಯಸಂ 

ವ!! ಇಂತತಿ ವಿಚಿತ್ರವೆನೆ ಖಾದ್ಯಭೋಜ್ಯಾದಿ ಪಂಚವಿಧಾಹಾರಂ ನೆಗಳು ಭವಾನಿ ನಿಜ 
ಕಟಾಕ್ಷದಿಂ ನೋಡಿ ನೆನೆದು ನಾನಾವಿಧ ಪ್ರಾಜ್ಯ ಭೋಜ್ಯರಸರಸಾಯನಂಗಳನೊದವಿಸಿ ಸಜೀಕೃತಂ 
ಗೆಲ್ಲಾ ಪ್ರಮಥರಂ ಬಿಜಯಂಗೆಯ್ಲಿ ತರಲೆಂದು ಕಿಏಯ ಗಣನಾಥನೊರ್ವನು ಕರೆದು ಪೋಗೆಂದು 
ಬೆಸಸಿಡಂ 

ಜನನಿ ಪಸಿವಾದುದೆಮ್ಮಯ 
ಘನಲಿಂಗಕೆ ತೃಪ್ತಿಗೈದು ಪೊದಪೆನಾಂ ಭೋ 
ಜನಮಂ ನೀಡೆನೆ ಲಿಂಗಾ 
ರ್ಚನೆಗೆ ಗಿರೀಂದ್ರಜಾತೆ ಭೋಜ್ಯಾವಳಿಯಂ 


eset 


೮೨ . ಸುರಾಂಗನೆಯರ ದೇಹದ ಬೆವರು ಅಡಗುವ ಹಾಗೆ ಗಾಳಿ ಹಾಕಿದನು ; 
ಸಮುದ್ರಗಳು ನೀರನ್ನು ತುಂಬಿದವು ; ಮುನಿಗಳ ಪತ್ನಿಯರ ಸಮೂಹವು 
ಉಲ್ಲಾಸದಿಂದ ಭೋಜನ ಶಾಲೆಯನ್ನು ಶೃಂಗಾರಗೊಳಿಸಿದರು ; ಚಂದ್ರನು ಎಲ್ಲ 
ಕಡೆಗೂ ನೀರನ್ನು ಸಿಂಪಡಿಸಿದನು . ವಸಂತನು ಶೋಭಿಸುವ ಹಾಗೆ ಹೂ ಚಿಗುರುಗಳ 
ಚಪ್ಪರವನ್ನು ನಿರ್ಮಿಸಿದನು . ೮೩ . ಅನ್ನದ ರಾಶಿಯು ಕೈಲಾಸ ಪರ್ವತಕ್ಕೆ ಎಣೆಯಾಗಿ 
ಒಪ್ಪಿತ್ತು . ಭಕ್ಷ್ಯಭೋಜ್ಯಗಳ ರಾಶಿಯು ಮೇರು ಪರ್ವತದ ಹಾಗೆ ಮಿಂಚಿತು. 
ನಂಜಿಕೊಳ್ಳುವ ವಸ್ತುಗಳ ರಾಶಿ ಇದು ವಿಂಧ್ಯ ಪರ್ವತವೋ ಎನ್ನುವಂತೆ ಕಣ್ಣಿಗೆ 
ಚೆಲುವಾಗಿತ್ತು . ಆಹಾರ ಪದಾರ್ಥಗಳ ಸುಗಂಧವು ಬ್ರಹ್ಮಾಂಡ ವಲಯವನ್ನು 
ತುಂಬಿತು. ಪಾಯಸವು ಕ್ಷೀರ ಸಮುದ್ರದ ಹಾಗೆ ಪ್ರಕಾಶಿಸಿತು. ವ ! ಈ ರೀತಿ 
ಆತಿ ವಿಚಿತ್ರವಾದುದೆಂಬಂತೆ ತಿನ್ನುವ, ಭುಂಜಿಸುವ, ನೆಕ್ಕುವ ( ಲೇಹ್ಯ ) ಕುಡಿಯುವ 
ತಿನಸುಗಳನ್ನು ಮಾಡಿಸಿ ಪಾರ್ವತಿಯು ಅಲ್ಲಿಲ್ಲದವುಗಳನ್ನು ಸ್ಮರಿಸಿ , ಅನೇಕ 
ವಿಧಗಳಾಗಿಯೂ , ವಿಶೇಷವಾಗಿಯೂ ಇರುವ ಭೋಜ್ಯ ರಸದ ರಸಾಯನಗಳನ್ನು 
ಒದಗಿಸಿ ಸಿದ್ದಪಡಿಸಿದಳು. ( ಆಗ ಆ ಪ್ರಮಥರೆಲ್ಲರನ್ನೂ ಬರಮಾಡಿಕೊಳ್ಳಲೆಂದು ಕಿರಿಯ 
ಗಣಶೇಷನೊಬ್ಬನನ್ನು ಕರೆದು 'ಹೋಗಿ ಕರೆದುಕೊಂಡು ಬಾ ' ಎಂದು ಹೇಳಲು 
ಕೂಡಲೆ - ೮೪ , 'ತಾಯಿಯೇ ನಮ್ಮ ಘನ ಲಿಂಗಕ್ಕೆ ಹಸಿವು ಆಗಿರುವುದು . ನಾನು 
(ಊಟ ಮಾಡಿ) ತೃಪ್ತಿಗೊಂಡು ಹೋಗುತ್ತೇನೆ. ಊಟವನ್ನು ನೀಡು' ಎನ್ನಲಾಗಿ , 


OSOS 


ಬಸವರಾಜ ವಿಜಯಂ 


ಗಡಣಿಸೆ ತೇನ ತೇನಮೊಡನರ್ಪಿಸುತಂ ನಿಜಲಿಂಗಮೂರ್ತಿಗೊ 
ಲೋಡನೋಡನದ್ರಿತುಂಗಶಿಖರಾಕೃತಿಯಗ್ಗದ ತುತ್ತನೆ ವಂ 
ಗಡಿಸಿದ ಭೋಜ್ಯವಸ್ತುನಿವಹಂ ಬಲಿದಪ್ಪಿನಲ್ಲಿ ವಿಸ್ಮಯಂ 
ಬಡೆ ಸಕಲಾಮರರ್ಸವಿದನಾ ಗಣಬಾಲಕನಾತ್ಮಲೀಲೆಯಿಂ 


೮೫ 


ವಂ ಆಗಲ್ 
ಪ್ರಮಥಸಂಕುಳತೃಪ್ತಿಗಾಂ ಸವೆದನ್ನ ಮೆಲ್ಲಮನೊರ್ವನೀ 
ಪ್ರಮಥ ಬಾಲಕನುಂಡಸೇವೆನೆನುತ್ತೆ ವಿಸ್ಮಯಮಾಂತುಮಾ 
ರಮಣಿ ನಾಣಿ ನಿಜೇಶನಲ್ಲಿಗೆ ಬಂದು ಪೇಳದನೆಲ್ಲಮಂ 
ನಮಿಸೆ ದೈನ್ಯದಿನಂದು ಸಸ್ಮಿತನಾದನಿಂದುಕಳಾಧರಂ | 


೮೬ 


ಆ ವ|| ಆಗಳಂತು ಸಸ್ಮಿತನಾಗಿ ನಿಜರಮಣಿಯಂ ಭುವನೈಕಪತಿ ಸಂತವಿಟ್ಟು ತೊಡೆಯೆಡೆಗೆ 
ತೊಡವಂ ಮಾಡಿ ಸವಿನಯವಿಂತೆಂದಂ 

ನಿರವದ್ಯರ್ನಿತ್ಯತೃಪ್ತರ್ನಿರವಧಿವಿಭವರ್ನಿಭ್ರಯರ್ನಿಷ್ಕಳಂಕ 
ರ್ನಿರಪಾಯರ್ನಿಮ್ರಲಾಂಗನಿರುಪಮಮಹಿಮರ್ನಿರಜಾಕ್ಷಾಜಸೇವೆ 


ಪಾರ್ವತಿಯು ( ಅವನಿಗೆ) ಲಿಂಗಾರ್ಚನೆ ಮಾಡಿಸಿ , ಭೋಜ್ಯವಸ್ತು ಸಮೂಹವನ್ನು 
೮೫ . ಮೇಲಿಂದ ಮೇಲೆ ರಾಶಿಯನ್ನು ಹಾಕಲು ಕೂಡಲೇ ಆ ಗಣನಾಥ ಬಾಲಕನು 
ತನ್ನ ಲಿಂಗದೇವನಿಗೆ ಪ್ರೀತಿಯಿಂದ ಅರ್ಪಣೆ ಮಾಡಿ , ಆ ಕೂಡಲೆ ಪರ್ವತ ಶಿಖರದಂತೆ 
ಎತ್ತರವಾದ ಗಾತ್ರದ ದೊಡ್ಡದಾದ ತುತ್ತನ್ನು ಎತ್ತಿ , ಗುಂಪುಗೂಡಿಸಿದ್ದ ಭಕ್ಷ 
ಪದಾರ್ಥಗಳನ್ನೆಲ್ಲ ಸ್ವಲ್ಪವೂ ಉಳಿಯದ ಹಾಗೆ ಸಮಸ್ತ ದೇವತೆಗಳೂ ಅಲ್ಲಿ ವಿಸ್ಮಯ 
ಪಡುವ ಹಾಗೆ ಆತ್ಮ ಲೀಲೆಯಿಂದ ಊಟ ಮಾಡಿದನು. ವll - ಆಗ, ೮೬ , 
ಪಾರ್ವತೀದೇವಿಯು ನಾನು ಪ್ರಮಥ ಸಮೂಹದ ತೃಪ್ತಿಗೋಸುಗ ಮಾಡಿಸಿದ ಅನ್ನ 
ವೆಲ್ಲವನ್ನೂ , ಈ ಪ್ರಮಥ ಬಾಲಕನೊಬ್ಬನೇ ಊಟ ಮಾಡಿದನು. ಇನ್ನೇನು ಮಾಡಲಿ ? 
ಎನ್ನುತ್ತ ಆಶ್ಚರ್ಯಗೊಂಡವಳಾಗಿ, ನಾಚಿಕೆಯಿಂದ ತನ್ನ ಪತಿಯಾದ ಪರಶಿವನಿರುವ 
ಸ್ಥಲಕ್ಕೆ ಬಂದು , ನಡೆದುದೆಲ್ಲವನ್ನೂ ಹೇಳಿ ದೈನ್ಯದಿಂದ ನಮಸ್ಕರಿಸಿದಳು . ಆಗ 
ಚಂದ್ರಕಲಾಧರನಾದ ಶಿವನು ಮುಗುಳ್ಳಗೆಯಿಂದಕೂಡಿದವನಾದನು . ವಚನ : - 
ಆಗ ಆ ರೀತಿ ಮುಗುಳ್ಳಗೆಯಿಂದ ಕೂಡಿದ ಶಿವನು ತನ್ನ ಹೆಂಡತಿಯನ್ನು ಸಮಾಧಾನ 
ಪಡಿಸಿ, ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸವಿನಯವಾಗಿ ಹೀಗೆಂದನು : 
೮೭ . “ ಕಮಲನೇತ್ರೆಯಾದ ಪಾರ್ವತೀ , ಕೇಳು : ಪ್ರಮಥಗಣವರರು ದೋಷ 
ರಹಿತರು ; ಅವರು ನಿತ್ಯ ತೃಪ್ತಿಯುಳ್ಳವರು ; ಕೊನೆ ಮೊದಲಿಲ್ಲದ ವೈಭವ 
ಸಂಪನ್ನರು ; ನಿರ್ಭಯವುಳ್ಳವರು ; ಕಳಂಕ ರಹಿತರು ; ಯಾವ ಅಪಾಯವೂ ಇಲ್ಲದ 
ವರು ; ನಿರ್ಮಲ ಶರೀರಿಗಳು ; ಅಸದೃಶ ಮಹತ್ವವುಳ್ಳವರು ; ವಿಷ್ಣುವೇ 


ಪಂಚಮಾಶ್ವಾಸಂ 


ರ್ನಿರಘಾಖ್ಯರ್ನಿತಿಯುಕ್ತರ್ನಿರತಿಶಯಗುಣರ್ನಿರುಜರ್ನಿಶಿತಾರ್ಥ 
ರ್ನಿರನಂಗರ್ನಿತ್ಯಮುಕ್ತರ್ಪಮಥಗಣವರರ್ಕೆಳ್ಳರೋಜಾಯತಾಕ್ಷಿ 


ಜಡಜಭವಾಂಡಾವಳಿಯಂ 
ಕಡೆಗಣ ವಲೋಕಮಾತ್ರದಿಂ ಪುಟ್ಟಿ ಪ ಸೈ 
ತಿಡುವ ಪಡಲಿಡಿಪ ಲೀಲೆಯ 
ನೋಡರ್ಚುವ ಪ್ರಮಥರಳವದೇಂ ಕೇವಳಮೇ 


೮೯ 


ಒಡೆವರಜಾಂಡಮಂ ಕುಡಿವರಂಬುಧಿಯಂ ಪಿಡಿವರ್ಲಯಾಗ್ನಿಯಂ 
ತೊಡುವರನಂತನಂ ಪೊಡೆವರಂತಕನಂ ಜಡಿವರ್ವಿಧಾತ್ರನಂ 
ಸುಡುವರನಂಗನಂ ಮಿಡಿವರರ್ಕನನಾಂತಿಡುವರ್ಕುಳಾದ್ರಿಯಂ 
ಕಡಿವರಿದಿರ್ಚೆ ದೈತ್ಯತತಿಯಂ ಪ್ರಮಥರ್ಕಮಣೋಜ್ವಳಾನನೇ 
ಅಸುವೆನಗೆ ಶರಣರಾನವ 
ರಸು ನನ್ನಿ ಸರೋಜಜಾಂಡತತಿಯುರುಳೊಡಮೀ 
ಬಿಸಜಾಕ್ಷಾದಿಗಳಳಿದೊಡ 
ಮಸಮಾನರ್ಶರಣರಳಿಯರಿಭಪತಿಯಾನೇ 


ಶ್ರುತಿತತಿಗಳಂಸಿ ಕಾಣದ 
ವಿತತ ಮಹೋನ್ನತಮದೀಯ ಮಹಿಮೆಯನಅತಿವ 


ಮೊದಲಾದವರಿಂದ ಸೇವಿಸಲ್ಪಡುವವರು ; ಪಾಪರಹಿತರಾದ ನಾಮಧೇಯವುಳ್ಳವರು ; 
ನೀತಿಯಿಂದಕೂಡಿದವರು ; ಶ್ರೇಷ್ಠ ಗುಣವುಳ್ಳವರು ; ರೋಗರಹಿತರು ; ತತ್ಯಾರ್ಥ 
ನಿಶ್ಚಯರು ; ಕಾಮರಹಿತರು ; ನಿತ್ಯ ಮುಕ್ತರಾದವರು. ೮೮ . ಬ್ರಹ್ಮಾಂಡ 
ಸಮೂಹವನ್ನು ಕಡೆಗಣ್ಣುಗಳನೋಟದಿಂದ ಹುಟ್ಟಿಸುವ, ಸಂರಕ್ಷಿಸುವ, ನಾಶಪಡಿಸುವ 
ಲೀಲೆಯನ್ನುಂಟುಮಾಡುವವರು. ಪ್ರಮಥರ ಆ ಸಾಮರ್ಥವು ಸಾಮಾನ್ಯವೇ ? 
೮೯. ' ತಾವರೆಯಂತೆ ಉಜ್ವಲವಾದ ಮುಖವುಳ್ಳ ಪಾರ್ವತಿಯೇ , ಪ್ರಮಥರುಗಳು 
ಬ್ರಹ್ಮಾಂಡವನ್ನೇ ಒಡೆಯುವರು ; ಸಮುದ್ರವನ್ನು ಕುಡಿಯುವರು ; ಪ್ರಳಯಕಾಲದ 
ಅಗ್ನಿಯನ್ನು ಹಿಡಿಯುವರು ; ಆದಿಶೇಷನನ್ನು ಆಭರಣ ಮಾಡಿಕೊಳ್ಳುವರು ; 
ಯಮನನ್ನು ಬಡಿಯುವರು ; ಬ್ರಹ್ಮನನ್ನು ಜಜ್ಜುವರು ; ಮನ್ಮಥನನ್ನು 
ಸುಡುವರು ; ಸೂರ್ಯನನ್ನು ( ಬೆರಳಿನಿಂದ) ಚಿಮ್ಮುವರು ; ಕುಲಾಚಲ ಪರ್ವತ 
ಗಳನ್ನು ಹಿಡಿದು ಬಿಸಾಡುವರು ; ಎದುರಿಸಿದರೆ ರಾಕ್ಷಸರನ್ನು ಕತ್ತರಿಸುವರು . 
೯೦ . 'ಐರಾವತದ ನಡಿಗೆಯಂತೆ ನಡಿಗೆಯುಳ್ಳ ಪಾರ್ವತಿಯೇ , ಶರಣರೇ ನನಗೆ 
ಪ್ರಾಣ ; ನಾನೇ ಅವರ ಪ್ರಾಣ ; ( ಇದು ) ನಿಶ್ಚಯ . ಬ್ರಹ್ಮಾಂಡಗಳ ಸಮೂಹವು 
ನಾಶವಾದರೂ , ಅದೃಶ್ಯರಾದ ಆ ಶರಣರು ನಾಶವಾಗುವುದಿಲ್ಲ ; ೯೧. ' ಅಪರ್ಣೆಯೇ , 
ವೇದ ಸಮೂಹಗಳು ಹುಡುಕಿ ಕಾಣಲಶಕ್ಯವಾದ ಅತ್ಯಧಿಕವಾದ ನನ್ನ ಮಹಿಮೆಯನ್ನು 


Soc 


ಬಸವರಾಜ ವಿಜಯಂ 


ರ್ನುತ ಶರಣರವರ ಮಹಿಮೆ 
ನೃ ತಿಯಂ ಪೆಟರಅಯರಾನೆ ಬಲ್ಲೆನಪರ್ಣೆ 


೯೨ 


ಲಿಂಗಾಲಿಂಗಿತ ಮಂಗಳಾಂಗ ಮಹಿತರ್ಲಿಂಗಾಭಿಮಾನಾನ್ವಿತ 
ರ್ಲಿಂಗಾನಂದರಸಾದ್ರ್ರಸಾರಹೃದಯರ್ಲಿಂಗಾರ್ಚನಾತತ್ಪರ 
ರ್ಲಿಂಗಾಲೋಕವಿಲೋಕನಾತಿಚದುರರ್ಲಿಂಗಾರ್ಪಿತಾಸ್ವಾದಿಗಳ 
ಲಿಂಗಪ್ರಾಣಯುತರ್ಮದೀಯ ಶರಣಶ್ರ್ರಂಗಾರಸಾರಾಸ್ಪದೇ 
ಎಂದಭವನೊರೆಯೆ ಹಿಮಗಿರಿ 
ನಂದನೆ ಬಗೆದಂದುಕೇಳು ತನ್ಮಹಿಮೆಯನಾ 
ನಂದನಿಧಿ ಭಾವಿಸುತೆ ನಿಜ 
ಸಂದೇಹಮನುಳಿದು ರಮಣನೊಡನೊಪ್ಪಿರ್ದಳ್ 
ಆಡಲೇಂ ಗಣಬಾಲಕಂಗೆ ಜಗತ್ಯಾಂಬಿಕೆ ತೃಪ್ತಿಯಂ 
ಮಾಡಲಾಳದೆ ನಿಂದಳೆಂದೆನೆ ದೇವ ವಿಶ್ವಕುಟುಂಬವಂ 
ನಾಡ ರಕ್ಷಿಪ ಚಿನ್ಮಯಪ್ರಭುಲಿಂಗ ಕೇಳ್ಳಿನಗಾಂ ಕರಂ 
ಮಾಡಲಾರ್ಪೆನೆ ತೃಪ್ತಿಯಂ ಜಿತಮಾಯ ಪೂರ್ಣಕೃಪಾನಿಧಿ 


9 


ಶ್ಲಾಘ್ನರಾದ ಶರಣರು ತಿಳಿಯುವರು ; ಅವರ ಮಹಿಮಾತಿಶಯವನ್ನು ಮತ್ತೊಬ್ಬರು 
ತಿಳಿಯರು ; ನಾನೇ ಬಲ್ಲೆನು. ೯೨. ' ಶೃಂಗಾರರಸದ ಸಾರವಾದ ಅಂಶಕ್ಕೆ 
ಆಶ್ರಯಳಾದ ಪಾರ್ವತಿಯೇ , ನನ್ನ ಶರಣರು ಶಿವಲಿಂಗವನ್ನು ಅಂಗದಲ್ಲಿ ಧರಿಸಿದ 
ಮಂಗಳಕರ ಶರೀರದಿಂದ ಪೂಜ್ಯರಾದವರು ; ಲಿಂಗದಲ್ಲಿ ಅಭಿಮಾನದಿಂದ ಕೂಡಿದವರು; 
ಶಿವಲಿಂಗದಿಂದುಂಟಾದ ಸಂತೋಷ ರಸದಿಂದ ಆದ್ರ್ರಗೊಂಡ ಮನಸ್ಸುಳ್ಳವರು ; ಶಿವ 
ಪೂಜೆಯಲ್ಲಿ ತತ್ಪರರಾದವರು ; ಶಿವಲಿಂಗ ದರ್ಶನದಲ್ಲಿ ಅತಿ ಚತುರರು ; ಶಿವಲಿಂಗಕ್ಕೆ 
ಸಮರ್ಪಿಸಿದ ವಸ್ತುಗಳನ್ನು ಸ್ವೀಕಾರ ಮಾಡುವರು ; ಲಿಂಗವೇ ಪ್ರಾಣವಾಗಿ 
ಉಳ್ಳವರು . ೯೩ . ಹೀಗೆಂದು ಪರಮೇಶ್ವರನು ಹೇಳಲಾಗಿ, ಆನಂದನಿಧಿಯಾದ 
ಪಾರ್ವತಿಯು ಮನಃಪೂರ್ವಕವಾಗಿ ಕೇಳು , (ಶಿವನು ಹೇಳಿದ) ಆ ಶರಣರ ಮಹಾತ್ಮ 
ಯನ್ನು ಆಲೋಚಿಸುವವಳಾಗಿ, ( ಗಣವರರ ವಿಷಯದಲ್ಲಿ ತನಗಿರುವ) ತನ್ನ ಸಂಶಯ 
ವನ್ನು ಬಿಟ್ಟು , ಪತಿಯೊಡನೆ ಒಪ್ಪಿ ಇದ್ದಳು. ೯೪. ಮೂರುಲೋಕಗಳಿಗೆ ತಾಯಿ 
ಯಾದ ಪಾರ್ವತಿಯು ಬಾಲಕ ಗಣವರನಿಗೆ ತೃಪ್ತಿಯನ್ನು ಮಾಡಲಾರದೆ ನಿಂತಳು 
ಎನ್ನುವಾಗ ಹೇಳುವುದಿನ್ನೇನು ? ವಿಶ್ವಕುಟುಂಬಿಯಾಗಿ ಜೀವರುಗಳನ್ನು ಚೆನ್ನಾಗಿ 
ರಕ್ಷಣೆ ಮಾಡುವ, ಮಾಯೆಯನ್ನು ಗೆದ್ದ , ಪೂರ್ಣಕೃಪಾ ನಿಧಿಯೂ , ಚಿತೃರೂಪನೂ 
ಆದ ದೇವ, ಪ್ರಭುಸ್ವಾಮಿಯೇ , ನಿನಗೆ ತೃಪ್ತಿಯನ್ನುಂಟುಮಾಡಲು ನಾನು 


1 ಬಂ ( ದ) 


ಪಂಚಮಾಶ್ವಾಸಂ 


ನತಕರ್ವಿಜ ನಾನಾಗಮ ನಿಗಮ ರಹಸ್ಯಾರ್ಥಸಾರಪ್ರಕಾಶಾ 
ಸ್ವತ ಸತ್ಯಾಲಾಪ ಸಂತರ್ಜಿತಮದನ ಗಣಾನಂದ ಪೀಯೂಷವಾರಾ 
ಶಿತತಪ್ರದ್ಯೋತಶೀತಪ್ರಭ ಭವನಿವಹಧ್ಯಾಂತವಾರ್ತಾಂಡ ನಿತ್ಯಾ 
ದ್ಭುತ ಲೀಲಾವಾಸ ಭಾಸ್ವತ್ಪಭುವೆ ವಿಭವೆ ರಕ್ಷಿಪ್ಪುದೆಂದಂ ವೃಷೇಂದ್ರ 
ವರಿ ಎಂದು ಭಕ್ತಿಭರದಿಂಸ್ತೋತ್ರಂಗೆಯ್ಯ ಬಸವನಂ ನೋಡಿ 


ನಿನ್ನ ನೆನಗಿಕ್ಕೆ ಮೊದಲೆ ದ 
ಲೆನ್ನಂ ನಿನಗಿತ್ತೆನೀಗಳೆನ್ನಿಂ ನೀನ 
ತ್ಯುನ್ನತ ವಿತರಣಗುಣ ಸಂ 
ಪನ್ನಂ ನಿನ್ನನ್ನ ರೊಳರೆ ದಾನಿಗಳಿಳೆಯೊಳ್ 


೯೬ 


ವ ಎಂದು ಪೊಗಳು ಸುರಭಿ ಸುರತರು ಚಿಂತಾಮಣಿಗಳಂಗಣದೊಳ್ಳೆಲೆಗೊಳ್ವಂತೆ ನಿಜ 
ಪ್ರಸಾದಮಂ ಕರುಣಿಸಿ ವಾಕ್ಸಿದ್ಧಿ ಮನಃಸಿದ್ಧಾದಿ ಸಿದ್ದಿಗಳುಮನಿತ್ತು ನೆನೆದಂತೆ ಸರ್ವಮಂ 
ನಿರ್ವಹಿಸೆಂದು ಬರಂಗೊಟ್ಟು ಮುನ್ನುಳ್ಳ ನಳಿನಗಂಧಮಂ ಪಸರಿಪ ರವಿಯಂತನಾದಿಸಂಸಿದ್ಧವಾದ 


ಸಮರ್ಥನಾದೇನೆ ? ೯೫. ( ಆಗ) ಬಸವೇಶ್ವರನು ನಮಸ್ಕಾರ ಮಾಡುವ ಜನರಿಗೆ 
ಕಲ್ಪವೃಕ್ಷಪ್ರಾಯನೂ , ಅನೇಕ ಆಗಮ , ವೇದಾದಿ ಸಮೂಹದ ರಹಸ್ಯಾರ್ಥದ ಶ್ರೇಷ್ಠ 
ಕಾಂತಿಯಿಂದ ಕೂಡಿದವನೂ , ಸತ್ಯಭಾಷೆಯುಳ್ಳವನೂ , ಮನ್ಮಥನನ್ನು ಭಯಗೊಳಿಸಿದ 
ವನೂ , ಶಿವಗಣಗಳ ಸಂತೋಷವೆಂಬ ಕ್ಷೀರಸಮುದ್ರಕ್ಕೆ ವಿಸ್ತಾರವಾದ ಕಾಂತಿಯಿಂದ 
ಕೂಡಿದ ಚಂದ್ರನಂತಿರುವವನೂ , ಪಾಪಸಮೂಹವೆಂಬ ಕತ್ತಲೆಗೆ ಸೂರ್ಯನೋಪಾದಿ 
ಯಲ್ಲಿರುವವನೂ , ಶಾಶ್ವತವಾದ ಆಶ್ಚರ್ಯಕರ ಲೀಲೆಗಳುಳ್ಳವನೂ , ಪ್ರಕಾಶಮಾನನೂ 
ಆದ ಪ್ರಭುವೇ , ( ನನ್ನನ್ನು ರಕ್ಷಿಸಬೇಕು, ಎಂದನು. ವ|| _ ಹೀಗೆಂದು 
ಭಕ್ತಿಯ ಆಧಿಕ್ಯದಿಂದ ಸ್ಪೂತ್ರ ಮಾಡುತ್ತಿರುವ ಬಸವಣ್ಣನನ್ನು (ಪ್ರಭುದೇವರು) 
ನೋಡಿ - ೯೬ . ( ಬಸವಣ್ಣ ) ನೀನು ಮೊದಲೇ ನಿನ್ನನ್ನು ನನಗೆ ಅರ್ಪಿಸಿದೆ. ಈಗ 
ನನ್ನನ್ನೇ ನಿನಗೆ ಕೊಟ್ಟಿದ್ದೇನೆ. ನನಗಿಂತಲೂ ನೀನೇ ಅಧಿಕವಾದ ಗುಣಗಳಿಂದ ಕೂಡಿ 
ದವನು. ನಿನ್ನಂಥ ದಾನ ಗುಣವುಳ್ಳವರು ಈ ಭೂಮಿಯಲ್ಲಿ ಇರುವರೇ ? 
ವ|| ಹೀಗೆಂದು ಹೊಗಳಿ , ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ( ಬಸವೇಶ್ವರನ) ಅಂಗಳ 
ದಲ್ಲಿಯೇ ಸ್ಥಿರವಾಗಿ ನೆಲಸುವಂತೆ ಅನುಗ್ರಹವನ್ನು ಕರುಣಿಸಿದನು. ವಾಕ್ಸಿದ್ದಿ , 
ಮನಃಸಿದ್ದಿಯೇ ಮೊದಲಾದ ಸಿದ್ಧಿಗಳನ್ನು ಉಂಟುಮಾಡಿದನು. ' ಮನಸ್ಸಿನಲ್ಲಿ 
ಸ್ಮರಿಸಿದಂತೆ ಸರ್ವವನ್ನೂ ನಿರ್ವಹಿಸುವವನಾಗು ' ; ಎಂದು ವರವನ್ನು ಕೊಟ್ಟು , 
ಮೊದಲೇ ಇದ್ದ ಕಮಲದ ಗಂಧವನ್ನು ( ಅದು ) ಹರಡುವಂತೆ ಮಾಡುವ ಸೂರ್ಯನ 
ಹಾಗೆ ಅನಾದಿಯಿಂದ ಅವನೊಡನೆ ಸಿದ್ಧಗೊಂಡು ಬಂದ ಶಿವಜ್ಞಾನವನ್ನು ಪ್ರಕಾಶನ 


೨೦೨ 


ಬಸವರಾಜ ವಿಜಯಂ 


ತದೀಯ ಶಿವಜ್ಞಾನವನುಜ್ವಲಂಗೆಯು ಬಸವನಂ ನಿರುಪಮಾನ ಶಿವಾನುಭವ ಸುಧಾತರಂಗಿಣಿ 
ಯೋಳವಗಾಹಂಗೆಯ್ಲಿ ಸುಖಮಿರಿಸಿ 


ತೆಗೆದಪ್ಪ ವೃಣೇಂದ್ರನಂ ಬಿಗಿದು ತಳ್ಳಿಸುತ್ತೆ ಸಂಪ್ರೀತಿ ಕೈ 
ಮಿಗೆ ಪಾದಾನತನಾದ ಚನ್ನವೃಷನಂ ಶ್ರೀ ಮಾಚಿದೇವಾದಿ ವೀ 
ರಗಣಾನೀಕಕೆ ಬೀಜ ತನ್ನ ಕೃಪೆಯಂ ಸರ್ವೋತ್ಸವಂ ಗೆಯು ಪೂ 
ರ್ಣಗಭೀರಂ ಪ್ರಭುವೆ ದಂ ನಿಜರಹಸ್ಯಾಕಾರವಿಸ್ತಾರಮಂ 


ವ|| ಅನಂತರ 


ಬಗೆಯೊಳ್ತಾಂ ಭಾವಿಸುತ್ತಂ ಪ್ರಭುಪದಯುಗಮಂ ತತ್ತ್ವಶಪ್ರಭಾವೋ 
ಕೈಗಳು ಸಂಪಾದಿಸುತ್ತಂ ಶರಣನಿವಸದೊಳ್ ಜಂಗಮಾನೀಕಮಂ ಕೈ 
ಎಂಗೆ ಕೂರ್ತಾರಾಧಿಸುತ್ತಂ ಮೆಅದನುರುಶಿವಾಚಾರ ವಿಸ್ತಾರ ತಾರಾ 
ಧ್ವಗತಸ್ಪೀತಾಮೃತಪಸ್ಸುರಿತರುಚಿಕಳಾಸಾಂದ್ರಚಂದ್ರಂ ನೃಪೇಂದ್ರಂ 


೯೮ 


ಗೊಳಿಸಿ, ಆ ಬಸವಣ್ಣನನ್ನು ಉಪಮಾತೀತವಾದ ಶಿವಾನುಭಾವವೆಂಬ ಅಮೃತದ 
ನದಿಯಲ್ಲಿ ಮುಳುಗಿಸಿ (ಸ್ನಾನ ಮಾಡಿಸಿ) , ಸುಖವಾಗಿ ಇರುವಂತೆ ಮಾಡಿದನು . 
೯೭, ಪೂರ್ಣ ಗಂಭೀರನಾದ ಪ್ರಭುದೇವನು ಬಸವಣ್ಣನನ್ನು ಬಾಚಿಕೊಂಡು ಅಪ್ಪು , 
ಪಾದಗಳಿಗೆ ನಮಸ್ಕಾರ ಮಾಡಿದ ಚೆನ್ನಬಸವಣ್ಣನನ್ನು ಹೆಚ್ಚಾದ ಪ್ರೀತಿಯಿಂದ, 
ಬಿಗಿದು ಆಲಿಂಗಿಸಿಕೊಂಡು , ಶ್ರೀ ಮಡಿವಳ ಮಾಚಿದೇವನೇ ಮೊದಲಾದ ವೀರ ಶಿವ 
ಗಣ ಸಮೂಹಕ್ಕೆ ತನ್ನ ಕೃಪೆಯನ್ನು ಬೀರುವವನಾಗಿ , ಸರ್ವರಿಗೂ ಸಂತೋಷವುಂಟಾ 
ಗುವಂತೆ ಮಾಡಿದನು. ತನ್ನ ಗೌಪ್ಯವಾದ ಆಕಾರದ ವೈಶಾಲ್ಯವನ್ನು (ನಿರಾಕಾರ 
ತತ್ತ್ವವನ್ನು ಅಥವಾ ನಿರಂಜನ ಸ್ಥಿತಿಯನ್ನು ) ಹೊಂದಿದನು. ವll - ಆಮೇಲೆ 
೯೮. ಅಧಿಕತರವಾದ ವೀರಶೈವಾಚಾರವೆಂಬ ವಿಶಾಲ ಆಕಾಶವನ್ನು ಹೊಂದಿದ, 
ಅಧಿಕವೂ , ಅಮೃತಮಯವೂ ಆದ ಪ್ರಕಾಶದ ಕಾಂತಿಯುಳ್ಳವನಾಗಿ ಷೋಡಶ 
ಕಲೆಗಳಿಂದ ಸಂಪೂರ್ಣನಾದ ಚಂದ್ರನಂತಿರುವ ಬಸವೇಶ್ವರನು ತಾನು ಪ್ರಭುದೇವರ 
ಪಾದವ್ವಯವನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತ , ಆ ಪ್ರಭುದೇವರು ಅಪ್ಪಣೆಕೊಡಿಸಿದ 
ಪರಿಶುದ್ದವೂ , ಮಹಿಮಾಯುಕ್ತವೂ ಆದ ಮಾತುಗಳನ್ನು ಶರಣರುಗಳ ಸಮೂಹದಲ್ಲಿ 
ಸಂಭಾಷಿಸುತ್ತ , ಜಂಗಮ ಸಮೂಹವನ್ನು ಶಕ್ತಿ ಮಾರಿ ನಿತ್ಯವೂ ಆರಾಧನೆ ಮಾಡು 


೨೧೩ 


ಪಂಚಮಾಶ್ವಾಸಂ 


ಕ 


ಋಗ್ಯಜುರಭಿಸ್ತುತ ವಿರಾಗ್ಯಧಿಕ ಪದ್ಮಸಮ 

ದೃಗುಗಳ ಭಕಕೃತಭಾಗ್ಯಚಯ ನಿತ್ಯಾ 
ರೋಗ್ಯ ನಿರವದ್ಯ ಬಹುಭೋಗ್ಯ ನಿಗಮ ಪ್ರಬಲ 

ಯುಗ್ಯ ಪುರಭಿದೃಜನಯೋಗ್ಯ ಜನಲೋಲಾ 
ಪ್ರಾಗ್ಯಮಿಸಮೀಕ್ಷ ದಶದಿಗ್ಯುತಯಶಸ್ಮ , ಮನು 
ವಾಗ್ಯಜನರಾಗಕೃತಶುಗ್ಯ ಮಹರಂಗಾ 
ಸ್ಸು ಗ್ಯತಿವರೇಣ್ಯ ಜಲಮುಗ್ಯದುಕುಲೇಶ ಸಿತ 
ರುಗ್ಯಗುರುಕಂಠ ಜಯ ಮೃಗ್ಯ ಬಸವೇಶಾ 
ಪ್ರಭುಕಥನವನಿದನಾವಂ 
ಸುಭಕ್ತಿಯಿಂದೋದುವ ಮುದಂ ಮಿಗೆ ಕೇಳ್ವಂ 


ವವನಾಗಿ ಶೋಭಿಸಿದನು. ೯೯ . ಋಗ್ವದ ಯಜುರ್ವೇದಗಳಿಂದಸ್ತೋತ್ರ ಮಾಡಿಸಿ 
ಕೊಳ್ಳಲ್ಪಡುವವನೂ , ವಿರಕ್ತ ಶ್ರೇಷ್ಠನೂ , ಕಮಲ ಸದೃಶವಾದ ಎರಡು ನೇತ್ರಗಳುಳ್ಳ 
ವನೂ , ಭಕ್ತರಿಗೋಸ್ಕರ ಐಶ್ವರ್ಯ ಸಮೂಹವನ್ನು ವಿನಿಯೋಗಿಸುವವನೂ , ಸದಾ 
ಆರೋಗ್ಯವುಳ್ಳವನೂ , ಪವಿತ್ರವಾದ ಅನೇಕ ಭೋಗವಸ್ತುಗಳನ್ನುಳ್ಳವನೂ , ವೇದ 
ಗಳೆಂಬ ಅತ್ಯಂತ ಬಲವುಳ್ಳ ಕುದುರೆಗಳಿಂದ ತ್ರಿಪುರಗಳನ್ನು ಸಂಹರಿಸಿದ ಪರಮೇಶ್ವರನ 
ಪೂಜೆಯಿಂದ ಯೋಗ್ಯರೆನಿಸಿದ ಜನರಲ್ಲಿ ಆಸಕ್ತನಾದವನೂ , ಪ್ರಾಚೀನ ಋಷಿಗಳಿಂದ 
( ಮಾತ್ರ ) ನೋಡುವುದಕ್ಕೆ ಯೋಗ್ಯವಾದ ಹತ್ತು ದಿಕ್ಕುಗಳಲ್ಲಿ ಹರಡಿರುವ ಕೀರ್ತಿಯು 
ಇವನೂ , ಮಂತ್ರ ರೂಪವಾದ ಮಾತಿನಿಂದ ಮಾಡುವ ಪೂಜೆಯಲ್ಲಿ ಪ್ರೀತಿಯುಳ್ಳ 
ವನ , ಸರ್ವರಿಗೂ ದುಃಖವನ್ನುಂಟುಮಾಡುವ ಯಮನನ್ನು ನಾಶ ಮಾಡಿದ 
ಪರಮೇಶ್ವರನ ಅಂಶದಿಂದ ಅವತರಿಸಿದವನೂ , ಋಷಿಶ್ರೇಷ್ಟನಾದವನೂ , ಮೇಘ 
ವರ್ಣನೂ , ಯದುಕುಲಕ್ಕೆ ಸ್ವಾಮಿಯಾದವನೂ ಆದ ಶ್ರೀ ಕೃಷ್ಣನೋಪಾದಿಯಲ್ಲಿ 
ಕಪ್ಪಾದ ಕಾಂತಿಯಿಂದ ಕೂಡಿದ ವಿಶಾಲವಾದ ಕೊರಳುಳ್ಳವನೂ , ದಿವ್ಯಜ್ಞಾನದಿಂದ 
( ಮಾತ್ರ ) ಹುಡುಕುವುದಕ್ಕೆ ಯೋಗ್ಯನಾದ ಬಸವೇಶನೇ ಜಯ - [ ಪದ + ಸಮ + 
ದೃಕ್ + ಯುಗಳ -ಕಮಲಕ್ಕೆ ಸಮಾನವಾದ ಎರಡು ಕಣ್ಣು ; ನಿಗಮ + ಪ್ರಬಲ + 
ಯುಗ್ಯ - ವೇದಗಳೆಂಬ ಅತ್ಯಂತ ಪ್ರಬಲ ಕುದುರೆ ; ಪ್ರಾಕ್ + ಯಮಿ ಸಮಾ 
ಪ್ರಾಚೀನ ಋಷಿಗಳಿಂದ ನೋಡಲ್ಪಡುವುದಕ್ಕೆ ಯೋಗ್ಯ ; ಮನು + ವಾಕ್ + ಯಜನ 
+ ರಾಗ - ಮಂತ್ರರೂಪ ವಾಕ್ಕೂಜೆಯಲ್ಲಿ ಪ್ರೀತಿಯುಳ್ಳ ; ಕೃತ + ಶುಕ್ + ಯಮ + 
ಹ + ಭಾಗ + ಸೃಕ್ - ಉಂಟುಮಾಡಲ್ಪಟ್ಟ ದುಃಖವುಳ್ಳ , ಯಮನನ್ನು ಸಂಹರಿಸಿದವ 
ನಾದ ಶಿವನ ಅಂಶವನ್ನು ಸೋಂಕಿದವ] ೧೦೦ . ಈ ಪ್ರಭುದೇವ ಸಂಬಂಧವಾದ 
ಕಥೆಯನ್ನು ಯಾವನು ಸದ್ಭಕ್ತಿಯಿಂದ ಓದುವನೋ , ಸಂತೋಷಾಧಿಕ್ಯದಿಂದ ಕೇಳು 


೨೦೪ 


ಬಸವರಾಜ ವಿಜಯ 


ಶುಭಸಂವಿಧೈರಾಗ್ಯವು 
ನಭಿಮತವಂ ಪಡೆವನವನಿಳಾಮಂಡಳದೊಳ್ 


೧೦೦ 


ಪಂಚಜನಭಂಜನ ವಿರಿಂಚಿಮುಖನಿರ್ಜರ ಸ 

ಮಂಚಿತಪದಾಂಬುಜ ವಿವಂಚಿತಮನೋಜಾ 
ಪಾಂಚಿತಕೃಪಾರಸದೃಗಂಚಲ ಶಿವೈಕ್ಯಗಣ 

ಸಂಚಿತನಿದಾನ ಯಮಿಸಂಚಿತ ವರೇಣ್ಯಾ 
ಕಾಂಚನನಗೇಂದ್ರತಟಸಂಚರಣಶೀಲ ಸಮು 

ದಂಚಿತ ಮಹತ್ವಮಣಿಕಂಚುಕ ಚರ್‌ಘಾ 
ವಂಚಕ ಬುಧಪ್ರಣುತ ಚಂಚದಮಳಾಂಗ ಪೊರೆ 
ಪಂಚಮುಖಮಂತ್ರರಸನಾಂಚಲ ವೃವೇಂದ್ರಾ 


- 


೧೦೧ 


ಗಿರೀಂದ್ರಾತ್ಮಜಾತೇ ಕರೀಂದ್ರಾಸ್ಯಮಾತೇ 
ಸುರೇಂದ್ರಾತ್ಮರೋಟೀಸ್ಪುರನ್ಮಂಜುಗಾತ್ರೆ 


ವನೋ ಅವನು ಭೂಮಿಯಲ್ಲಿ ಶುಭವನ್ನೂ , ಸುಜ್ಞಾನವನ್ನೂ , ವೈರಾಗ್ಯವನ್ನೂ ಸಕಲ 
ಇಷ್ಟಾರ್ಥಗಳನ್ನೂ ಪಡೆಯುವನು . ೧೦೧. ವಿಷ್ಣು , ಬ್ರಹ್ಮ ಇವರೇ ಮೊದಲಾದವರಿಂದ 
ಪೂಜಿಸಲ್ಪಟ್ಟ ಪಾದಕಮಲಗಳುಳ್ಳವನೂ , ಮನ್ಮಥನನ್ನು ವಂಚಿಸಿದವನೂ , ದಯಾ 
ರಸದಿಂದ ಕೂಡಿದ ಕಡೆಗಣ್ಣುಗಳುಳ್ಳವನೂ , ಶಿವನಲ್ಲಿ ಏಕತ್ವಗೊಂಡ ( ಅಭೇದಗೊಂಡ) 
ಗಣಸಮೂಹದಿಂದ ಸಂಪಾದಿತವಾದ ನಿಕ್ಷೇಪರೂಪನೂ , ಋಷಿಗಳ ಸಮೂಹದಲ್ಲಿ 
ಶ್ರೇಷ್ಠನಾದವನೂ , ಮೇರುಪರ್ವತದ ತಪ್ಪಲು ಪ್ರದೇಶದಲ್ಲಿ ಸಂಚಾರ ಮಾಡುವ 
ಸ್ವಭಾವವುಳ್ಳವನೂ , ಉತ್ಕೃಷ್ಟವಾದ ಮಹಿಮೆಯೆಂಬ ರತ್ನ ಕವಚವನ್ನುಳ್ಳವನೂ , 
ಚರಜಂಗಮಕ್ಕೆ (ಎಂದೂ ) ವಂಚನೆಯನ್ನು ಮಾಡದವನೂ , ವಿದ್ವಾಂಸರಿಂದ ಹೊಗಳಿಸಿ 
ಕೊಳ್ಳಲ್ಪಡುವ ಪ್ರಕಾಶಿಸುವ ನಿರ್ಮಲ ಶರೀರವುಳ್ಳವನೂ , ಶಿವನ ಮಂತ್ರವೇ 
ನಾಲಗೆಯ ತುದಿಯಲ್ಲಿ ಉಳ್ಳವನೂ ಆದ ವೃಷಭೇಂದ್ರನೇ ರಕ್ಷಿಸು . [ ಪಂಚಜನ 
ಭಂಜನ - ಸಮುದ್ರದಲ್ಲಿ ಸಂಚಾರ ಮಾಡುತ್ತಿದ್ದ ' ಪಂಚಜನ ' ಎಂಬ ರಾಕ್ಷಸರನ್ನು 
ಸಂಹರಿಸಿದವನು ವಿಷ್ಣು ; ಪ್ರಾಂಚಿತ + ಕೃಪಾ + ರಸ + ದೃಕ್ + ಅಂಚಲ -ಕೂಡಿದ 
ಕೃಪೆಯೆಂಬ ರಸವುಳ್ಳ ದೃಷ್ಟಿಯ ಕೊನೆಯ ಭಾಗ; ಸಮ್ + ಉದಂಚಿತ + ಮಹತ್ವ + 
ಮಣಿ + ಕಂಚುಕ ಸಮಿಾಚೀನವಾದ ಉತ್ಕೃಷ್ಟ ಮಹಿಮೆಯೆಂಬ ರತ್ನದ ಕವಚವನ್ನು 
ಉಳ್ಳವ] ೧೦೨. ಹಿಮಗಿರೀಂದ್ರನಿಂದ ಜನಿಸಿದವಳೇ , ವಿಚ್ಛೇಶ್ವರನಿಗೆ ತಾಯಿ 
ಯಾದವಳೇ , ಇಂದ್ರನೀಲಮಣಿಯ ಕಾಂತಿಯಂತೆ ಪ್ರಕಾಶಿಸುವ ಮನೋಹರ ಕಾಂತಿ 


ಪಂಚಮಾಶ್ವಾಸಂ 


೨೦೫ 


ಕುರಂಗಾಂಕಮೌಲೀಹರಾಂಗಾರ್ಧಶಾಲೀ 
ವರಾಂಭೋಜಪಾಣೇ ಜಯಶ್ರೀಡಾನೀ 


೧೦೨ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಚಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ 
ಪ್ರಭುದೇವಾಗಮ ಬಸವಗಂಗಾಂಬಿಕಾವಿವಾಹವರ್ಣನಂ 

ಪಂಚಮಾಶ್ವಾಸಂ ಸಮಾಪ್ತಂ. 


ಅಂತು ಆಶ್ವಾಸ ೫ಕ್ಕೆ ಪದಗಣನೆ ೪೬೦ಕ್ಕೆ ಮಂಗಳಮಹಾ ಶ್ರೀ 


ಯುಳ್ಳವಳೇ , ಜಿಂಕೆಯೇ ಗುರುತಾಗಿ ಉಳ್ಳ ಚಂದ್ರನನ್ನು ಮೌಳಿಯಲ್ಲಿ ಧರಿಸಿದ 
ಶಿವನ ಅರ್ಧ ಶರೀರದಿಂದ ಶೋಭಿಸುವಳೇ , ಶ್ರೇಷ್ಠ ಕಮಲದಂತೆ ಕೈಗಳುಳ್ಳವಳೇ 
ಶ್ರೀ ಮೃಡಾಣಿಯೇ ಜಯ . 


ಪಂಚಮಾಶ್ವಾಸವು ಸಮಾಪ್ತವಾಯಿತು. 


ಷಷ್ಠಾಶ್ವಾಸಂ 


ಶ್ರೀಮದಪರ್ಣಾನನ ನವ 
ತಾಮರಸಾಮೋದ ವ : ದಮಧುವ್ರತನಭವಂ 
ಕಾಮಗಜಸಾಮಜಾರಿ ನ 
ತಾಮರಕುಜನಿಗೆ ಸೌಖ್ಯವಂ ಶಿವಲಿಂಗಂ 


ಪ್ರಭುವಿನ ಕೃಪೆಯಿಂದನುಪಮ 
ವಿಭೂತಿಯಂ ಪಡೆದು ನಾಡೆ ಲಿಂಗತ್ರಯಮಂ 
ವಿಭವದಿನರ್ಚಿಸುತಂ ಘನ 
ಶುಭಚರಿತಂ ಬಸವನೊಪ್ಪತಿರ್ಪನ್ನೆವರಂ 


ಸಂಗಮೇಶ್ವರನಿಗೆ ಲಲಾಟೇಕ್ಷಣದಾನ 
೧. ಸಂಪದ್ಯುಕ್ತಳಾದ ಪಾರ್ವತಿಯ ಮುಖವೆಂಬ ನೂತನ ಕಮಲದ 
ಪರಿಮಳಕ್ಕೆ ಮದದಿಂದ ಕೂಡಿದ ಭ್ರಮರ ಸ್ವರೂಪನೂ , ಮನ್ಮಥನೆಂಬ ಆನೆಗೆ 
ಸಿಂಹಸ್ವರೂಪನೂ , ನಮಸ್ಕರಿಸುವವರಿಗೆ ಕಲ್ಪವೃಕ್ಷ ಸದೃಶನೂ ಆದ ಭವರಹಿತ 
ನಾದ ಶಿವಲಿಂಗನು ( ನಮಗೆ) ಸೌಖ್ಯವನ್ನು ಕೊಡಲಿ , ೨. ಪ್ರಭುದೇವರ 
ಕೃಪೆಯಿಂದ ಅಸದೃಶವಾದ ವಿಭೂತಿಯನ್ನು ( ಐಶ್ವರವನ್ನು ಪಡೆದು ಚೆನ್ನಾಗಿ 
ಇಷ್ಟಪ್ರಾಣಭಾವಲಿಂಗಗಳನ್ನು ವೈಭವದಿಂದ ಅರ್ಚಿಸುತ್ತ , ಘನವಾದ ಶುಭದಿಂದ 
ಕೂಡಿದ ಚರಿತ್ರೆಯುಳ್ಳವನಾದ ಬಸವಣ್ಣನು ಇರುತ್ತಿರುವಷ್ಟರಲ್ಲಿ ಚೋರರ ಕಥೆ : 


*ಸ್ವಚ್ಛಮತಿ ಮಜ್ಜನವಿಪಚ್ಛಮನ ವಿಶ್ರುತಜ 

ಗಚ್ಛರಣತತ್ವವಿದಚ್ಛಮುನಿವಂದ್ಯಾ 
ರಿಚ್ಛಲನಿವಾರಕ ಪ್ರಣಿಚ್ಚುರಿತವಿಗ್ರಹ ಶ 

ರಚ್ಛವಿಸುಧಾಬ್ ಧವಳಚ್ಛವಿಯಶಸ್ಮಾ 
ಸಚ್ಚು ಭವರಪ್ರದ ದಿಶಾಚ್ಚದ ಹೃತಪ್ರಬಳ 

ಕಚ್ಛಪಸದೃಕ್ಷವಿಲಸಚ್ಛಮದನಾಂಕಾ 
ತುಚ್ಛಪರವಾದಿಜನಹೃಚ್ಛಿದಘದೂರ ಪೊರೆ 

ಯುಚ್ಛಶಿವಭಾವಜಿತದೃಚ್ಛಯ ವೃಷೇಂದ್ರಾ - ದ ಪ್ರತಿಯಲ್ಲಿ ಮಾತ್ರ 


ಷಷ್ಠಾಶ್ವಾಸಂ 


ಹರಭಕ್ತವೇಷದಿಂ ಬಸ 
ವರಸನ ಮನೆವೊಕ್ಕು ಧನಮನೀಳವೆನೆನುತಂ 
ಪುರದ ಪೊಸಚೋರರೋರಂ| 
ತಿರೆ ತಳೆದರ್ಮಿಸುವ ಭಕ್ಕಲಾಂಛನದಿರವಂ 


ತನುಮಲಿನಂ ವಿಭೂತಿಯ ವಿಲೇಪನದಿಂ ಮಜಯಾಗೆ ಕೈತವಂ 
ವಿನುತ ಶಿವಾಕ್ಷಿಮಾಲೆಯಿನಡಂಗಿರೆ ವಸ್ತ್ರದೆ ಕಟ್ಟಿ ಲಿಂಗಂ 
ದೆನೆ ಕಜಿದಾದ ನುಣ್ಣದನೆಗಾಯನವರ್ಚುತೆ ಕಂಠದಲ್ಲಿ ಮೆ 
ಲ್ಲನೆ ಬಸವಾಲಯಾಂತರಮನಂತವರೆಲ್ಗೊಳಪೊಕ್ಕರದ್ಭುತಂ 

ವ|| ಆಗಳವರ್ಕೃತಕವೇಷದಿನೊಳಪೊಕ್ಕು ಬಸವನಂ ಕಂಡವನತರಾಗೆ ಬಸವನಾ ಕಪಟ 
ಪಟುಗಳಂ ನೋಡಿ ತಸ್ಕರರೆಂದದೆಂತಾದೊಡಮೆಮ್ಮಂತವುರಮಂ ಭವಿಗಳ ಪ್ರವೇಶಿಸಲಾಗದಿವರ್ 
ಪುರಾಕೃತ ಮಹಾತಪಃಕ್ಷಪಿತಕಲ್ಮಷರಾಗಲ್ವೇಳ್ಳುವಲ್ಲದೊಡೆಂತಿಲ್ಲಿಗೇಳ್ತರ್ಪರೆಂದು ನಿರ್ಧರಿಸಿ ಕುಳ್ಳಿರಿಸಿ 
ಮೊಗವ ನಿರೀಕ್ಷಿಸಿ 


ಇದೆ ಜಲಗಂಧೋದ್ದಮತತಿ 
ಬೆದಂದೆ ಶಿವಲಿಂಗಪೂಜೆಯಂ ಮಾಡಿವೆನು 
ತುದಧಿಗಭೀರಂ ಬಸವಂ 
ಪದಪಿಂದಂ ನುಡಿಯೆ ಕಳ್ಳರಳ್ಳಿದರಾಗಳ್ 


೩ . ಕಲ್ಯಾಣ ಪಟ್ಟಣದಲ್ಲಿದ್ದ ಹೊಸ ಕಳ್ಳರು ಶಿವಭಕ್ತರ ವೇಷದಿಂದ ಬಸವರಸರ 
ಮನೆಯನ್ನು ಹೊಕ್ಕು , ಐಶ್ವರವನ್ನು ಅಪಹರಿಸುವೆವೆನ್ನುತ್ತ ಚೆನ್ನಾಗಿ ಶೋಭಿಸುವ 
ಶಿವಭಕ್ತ ಲಾಂಛನದ ರೀತಿಯನ್ನು ಧರಿಸಿದರು . ೪ . ಧರಿಸಿದ ವಿಭೂತಿಯಿಂದ 
ದೇಹದ ಮಾಲಿನ್ಯವು ಮರೆಯಾಗಿರಲು ಶ್ಲಾಘ್ನವಾದ ರುದ್ರಾಕ್ಷ ಮಾಲೆಗಳಿಂದ ಕಪಟದ 
(ಕಳ್ಳತನದ) ಉದ್ಯೋಗವು ಮರೆಗೊಂಡಿರಲು, ಲಿಂಗವೆಂದೆನ್ನುವಂತೆ ಕಪ್ಪುಬಣ್ಣದ 
ನುಣ್ಣನೆಯ ಬದನೆಯಕಾಯನ್ನು ವಸ್ತ್ರದಲ್ಲಿ ಕಟ್ಟಿ ಕಂಠದಲ್ಲಿ ಅಳವಡಿಸಿಕೊಂಡು, 
ಮೆಲ್ಲನೆ ಈ ರೀತಿಯಲ್ಲಿ ಅವರು ಬಸವೇಶ್ವರನ ಮನೆಯೊಳಗೆ ಪ್ರೀತಿಯಿಂದ ಹೊಕ್ಕರು. 
ವಚನ : ಆಗ ಅವರು ಕೃತಕವೇಷದಿಂದ ಒಳಗೆ ಪ್ರವೇಶಿಸಿ, ಬಸವಣ್ಣನನ್ನು ಕಂಡು 
ನಮಸ್ಕಾರ ಮಾಡಿದರು . ಬಸವಣ್ಣನು ಆ ಕಪಟವೇಷದ ವಟುಗಳಾಕೃತಿಯ ಕಳ್ಳರನ್ನು 
ನೋಡಿ, ಕಳ್ಳರೆಂದು ತಿಳಿದು ಹೇಗಾದರೂ ಭವಿಗಳಾದವರು ನಮ್ಮ ಅಂತಃಪುರವನ್ನು 
ಪ್ರವೇಶಿಸಲಿಕ್ಕೆ ಆಗದು. ಇವರು ಪೂರ್ವಜನ್ಮದಲ್ಲಿ ಮಾಡಿದ ಅಧಿಕವಾದ ತಪಸ್ಸಿನಿಂದ 
ಪಾಪವನ್ನು ನಾಶಗೊಳಿಸಿಕೊಂಡವರಾಗಿರಬೇಕು; ಅಲ್ಲದಿದ್ದರೆ, ಇಲ್ಲಿಗೆ ಹೇಗೆ ಬಂದಾರು? 
ಎಂದು ನಿರ್ಧಾರಮಾಡಿಕೊಂಡು , ಅವರನ್ನು ಕುಳ್ಳಿರಿಸಿ ಮುಖವನ್ನು ನೋಡಿ, 
೫ . ಸಮುದ್ರದಂತೆ ಗಂಭೀರನಾದ ಬಸವಣ್ಣನು ನೀರು ಗಂಧ ಹೂವುಗಳ ಸಮೂಹ 
ವಿದೆ. ನೀವು ಅಂಜಿಕೊಳ್ಳದೆ ಶಿವಪೂಜೆಯನ್ನು ಮಾಡಿರಿ , ಎನ್ನುತ್ತ ಪ್ರೀತಿಯಿಂದ 


೨೦೮ 


ಬಸವರಾಜ ವಿಜಯಂ 


ವ ! ಅಂತಳ್ಳಿ ಬಳ್ಳಿ ಕೈನಡುಗೆ ಮೈಬೆಮರೆ ಬೆಳರ್ತು ಬೆಬ್ಬಲಿ'ವೋಗಿ 
ಪೊಲ್ಲಮಪ್ಪ ಬಂದಿತೋತು ಬಂದೆವಿಲ್ಲಿಗಕ್ಕಟಿ 
ಲ್ಲಿಲ್ಲ ಲಿಂಗಮೆಮ್ಮ ಜೀವಕಿಂದೆ ನೂಲು ತೀವಿತಂ 
ದಲ್ಲಿ ಗಂಟನುರ್ಚಿ ಬಿರ್ಚಿ ತೊಡೆತಳಂಗಳಂ 
ತೆಲ್ಲ ಲಿಂಗರೂಪನಾಳ ವಾ ವೃಷೇಂದ್ರನಿಚ್ಛೆಯಿಂ 
ಭಯವಳಿಯೆ ಸಿತಗರತಿ ವಿ 
ಸ್ಮಯಮಾಂತಾ ಲಿಂಗಮಂ ಸಮಂತರ್ಚಿಸಿ ದು 
ರ್ನಯವನುಳಿದೆಸೆದರೀ ಚಿ 
ಸ್ಮಯ ಬಸವಂಗಿದು ಶಿವೈಕ್ಯತತಿಗಚ್ಚರಿಯೇ 
ಮುನ್ನೋರ್ವನಭವಭಕ್ತಂ 
ತನ್ನ ಪೆಸರ್ನಲ್ಲಿಶೆಟ್ಟಿಯೆನೆ ಪೆಸರ್ವಡೆದಾ 
ತನ್ನ ಗಜೇಶನನರ್ಚಿಸು 
ತನ್ನಿ ಯಮದಿನುಣ್ಣನಲ್ಲದಂದುಣಲೊಲ್ಲಂ 

ವಗಿ ಆ ವಣಿಗ್ಯರನಂತಿರುತ್ತವಿರ್ದೊಂದು ದಿವಸಂ ನಿಜ ಬಂಧುಜನಸಮೇತಂ ಪರದು 
ಗೆಯ್ಯಲೆಂದು ಪರದೇಶಕ್ಕೆ ಗಡಣದೆಳುಗಳೊಳ್ತಾನಾ ಧಾನ್ಯಂಗಳಂ ಪೇಳಿಕೊಂಡು ನಡೆತರ್ಪಾಗಳೆಡೆ 


ನುಡಿಯಲಾಗಿ, ಕಳ್ಳರು ಆಗ ಭಯಗೊಂಡರು , ವಚನ : ಆ ರೀತಿ ಹೆದರಿ ಕುಗ್ಗಿದವ 
ರಾಗಿ ಕೈ ನಡುಗಿತು ; ಮೈ ಬೆವರಿತು ; ಭಯದಿಂದ ಸ್ತಂಭೀಭೂತರಾದರು . 
೬ . ನೀಚವಾದ ಕಳ್ಳತನಕ್ಕೆ ಅಪೇಕ್ಷಿಸಿ ಇಲ್ಲಿಗೆ ಬಂದೆವು. ಅಯ್ಯೋ ! ಇಲ್ಲಿ ಲಿಂಗವಿಲ್ಲ. 
ನಮ್ಮ ಪ್ರಾಣಕ್ಕೆ ಇಂದು ನೂರುವರ್ಷ ತುಂಬಿತು ಎಂದು ಅಲ್ಲಿ ತಮ್ಮ (ಕಟ್ಟಿಕೊಂಡ 
ಲಿಂಗದ) ಗಂಟನ್ನು ಬಿಚ್ಚಿ ನೋಡಲಾಗಿ ಆ ಬದನೆಕಾಯಿಗಳು ಆ ಬಸವೇಶ್ವರನ 
ಇಚ್ಚೆಯಿಂದ ಲಿಂಗರೂಪಗಳನ್ನು ಹೊಂದಿದವು. ೭ . ಕಳ್ಳರುಗಳ ಭಯವು 
ನಾಶವಾಯಿತು. ( ಅವರು) ಅತ್ಯಂತ ವಿಸ್ಮಯಗೊಂಡವರಾಗಿ , ಲಿಂಗಪೂಜೆ 
ಯನ್ನು ಚೆನ್ನಾಗಿ ಮಾಡಿ , (ತಮ್ಮ ) ದುಷ್ಟ ನೀತಿಯನ್ನು ಬಿಟ್ಟು , ಶೋಭಿಸಿದರು . 
ಈ ಕಳ್ಳತನ ಮಾಡುವಿಕೆಯು ಶಿವನಲ್ಲಿ ಐಕ್ಯಗೊಂಡಿರುವ ಜ್ಞಾನ ಸ್ವರೂಪಿ 
ಯಾದ ಬಸವಣ್ಣನ ಮಹಿಮೆಗೆ ಅಚ್ಚರಿಯೆ ? ಮಲ್ಲಶೆಟ್ಟಿಯ ಕಥೆ : ೮. 
ಪೂರ್ವದಲ್ಲಿ ಓರ್ವ ಶಿವಭಕ್ತನು 'ಮಲ್ಲಸೆಟ್ಟಿ ' ಯೆಂಬ ಹೆಸರಿನಿಂದ ಪ್ರಸಿದ್ದಿ ಪಡೆ 
ದಿದ್ದನು. ಆತನು ನಿಯಮದಿಂದ ಪಾರ್ವತೀ ವಲ್ಲಭನಾದ ಶಿವನನ್ನು ಪೂಜೆ ಮಾಡಿ 
ಊಟ ಮಾಡುತ್ತಿದ್ದನು. ಪೂಜೆ ನಡೆಯದಿದ್ದರೆಊಟ ಮಾಡುತ್ತಿರಲಿಲ್ಲ. ವಚನ : 
ಆ ವ್ಯಾಪಾರಿ ಶ್ರೇಷ್ಠನು ಹೀಗಿರುವಾಗ ಒಂದು ದಿವಸ ತನ್ನ ಬಂಧುಗಳು ಸಮೇತವಾಗಿ 
ವ್ಯಾಪಾರಕ್ಕೆಂದು ಪರದೇಶಕ್ಕೆ ಬಹು ಸಂಖ್ಯೆಯ ಎತ್ತುಗಳ ಮೇಲೆ ನಾನಾವಿಧವಾದ 


1 ಳೆ ( ದ, ಗ, ಮ , ಜ, ಚ) 


2 ಹಿಂದ) 


೨೦೯ 


ಷಷ್ಠಾಶ್ವಾಸಂ , 


ವಟ್ಟೆಯೊಳೆಲ್ಲಿಯುಂ ಲಿಂಗದರ್ಶನಂ ಸಮನಿಸದಿರಲೊಡನನೇಕೊಪವಾಸಂ ಪತಿ ಬಳಲು 
ಬಂದೊಂದಾರಾಮಸ್ಥಾನದೊಳ್ಳೇಡಿಕೆಯಂ ... ಬಿಟ್ಟು ಶೆಟ್ಟಿ ಲಿಂಗಾಲಯವನಿಲ್ಲಿ ನೋಡಿ 
ಮೆಂಬುದುಮೊಡನಾಡಿಗಳಲಿಸಿ ಕಾಣದೆ 

ಕಡುಪಸಿವಡಸಿದುದೀತಂ 
ಗಡರ್ದುದು ಕಣ್ನೆ ಮೇಲೆ ವೃದ್ಧಂ ಬಿಸಿಲು 
ಗಡಮಿವನಿಂದುಣದಿರ್ದೊಡೆ 

ಮಡಿಗುಂ ನಿಜವೆಂದವರ್ಕರಂ ಚಿಂತಿಸಿದರ್ 

ವ|| ಆಗಳೊಂದು ಪುಟ್ಟೇಗುಲವನವರವಸರವಸರದಿಂ ರಚಿಯಿಸಿ ಬಳ್ಳಮನೋಂದಂ 
ತಂದವಾಲ್ಮುಖವಾಗಿ ನಟ್ಟು ಕಾಡಲರ್ಗೊಂಚ ಳಿಂ ಪೂಜೆಗೈದು ಲಿಂಗವೀಯತೆ ಯೋಳ್ಳಿನ 
ಪುಣ್ಯದಿನದರ್ಂದೆಂದು ಶೆಟ್ಟಿಯಂ ಕೈಗೊಟ್ಟು ಕರೆದುತಂದೊಳಗಣೆ ಪುಗಿಸಲೊಡನಾ ಪ್ರಸ್ಟಮಂ 
ಲಿಂಗವೆಂದೇ ಭಾವಿಸಿ 

ನಮಃಶಿವಾಯಾದ್ರಿಸುತಾಪ್ರಿಯಾಯ ತೇ 
ನಮೋsಸ್ತು ಶಾಂತಾಯ ಭವಾಯ ತೇಯೆನು 
ತಮಂದ ಸದ್ಭಕ್ತಿಪರಂ ವಣಿಲ್ವರಂ 
ಪ್ರಮೋದದಿಂ ಕೀರ್ತಿಸಿ ಮೈಯನಿಕ್ಕಿದಂ 


ಧಾನ್ಯಗಳನ್ನು ಹೇರಿಕೊಂಡು , ನಡೆದು ಬರುತ್ತಿರುವಾಗ ಮಾರ್ಗಮಧ್ಯದಲ್ಲಿ ಎಲ್ಲಿಯೂ 
ಲಿಂಗದರ್ಶನವುಂಟಾಗದೆ ಇರುವ ಕಾರಣದಿಂದ ಅನೇಕ ಉಪವಾಸಗಳನ್ನು ಹೊಂದಿ , 
ಬಳಲಿ , ಒಂದೊಂದು ಬಿಡಾರಕ್ಕೆ ಯೋಗ್ಯ ಸ್ಥಳದಲ್ಲಿ ಬೀಡು ಬಿಟ್ಟಾಗಲೂ , ಸೆಟ್ಟಿಯು 
“ ಇಲ್ಲಿ ಶಿವಾಲಯವನ್ನು ನೋಡಿರಿ' ಎನ್ನುತ್ತಿರಲು ಸಂಗಡ ಬಂದಿದ್ದವರು (ಶಿವಾಲಯ 
ವನ್ನು ) ಹುಡುಕಿ ಕಾಣದೆ - ೯ . ಈ ಮಲ್ಲಪೆಟ್ಟಿಗೆ ಹೊಟ್ಟೆಯ ಹಸಿವು ಅಧಿಕವಾಗಿ 
ಉಂಟಾಯಿತು. ಕಣ್ಣು ಬೇನೆ ಬಂದಿದೆ. ಸಾಲದ್ದಕ್ಕೆ ವೃದ್ದತ್ವ ಬೇರೆ. ಬಿಸಿಲು ಅಧಿಕ 
ಗೊಂಡಿದೆ . ಈತನು ಈ ದಿವಸ ಊಟ ಮಾಡದಿದ್ದರೆ ನಿಜವಾಗಿ ಸಾಯುತ್ತಾನೆ 
ಎಂದು ಅವರು ವಿಶೇಷವಾಗಿ ಚಿಂತಿಸಿದರು. ವಚನ : ಆಗ ಅವರು ಒಂದು ಹುಲ್ಲಿನ 
ದೇವಸ್ಥಾನವನ್ನು ಅವಸರವಸರವಾಗಿ ನಿರ್ಮಿಸಿ ಅದರಲ್ಲಿ ಧಾನ್ಯವನ್ನು ಅಳೆಯುವ 
ಒಂದು ಬಳ್ಳವನ್ನು ತಂದು ಬುಡವನ್ನು ಮೇಲೆ ಮಾಡಿ (ನೆಲದಲ್ಲಿ ನೆಟ್ಟು , ಕಾಡು ಹೂ 
ಗೊಂಚಲುಗಳಿಂದ ಅದನ್ನು ಪೂಜಿಸಿ, (ಸೆಟ್ಟಿಗೆ) ಈ ಎಡೆಯಲ್ಲಿ ಲಿಂಗವು ನಿನ್ನ ಪುಣ್ಯವಶ 
ದಿಂದ ಇರುವುದು . ಎನ್ನುತ್ರ ಸೆಟ್ಟಿಯನ್ನು ಕೈಹಿಡಿದು ಕರೆತಂದು ( ಆ ಗುಡಿಸಲಿನ) ಒಳ 
ಗಡೆಗೆ ಹೊಗಿಸಿದಕೂಡಲೆ , ಅವನು ಆ ಬಳವನ್ನು ಲಿಂಗವೆಂದೇ ಭಾವಿಸಿ - ೧೦ . ಅಧಿಕ 
ವಾದ ಸದ್ಭಕ್ತಿಭಾವದಿಂದ ಆ ಶ್ರೇಷ್ಠ ವ್ಯಾಪಾರಿಯು ' ಪಾರ್ವತೀ ಪತಿಯೂ , ಮಂಗಳ 
ಕರನೂ ಆದ ನಿನಗೆ ನಮಸ್ಕಾರಗಳು '. ಶಾಂತನೂ . ಭವನೂ ಆದ ನಿನಗೆ ನಮಸ್ಕಾರಗಳು ' 


2 ದು ವಾಣುಖ ( ದ, ಜ , ಚ, ಗ) 


1 ನ ( ಚ) 
14 


೨೧೦ 


ಬಸವರಾಜ ವಿಜಯಂ 


ಆ ವಣಿಜನ ಸದ್ಭಕ್ತಿಯ 
ಭಾವದಿನದು ಲಿಂಗಮಾಯು, ಬಳ್ಳಂ ಮುದದಿಂ 
ಸೇವಿಸುತಾತಂ ಮರಳವ 
ನಾವಾಸದೆ ಭುಂಜಿಸಿರ್ದನಿರ್ಪವರಂ 


ವಂ ಆಗಳಾತನ ಬಂಧುಗಳಳಸಿ ನೆರದಿರ್ಪುದುಮವಂದಿರೊಲ್ ಮೈದುನನಾದೊರ್ವನಾ 
ಶೆಟ್ಟಿಯಂನೋಡಿ 


ಭಾವನ ನೇಮಂ ಲೇಸಾ 
ಮೈ ವಿಧದಿಂ ನಟ್ಟ ಬಳ್ಳಮಂ ಲಿಂಗಮೆನು 

ವೋವೊ ಸೇವಿಸುತೆ ಬಂ 
ದಾವಾಸದೊಳುಂಡನೆಂದು ಮಿಗೆ ನಗುತಾಗಳ್ 


ಅಳೆಯಲ್ಲೋಳ್ಳುಂ ಧಾನ್ಯಮ 
ನಿಳೆಯೊಳ್ ನಟ್ಟಿರ್ದ ಬಳ್ಳಮಂ ತನ್ನಿ ಮೆನು 
ತುಳಿದರನೀಕ್ಷಿಸುತೆನೆ ಬ 
ಲ್ಕುಳಿಸೇಳಿದುದಲ್ಲಿ ಮಲ್ಲಿಶೆಟ್ಟಿಯ ಮನದೊಳ್ 


ಎನ್ನುತ್ತ ಸಂತೋಷದಿಂದ ಪ್ರಾರ್ಥಿಸಿ ನಮಸ್ಕರಿಸಿದನು . ೧೧ . ( ಈ ರೀತಿಯ ) ಆ 
ವ್ಯಾಪಾರಿಯ ಭಕ್ತಿಯ ಭಾವನೆಯಿಂದ ಆ ಬಳ್ಳವು ಲಿಂಗವೇ ಆಯಿತು. ಆ ರೀತಿ 
ಸಂತೋಷದಿಂದ ( ಆ ಶಿವಲಿಂಗದ) ಸೇವೆಯನ್ನು ಮಾಡಿ, ಆ ವನಸ್ಥಲದಲ್ಲಿ ಭೋಜನ 
ಮಾಡಿ ಇದ್ದನು. ಹೀಗಿರುವಷ್ಟರಲ್ಲಿ ವಚನ : ಆತನ ಬಂಧುಗಳು ಆತನ ಸುತ್ತಲೂ 
ಬಳಸಿ ನಿಂತಿರುವಷ್ಟರಲ್ಲಿ ಅವರಲ್ಲಿ ಭಾವ ಮೈದುನನಾದ ಒಬ್ಬನು ಆ ಸೆಟ್ಟಿಯನ್ನು 
ನೋಡಿ-೧೨. 'ನಮ್ಮ ಭಾವನವರ ನೇಮವು ಸರಿಹೋಯಿತು ! ( ನೆಲದಲ್ಲಿ) ನೆಟ್ಟ 
ಬಳ್ಳವನ್ನು ಲಿಂಗವೆಂದು ತಿಳಿದು ಸೇವಿಸುತ್ತ ಬಂದು ಬಿಡಾರದಲ್ಲಿ ಉಂಡುಬಿಟ್ಟನು ! 
ಓ ಹೋ !! ಈ ರೀತಿಯಲ್ಲಿ ಮಾಡಿದುದರಿಂದ ( ನಮ್ಮ ) ಭಾವನ ವ್ರತವು ಒಳ್ಳೆಯ 
ದಾಯಿತು' ಎಂದು ನಕ್ಕನು. ಆಗ - ೧೩ . 'ಭೂಮಿಯಲ್ಲಿ ನೆಟ್ಟಿರುವ ಬಳವನ್ನು 
ತೆಗೆದುಕೊಂಡು ಬನ್ನಿರಿ. ( ಧಾನ್ಯವನ್ನು ) ಅಳೆಯುವುದಕ್ಕೆ ಬೇಕಾಗಿದೆ ' ಎನ್ನುತ್ತ 
( ಸೆಟ್ಟಿಯ ಭಾವನು) ಉಳಿದವರನ್ನು ನೋಡುತ್ತ ಹೇಳಲಾಗಿ ಮಲ್ಲಪೆಟ್ಟಿಗೆ ಆಗ ಮನಸ್ಸಿ 


1 ರಂದ, ಜಿ, ಮು , ) 


ಪಾಶ್ವಾಸಂ 


೧೪ 


ಎಲೆ ಮೂಢ ಲಿಂಗಮಂ ನೀಂ 
ಪೊಲೆವಾತಿಂ ಬಳ್ಳಮಂಬುದಕ್ಕುಮೆ ಸೊರ್ಕಿ೦ 
ದುಲಿಯದಿರೆಂದವನೊಡವರೆ 

ಚಲದಿಂ ಬಂದಭವನೆಂಬುದು ಕಾಣಿಸಿದಂ 
ವ|| ಆಗಳಾ ದೇವರಂ ಬಳ್ಳಿ ಬಳ್ಳದಾಕೃತಿಯ ಲಿಂಗವಾದುದಕ್ಕೆ ವಿಸ್ಮಯಂಬಟ್ಟು ಭಾವಂ 
ಮಹಾನುಭಾವನೆಂದು ಪೊಗಳೆ ಆಗೆ ತಬ್ಬಿಂಧುಜನಮುಂ ಮಣಿದಾ ಮಲ್ಲಿಶೆಟ್ಟಿಯಂ ಗುರುಭಾವದಿಂ 
ಭಜಿಸುತ್ತಮಿರ್ದುದಾ ಪ್ರಸ್ಥಲಿಂಗಮೀಗಳು ಬಳ್ಳೇಶ್ವರಾಭಿಧಾನದಿಂದಿರ್ದಪುದಂತುಮಲ್ಲದೆಯುಂ 

ಧರಣೀಭಾಗದೆ ಕಾಟಕೋಟನೆನಿಪೊರ್ವಂ ಗೊಲ್ಲನೇಂದು ಸಾ 
ದರಿಂದಾಡಿನ ಪಿಳ್ಳೆ ಯಂ ಮಿಸುಪ ಲಿಂಗಂ ತಾನಿದಿಂತೆಂದು ಸೈ 
ತಿರಿಸುತ್ತಂ ದೃಢಭಾವದಿಂ ಕರೆದು ಪಾಲಂ ಮೇಲೆ ಕುಂಭಗಳಿಂ 
ಸುರಿವುಂ ನಡೆನೋಡುತಂ ಕುಣಿವುತು ಕೂರ್ತೆಪುತಿರ್ಪನ್ನೆಗಂ 
ಪಿತನಾಗಳ್ಳಂದು ಪಾಲಂ ಬಲಿದೆ ಸುರಿದು ಪಾಟ್ನಾಡುತಿರ್ದಪ್ಪನೀ ದು 
ರ್ವತಿ ಪುತ್ರಂ ಪಿಳ್ಳೆಗೆಂದಾರ್ದೊದೆದು ಜರೆಯ ತಲ್ಲಿಂಗಮಂ ಕಂಡುಕೋಪಾ 
ವೃತಚಿತ್ತ ಬೇಗದಿಂ ಕೈಗೊಡಲಿಯನಧಟಿಂದೆ ಪೊಯ್ದಕ್ಕಿದಂ ತ 
ತನಂ ದೊಪ್ಪೆಂದು ಮುಂಡಂ ಕೆಡೆಯೆ ತಲೆ ಕರಂ ಬೀಳೋನಂ ಕಾಟಕೊಟಂ - ೧೬ 


ನಲ್ಲಿಯೇ ಅತ್ಯಧಿಕವಾದ ಕೋಪವುಂಟಾಯಿತು. ೧೪. “ ಎಲೈ ಮೂಢನೆ, ಲಿಂಗವನ್ನು 
ಹೊಲೆಯ ಮಾತಿನಿಂದ ನೀನು ಬಳ್ಳವೆಂದೆನ್ನುವುದಕ್ಕಾದೀತೇ ? (ಹೀಗೆ) ಸೊಕ್ಕಿನಿಂದ 
ಮಾತನಾಡಬೇಡ ಎಂದು ಅವನೊಡನೆಯೇ ಆ ( ಲಿಂಗವಿದ್ದ ಗುಡಿಸಲಿಗೆ) ಛಲದಿಂದ 
ಬಂದು ( ಅವರಿಗೆ) ಅಭವನೆಂಬುದನ್ನು ತೋರಿಸಿಕೊಟ್ಟನು. ವಚನ : ಆಗ ಆ ಬಳ್ಳವು 
ಬಳ್ಳದಾಕೃತಿಯ ಲಿಂಗವೇ ಆದುದಕ್ಕೆ ಆ ಮೈದುನ ( ಆ ದೇವರಂ) ನು ಆಶ್ಚರಗೊಂಡು 
ಈ ನನ್ನ ಭಾವನು ಮಹಾನುಭಾವನು ಎಂದು ಹೊಗಳಿ, ನಮಸ್ಕಾರ ಮಾಡಿದನು . ಅವನ 
ಬಂಧು ಬಾಂಧವರೂ , ನಂಟರ ಸಮೂಹವೂ ಕೂಡನಮಸ್ಕಾರ ಮಾಡಿತು . ಆ ಮಲ್ಲಸೆಟ್ಟಿ 
ಯನ್ನು ಗುರುವೆಂಬ ಭಾವದಿಂದ ಭಜನೆ ಮಾಡತೊಡಗಿತು . ಆ ಬಳ್ಳದ ಲಿಂಗವು ಈ 
ಗಲೂ ' ಬಳ್ಳೇಶ್ವರ' ಎಂಬ ಹೆಸರಿನಿಂದ ಇರುವುದು . ಇದೂ ಅಲ್ಲದೆ ಕಾಟಕೋಟನ 
ಕಥೆ: ೧೫. ಭೂ ಭಾಗದಲ್ಲಿ 'ಕಾಟಕೋಟ' ಎಂಬ ಹೆಸರಿನ ಒಬ್ಬ ಗೊಲ್ಲನು ( ಒಮ್ಮೆ ) 
ಪ್ರೀತಿಯಿಂದ ತಾನು ಒಂದು ಆಡಿನ ಹಿಕ್ಕೆಯನ್ನು ಇದು ಪ್ರಕಾಶಿಸುವ ಶಿವಲಿಂಗ' 
ಎಂದು , ಮೆಲ್ಲಗೆ ಅದನ್ನು (ಒಂದು ಕಡೆ ) ಇಡುತ್ತ ದೃಢವಾದ ಭಕ್ತಿಭಾವದಿಂದ 
ಹಾಲನ್ನು ಕರೆದು ತಂದು ಆ ಹಿಕ್ಕೆಯ ಮೇಲೆ ಸುರಿಯುತ್ತ ವಿಶ್ವಾಸದಿಂದ ಅದನ್ನು 
ಚೆನ್ನಾಗಿನೋಡುತ್ತ , ಕುಣಿದಾಡುತ್ತ ಒಪ್ಪಿ ಇರುತ್ತಿದ್ದನು. ಅಷ್ಟರಲ್ಲಿ - ೧೬ . ಆತನ 
ತಂದೆಯು ಬಂದು, ' ಈ ದುರ್ಬುದ್ಧಿಯ ಮಗನು ಹಿಕ್ಕೆಗೆ ಸುಮ್ಮ ಸುಮ್ಮನೆ ಹಾಲನ್ನು 
ಎರೆದು ಹಾಳು ಮಾಡುತ್ತಿದ್ದಾನೆ' ಎಂದು ಗಟ್ಟಿಯಾಗಿ ಗದರಿಸುತ್ತ , ಆ ( ಹಿಕ್ಕೆಯ ) 
ಲಿಂಗವನ್ನು ಒದ್ದು ಜರಿದು ಮಾತನಾಡಲಾಗಿ, ಕಾಟಕೋಟನು ಕಂಡು, ಕೊಪದಿಂದ 


೨೨ 


ಬಸವರಾಜ ವಿಜಯಂ 


ಕ 


ಪಿತನಂಕೋಪಕೃತಾಪರಾಧಯುತನಂ ಕೊಂದಿಕ್ಕಲೆಂದಾ ಮಹಾ 
ಮತಿ ಕೈಕೊಂಡು ಕುಠಾರಮಂ ಜಡಿಯೆ ಕೈಲಾಸಸ್ಪುರದ್ವಾರಕ 
ಲ್ಪಿತ ಸಾರಾರ್ಗಳವರ್ಗಳಂ ಶಿಥಿಲಮಾಯ್ಯಾರ್ದೆ ಪಿಂದಣೆ ಪೋ 

ತುಳಾಟೋಪದೆ ಪೋಯ್ಕೆ ಕಳ್ಳನೆ ಕವಾಟಂ ಬಿರ್ಚಿತೇಂ ಚಿತ್ರ 


ಹರಭಕ್ತ ಕಾಟಕೋಟ 
ಸ್ತುತ ಕರಸ್ಪರ್ಶಪೂತ ಪರಶುಪ್ರಹತಂ | 
ಪರಿದೊಡೆ ಪಾಪತತಿ ನಿ 
ರ್ಜರಪುರಮಂ ಪೊಕ್ಕು ಮಿಕ್ಕು ಸುಖದಿಂದಿರ್ದಂ 
ಕುಜಯ ಪಿಳ್ಳೆಯನಿಂತು ಭಾವಿಸಿ ಲಿಂಗಮಂ ಮಿಗೆ ಮಾಡಿದರೆ 
ಮೆಜತೆಯೆ ತನ್ನನುಮಾಧವಂ ಕಲಿ ಕಾಟಕೋಟನಳಾಗ್ರದೊಳ್ 
ಮಿಜಪ ಜೋಳದ ರಾಶಿಯಂ ಘನ ಲಿಂಗವೆಂದೆನೆ ಮೈಮೆ ಕ 
ಆಯೆ ಬಾಹುಪುರಾಶ್ರಯಾಶ್ರಿತ ಬೊಮ್ಮಿದೇವನೊಡರ್ಚಿದಂ 


೧೯ 


ಕೂಡಿದ ಮನಸ್ಸುಳ್ಳವನಾಗಿ,ಕೂಡಲೇ (ಕೈಯಲ್ಲಿರುವ) ಕೊಡಲಿಯನ್ನೆತ್ರಿ ಶೌರದಿಂದ 
ಆ ತಂದೆಯನ್ನು ತಲೆ ಹಾರುವಂತೆ ಹೊಡೆದು ಹಾಕಿದನು . ರುಂಡವಿಲ್ಲದ ಮುಂಡವು 
ದೊಪ್ಪೆಂದು ನೆಲದ ಮೇಲೆ ಬಿದ್ದಿತು. ೧೭ . ಆ ಮಹಾಮತಿವಂತನಾದ ಕಾಟಕೋಟನು 
ಕೋಪದಿಂದ ಮಹಾಪರಾಧದಿಂದ ಕೂಡಿದ ತಂದೆಯನ್ನು ಕೊಂದುಹಾಕಬೇಕೆಂದು 
ಕೊಡಲಿಯನ್ನು ತೆಗೆದುಕೊಂಡು ಅಲ್ಲಾಡಿಸಲು ಕೈಲಾಸ ಪರ್ವತದ ಪ್ರಕಾಶಿಸುವ 
ಬಾಗಿಲಿಗೆ ಹಾಕಿದಶ್ರೇಷ್ಟವಾದ ದ್ವಾರಪತಿಬಂಧಕಾರ್ಥದ ಅಗುಳಿಯು ಶಿಥಿಲವಾಯಿತು. 
ಕೂಗಿಕೊಂಡು (ಕೊಡಲಿಯನ್ನು ) ಎತ್ತಲಾಗಿ ಹಿಂದಕ್ಕೆ ಸರಿಯಿತು. ಅಧಿಕವಾದ ಆಡಂಬರ 
ದಿಂದ ಹೊಡೆಯಲು 'ಕಳಕ್ ” ಎಂದು ಶಬ್ದಮಾಡಿ ಕದವು ಬಿದ್ದಿತು. ಇದೇನಾಶ್ವರವೋ ! 
೧೮ . ಶಿವಭಕ್ತನಾದ ಕಾಟಕೋಟನ ಪ್ರಕಾಶಮಾನವಾದ ಹಸ್ತದ ಸೋಂಕುವಿಕೆಯಿಂದ 
ಪರಿಶುದ್ಧವಾದ, ಕೊಡಲಿಯಿಂದ ಹೊಡೆಯಲ್ಪಟ್ಟ ತಂದೆಯ ಪಾಪಸಮೂಹವು ಹರಿದು 
ಓಡಿಹೋಗಲಾಗಿ, ಅವನು ಸ್ವರ್ಗಲೋಕವನ್ನು ಹೊಕ್ಕು ಸುಖದಿಂದ ಇದ್ದನು, 
೧೯ . ಭೂಮಿಯಲ್ಲಿ ಕಾಟಕೋಟನು ಕುರಿಯ ಹಿಕ್ಕೆಯನ್ನು ಈ ರೀತಿಯಲ್ಲಿ ಭಾವನೆ 
ಮಾಡಿ ಲಿಂಗವನ್ನಾಗಿ ಮಾಡಿದನು . (ಇಂಥ) ಕಲಿಯಾದ ಕಾಟಕೋಟನನ್ನು ಶಿವನು 
ಮೆರೆಯುವಂತೆ ಮಾಡಿದನು. ಬಾಹುಪುರವೆಂಬ ಹೆಸರಿನ ಊರಿನಲ್ಲಿದ್ದ ಬೊಮ್ಮಯ್ಯ 
ನೆಂಬುವನು ಶೋಭಿಸುವ ಜೋಳದ ರಾಶಿಯನ್ನು ಮಹಿಮೆಯು ಕಣೆರೆಯುವಂತೆ ಘನ 


CHO 


d 


ಪಷ್ಮಾಶ್ವಾಸಂ 


ಅವರ ತೇದಿನೀಗಳ ತಾಳ ವಾರ್ತಾಕಮಂ ಶಾಂ 
ಭವಘನತರಲಿಂಗಂಗೆಯ ನೀ ಚೋರರ ದು 
ರ್ಭವಿಗಳೆನಿಪರಂ ದಕರಂ ಮಾಡಿದ ಮೇ 
ಇವನಿಯೊಳೆ ವೃಷೇಂದ್ರಂ ಭಕ್ತಿಸೌಭಾಗ್ಯ ಸಾಂದ್ರಂ 


ಶರಣರ ಸದ್ಭಾವಮೆ ಶಂ 
ಕರನಿರ್ಪೆಡೆಯ ಪರಮ ಭಕ್ತಾಗಿದೇ 
ಪಿರಿದೆ ಬಸವಂಗೆ ನಿಜವಿದು 
ಪರಿಕಿಪೊಡೆಂದಲ್ಲಿ ಭಕ್ತರುತ್ಸವಮಾಂತರ 


ವ!! ಇಂತು ಭಕ್ತಿಪ್ರಭಾವಮಂ ತಿಳಿದಾನಂದಿಪ ಗಣಂಗಳೊರಸು ವಿತರಣಜಿತಪಾರಿಜಾತ 
ನೊಪ್ಪುಮಿರ್ದೊಂದು ದಿವಸಮುದಯಸಮಯದೊಳ ಲಿಂಗಸಮರ್ಪಿತ ತೈಲಾಭ್ಯಂಗಮನೆಸಗು 
ವಾಗಳ್ಯಾಹೇಶ್ವರನೊರ್ವಂ ಬಂದು ಲಿಂಗಾರ್ಚನೆಯ ರಂಗವಲ್ಲಿಗೆ ಮತ್ತು ಖಂಡಗ ಮುತ್ತುಗಳನರ್ಥಿಸಿದ 
ಪೆನೀವುದೆಂದು ಬೇಡಲೊಡಂ 


ಜೋಳದ ರಾಶಿಯಂ ಶಿವಪಸಾಯದ ನಿರ್ಮಳ ದಿವ್ಯದೃಷ್ಟಿಯಿಂ 
ಮೇಳಿಸಿ ನೋಡೆಪೊಚ್ಚ ಪೊಸ ಮುತ್ತಿನ ರಾಶಿಯದಾಗೆ ಭಕ್ತರಾಂ 


ಲಿಂಗವನ್ನಾಗಿ ಮಾಡಿದನು . ೨೦ . ಈ ಮೇಲೆ ಹೇಳಿದವರ ರೀತಿಯಲ್ಲಿ ಭೂಮಿಯಲ್ಲಿ 
ಭಕ್ತಿಯೆಂಬ ಐಶ್ವರದಿಂದ ಸಂಪೂರ್ಣನಾದ ವೃಷಭೇಂದ್ರನು ಈಗ ಈ ಕಳ್ಳರು ಧರಿಸಿದ 
ಬದನೆಯ ಕಾಯಿಯನ್ನು ಶಂಭು ಸಂಬಂಧವಾದ ಶ್ರೇಷ್ಠ ಲಿಂಗವನ್ನಾಗಿ ಮಾಡಿದನು . 
ಮತ್ತು ಕೆಟ್ಟ ಭವಿಗಳೆನಿಸಿರುವ ಈ ಕಳ್ಳರುಗಳನ್ನು ಸದ್ಭಕ್ತರನ್ನಾಗಿ ಮಾಡಿದನು . 
೨೧ . ' ಶರಣರುಗಳ ಸದ್ಭಾವನೆಯೇ ಶಂಕರನು ಇರುವ ಸ್ಥಾನವಲ್ಲವೆ ? ಶ್ರೇಷ್ಠ ಭಕ್ತ 
ಸಮೂಹಕ್ಕೆ ಇದೇನು ದೊಡ್ಡದೇ ? ವಿಚಾರಿಸಿ ನೋಡಿದರೆ , ಬಸವೇಶನಿಗೆ ಇದು 
ಸ್ವಭಾವ ಸಿದ್ಧವಾದದ್ದು ' ಎನ್ನುತ್ತ ಅಲ್ಲಿದ್ದ ಭಕ್ತರೆಲ್ಲ ಸಂತೋಷಗೊಂಡರು. ವ|| ಈ 
ರೀತಿ ( ಬಸವಣ್ಣನ) ಭಕ್ತಿಯ ಪ್ರಭಾವವನ್ನು ತಿಳಿದು ಆನಂದಗೊಳ್ಳುತ್ತಿದ್ದ ಗಣಂಗಳು 
ಸಹಿತವಾಗಿ ದಾನಗುಣದಲ್ಲಿ ಕಲ್ಪವೃಕ್ಷವನ್ನೂ ಸೋಲಿಸಿದ ಬಸವಣ್ಣನು ಒಪ್ಪುತ್ತಿದ್ದನು, 
ಒಂದು ದಿವಸ ಸೂರೋದಯ ಸಮಯದಲ್ಲಿ, ಶಿವಲಿಂಗಕ್ಕೆ ಸಮರ್ಪಿಸಲ್ಪಟ್ಟ ಎಣ್ಣೆ 
ನೀರಿನ ಸ್ನಾನ (ತೈಲಾಭ್ಯಂಜನ ಸ್ನಾನ) ವನ್ನು ಮಾಡುತ್ತಿದ್ದ ಸಮಯದಲ್ಲಿ ಒಬ್ಬ 
ಮಾಹೇಶ್ವರನು ಬಂದು , “ ಲಿಂಗಪೂಜೆಯನ್ನು ಮಾಡುವ ಸ್ಥಳದಲ್ಲಿ ರಂಗವಲ್ಲಿಯನ್ನಿಕ್ಕಲು 
ಹತ್ತು ಖಂಡುಗ ಮುತ್ತುಗಳನ್ನು ಬೇಡುತ್ತಿದ್ದೇನೆ : ಕೊಡಬೇಕು. ” ಎಂದು ಕೇಳಲು , 
ಆ ಕೂಡಲೇ - ೨೨ . ಬಸವೇಶ್ವರನು . ಶಿವಾನುಗ್ರಹದಿಂದುಂಟಾದ ಪವಿತ್ರ ದೃಷ್ಟಿ 
( ಪರುಷ ದೃಷ್ಟಿ ) ಯಿಂದ ಜೋಳದ ರಾಶಿಯನ್ನು ನೋಡಿದನು. ( ಆಗ ಆ 
ರಾಶಿಯು ಹೊಚ್ಚ ಹೊಸನ ತಿನ ಮುತ್ತುಗಳ ರಾಶಿಯೇ ಆಯಿತು. ( ಇದನ್ನು 


୭୦ 


ಬಸವರಾಜ ವಿಜಯಂ 


ದೋಳಿತ ಮಸ್ತಕರ್ಪೊಗಳೆ ಕೊಳ್ಳುದು ದೇವ ಯಥೇಷ್ಟವೆಂದು ಮು 
ಕಾಳಿಯ ರಾಶಿಯಂ ಮಣಿದವಂಗದನರ್ಪಿಸಿದಂ ವೃಷಾಧಿಪಂ 
ಮೋರಟದ ಬಂಕನೆಂಬ ಶರಣಂ ಶಿವಪೂಜಕನೊರ್ವನೆಯೇ ನ 

ರುಳೊಳೆ ತನ್ನ ಗೇಹಕವನಂಫ್ರಿಗೆ ವಂದಿಸಿ ಲಿಂಗಪೂಜೆಯು 
ವಿರಚಿಪುದಯ್ಯ ನೀಮೆನೆಕೋರಂಟಿನ ಬಿಲ್ವಿದಳಂಗಳಂ ಪ್ರಸೂ 
ತಿರಹಿತ ಗೋಪಯೋರಸಮನೀಯಭವಾರ್ಚನೆಗೆಂದನಾ ಚರಂ 

ವ॥ ಎನೆ ಮಹಾಪ್ರಸಾದವೆಂದು ಭೋಂಕನೆ ಬಂಕಿದೇವನಾ ಭಕ್ತನಡಿದಾವರೆಯಂ ಕರ್ಚಿತ 
ರ್ಥೋದಕಮಂ ಮನೆಯ ಮುಂದಣ ಬರಡಾಕಳನದಂ ಕಟ್ಟಿರ್ದ ಗುಣಯುತ ಸ್ಥಾಣುವಂ ತಳಿಯೆ 

ಕವಿಲ್ಲದ ಪಶು ಪಾಲಂ 
ಕಅರೆದುದಳುಂಬು ಕೊರಂಟು ಬಿಲ್ವದಳಂಗಳ್ 
ತುಜಗೆ ಚಿಗುರ್ತುದವೆರಡಂ 
ನೆಲೆಕೊಟ್ಟಾ ವ್ರತಿಗೆ ಪೂಜೆಗೆಯ್ದಿದನಾಗಳ 
ಎಂದೊರೆವ ಕಥೆಯನಾಲಿಪೆ 
ವಿಂದಿಲ್ಲಿ ವೃಷೇಂದ್ರನೆರೆದ ಭಕ್ತಂಗೆ ಮನಂ 
ಸಂದಿರೆ ಜೋಳದ ರಾಶಿಯ 
ನಂದದ ಮುತ್ತುಗಳ ರಾಶಿಯಂ ನೆಗಳ್ತಂ 

೨೫ 


ಕಂಡು) ಭಕ್ತರು ತಲೆದೂಗುತ್ತ ಸ್ತೋತ್ರಮಾಡುತ್ತಿರಲು, 'ದೇವ ನಿಮ್ಮ ಇಷ್ಟಕ್ಕನು 
ಗುಣವಾಗಿ ( ಮುತ್ತುಗಳನ್ನು ತೆಗೆದುಕೊಳ್ಳಬೇಕು' ಎನ್ನುತ್ತ ನಮಸ್ಕರಿಸಿ ಆ ಮಾಹೇಶ್ವರ 
ನಿಗೆ ಮುತ್ತುಗಳ ರಾಶಿಯನ್ನು ಅರ್ಪಿಸಿದನು . ಮೊರಟದ ಬಂಕಯ್ಯನ ಕಥೆ : 
೨೩ . ಮೊರಟದ ಬಂಕನೆಂಬ ಶರಣನು ತನ್ನ ಮನೆಗೆ ನಡುರಾತ್ರೆಯಲ್ಲಿ ಓರ್ವ ಶಿವಭಕ್ತನು 
ಬರಲಾಗಿ, ಅವನ ಪಾದಗಳಿಗೆ ನಮಸ್ಕರಿಸಿ, 'ಅಯ್ಯನವರೇ , ನೀವು ಲಿಂಗಪೂಜೆಯನ್ನು 
ಮಾಡಿರಿ' ಎನ್ನಲಾಗಿ ಆ ಜಂಗಮನು ಶಿವಪೂಜೆಗೆ ಒಣಗಿದ ಕೊರಡಿನಲ್ಲಿ ಚಿಗಿತ ಬಿಲ್ಪ 
ಪತ್ರೆಯ ದಳಗಳು ಮತ್ತು ಕರು ಹಾಕದ ಹಸು (ಗೊಡ್ಡು ಹಸು) ವಿನಿಂದ ಕರೆದ 
ಹಾಲನ್ನು ಕೊಡು' ಎಂದನು . ವ|| ಹೀಗೆಂದು ಕೇಳಲು ಬಂಕಿದೇವನು ' ಮಹಾ 
ಪ್ರಸಾದ ' ಎಂದು ಆ ಕೂಡಲೇ ಆ ಭಕ್ತನ ಪಾದಕಮಲವನ್ನು ತೊಳೆದು , ಆ ಪಾದ 
ತೀರ್ಥದ ಉದಕವನ್ನು ಮನೆಯ ಮುಂದಿರುವ ಬರಡು ಆಕಳಿಗೂ , ಅದನ್ನು 
ಕಟ್ಟಿದ್ದ ಹಗ್ಗದಿಂದ ಕೂಡಿದ ಗೂಟ (ಮೋಟುಮರ) ಕ್ಕೂ ಸಿಂಪಡಿಸಲಾಗಿ , ೨೪. 
ಕರುವಿಲ್ಲದ ( ಆ) ಹಸುವು ಅಧಿಕವಾಗಿ ಹಾಲನ್ನು ಕರೆಯಿತು. ಕೊರಡು ಬಿಲ್ವ 
ಪತ್ರೆಯ ದಳಗಳು ತುಂಬಿಕೊಳ್ಳುವಂತೆ ಬಿಗಿಯಿತು. ಆಗ ಆ ಎರಡನ್ನೂ ವ್ರತನೇ 
ಮದ ಭಕ್ತನಿಗೆ ಕೊಟ್ಟು ಪೂಜೆ ಮಾಡಿಸಿದನು . ೨೫ . ಹೀಗೆಂದು ಹೇಳುತ್ತಿರುವ 
ಕಥೆಯನ್ನು ಕೇಳಿದ್ದೇವೆ. ಇಂದು ಇಲ್ಲಿ ವೃಷಭೇಂದ್ರನು-( ಮುತ್ತು ಬೇಕೆಂದು) 
ಬೇಡಿದ ಭಕ್ತನಿಗೆ ಮನಃಪೂರ್ವಕವಾಗಿ ಚೆನ್ನಾಗಿ ಜೋಳದ ರಾಶಿಯನ್ನು 


೨೧೫ 


ಷಷ್ಠಾಶ್ವಾಸಂ 


ವ ಇಂತಪ್ಪ ಮಹಿಮೆಯಂ ಕಣ್ಣಾರೆ ಕಂಡೆವೆಂದು ಸರ್ವರುಂ ಪೊಗಳುತ್ತಮಿರೆ ನೆಗಳೆವೆತ್ತು, 
ಮತ್ತಂ ಭುರ್ಗೆ ಚಿತ್ರಮಾಗೆ ಬಸವಂ ವಿತರಣವಿಳಾಸವು ಮೆಆವುತ್ತಮಿರೆ ಸಂಗಮನಾಥ ಜಂಗಮ 
ರೂಪಂ ತಳೆದರ್ಥಪಳ್ಳಿಯಿನೇಳಂದು ನಿಂದು - 

ಅತಿದಾನಿ ಬಸವರಾಜನ : 
ನತನುಹರಂ ಕಾಲೆ ಕಣ್ಣ ನೆರೆದನೆ ಪಣೆಗ. 
ದ್ಭುತ ನಯನಮನೆರೆದಂ ಘನ 
ವಿತರಣೆಯಂ ಬೇಳನವಸ್ತುವನೆರೆಯಂ 
ವಂ ಆಗಳ್ - 
ಮಾಯಾವಿ ದೇವ ನಿನ್ನಯ 
ಮಾಯೆಯನಾಂ ಬಲ್ಲೆನಮಮ ನಿನಗಂಜೆನೆನು 
ತಾ , ಯತಿಯ ವದನಕಮಳ 
ಚ್ಛಾಯೆಯ ಕನ್ನಡಿಯನೆತ್ತಿ ಪಿಡಿದಂ ಬಸವಂ 
ಅಲ್ಲಿ ಕಂಡು ಭಾಳನೇತ್ರಮಂ ಮನೋಜಮರ್ದನಂ 
ಗೆಲ್ಲವಾರಿ ಸೋಲು ನಾಣ್ಣು ತೋಡಿಪೋಗುತಿರ್ಪಿನಂ 
ಸಲ್ಲದೋಡುವುದಂತು ಸಂಗಮೇಶ ಪಂದೆ ನಿ 
ಲಿಲ್ಲಿಗೇಕೆ ಬೇಡು ಬೇಳ್ಳ ವಸ್ತುವಾವುದಿಪಂ 


ಮನೋಹರವಾದ ಮುತ್ತಿನ ರಾಶಿಯನ್ನು ಮಾಡಿಕೊಟ್ಟನು. ಲಲಾಟೇಕ್ಷಣ ದಾನ : 
ವ! ಇಂತಹ ಮಹಿಮೆಯನ್ನು ಕಣ್ಣಾರ ಕಂಡೆವು, ಎಂದು ಸರ್ವರೂ ಹೊಗಳುತ್ತಿರಲು , 
ಬಸವಣ್ಣನು ಪ್ರಸಿದ್ದಿಯನ್ನು ಹೊಂದಿದನು. ಮತ್ತು ಭಕ್ತರಿಗೆ ಆಶ್ಚಯ್ಯವುಂಟಾಗುವಂತೆ, 
ದಾನಮಾಡುವ ಲೀಲೆಯನ್ನು ಮೆರೆಯುತ್ತ ಇರುತ್ತಿರಲು, ಸಂಗಮನಾಥನು ಜಂಗಮಾ 
ಕಾರವನ್ನು ಹೊಂದಿ, ಬೇಡುವ ಪ್ರೀತಿಯಿಂದ ಬಂದು ನಿಂತುಕೊಂಡು - ೨೬ . ಮನ್ಮಥ 
ಹರನಾದ ಪರಮೇಶ್ವರನು ಅತ್ಯಂತ ದಾನಗುಣದಿಂದ ಕೂಡಿದ ಬಸವಣ್ಣನನ್ನು ಕಾಲಿಗೆ 
ಕಣ್ಣನ್ನು ಬೇಡಿದನೇ ? ಹಣೆಗೊಂದು ಅದ್ಭುತವಾದ ಕಣ್ಣು (ಬೇಕೆಂದು) ಬೇಡಿದನು. 
ಘನವಾದ ದಾನಗುಣವುಳ್ಳವನನ್ನು ಬೇಡುವವನು ಅಲ್ಪ ವಸ್ತುಗಳನ್ನು ಬೇಡುವುದಿಲ್ಲ. 
ವ|| ಆಗ - ೨೭. “ಕಪಟವೇಷದ ದೇವನೇ , ನಿನ್ನ ಮಾಯೆಯನ್ನು ನಾನು ಬಲ್ಲೆನು. 
ಅಮಮ ! ನಿನಗೆ ( ನಾನು) ಅಂಜುವವನಲ್ಲ' ಎನ್ನುತ್ತ ಬಸವಣ್ಣನು ಆ ಯತೀಶ್ವರನ 
ಮುಖಕಮಲವನ್ನು ಪ್ರತಿಬಿಂಬಿಸುವ ಕನ್ನಡಿಯನ್ನು ಎತ್ತಿಹಿಡಿದನು. ೨೮. ಮನ್ಮಥ 
ಮರ್ದನನಾದ ಶಿವನು ಕನ್ನಡಿಯಲ್ಲಿ ( ತನ್ನ ) ಹಣೆಯಲ್ಲಿ ಕಣ್ಣನ್ನು ಕಂಡು , ಗೆಲ್ಲುವೆನೆಂಬ 
ಮನೋಭಾವವು ಸೋತು, ನಾಚಿಕೊಂಡು ಓಡಿಹೋಗುತ್ತಿರಲು, ಬಸವೇಶ್ವರನು 
'ಸಂಗಮೇಶ್ವರ, ಈ ರೀತಿ ಓಡುವ ಪರಿಯು ( ನಿನಗೆ) ಉಚಿತವಾದುದಲ್ಲ. ಬಂದೆನು , 
ನಿಲ್ಲು ನಿಲ್ಲು, ಇದೇಕೆ ? ಬೇಡುವ ವಸ್ತುವಾವುದೊ ಅದನ್ನು ಬೇಡಿದರೆ ಕೊಡುತ್ತೇನೆ', 


ಬಸವರಾಜ ವಿಜಯ 


ವಂ ಎಂದು ಬಸವಂ ಮುಟ್ಟಿ ಮೂದಲಿಸಿ ನಿಲಿಸಿ - - 


- 


ಚೋಳನ ಮಾಳ್ಮೆಯಿಂ ಕನಕವೃಷ್ಟಿಯನರ್ಥಿಸೆನಯ್ಯ ನಂಬಿವೋ 
ಲೋಳೆಯ ಮಂದಿರಕ್ಕೆ ನಡೆಪಾಡಿನೆನಾಂ ಸಿರಿಯಾಳನಂದದಿಂ 
ಬಾಳನ ಜೀವಮಂ ಬಯಸೆನಕಯ ಭಾಗ್ಯಮನೊರ್ಮೆ ಬೇತೆನ 
ಭಾಳಕದಾಸನಂತೆ ಪರೆಯುಳಸೆ ಶಿವ ಗುಂಡನಂತೆವೊಲ್ 


ಶಿವ ನೀನೀವ ಸುರೇಂದ್ರಬೊಗಸುಖಮೋಕ್ಷಪ್ರಾಪ್ತಿಗಾಣೆ ನಿ 
ಇವರೊಲ್ಲುಂಡುಳುಪಿರ್ದ ಶೇಷಮೆನಗುಂಟೆಂದೆಂದುಮಾ ಶೇಷಮಂ 
ಸವಿದಾನಂದಮನಾಳು ಮಿಕ್ಕ ಸುಖವೆಂದಂ ಬಾಳ್ಗೆಯ್ಯಂ' ಕೃಪಾ 
ರ್ಣವ ಪೀಯೂಷವನುಂಡವಂ ಬಗೆವನೇ ಪೇಳಾರನಾಳಾಂಬುವಂ | 


೩೦ 


ವ! ಅಂತುವಲ್ಲದೆಯಂ 


ಗಿರಿಜಾವಲ್ಲಭ ನಿಮ್ಮ ಮಜ್ಜನದ ನೃತ್ಯಂ ಗೊಲ್ಲಳು ಕಾಲಸಂ 
ಹರ ಕೇಳೊವಡಿಗ ಗಡಾ ನಿಮಗೆ ಭಾಸ್ವತ್ತುಷ್ಪದತ್ತಂ ಕೃಪಾ 
ಕರ ಪೂಮಾಲೆಯನಾಗಿಪಳ್ಳಿಮಗೆ ತಾಂ ರೇಚವ್ವ ಕಣ್ಣಪ್ಪನೀ . 
ಶ್ವರ ನಿಮ್ಮಆಪೂಜಕಂ ನಿಮಗಖಂಡಜ್ಯೋತಿಯಂ ಭಕ್ತಿಯಿಂ 


೩೧ 


ವ|| ಎನ್ನುತ್ತ ಬಸವಣ್ಣನು ಬೆನ್ನಟ್ಟಿ ಹೋಗಿಮೂದಲಿಸಿ ನಿಲ್ಲಿಸಿದನು . ೨೯ . “ಅಯ್ಯಾ 
(ಸಂಗಮೇಶ್ವರ) ನಾನು ಕರಿಕಾಲಚೋಳನ ರೀತಿಯಿಂದ ಹೊನ್ನ ಮಳೆಯನ್ನು ಬೇಡುವು 
ದಿಲ್ಲ ; ನಂಬಿಯಣ್ಣನಂತೆ ಸೂಳೆಯ ಮನೆಗೆ ( ನಿನ್ನನ್ನು ) ನಡೆದಾಡಿಸುವುದಿಲ್ಲ : ಸಿರಿಯಾಳ 
ಸೆಟ್ಟಿಯ ರೀತಿಯಲ್ಲಿ ಮಗನ ಜೀವವನ್ನು ಬಯಸುವುದಿಲ್ಲ : ದೇವರ ದಾಸಿಮಯ್ಯನಂತೆ 
( ಅಭ್ಯಾಳಕ ದಾಸನಂತೆ) ತವನಿಧಿಯನ್ನು ಒಂದಾವರ್ತಿಯೂ ಬೇಡುವುದಿಲ್ಲ ; ಶಿವ 
ಗುಂಡನ ಹಾಗೆ ( ತಿರುನೀಲ ಕಂಠನಂತೆ) ಪ್ರಾಯಕ್ಕೆ ಅಪೇಕ್ಷಿಸುವುದಿಲ್ಲ. ೩೦ . ಶಿವನೇ , 
ನೀನುಕೊಡುವ ದೇವೇಂದ್ರಭೋಗ, ಸುಖ , ಮೋಕ್ಷ ಪ್ರಾಪ್ತಿಯೇ ಮೊದಲಾದುವು 
ಹಾಗಿರಲಿ : ನಿನ್ನ ಭಕ್ತರಾದವರು ಪ್ರೀತಿಯಿಂದ ಉಂಡು ಉಳಿಸಿದ ಶೇಷಪ್ರಸಾದವು 
ನನಗೆ ಉಂಟು. ಯಾವಾಗಲೂ , ಆ ಶೇಷಪ್ರಸಾದವನ್ನು ಉಂಡು ಆನಂದ ಹೊಂದಿ 
ಮಿಕ್ಕ ಯಾವೊಂದು ಸುಖವನ್ನೂ ಇಚ್ಚಿಸುವುದಿಲ್ಲ . ದಯಾರಸಕ್ಕೆ ಸಮುದ್ರನಾದ 
ಶಿವನೇ , ಅಮೃತವನ್ನುಂಡವನು ಅಕ್ಕಿಯನ್ನು ತೊಳೆದ ನೀರಿಗೆ ಅಪೇಕ್ಷೆ ಪಡುವನೇ ? 
ಹೇಳು. ವ!! ಅದೂ ಅಲ್ಲದೆ - ೩೧ ರಿಂದ ೩೪. ಗಿರಿಜಾಪತಿಯೇ , ಕಾಟಕೋಟನು 
ನಿಮಗೆ ಮಜ್ಜನ ( ಸ್ನಾನ) ಮಾಡಿಸುವ ಆಳು . ಕಾಲಸಂಹರನೇ ಕೇಳು : ಪ್ರಕಾಶ 
ಮಾನನಾದ ಪುಷ್ಪದತ್ತನು ನಿಮ್ಮ ಹೂವಾಡಿಗನಲ್ಲವೆ ? ಕೃಪಾಕರನೇ , ರೇಚವ್ವಯು 


1 ಯಂ ( ಚ, ಮು , ಜ , ತ) 


೨೦೭ 


ಷಷ್ಟಾಶ್ವಾಸಂ 


ಸಲೆ ಬೆಳಗುವವ ದೀಪದ 
ಕಲಿನಾಥಂ ದೇವ ನಿಮ್ಮ ದೀವಟಿಗ ವೆ 
ಗಲಿ ಕಡವಲ ನಂಬಿ ಮಹಾ 
ಬಲ ನಿಮಗೊಳ್ಳುತ್ತಿನಾರತಿಯನೊಲವಿಂದಂ 
ಪಾಡುತ್ತಂ ಸೋವಿದೇವಂ ಬೆಳಗುವನನಿಶಂ ಜ್ಞಾನಸಂಬಂಧಿ ನಿಮ್ಮ 
ನೋಡುತ್ತಂ ಭೂತಿಯಂ ನೀಡುತೆ ಪರಸುವವಂ ನವ್ಯ ಗಂಧಾನುಲೇಪಂ. 
ಮಾಡುತ್ತಾ ನಿಮ್ಮ ಚಿತ್ತಂಬಡೆವವನಣುಮೂರ್ತಿಶ್ವರಂ ಧೂಪಮಂ ಕೊಂ 
ಡಾಡುತ್ತ ಮಾಚಿದೇವ ನಿಮಗೆ ಸಲಿಪವು ಘಂಟಿಕಾನಾದಕಾಲಿಂ 
ಹರ ನಿಮಗೋಹಿಲನೊಲವಿಂ 
ದರಿಪಾಲಂ ಭಕ ನೆದೆ ಪಡಿಗೊಡುವವನ 

ದ 
ಚ್ಚರಿ ವಿಗೆ ರೇಚಣ್ಣ ಕ 
ಪ್ರುರವೀಳೆಯವಿತ್ತು, ನಿಮ್ಮನೋಲಗಿಸುವವರ 
ಬಂಕಂ ಪಾಲ್ಯ ಆವಂ ಶಶಾಂಕಧರ ಪಾಲಂ ಕಾಸಿ ಕಾದಣ್ಣೆವಾ 
ಲಿಂ ಕೊಳೂರಳೆವೆಣ್ಮರಂ ತಣಿಪುವಳ್ಳಿಮ್ಮಂ ಮಹಾದೇವ ನಿ 
ಶ್ಯಂಕಂ ಶಂಕರದಾಸಯಂ ನಿಮಗೆ ಕಟ್ಟಾ ಆ6 ಮಂಚಣಂ ಕೊರ್ಪಿನಾ 
ಲೆಂಕಂ ಚಂಗಳೆ ಪಾಕಕಾರ್ತಿ ಸಿರಿಯಾಳಂ ಸೂಪಕಾರೋತ್ತಮಂ 


ನಿಮಗೆ ಪೂಮಾಲೆಯನ್ನು ಧರಿಸುವಳು ; ಈಶ್ವರ, ಕಣ್ಣಪ್ಪನು ನಿಮ್ಮ ಪ್ರೀತಿಗೆ 
ಪಾತ್ರನಾದ ಪೂಜಾರಿಯು ; ದೇವ, ದೀಪದ ಕಲಿನಾಥನು , ನಿಮಗೆ ಭಕ್ತಿಯಿಂದ 
ಅಖಂಡವಾದ ದೀಪವನ್ನು ಚೆನ್ನಾಗಿ ಬೆಳಗುವವನು ; ಶೂರನಾದ ಕಡವಲನಂಬಿಯು 
ನಿಮ್ಮ ದೀವಟಿಗೆಯನ್ನು ಹಿಡಿಯುವವನು ; ಮಹಾಬಲನೇ , ಸೋಮಿದೇವನು 
ಹಾಡುತ್ತಾ ಪ್ರೀತಿಯಿಂದ ನಿಮಗೆ ಒಳ್ಳೆಯ ಮುತ್ತಿನ ಆರತಿಯನ್ನೆತ್ತುವನು : ಜ್ಞಾನ 
ಸಂಬಂಧಿಯು ನಿರಂತರವೂ ನಿಮ್ಮನ್ನು ನೋಡುತ್ತ ಭಸ್ಮವನ್ನು ಕೊಡುತ್ತ ಆಶೀರ್ವದಿ 
ಸುವವನು ; ಮಾಚಿದೇವನು ಕೊಂಡಾಡು ನಿಮಗೆ ಧೂಪವನ್ನು ಸಲ್ಲಿಸುವವನು ; 
ಹರನೇ , ಓಹಿಲು ಒಲವಿನಿಂದ ನಿಮಗೆ ಘಂಟಾನಾದವನ್ನು ಮಾಡುವವನು ; ಅರಿವಾಳನು 
ಭಕ್ತನು ( ಅವನು) ಆಶ್ಚರಗೊಳ್ಳುವಂತೆ ಚೆನ್ನಾಗಿ ಪಡಿಯನ್ನು ಕೊಡುವನು ; 
ರೇಚಣ್ಣನು ಕರ್ಪೂರ ಮಿಶ್ರಿತ ತಾಂಬೂಲವನ್ನಿತ್ತು ನಿಮ್ಮನ್ನು ಸೇವಿಸುವವನು . ೩೫. 
ಚಂದ್ರಶೇಖರ , ಬಂಕಯ್ಯನು (ನಿಮಗೆ) ಹಾಲೆರೆಯುವನು ; ಕೋಳೂರ ಎಳೆಯ 
ಬಾಲಿಕೆಯು ನಿಮಗೆ ಕಾಸಿದ ಮಧುರವಾದ ಹಾಲನ್ನು ನೀಡಿ ತೃಪ್ತಿಪಡಿಸುವಳು ; 
ಮಹಾದೇವ, ನಿಶ್ಯಂಕನಾದ ಶಂಕರದಾಸಿಮಯ್ಯನು ನಿಮಗೆ ಭಂಟನು ; ಮಂಚಣ್ಣನು 
ನಿಮ್ಮ ಪ್ರೀತಿಗೆ ಪಾತ್ರನಾದ ದಾಸನು; ಚಂಗಳೆಯು ಅಡಿಗೆಯವಳು ; ಸಿರಿಯಾಳನು ಭಕ್ಷ 


1 ಕರ್ತಿ ( ದ) ರ್ಕ 


( ಅ, ಜ , ತ, ಗ) 


೨೧೮ 


ಬಸವರಾಜ ವಿಜಯಂ 


ಹೊನ್ನಯ್ಯಂ ನಿಮಗೊಲ್ಲು ಗಿಂಡಿವಿಡಿವಾತಂ ಮಾರಯಂ ಕಾಷ್ಠವಾ 
ಹಂ ನೀರಾಜನಧಾತ್ರಿ ದೇವ ನಿಮಗಾಸೋಮವ್ವ ಚೋಳೋರ್ವಿಪಾ 
ಲಂ ನಂ ಪರಿಯಾಣಮಂ ಗಡಣಿಪಾತಂ ಪಾಕಸುಸ್ವಾದಮಂ 
ಚನ್ನಯ್ಯಂ ತಿಳಿವಾತಗೊಳ್ಳುಣಿಸನೀವಲ್ವರಚೋಳವ್ವ ಕೇಳ್ 
ಬಂಕಯ್ಯಂ ಸುಂಕಿಗಂ ಕೇಳ್ಳಿಮಗಿರುವ ತಳಾರಂ ಗಡಾ ಶೈವರಾತ್ರಿ 
ಶಂಕಯ್ಯಂ ಶಂಕರಯ್ಯಂ ಸರಸ ಮಧುರ ರಾಗಂಗಳಂ ಪಾಡುವಾತಂ 
ಮುಂಕೊಂಡೂರಂತೆ ನಿಮ್ಮ ನಗಿಪನೆ ಕಲಿಕಂಬಂ ಭವತಾರಕಂ ನಿ 
ಶಂಕಂ ವಾಗೀಶ್ವರಂ ವೈಣಿಕನವಳಗುಣಂ ಮಾದಿರಾಚಾರ್ಯನ 


- ೩೬ 


ಮಲ್ಲಿಕಾರ್ಜುನಪಂಡಿತಂ ಕವಿ ಸಾಮವೇದಿ ಪುರೋಹಿತಂ| 
ಮಲ್ಲಿಶೆಟ್ಟಿಯೆ ನಿನ್ನ ಕೊಟ್ಟಿಗೆಯಾತನಂಕಿತಮಾಲೆಯಂ 
ನಿಲ್ಲದೋದುವನುದ್ಭಟಂ ಕಲಿ ಚಂಡಯಂ ಪಶುಪಾಲಕಂ 
ಕಲ್ಲಯಂ ಘನಗಾರುಡಂ ಮೃಗಯಾಚರಂ ಪಟು ಜೊಮ್ಮಯಂ 


ಗಳನ್ನು ಮಾಡುವುದರಲ್ಲಿ ಶ್ರೇಷ್ಠನು. ೩೬ , ಹೊನ್ನಯ್ಯನುಪ್ರೀತಿಯಿಂದ ನಿಮಗೆ 
ಗಿಂಡಿಹಿಡಿಯುವಾತನು ( ತಾಂಬೂಲದ ಉಗುಳನ್ನು ಹಿಡಿಯುವ ಕಾಳಂಜಿಯನ್ನು 
ಹಿಡಿಯುವಾತನು) ಮೋಳಿಗೆಯ ಮಾರಯ್ಯನು ಕಟ್ಟಿಗೆಯನ್ನು ಹೊತ್ತು ತರುವವನು ; 
ದೇವ, ಆ ಸೋಮವೈಯು ನಿಮಗೆ ನೀರಾಜನ ( ಆರತಿ) ವನ್ನೆತ್ತುವವಳು ; ಚೋಳ 
ಭೂಪಾಲನಾದ ಕಾರಿಕಾಲಚೋಳ ಮಹಾರಾಜನು ಪ್ರೀತಿಯಿಂದ ಭೋಜನ ಪಾತ್ರೆ 
ಯನ್ನು ಜೊತೆಗೊಳಿಸುವವನು ; ಮಾದಾರ ಚೆನ್ನಯ್ಯನು ಅಡಿಗೆಯರುಚಿಯನ್ನು ತಿಳಿ 
ಯುವವನು, ವೀರಚೋಳವೈಯುಒಳ್ಳೆಯ ಭಕ್ಷ್ಯಭೋಜನಗಳನ್ನು ಕೊಡುವಳು . 
೩೭. (ಶಿವನೇ ) ಕೇಳು, ಬಂಕಯ್ಯನು ಸುಂಕದವನು , ಶಿವರಾತ್ರಿಯ ಸಂಕಯ್ಯನು ನಿಮಗೆ 
ರಾತ್ರಿಯಕಾಲದ ತಳವಾರ (ರಕ್ಷಕ ) ನಲ್ಲವೆ ? ಶಂಕಯ್ಯ ಮತ್ತು ಶಂಕರಯ್ಯಗಳು ಸರಸ 
ಮಧುರ ರಾಗಗಳನ್ನು ಹಾಡುವವರು ; ಕಲಿಕಂಬನೆಂಬುವನು ನಿಮ್ಮ ಮುಂಭಾಗದಲ್ಲಿ 
( ಹಾಸ್ಯ ಮಾಡಿ) ಚೆನ್ನಾಗಿ ನಗಿಸುವವನು ; ವಾಗೀಶ್ವರನು ನಿನ್ನ ಸ್ತುತಿ ಪಾಠಕನು ; 
ನಿರ್ಮಲವಾದ ಸದ್ಗುಣಗಳುಳ್ಳ ಸಕಲೇಶ ಮಾದರಸನು ವೀಣೆಯನ್ನು ನುಡಿಸುವವ 
ನಲ್ಲವೆ ? ೩೮. ಮಲ್ಲಿಕಾರ್ಜುನ ಪಂಡಿತಾರಾಧ್ಯನು (ನಿನ್ನ ) ಕವಿ ; ಸಾಮವೇದಿಯು 
ಪುರೋಹಿತನು ; ಮಲ್ಲಸೆಟ್ಟಿಯು ನಿನ್ನ ಕೊಟ್ಟಿಗೆಯವನು ; ಉದ್ಭಟದೇವನು ನಿನ್ನ 
ನಾಮಾಂಕಿತಗಳ ಮಾಲೆಯನ್ನು ನಿಲ್ಲದೆ ಓದುವವನು ; ಕಲಿಚಂಡಯ್ಯನುಗೋಪಾಲಕನು, 
ಕಲ್ಲಯ್ಯನೆಂಬುವನು ಶ್ರೇಷ್ಠ ಹಾವಾಡಿಗನು ; ಪಟುವಾದ ಜೊಮ್ಮಯ್ಯನು ಬೇಟೆ 


1 ಪ ( ಗ, ಮ ) 


S 


. 


ಷಷ್ಮಾಶ್ವಾಸಂ 


ನಯಯುತ ನಾಟ್ಯನವಿತ್ತಂ 
ಡಿಯೇ ಬೆ೦ ನಿನಗೆ ನಂಬಿಯೊಡನಾಡಿಯುವಾ 
ಪ್ರಿಯ ದೇವರದಾಸಯ್ಯಂ 
ನಿಯತಂ ಬಹುಧಾನ್ಯಕೋಶಪಾಲಕನ 


ಗಣನಾಥ ಸುಪ್ರಧಾನಂ ನಿನಗಧಿಕಹಿತಂ ಭೋಗಯಂ ಕೇಶಿರಾಜಂ 
ಗಣಕಂ ಗೇಹಕ್ಕೆ ಸಮಾರ್ಜನೆಯನೆಸಗುವಳಿ೦ಬಿ ಪೌರಾಣಿಕಂ ಸ . 
ದುಣಧಾಮಂ ಮಾಯಿದೇವಂ ಮತಿಯುತಜಗದೇವಂ ಭವದ್ದಂಡನಾಥಂ 
ರಣದೊಳೆಂಕಣಾಧಿಪತಿ ಪಡೆವಳಂ ಚೇರಮಂ ಚಂದ್ರಮೌಲೀ 


ನೆಗಳ ಮ್ಮವ್ವಯ ದಾದಿ ರುದ್ರಪಶುಪಂ ತ್ವನ್ಮ ತ್ಯಹೃನ್ಮಂತ್ರವಾ 
ದಿ ಗಭೀರಂ ಮಲಯಾಧಿಪಂ ನಿನಗೆ ಸಾಮಂತಂ ಭವನ್ಮುದ್ರೆಯುಂ 
ಡಿಗೆಕಾಚಿಂ ಗಡ ಕಿನ್ನರಂ ಮಡಿಯನೀವು ಮಾಚಯಂ ನಿನ್ನ ಪೊ 
ರ್ದುರೆಗಾಂ ಮಿಗೆ ರಾಮಯಂ ಸುರಗಿಕಾಳಿಂ ಚೌಡಯಂ ಶಂಕರಾ 


ಹರ ನಿನಗಲ್ಲಮಪ್ರಭುವೆ ಸತ್ಪಭು ಧೀರ ಹಲಾಯುಧಂ ಭವ 
ದ್ವರನಯಶಿಕ್ಷಕಂ ಕರುಳ ಕೇತಯನಂಕದವಂ ಪ್ರಸಾದಿ ಭಾ 


ಯಾಡುವವನು; ೩೯ . ನೀತಿ ವಿದನಾದ ನಾಟ್ಯನಮಿಂಡಿಯು ನಿನ್ನ ವೈದ್ಯನು; 
ನಂಬಿಯಣ್ಣನು ಒಡನಾಡಿಯು, ಆ ಪ್ರೀತಿಯ ದೇವರದಾಸನು ನಿರಂತರ ನಿನ್ನ ಅಧಿಕ 
ವಾದ ಧಾನ್ಯ ಕೋಶಪಾಲಕನಲ್ಲವೆ ? ೪೦ . ಗಣನಾಥನು ನಿನಗೆ ಒಳ್ಳೆಯ ಪ್ರಧಾನನು; 
ಕೆಂಭಾವಿ ಭೋಗಯ್ಯನು ಅಧಿಕವಾದ ಹಿತವನ್ನುಂಟುಮಾಡುವವನು; ಕೇಶಿರಾಜನು 
ಲೆಕ್ಕಿಗನು; ನಂಬಿಯಕ್ಕ ಮನೆಯ ಸಾರಣೆಯನ್ನು ಮಾಡುವವಳು ; ಸದ್ಗುಣಗಳಿಗೆ 
ಆಶ್ರಯನಾದ ಮಾಯಿದೇವನೇ ಪುರಾಣ ಓದುವವನು ; ಬುದ್ದಿವಂತನಾದ ಜಗದೇವನು 
ನಿನ್ನ ಪ್ರಧಾನಮಂತ್ರಿಯು; ಏಣಾದಿನಾಥರು ಯುದ್ಧದಲ್ಲಿ ಗೆಲ್ಲುವ ಬಿರುದುಳ್ಳವನು; 
ಚಂದ್ರಮೌಳಿಯೇ , ಚೇರಮನು ( ನಿನ್ನ ) ಸೇನಾಪತಿಯು, ೪೧ . ಪ್ರಸಿದ್ಧಳಾದ 
ಅಮ್ಮ ವೈಯೇ ( ನಿನ್ನ ) ದಾದಿಯು; ರುದ್ರ ಪಶುಪತಿಯು ನಿನ್ನ ಅಪಮೃತ್ಯುವನ್ನು 
ಹೋಗಲಾಡಿಸಲು ಮಂತ್ರಹಾಕುವವನು ; ಗಂಭೀರನಾದ ಮಲಯರಾಜನು ನಿನ್ನ 
ಸಾಮಂತ ರಾಜನು; ಕಿನ್ನರ ಬೊಮ್ಮಯ್ಯನು ನಿನ್ನ ಮುದ್ರೆಯ ಉಂಡಿಗೆಯನ್ನೊತ್ತು 
ವವನು ; ಮಡಿವಾಳ ಮಾಚಯ್ಯನು( ನಿನಗೆ) ಮಡಿಯನ್ನು ಕೊಡುವವನು; ರಾಮಯ್ಯನು 
( ಏಕಾಂತ ರಾಮಯ್ಯ ?) ನಿನ್ನ ಏಕಾಂತದವನು ; ಶಂಕರನೇ , ಚೌಡಯ್ಯ ಖಡ್ಗವನ್ನು 
ಹಿಡಿಯುವ ಚಾಕರನು. ೪೨, ಹರ , ನಿನಗೆ ಅಲ್ಲಮಪ್ರಭುದೇವರೇ ಸಮಾಚೀನನಾದ 
ಸರ್ವಾಧಿಕಾರಿಯು ; ಧೀರನಾದ ಹಲಾಯುಧನು ನಿನಗೆ ಶ್ರೇಷ್ಠವಾದ ನೀತಿಯನ್ನು 
ಹೇಳುವವನು ; ಕರುಳ ಕೇತಯ್ಯನೆಂಬುವನೇ ಬಿರುದಿನ ಬಾಗಿಲುಕಾಯುವವನು ; 


೨೨೦ 


ಬಸವರಾಜ ವಿಜಯಂ 


ಸುರವತಿ ಬಿಬ್ಬ ಬಾಚವಿಭು ಕುಂಬಜಿನಗ್ಗದ ಗುಂಡಯಂ ಗುಣಾ 
ಕರನುತ ಕಕ್ಕಯಂ ನಿನಗೆ ಯಾವಿಕನ ಮನೋಜಭಂಜನಾ 


ಆರೂರ ಚೊಕ್ಕನಾಥಂ 
ಮಾರಾಂತಕ ನಿನ್ನ ಸಹನೆಯಿಟಿವತ್ರನಣಂ 
ವಾರಣ ಶಿಕ್ಷಕನವಳಾ 
ಚಾರಂ ಬಸವಾಭಿದಂ ಭವತ್ವ ತಿಹಾರಂ 


ವಿನಿಯೋಗದರೆಮ್ಮ ಪುರಾ 
ತನರಿಂತಿಂತಮದುವೆಯೆ ನಿನ್ನರಸುತನ 
ಕ್ಕಿನಿತುಂಟೆ ಕೊಜತೆಯಾನವ 
ರನುಚರನನಗಾವ ವಸ್ತು ದುರ್ಲಭಮಭವಾ 


ಸ್ಮರಹರ ನಾಲ್ಕನೆಯಕ್ಷಿಯ 
ನೆರೆ ಬೇಡಾಜನೆಯ ಮೊಗವನರ್ಥಿಸು ಶೋಭಾ 
ಕರ ನವಮಾಂಗವನಾದೊಡ 
ಮಿರದಿತ್ತಪೆನಿಗಳಂಜೆನಿದಕೆ ಪುರಾರೀ 


ಪ್ರಕಾಶಿಸುವ ಬುದ್ಧಿಶಕ್ತಿಯುಳ್ಳ ಬಿಬ್ಬಬಾಚಯ್ಯನು ಪ್ರಸಾದಿಯು ; ಶ್ರೇಷ್ಟನಾದ 
ಕುಂಬರ ಗುಂಡಯ್ಯನು (ನಿನಗೆ) ಗಡಿಗೆ ಮಡಿಕೆಗಳನ್ನು ಮಾಡಿಕೊಡುವವನು ; ಹೇ 
ಮನ್ಮಥಭಂಜನನೇ , ಗುಣಗಳಿಗೆ ಆಶ್ರಯನೂ ಶ್ಲಾಫ್ರನೂ ಆದ ಕಕ್ಕಯ್ಯನು ನಿನಗೆ 
ಕಾಲವನ್ನು ತಿಳಿಯಪಡಿಸುವವನಲ್ಲವೆ ? ೪೭.. ಹೇ ಮನ್ಮಥನಿಗೆ ಯಮಸ್ವರೂಪನಾದ 
ಶಿವನೇ , ಆರೂರ ಚೋಕ್ಯನಾಥನೆಂಬುವನು ನಿನ್ನ ಕುದುರೆಗಳನ್ನು ಪಳಗಿಸುವ 
( ಅಶ್ವಶಿಕ್ಷಕ ) ವನು ; ಆ ' ಇರಿದತ್ತ ' ನೆಂಬುವನು (ನಿನ್ನ ) ಆನೆಗಳನ್ನು ತಿದ್ದುವವನು 
(ಗಜಶಿಕ್ಷಕ) ; ನಿರ್ಮಲವಾದ ಆಚಾರವುಳ್ಳ ಬಸವನೆಂಬ ಹೆಸರಿನವನು ನಿನ್ನ ಪಡಿಯರ 
( ಪ್ರತಿಹಾರಿ) ನು . ೪೪ . ಅಭವನೇ , ನಮ್ಮ ಪುರಾತನರು ಈ ರೀತಿಯಲ್ಲಿ ಸೇವಕರಾಗಿ 
ಸೇರಿ ಮೆರೆಯುತ್ತಿರುವಾಗ ನಿನ್ನ ಅರಸುತನಕ್ಕೆ ಸ್ವಲ್ಪವಾದರೂ ಕೊರತೆಯೆಂಬುದು 
ಉಂಟಾದೀತೇ ? ನಾನು ಆ ಪುರಾತನರುಗಳ ಸೇವಕನು ; ನನಗೆ ಯಾವ ವಸ್ತುವು 
ದುರ್ಲಭವಾದೀತು ? ೪೫. ಹೇ ಸ್ಮರಹರನೇ , ನಾಲ್ಕನೆಯ ಕಣ್ಣನೂ ಬೇಡು ; 
ಆರನೆಯ ಮುಖವನ್ನೂ ಬೇಡು ; ಕಾಂತಿಗೆ ಆಶ್ರಯನಾದ (ನೀನು) ಒಂಬತ್ತನೆಯ 
ದೇಹವನ್ನಾದರೂ ಬೇಡು ; ಈಗಲೇ ತಪ್ಪದೆಕೊಡುತ್ತೇನೆ. ಪುರಾರಿಯೇ , ಇದಕ್ಕೆ 


೨೨೧ 


ಷಷ್ಮಾಶ್ವಾಸಂ 


ಭವದಷ್ಟಮೂರ್ತಿಗಳಾ 
ಧವ ವಿಧಿ ಮುಖರೊಗೆಯದಂದುಮೆನಗಾಳಂ ನೀಂ 
ಭವದೀಯ ನೃತ್ಯನಾಂ ಬೇ 
ಆ ವಿಚಾರಿಪುದೇನೊ ಮದನಮದವಿಧ್ವಂಸೀ 


ವl! ಎಂದು ವೃಷಭೇಂದ್ರಂ ಪೂಣೈಯಿಂ ನುಡಿಯೆ ಸಂಗಮೇಶ್ವರಂ ಕೇಳು ತದ್ಭಕ್ತಿ 
ಸುಧಾರಸಮಂ ಸವಿದಂತೆ ಸಂತಷ್ಟನಾಗಿ ನಿರುಪಮ ದಯಾರಸವಿಸರವಿಲುಳಿತಕಟಾಕ್ಷದಿಡರೆ ನೋಡಿ 
ಕಾರುಣ್ಯವಂ ನೀಡಿ ಪಿರಿದಾನಂದಿಸುತ್ತಮಿರೆಯಿರೆ 


ಶಿವನಿಂತೇwಂದು ಭಾಳೇಕ್ಷಣಮನೆರೆಯೆ ತಾಂ ಕೊಟ್ಟು ತನ್ಮಾಯೆಯಂ ತೂ 
ತ್ತು ವಿಳಾಸಂಬತ್ತು ಸದ್ಭಕ್ತಿಯಿನಭವನೋರಂತೆ ಗೆಲೊಪ್ಪಿದಂ ಶಾಲ 
ಭವ ಲೀಲಾಮೂರ್ತಿಕೀರ್ತಿದ್ಯುತಿಜಿತಹಿಮಕರ್ಪೂರಪಾಟೀರ ದುಗ್ಗಾ 
ರ್ಣವ ತಾರಾಹೀರಹಾರಾಮರಕರಿ ಹರಿಶಾಹಿ ಚಂದ್ರಂ ವೃಷೇಂದ್ರಂ 


- 


೪೭ 


ರಾಘವ ವಿಬೋಧಕ ಮಹಾಘಟಭವಸ್ತುತ ಯ 
ಶೋಘಟಿತದಿಕ್ಕಟ ಸುಧೀಘನ ಜನೈನೋ 


ಹೆದರುವುದಿಲ್ಲ. ೪೬ . ಹೇ ಮನ್ಮಥನ ಮದವನ್ನು ಸುಟ್ಟ ಶಿವನೇ , ನಿನ್ನ ಪೃಥ್ವಿ , ಅಪ್ , 
ತೇಜ, ವಾಯುಗಳೇ ಮೊದಲಾದ ಅಷ್ಟತನುಗಳೂ , ವಿಷ್ಣು ಬ್ರಹ್ಮ ಮೊದಲಾದ 
ದೇವತೆಗಳೂ ಹುಟ್ಟದಿರುವ ಕಾಲದಲ್ಲಿ ನನ್ನನ್ನು ಪರಿಪಾಲಿಸಿದವನು ನೀನು. ನಾನು 
ನಿನ್ನ ನೃತ್ಯನು. ( ಇನ್ನು ) ಬೇರೆ ವಿಚಾರ ಮಾಡುವುದಾದರೂ ಏನು ? ವಚನ : 
ಹೀಗೆಂದು ಬಸವೇಶ್ವರನು ಶೌರದಿಂದ ನುಡಿಯಲಾಗಿ ಸಂಗಮೇಶ್ವರನು ಕೇಳಿ 
ಸದ್ಭಕ್ತಿಯೆಂಬ ಸುಧಾರಸವನ್ನು ಕುಡಿದಹಾಗೆ ಸಂತುಷ್ಟಿಗೊಂಡು , ಅನುಪಮವಾದ 
ಕೃಪೆಯೆಂಬ ರಸದಿಂದ ಕೂಡಿದ ಕಡೆಗಣ್ಣಿನ ನೋಟದಿಂದ ಚೆನ್ನಾಗಿ ( ಆತನನ್ನು ) 
ನೋಡಿ ಕಾರುಣ್ಯವನ್ನು ಎರೆದು ಅಧಿಕವಾಗಿ ಆನಂದಗೊಳಿಸುತ್ತ ಇರುತ್ತಿರ 
ಲಾಗಿ ೪೭ . ಶಿವನು ಈ ರೀತಿಯಲ್ಲಿ ಬಸವಣ್ಣನಲ್ಲಿಗೆ ಬಂದು ಹಣೆಗಣ್ಣನ್ನು 
ಬೇಡಲು ಈಶ್ವರನ ಲೀಲಾಮೂರ್ತಿಸ್ವರೂಪನಾದವನೂ , ಯಶಸ್ಸಿನ ಕಾಂತಿಯಿಂದ 
ಹಿಮ , ಕರ್ಪೂರ ,ಶ್ರೀಗಂಧ, ಕ್ಷೀರಸಮುದ್ರ , ನಕ್ಷತ್ರ , ವಜ್ರ , ಮುತ್ತಿನಹಾರ , ಐರಾವತ, 
ವಿಷ್ಣುವಿನ ಹಾಸಿಗೆ, ( ಆದಿಶೇಷ), ಚಂದ್ರ ಮೊದಲಾದವರನ್ನು ಸೋಲಿಸಿದ 
ಬಸವೇಶ್ವರನು ತಾನು ಕೊಟ್ಟು ಶಿವನ ಆ ಮಾಯೆಯನ್ನು ಮೆಟ್ಟಿಹಾಕಿ , ವಿಲಾಸಗೊಂಡ 
ವನಾಗಿ ಸದ್ಭಕ್ತಿಯಿಂದ ಶಿವನನ್ನು ಚೆನ್ನಾಗಿ ಗೆದ್ದು ಒಪ್ಪಿದವನಾದನು. ೪೮. ಶ್ರೀರಾಮ 
ಚಂದ್ರನಿಗೆ ಜ್ಞಾನೋಪದೇಶವನ್ನು ಮಾಡಿದ,ಶ್ರೇಷ್ಠ ಅಗಸ್ಯನಿಂದ ಸ್ತೋತ್ರಮಾಡಿಸಿ 


೨೨೨ 


ಬಸವರಾಜ ವಿಜಯಂ 


ಮಾಘಮದ ಸಂಸ್ಕೃತಿ ನಿದಾಘ ಕರುಣಾಮೃತ ರ 
ಸೌಘ ಪರಿಪೂರ್ಣದೃಗಮೋಘವರದಾತಾ 
ಮೇಘರುಚಿಕಂಧರ ವಿಲಾಘವಚರಿತ್ರ ಸುಕ 

ಲಾಘಟನ ಧೀರ ಮುನಿಪೌಘಕೃತ ನಿತ್ಯ 
ಶ್ಲಾಘಭವಸಂಚಯ ಘನಾಘನಸಮೀರ ಪೊರೆ 
ಭೂಘಟಕುಲಾಲ ವಿಜಿತಾಘ ಬಸವೇಶಾ 


೪೮. 


ದರಸ್ಮಿತ ವಿರಾಜಿತ ಸರೋರುಹವರಾನನೆ ಸುರೇಶ್ವರ ವಿರಿಂಚಿ ವಿನುತೇ 
ಪುರತ್ರಯಹರಪ್ರಿಯೆ ನಿರಂತರಗುರುಸ್ತನಭರಾನ್ವಿತೆ ಪುರಾತನವತೇ 


ಕೊಂಡ, ಕೀರ್ತಿಯಿಂದ ದಿಕ್ಷದೇಶಗಳನ್ನೆಲ್ಲ ತುಂಬಿದ, ವಿದ್ವಾಂಸರೆಂಬ ಶ್ರೇಷ್ಟರಾದ 
ಜನಗಳ ಪಾಪವೆಂಬ ಶಿಶಿರಕಾಲದ ( ಚಳಿಯೆಂಬ ) ಗತ್ವದ ಸಂಹರಣ ವಿಷಯದಲ್ಲಿ ಗ್ರೀಷ್ಮ 
ಋತುವಿನಂತಿರುವ, ದಯೆಯೆಂಬ ಅಮೃತರಸ ಪ್ರವಾಹದಿಂದ ಸಂಪೂರ್ಣವಾದ ನೇತ್ರ 
ಗಳನ್ನುಳ್ಳ , ವ್ಯರ್ಥವಾಗದ ವರಗಳನ್ನು ದಯಪಾಲಿಸುವ, ಮೋಡಗಳ ಕಾಂತಿಯಂತಿರುವ 
ಕಾಂತಿಯುಳ್ಳ ಕಂಠದಿಂದಕೂಡಿದ, ಲಾಘವರಹಿತವಾದ ಚರಿತ್ರೆಯನ್ನುಳ್ಳ , ಸದ್ವಿದ್ಯೆ 
ಯನ್ನುಪದೇಶಿಸುವುದರಲ್ಲಿ ಸಮರ್ಥವಾದ, ಮುನಿಶ್ರೇಷ್ಠರುಗಳ ಸಮೂಹದಿಂದ 
ನಿತ್ಯವೂ ಶ್ಲಾಘಿಸಲ್ಪಡುವವನಾದ, ಜನನ ಮರಣ ಸಮೂಹಗಳೆಂಬ ಮೇಘಗಳಿಗೆ 
ವಾಯು ಸ್ವರೂಪನಾದ, ಭೂಮಿಯೆಂಬ ಕುಂಭಕ್ಕೆ ಕುಂಬಾರನೆನಿಸಿದ , ಪಾಪಗಳನ್ನು 
ಜಯಿಸಿದ ಬಸವೇಶ್ವರನೇ ರಕ್ಷಿಸು. [ ಮಹಾ + ಘಟ + ಭವ + ಸ್ತುತ ಶ್ರೇಷ್ಟವಾದ 
ಘಟದಿಂದ ಹುಟ್ಟಿದ ಅಗಸ್ಯನಿಂದ ಸ್ತುತಿಸಿಕೊಳ್ಳುವವ ; ಸುಧೀ + ಘನ + ಜನ + ಐನಃ 
- ಘನವಾದವಿದ್ವಾಂಸ ಜನರ ಪಾಪವೆಂಬ ; ಮುನಿಪ + ಓಘ + ಕೃತ + ನಿತ್ಯ + ಶ್ಲಾಘ 
ಮುನೀಶ್ವರರ ಸಮೂಹದಿಂದ ಮಾಡಲ್ಪಡುವ ನಿತ್ಯ ಶ್ಲಾಘನೆ ] ೪೯ . ಮಂದಹಾಸ 
ದಿಂದ ಪ್ರಕಾಶಿಸುವ ಕಮಲದಂತಿರುವ ಮುಖವುಳ್ಳವಳೇ , ಇಂದ್ರಬ್ರಹ್ಮಾದಿ ದೇವತೆ 
ಗಳಿಂದ ಸೋತ್ರ ಮಾಡಿಸಿಕೊಳ್ಳುವಳೇ , ತ್ರಿಪುರಗಳನ್ನು ಸುಟ್ಟಂಥ ಶಿವನ ಪ್ರೀತಿಗೆ 
ಪಾತ್ರಳಾದವಳೇ , ಸತತವೂ ದಪ್ಪನಾದ ಕುಚಗಳಿಂದ ಕೂಡಿರುವವಳೇ , ಪುರಾತನದಿಂದ 
ಪೂಜಿತಳಾದವಳೇ , ಮುರನೆಂಬ ರಾಕ್ಷಸಗೆನಿ ವೈರಿ ಸ್ವರೂಪನಾದ ವಿಷ್ಣುವೇ ಮೊದ 
ಲಾದ ದೇವತೆಗಳಿಗೆ ವರನನ್ನು ಕೊಡುವವಳೇ , ಸ್ಥಾವರ ಜಂಗಮಾತ್ಮಕವಾದ 
ಜಗತ್ತನ್ನು ಚೆನ್ನಾಗಿ ರಕ್ಷಿಸುವವಳೇ , ಓಂಕಾರ ರೂಪಿಣಿಯೇ , ಭವರೋಗರಹಿತ , 


ಪಪ್ಪಾಶ್ವಾಸಂ 


ಮುರಾಂತಕಪುರೋಗಮವರಪ್ರದೆ ಸುರಕ್ಷಿತ ಚರಾಚರ ಪರಾಕ್ಷರಮಯೇ 
ನಿರಾಮಯ ನಿರಾಕುಳೆ ನಿರರ್ಗಳೆ ನಿರಂಜನೆ ಧರಾಧರಸುತೇ ಜಯ ಜಯಾ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ 
ಸಂಗಮೇಶ್ವರಲಲಾಟೇಕ್ಷಣದಾನಕಥನಂ 

ಷಷ್ಠಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೬ಕ್ಕೆ ಪದಗಣನೆ ೫೦೯ಕ್ಕೆ ಮಂಗಳಮಹಾ ಶ್ರೀ | 


ವ್ಯಾಕುಲರಹಿತಳೇ , ತಡೆಯಿಲ್ಲದಿರುವವಳೇ , ಅಜ್ಞಾನರಹಿತಳೇ , ಪರ್ವತ ರಾಜ 
ಪುತ್ರಿಯೇ ಜಯಜಯ . 


ಆರನೆಯ ಆಶ್ವಾಸವು ಸಮಾಪ್ತವಾಯಿತು. 


ಸಪ್ತ ಮಾಶ್ವಾಸಂ 


ಶ್ರೀ ಹೈಮವತೀಹೃದಯ ಕು 
ತೂಹಲಕರ ದಿವ್ಯರೂಪನಯನಭವಂ 
ಮೋಹಾಂಧಕಾರ ರವಿ ವೃಷ 
ವಾಹ ಪೊರೆಗೆಮ್ಮ ನಾವಗಂ ಶಿವಲಿಂಗಂ 
ಮಣಿಪೀಠಾರೂಢನುಷ್ಯತ್ವ ಚಿವಜಯ ಸಮಾಸೇವ್ಯಮಾನಂ ವರ | 
ಊಣದಂಚತ್ಕಲಕಣಾಣಯುತ ಕರತಳಾಂದೋಳಿತೋಚ್ಛಾಮರಂ ಭೂ 
ಷಣಕಾಂತಿಪ್ರಾಂಜಳಾಂಗಂ ಬುಧನುತನತುಳೋದ್ದಾಮ ಸಾಮಂತ ಭೂಭ್ಯ 
ದೃಣಕೊಟೀರಾಂಶು ನೀರಾಜಿತನತುಳಕಳಾಮಂಜುಳಂ ಬಿಜ್ಜಳೇಂದ್ರಂ 


ಬಸವನು ಸರ್ವಗತ 
೧ . ಸಂಪದ್ಯುಕ್ತಳಾದ ಪಾರ್ವತೀದೇವಿಯ ಮನಸ್ಸಿಗೆ ಕುತೂಹಲವನ್ನುಂಟುಮಾಡುವ 
ಶ್ರೇಷ್ಟವಾದ ಆಕಾರವುಳ್ಳವನೂ , ಭವರಹಿತನೂ , ಮೋಹವೆಂಬ ಕತ್ತಲೆಗೆ ಸೂರನೋ 
ಪಾದಿಯಲ್ಲಿರುವವನೂ , ವೃಷಭೇಶ್ವರನೇ ವಾಹನನಾಗಿ ಉಳ್ಳವನೂ , ಆದ ಶಿವಲಿಂಗನು 
ಯಾವಾಗಲೂ ನಮ್ಮನ್ನು ರಕ್ಷಿಸಲಿ . ೨. ಅಸದೃಶಗಳಾದ ವಿದ್ಯೆಗಳಿಂದ ಮನೋಹರ 
ನಾದವನೂ , ರತ್ನಖಚಿತವಾದ ಆಸನದಲ್ಲಿ ಕುಳಿತಿರುವವನೂ ,ಶ್ರೇಷ್ಠರಾದ ಮಂತ್ರಿ 
ಸಮೂಹದವರಿಂದ ಸೇವಿಸಲ್ಪಡುವವನೂ , ಶ್ರೇಷ್ಠರಾದ ಸ್ತ್ರೀಯರು ಧ್ವನಿಮಾಡು 
ತಿರುವ ಕೈಕಡಗಗಳ ಧ್ವನಿಯಿಂದ ಕೂಡಿದ ಕೈಯುಳ್ಳವರಾಗಿದ್ದಾರೆ, ಅವರು ಚಾಮರ 
ಗಳನ್ನು ಹಿಡಿದು ತೂಗಾಡಿಸುತ್ತಿದ್ದಾರೆ. ಅಂಥ ಅಧಿಕ ಸಂಖ್ಯೆಯ ಚಾಮರಗಳುಳ್ಳವನೂ , 
ಆಭರಣಗಳ ಕಾಂತಿಯಿಂದ ಮನೋಹರವಾಗಿ ಕಾಣುವ ಶರೀರವುಳ್ಳವನೂ , ವಿದ್ವಾಂಸ 
ರಿಂದ ಕೊಂಡಾಡಿಸಿಕೊಳ್ಳುವವನೂ , ಅಸದೃಶರಾದ ಶ್ರೇಷ್ಠ ಸಾಮಂತರಾಜರುಗಳ 
ಸಮೂಹದ ಕಿರೀಟಗಳ ಕಾಂತಿಯಿಂದ ಆರತಿಯನ್ನೆತ್ರಿಸಿಕೊಳ್ಳುತ್ತಿರುವವನೂ ಆದ 


ಕುಂಜರಮಹಾದನುಜಭಂಜನ ಪದಾಂಬುಜಕ್ಕ 
ತಾಂಜಲಿಸುಭಕ್ತಗಣರಂಜನನಿತಾಂತಾ 
ಪ್ರಾಂಜಳಯಶೋಧನ ಧನಂಜಯದೃಗರ್ಚಕ ಪ 
ತಂಜಲಿಮುನಿಸ್ತುತ ಸಮಂಜಸಗುಣಾಂಕಾ 
ಮಂಜುಳಕಟಾಕ್ಷರುಚಿ ಸಂಜನಿತ ಲೋಕಗುಣ 
ಪುಂಜಯುತ ಭಕ್ತಪವಿಪಂಜರ ಸದರ್ಥಾ 
ವ್ಯಂಜಕವಚಸ್ಯ ಪೊರೆ ಕಂಜಭವವಂದ್ಯ ಭವ 
ಕುಂಜದವಪಾವಕ ನಿರಂಜನ ವೃಷೇಂದ್ರಾ - ದ ಪ್ರತಿಯಲ್ಲಿ ಮಾತ್ರ 


* ೨೨೫ 


ಸಪ್ತಮಾಶ್ವಾಸಂ 


ಓಲಗದೊಳೊಪ್ಪುತಿರೆ ತ 
ದೂಲಲನಾನಾಥನ ಸಭಾಸರೋನಿಧಿಹಂಸಂ | 
ಲೀಲೆಯಿನೆಸೆದಿರ್ದನುಮಾ 
ಲೋಲ ಲಸದ್ಭಕ್ತಪುಂಗವಂ ಬಸವೇಶಂ 


ವ|| ಅಂತೆಸೆವುತ್ತವಿರ್ದು 


ಅರಸಂ ನಡೆನೋಡುತ್ತಿರೆ 
ಕರಯುಗಮಂ ನೆಗಪಿ ಬಸವನಾಕಸ್ಮಿಕದಿಂ 
ತರುಣಿಯುಗದುಗದು ನಿಲ್ಲೆಂ 
ದುರವಣಿಸುತ್ತೆ . ಕಂಡು ನಕ್ಕಳೇಶಂ 


ವ ! ಅಂತು ನಗುತ್ತಿರ್ದಿದೇಂ ವಿಸ್ಮಯಭೆಟ್ಟಿನನಿತು ಭಸಿತವನಿಟ್ಟವಂಗೆ ಬೆಟ್ಟದನಿತು 
ಮರುಳನವೆಂಬುದು ನಿನ್ನೊಳ್ಳಾಣಲಾದುದು ಬಸವ ಕರಯುಗಮಂ ನೆಗಪಿ ಸಡಗರಿಸಿ 
ಪಿಡಿದುದೇನೆಂದು ತನ್ನರೇಂದ್ರಂ ಕೇಳಲೊಡನೆ 


ಉಸುರಲಾಗದು ನಿಜಗುಣ 
ವಿಸರವನುಸುರದೊಡೆ ನಗುವುದೀ ಸಭೆಯೆನುತ 
ಬೆಸಗೊಂಡರಸಂಗೆಂದಂ 
ಬಸವಂ ಕೇಳ ಪತಿ ನಿನ್ನ ಪಟ್ಟಣದೆಡೆಯೊಳ್ 


ಬಿಜ್ಜಳೇಂದ್ರನು- ೩ . ರಾಜಸಭೆಯಲ್ಲಿ ಒಪ್ಪುತ್ತಿರಲು ಆ ಭೂಕಾಂತೆಯ ಪತಿಯೆನಿಸಿದ 
ಬಿಜ್ಜಳನ ಸಭೆಯೆಂಬ ಸಮುದ್ರಕ್ಕೆ ಹಂಸಪಕ್ಷಿಯಾದವನೂ , ಉಮಾಪತಿಯಾದ ಈಶ್ವರ 
ನಲ್ಲಿ ಆಸಕ್ತಿಯುಳ್ಳ ಸದ್ಭಕ್ತಶ್ರೇಷ್ಠನೂ ಆದ ಬಸವಣ್ಣನು ಲೀಲೆಯಿಂದ ಶೋಭಿಸು 
ತಿದ್ದನು. ೪. ಅರಸನು ಚೆನ್ನಾಗಿ ನೋಡುತ್ತಿದ್ದ ಹಾಗೆಯೇ ಬಸವಣ್ಣನು ಆಕಸ್ಮಿಕ 
ವಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ' 

ಸ್ತ್ರೀಯೇ , ಬೀಳದೆ ಎದ್ದು ನಿಲ್ಲು' ಎಂದು 
ಆರ್ಭಟಿಸುತ್ತ ( ವಸ್ತುವೊಂದನ್ನು ಎತ್ತಿದವನಂತೆ) ಎತ್ತಲಾಗಿ ರಾಜನು ಕಂಡು ನಕ್ಕನು. 
ವ|| ಈ ರೀತಿ ನಗುತ್ತ ಇದ್ದಕ್ಕಿದ್ದಂತೆ ಇದೇನಾಶ್ವರ `ಬೊಟ್ಟಿನಷ್ಟು ಭಸ್ಮವನ್ನು 
ಧರಿಸಿದವನಿಗೆ ಬೆಟ್ಟದಷ್ಟು ಹುಚ್ಚುತನ' ಎಂಬುದು ನಿಮ್ಮಲ್ಲಿ (ಈದಿನ) ಕಂಡುಬಂತು. 
ಬಸವಣ್ಣ , ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಸಂಭ್ರಮಗೊಂಡು ಏನನ್ನು ಹಿಡಿದಿರಿ ! 
ಎಂದು ಆ ಅರಸನು ಕೇಳಲಾಗಿ ಆ ಕೂಡಲೇ - ೫ . ತನ್ನ ಸದ್ಗುಣ ಸಮೂಹವನ್ನು 
ಹೇಳುವುದಕ್ಕೆ ಆಗುವುದಿಲ್ಲ . ಹೇಳದಿದ್ದರೆ ಈ ಸಭೆಯು ನಗುವುದು ಎಂದೆನ್ನುತ್ತ 
ಕೇಳಿದ ಅರಸನಿಗೆ ಬಸವಣ್ಣನು ಹೀಗೆ ಹೇಳಿದನು : ' ಮಹಾರಾಜಾ, ಕೇಳು; ನಿನ್ನ 


15 


೨೨೬ 


ಬಸವರಾಜ ವಿಜಯಂ 


ಪರಮ ತ್ರಿಪುರಾಂತಕಮಂ 
ದಿರಕ್ಕೆ ಪೂರ್ವದೊಳೆ ಅರೆವುದರೆಗಾವುದದೊಳ್ 
ಸುರುಚಿರ ಕಪಿಲೇಶ್ವರನೆಂ 
ಬುರುಲಿಂಗಂ ಮೇಣದಕ್ಕೆ ತಾಪಸನೊರ್ವಂ 


ಅಮೃತಘಟೀಸಹಸ್ರದಭಿಷೇಕವನಾಗಿಸೆ ಭಕ್ತಿಯಿಂದ ತ 
ದ್ವಿಮಳಸುಧಾರಸಂ ಪರಿದುಕೊಳ್ಳೆ ಸಜಳ್ಳಿರೆ ಬೀದಿಯಲ್ಲಿ ಗೋ 
ಪಮಹಿಳೆ ತಕ್ರವಿಕ್ರಯಕೆ ತಾನಳೆವೊತ್ತು ಬರುತ್ತೆ ಜಾಜಿ ಕ 
ರ್ದವದೆ ನಿಜಾಂಘ್ರ ಬೀಳ್ವ ಪಥದೊಳ್ ಬಸವಾಯೆನುತೆನ್ನ ನಾಮಮಂ 


ಪಿಡಿದತಿ ದೈನ್ಯದಿನೆನ್ನಂ 
ಪಿಡಿದೆತ್ತೆನೆ ತಕ್ರಭಾಂಡಮುರುಳದ ಮುನ್ನ 
ಪಿಡಿದೆತ್ತಿದೆನಾಕೆಯನೆನೆ | 
ಕಡು ಚೋದ್ಯಂಬಟ್ಟು ನೃಪತಿ ಬರಿಸಿದನವಳಂ 


ಪಂಕಸಂಕಲಿತ ವಾಮಕರಾಬ್ಬಂ ತಕ್ರಘಟಾಂಚಿತಮಸ್ತಕಂ 
ಸಂಕದೊಲೆ ಜಳಪಂಕಕಣಂ ತಳ್ಳಂಚಿನ ಚೇಲವರಲ್ಲ ಳಂ 
ನೂಕಿಬಿಟ್ಟ ಮುಡಿ ಘರ್ಮಜಲಾದ್ರ್ರ೦ ಭಾಳವಿಭೂತಿ ಶಿವಾಕ್ಷಿಮಾ 
ಲಾಂಕಿತಂಗಳಮರ್ದೊಪ್ಪಿರೆ ಬಂದಳೋಪವಧಟಿ ವಿಳಾಸದಿಂ 


ಪಟ್ಟಣದ ಸಮೀಪದಲ್ಲಿ ಶ್ರೇಷ್ಟವಾದ ತ್ರಿಪುರಾಂತಕೇಶ್ವರ ದೇವಾಲಯಕ್ಕೆ 
ಪೂರ್ವ ದಿಕ್ಕಿನಲ್ಲಿ ಅರ್ಧಗಾವುದ ದೂರದಲ್ಲಿ ಮನೋಹರವಾದ ಕಪಿಲೇಶ್ವರನೆಂಬ 
ಹೆಸರಿನ ಶ್ರೇಷ್ಟಲಿಂಗವು ಮೆರೆಯುತ್ತಿರುವುದು. ಮತ್ತು ಅದಕ್ಕೆ ಓರ್ವ ಋಷಿಯು 
೭. ಭಕ್ತಿಯಿಂದ ಸಹಸ್ರ ಕುಂಭಗಳ ಹಾಲಿನ ಅಭಿಷೇಕವನ್ನು ಮಾಡಲು, ಆ ಶ್ರೇಷ್ಠ 
ವಾದ ಹಾಲು ಹರಿದು ಬೀದಿಯಲ್ಲಿ ಹಸಿ ಕೆಸರು (ಕೋಳೆಸರು) ಎದ್ದಿರಲಾಗಿ (ಓರ್ವ) 
ಗೊಲ್ಲರ ಸ್ತ್ರೀಯು ತಾನು ಮಜ್ಜಿಗೆಯ ಮಾರಾಟಕ್ಕೆ ಮಜ್ಜಿಗೆ ಗಡಿಗೆಯನ್ನು ಹೊತ್ತು 
ಕೊಂಡು ಬರುತ್ತಿರುವಾಗ ಕೆಸರಿನಲ್ಲಿ ತನ್ನ ಕಾಲು ಜಾರಿ ಬೀಳುವಷ್ಟರಲ್ಲಿ ' ಬಸವಾ' 
ಎನ್ನುತ್ತ ನನ್ನ ಹೆಸರನ್ನು - ೮. ಹಿಡಿದು ಅತ್ಯಂತ ದೈನ್ಯದಿಂದಕೂಗಿಕೊಂಡು ' ನನ್ನನ್ನು 
ಎತ್ತು ' ಎಂದಳು . ಮಜ್ಜಿಗೆಯ ಮಡಕೆಯು ಉರುಳಿ ಬೀಳುವುದಕ್ಕೆ ಮೊದಲೇ ಆಕೆ 
ಯನ್ನು ಹಿಡಿದು ಎತ್ತಿದೆನು ಎನ್ನಲು ಅರಸನು ಅತ್ಯಂತ ಆಶ್ಚಯ್ಯಪಟ್ಟು , ಆ ಗೋಪಿ 
ಯನ್ನು ( ಸಭೆಗೆ) ಬರಮಾಡಿಸಿದನು. ೯ . ಕೆಸರಿನಿಂದ ಕೂಡಿದ ಎಡದ ಕಮಲದಂತಹ 
ಕೈ ಮಜ್ಜಿಗೆಯ ಗಡಿಗೆಯಿಂದ ಕೂಡಿರುವ ಹೆಗಲು, ಶಂಖದಿಂದ ಮಾಡಿರುವ ಕರ್ಣಾ 
ಭರಣ , ನೀರಿನ ಕೆಸರಿನಿಂದ ಕೂಡಿದ ಅಂಚಿನ ಸೀರೆ, ಹೂಗಳನ್ನು ನೂಕಿಬಿಟ್ಟಿರುವ ಜಡೆ 
ಮುಡಿ (ಕೇಶಬಂಧ) , ಬೆವರಿನಿಂದ ನೆನೆದಿರುವ ಹಣೆಯ ವಿಭೂತಿ, ರುದ್ರಾಕ್ಷಿಗಳ ಸರ 
ದಿಂದ ಕೂಡಿದ ಕಂಠ - ಇವು ಶೋಭಿಸುತ್ತಿರಲು ಆ ಗೊಲ್ಲ ಸ್ತ್ರೀಯು ವಿಳಾಸದಿಂದ 


ಸಪ್ತಮಾಶ್ವಾಸಂ 


ವ|| ಅಂತೇಳ್ಳಂದು ಬಸವಂಗಮರಸಂಗಂ ವಿನಯಾವನತೆಯಾಗಿ ನಿಂದು 


ಬೆಸಗೊಳೆ ಬಿಜ್ಜಳಭೂಪಂ 
ಬಸವಂ ಮುನ್ನೊರೆದ ತೆಅದಿನಿನಿಸುಳಿಯದೆ ಬೆ 
ಕಸಮೊದವೆ ಸಭೆಗೆ ಗೊಲ್ಲತಿ 
ಯುಸುರ್ದಳ್ ತನ್ನ ಪತಿಗಾದ ಕಜ್ಜಮನಾಗಳ 


ವ ! ಅಂತುಮಾ ಗೋಪಿ ಸವಿಸ್ತರಮುಸುರ್ದದಲ್ಲಿ ತನಗಾದ ಕುಟಪುಗಳು ತೋ 
ಕಂಡು 


ಎಲೆ ಗೋಪಿಯನ್ನ ಸಭೆಯೊಳ್ 
ನೆಲಸಿರ್ದಿದ್ರಂತೆ ನಿನ್ನ ಘಟಮಂ ಬಸವಂ 
ನಲಿದೆತ್ತಿದುದರಿದೆನೆ ಭೂ 
ಲಲನೇಶಗೆ ಗೋಷಕಾಂತೆ ಮಗುಳ್ಳೆಂತೆಂದ೪೯ 


ಮುನ್ನೋರ್ವನಭವಭಕ್ತಂ 
ಪೊನ್ನಾಂಬಲನಾಥನೆಂಬ ಹೆಸರಿಂದೆಸೆವಂ 
ಪೊನ್ನಾಂಬಲಪುರದಲ್ಲಿ ಜ 
ಗನ್ನುತ ಗುಣರತ್ನಭೂಷಣಂ ಕೇಳರಸಾ 


( ಸಭೆಗೆ) ಬಂದಳು. ವ|| ಈ ರೀತಿಯಲ್ಲಿ ( ಬಂದ ಆ ಸ್ತ್ರೀಯು) ಬಸವಣ್ಣನಿಗೂ , 
ಅರಸನಿಗೂ ವಿನಯದಿಂದ ನಮಸ್ಕರಿಸಿ ನಿಂತುಕೊಂಡು - ೧೦ . ಬಿಜ್ಜಳ ಭೂಪಾಲನು 
(ನಡೆದ ವೃತ್ತಾಂತವನ್ನು ಕೇಳಲಾಗಿ, ಬಸವೇಶ್ವರನು ಈ ಮೊದಲು ಹೇಳಿದ 
ರೀತಿಯಲ್ಲಿ ಸ್ವಲ್ಪವೂ ಉಳಿಯದಂತೆ, ಸಭೆಯಲ್ಲಿರುವ ಜನಕ್ಕೆ ಆಶ್ರವುಂಟಾಗುವಂತೆ 

ಆ ರಾಜನಿಗೆ ಅಲ್ಲಿ ನಡೆದ ಕಾವ್ಯಗಳನ್ನು ಹೇಳಿದಳು. ವ|| ಆ ರೀತಿ ಆ ಗೊಲ್ಲ 
- ಸ್ತ್ರೀಯು ವಿಸ್ತಾರವಾಗಿಯೇ ( ಅಲ್ಲಿ ನಡೆದ ವೃತ್ತಾಂತವನ್ನು ) ಹೇಳಿ, ತನಗಾದ ಗುರುತು 
ಗಳನ್ನು ತೋರಿಸಲು ( ಅವನ್ನು ರಾಜನು ) ಕಂಡು - ೧೧ . ಎಲೈ ಗೋಪಿಯೇ , ಬಸವಣ್ಣನು 
ನನ್ನ ಸಭೆಯಲ್ಲಿ ಕುಳಿತು ಇದ್ದಕ್ಕಿದ್ದಂತೆ ನಿನ್ನ ಘಟವನ್ನು ಎತ್ತಿದುದು ಅಸಾಧ್ಯ 
ವಾದುದು ಎನ್ನಲು ಆ ಭೂಲಲಾಮನಿಗೆಗೋಪಿಕಾಸ್ತ್ರೀಯು ಪುನಃ ಹೀಗೆ ಹೇಳಿದಳು : 
ಪೊನ್ನಾಂಬಲನಾಥನ ಕಥೆ: ೧೨. ಮಹಾರಾಜನೇ ಕೇಳು: ಪೂರ್ವದಲ್ಲಿ ಪೊನ್ನಾಂಬಲ 
ವೆಂಬ ಪಟ್ಟಣದಲ್ಲಿ ಲೋಕದನದಿಂದ ಶ್ಲಾಘಿಸಲ್ಪಟ್ಟ ಸದ್ಗುಣಗಳೇ ಆಭರಣವಾಗಿ 
ಉಳ್ಳಂಥ ಒಬ್ಬ ಶಿವಭಕ್ತನು ' ಪೊನ್ನಾಂಬಲನಾಥ' ಎಂಬ ಹೆಸರಿನಿಂದಶೋಭಿಸು 


೨೨೮ 


ಬಸವರಾಜ ವಿಜಯಂ 


ಹರನಂ ಪೂಜಿಸುತಂ ಸಾ 
ಸಿರ ಕುಸುಮಂಗಳಿನಜಿಪುತಿರ್ದಾ 
ವರ ಭಕ್ತಂ ಪೂವಿಜಯ 
ಲ್ಕರಂಡಮಂ ಕೊಂಡು ಪುಷ್ಪವನಳಂದು 
ಸುರಯಿಯರಲ್ಯ ಳಂ ಮಿಸುಪ ಸಂಪಗೆಪೂಗಳನಿಂಪುವೆತ್ತ ಪಾ 
ದರಿಯ ಲತಾಂತಮಂ ವಿಚಕಿಲಪ್ರಸವಂಗಳನರ್ಕಪುಷ್ಪಮಂ 
ಸುರಚರ ಮಾಧವೀಕುಸುಮವಂ ಕಮಲೋದ್ದಮಮಂ ಸುಗಂಧ ಬಂ 
ಧುರ ಕುಮುದಪ್ರಸೂನಕುಲಮಂ ನವಬಿಲ್ವಿದಳಪ್ರತಾನಮಂ 
ಪದಪಿಂ ಕೊಯ್ದು ಕರಂಡಕಂ ಜಡಿಯೆ ತೀವುತ್ತಂತದು ತಾಳು ತ 
ಇದೆ ಬರ್ಪಲ್ಲಿ ನಿಜಾಂಘ್ರ ಜಾಳ ಕೆಸಲ್ ಮನ್ನಾಥ ದೇವೇಶ ಶಂ 
ಭು ದಯಾವಾರ್ಧಿಚಿದಂಬರೇಶ ಪಿಡಿಯೆಂದಾ ಭಕ್ತನಂ ಬೀಳದಂ 
ದದೆ ಬಂದೆತ್ತಿದನೀಶನಾ ಗಿರಿಶನಂತೆನ್ನಂ ವೃಷಾಧೀಶ್ವರಂ | 
ಪಿಡಿದೆತ್ತಿದನಳೆದೀವಿದ 
ಕೊಡನೊಡನೆ ಮಹಾಮಹಾತ್ಮನೀತನೆ ಪಂಪಂ 
ನುಡಿಯಲಸದಳವದೆಂತೆನೆ 
ಪೊಡವಿಯೊಳೆ ಸುವರ್ಣವಲ್ಲಿಯೆಂಬಾ ಪುರದೊಳ್ 


ತಿದ್ದನು . ೧೩ . ( ಅವನು) ನಿರಂತರದಲ್ಲಿ ಸಹಸ್ರ ಸಂಖ್ಯೆಯ ಹೂವುಗಳಿಂದ 
ಹರನನ್ನು ಪೂಜಿಸುತ್ತ ಒಪ್ಪುತ್ತಿದ್ದನು. ಆ ಶ್ರೇಷ್ಠ ಭಕ್ತನು ಹೂವನ್ನು ಎತ್ತಿ 
ತರುವುದಕ್ಕೋಸುಗ ಹೂ ಬುಟ್ಟಿಯನ್ನು ಹಿಡಿದುಕೊಂಡು ಹೂದೋಟಕ್ಕೆ ಬಂದನು. 
೧೪ . ( ಅಲ್ಲಿ) ಸುರಗಿಯ ಹೂವು, ಶೋಭಿಸುವ ಸಂಪಗೆ ಹೂವು, ಇಂಪಿನಿಂದ 
ಕೂಡಿದ ಪಾದರಿಯ ಹೂವನ್ನು , ಮಲ್ಲಿಗೆಯ ಹೂವುಗಳನ್ನು , ಎಕ್ಕದ ಹೂವುಗಳನ್ನು , 
ಮನೋಹರ ಮಾಧವೀ ಕುಸುಮಗಳನ್ನು , ತಾವರೆ ಹೂವನ್ನು , ಸುಗಂಧದಿಂದ 
ಬಂಧುರವಾದ ಕುಮುದ ಕುಸುಮಗಳನ್ನು , ಹೊಸ ಬಿಲ್ವಪತ್ರೆಯ ಸಮೂಹವನ್ನು 
೧೫ . ಪ್ರೀತಿಯಿಂದ ಕೊಯುಕೊಂಡು ( ಎತ್ತಿಕೊಂಡು) ಹೂವಿನ ಬುಟ್ಟಿಯು 
ಜಗ್ಗುವಂತೆ ತುಂಬಿಕೊಂಡು, ಅದನ್ನು ಹಿಡಿದುಕೊಂಡು ತಡಮಾಡದೆ ಬರುತ್ತಿರು 
ವಷ್ಟರಲ್ಲಿ ಕೆಸರಿನಲ್ಲಿ ತನ್ನ ಕಾಲು ಜಾರಲಾಗಿ , “ ನನ್ನ ಸ್ವಾಮಿಯಾದ ದೇವನೇ , 
ಶಂಭುವೇ , ದಯಾಸಮುದ್ರನೇ , ಚಿದಂಬರೇಶಾ, ಹಿಡಿದುಕೋ ” ಹೀಗೆಂದು ಹೇಳಿದ 
ಆ ಭಕ್ತನನ್ನು ( ನೆಲಕ್ಕೆ ) ಬೀಳದ ಹಾಗೆ ಆ ಕೈಲಾಸವಾಸಿಯಾದ ಶಂಕರನು ಬಂದು 
ಎತ್ತಿದನು. ಅದೇ ರೀತಿಯಲ್ಲಿ ನನ್ನನ್ನು ಬಸವೇಶ್ವರನು ಎತ್ತಿದನು. ೧೬ . ಮಜ್ಜಿಗೆ 
( ಅಳೆ) ಯಿಂದ ತುಂಬಿದ ಕೊಡವನ್ನು ಆಕೂಡಲೇ ಹಿಡಿದು ಎತ್ತಿದನು . ಅತ್ಯಂತ 
ಮಹಾತ್ಮಿಯುಳ್ಳ ಈ ಬಸವಣ್ಣನ ಅತಿಶಯವನ್ನು ನುಡಿಯಲಿಕ್ಕೆ ಅಸಾಧ್ಯವಾದುದು. 
ಅದು ಹೇಗೆಂದರೆ - ಈ ಭೂಮಿಯಲ್ಲಿ ಸುವರ್ಣವಲ್ಲಿ ಎಂಬ ಪಟ್ಟಣದಲ್ಲಿ ಸಿದ್ದರಾಮ 


* ಸಪ್ತಮಾಶ್ವಾಸಂ 


ಕರಮೆಸೆದಿರ್ಪನೋರ್ವನನಘಂ ತನುಧರ್ಮವಿಮುಕ್ತನುತ್ತರೋ 
ತರ ಶಿವಯೋಗಧುರ್ಯನಕಳಂಕ ಮಹಾಮತಿ ಸಿದ್ಧರಾಮನೆಂ 
ಬುರುತರ ತಾಪಸಂ ಶತಸಹಸ್ರ ನವೀನ ಶಿವಾಲಯಂಗಳಂ 
ವಿರಚಿಸಿ ಮಲ್ಲಿಕಾರ್ಜುನನನಲ್ಲಿಗೆ ತಂದ ಮಹತ್ವಮಂಡಿತು 


ಪಣೆಗಣ್ಣ ಪರಮ ಗುಣನಿಧಿ 
ಮಣಿಮುಕುಟದ ಮಹಿಮನಮಳ ಚಿನ್ಮಯನಿರ್ದಂ 
ಗಣಸಭೆಯೊಳೊರ್ಮೆ ಸುಮನೋ 
ಗಣಸನ್ನುತ ಸಿದ್ದರಾಮನಭಿನವ ಭೀಮಂ. 
ವಗಿ ಅಗಳಾ ಶಿವಯೋಗಿಲಲಾಮನಂ ಸಕಳಮಾಹೇಶ್ವರರ್ಕೊಂಡಾಡಿ 

ಅನುದಿನಮೀಶಲೋಕಕೆ ಮಹಾಶಿವಯೋಗದೊಳ್ಳದಿ ಮಾರಮ 
ರ್ದನನ ಸಮೀಪದೊಳೆ ಪ್ರಮಥಗೊಮಿಯೋಳೋಂದಿ ಶಿವಾನುಭಾವ ಸೇ 
ವನೆಯನೊಡರ್ಚಿ ಬರ್ಪೆ ಗಡ ನೀಂ ಬಿಡದಲ್ಲಿಯುಮೀ ನೃಪೇಂದ್ರನಿ 
ರ್ಪನೆ ನೆಲೆವೇಳ್ವುದೆಮ್ಮೊಡನೆನುತ್ತಮವರ್ಬೆಸಗೊಂಡರಾತನಂ 

ವ|| ಎಂದವರ್ ಬೆಸಗೊಬ್ಬಿನಮಾಂ ಕೈಲಾಸಕ್ಕೆ ಪೋಗಿ ಬಸವನಿರ್ಪುದಂ ತಿಳಿದೇyಂದು 
ನಿಮ್ಮಡಿಗದ ಬಿನ್ನವಿಪನೆಂದು ಸಿದ್ದರಾಮಂ ನುಡಿದು 


ಶಿವಯೋಗಿಯ ಕಥೆ: ೧೭. ಪಾಪರಹಿತನೂ , ದೇಹ ಧರ್ಮದಿಂದ ಮುಕ್ತನಾದ 
ವನ ಉನ್ನತೋನ್ನತವಾದ ಶಿವಯೋಗದ ಸ್ಥಿತಿಯಲ್ಲಿ ಸಮರ್ಥನೂ , ನಿರ್ದುಷ್ಟವಾದ 
ಮಹಾ ಬುದ್ದಿಯುಳ್ಳವನೂ , ಮಹಿಮಾತಿಶಯದಿಂದ ಅಲಂಕಾರಗೊಂಡವನೂ ಆದ 
ಸಿದ್ದರಾಮನೆಂಬ ಒಬ್ಬ ಶ್ರೇಷ್ಟ ತಪಸ್ವಿ ಯು ಲಕ್ಷ ಸಂಖ್ಯೆಯ ಶಿವಾಲಯಗಳನ್ನು 
ನಿರ್ಮಿಸಿ ಅಲ್ಲಿಗೆ (ಶ್ರೀಶೈಲದ) ಮಲ್ಲಿಕಾರ್ಜುನನ್ನು ತಂದನು. ೧೮. ಹಣೆಯಲ್ಲಿ 
ಕಣ್ಣನ್ನುಳ್ಳ , ಶ್ರೇಷ್ಟ ಗುಣನಿಧಿಯಾದ, ರತ್ನಖಚಿತ ಕಿರೀಟದ ಮಹಿಮನಾದ, 
ನಿರ್ಮಲಜ್ಞಾನ ಸ್ವರೂಪನಾದ, ನೂತನ ಪರಶಿವ ಸ್ವರೂಪನಾದ, ದೇವತೆಗಳ 
ಸಮೂಹದಿಂದ ಶ್ಲಾಘ್ನನಾದ ( ಆ) ಸಿದ್ದರಾಮೇಶ್ವರನು ಒಮ್ಮೆ ಶಿವಗಣ ಸಭೆಯಲ್ಲಿ 
ಇದ್ದನು. ವ|| ಆಗ ಆ ಶಿವಯೋಗಿಶ್ರೇಷ್ಠನನ್ನು ಸಕಲ ಮಾಹೇಶ್ವರರುಗಳು 
ಕೊಂಡಾಡಿ - ೧೯ . ನೀನು ಪ್ರತಿದಿನವೂ ಮಹಾ ಶಿವಯೋಗ ಬಲದಿಂದ, ಶಿವ 
ಲೋಕಕ್ಕೆ ಹೋಗಿ, ಆ ಮನ್ಮಥಮರ್ದನನ ಸಮಿಾಪದಲ್ಲಿ ಪ್ರಮಥಗಣಗಳ ಸಭೆ 
ಯಲ್ಲಿ ಪಾಲ್ಗೊಂಡು ಶಿವಾನುಭಾವದ ಸೇವೆಯನ್ನು ಮಾಡಿ ಬರುತ್ತೀಯಲ್ಲವೇ ! 
ಆ ಕೈಲಾಸದಲ್ಲಿಯೂ ಈ ಬಸವೇಶ್ವರನು ಇರುವನೇ ? ನಮ್ಮೊಡನೆ ನಿಶ್ಚಯವಾಗಿ 
ತಿಳಿಸಬೇಕು. ” ಎನ್ನುತ್ತ ಅವರು ಆ ಸಿದ್ದರಾಮ ಶಿವಯೋಗಿಯನ್ನು ಕೇಳಿದರು. 
ವ|| ಹೀಗೆಂದು ಅವರುಗಳು ಕೇಳಿಕೊಳ್ಳಲಾಗಿ ನಾನು ಕೈಲಾಸಕ್ಕೆ ಹೋಗಿ ಬಸವಣ್ಣ 
ನಿರುವುದನ್ನು ತಿಳಿದುಬಂದು ನಿಮ್ಮ ಪಾದಗಳಿಗೆ ಬಿನ್ನವಿಸಿಕೊಳ್ಳುತ್ತೇನೆ ಎಂದು ಆ 


೨೩೦ 


ಬಸವರಾಜ ವಿಜಯಂ 


ನೆಗೆದು ತತ್ ಕ್ಷಣದಲ್ಲಿನೇಶರುಚಿಯಂ ತಳ್ತಯ್ಯ ಕಾಯಾಂಶು ಕೈ 
ವಿಗೆ ತಾರಾಪಥದಲ್ಲಿ ಬರ್ಪ ದಿವಿಜರ್ ಸಂಪ್ರೀತಿಯಿಂ ಪೂಜೆಗೆ 
ಯೆ ಗಣಾನೀಕಮಭೀಕ್ಷಿಸುತ್ತೆ ಮುದದಿಂ ಕೊಂಡಾಡೆ ಕೈಲಾಸಂ 
ಪುಗುತಂದದ್ರಿಜೆಯಾಣ್ಮನಿರ್ಪ ಸಭೆಯಂ ಪೊಕ್ಕಂ ಮಹೋತ್ಸಾಹದಿಂ 


ವ|| ಅಂತು ಪೊಕ್ಕು ನಿರೀಕ್ಷಿಪಾಗಲ್ 


ಪಿಂಗಾಕ್ಷಂ ಭರ್ಗನುಗ್ರಂ ಶಮನದವನನಿಂದ್ರಾರಿ ಗಂಗೋತ್ತಮಾಂಗಂ 
ತುಂಗಾಂಗಂ ಧೂಮವರ್ಣಂ ವಿಧಿಮದಹರನುಗ್ರಾಕ್ಷನಾದಿತ್ಯವರ್ಣಂ 
ಶೃಂಗೀಶಂ ನಾರಸಿಂಹಪ್ರಹರನತನುಭಸ್ಮಾಂಗನಬ್ರಾಂಗಳಂ ಮಾ 
ತಂಗಪ್ರಧ್ವಂಸಿಯಂಡಾಭರಣನಚಲಮೂಲಾಧರಂ ಶಂಕುಕರ್ಣಂ 


ದಂಡಪಾಣಿ ಮಹಾಬಲಂ ಮಖಮರ್ದನಂ ಶಿಖಿಲೋಚನಂ 
ಪುಂಡರೀಕಹರಂ ಪುರಾರಿ ಶಿಖಂಡಿ ಧೂರ್ಜಟಿ ರೇಣುಕಾ 
ಚಂಡಬಾಹುಹುತಾಶಶಾಸನನದಿಪಾತನನಕ್ಷರಂ 
ರುಂಡಮಾಲಿ ಕಪಾಲಿ ಶೂಲಧರಂ ಧರಾಧರಕುಂಡಲಂ 


ಸಿದ್ದರಾಮೇಶ್ವರನು ನುಡಿದು - ೨೦ . ಆ ಕ್ಷಣದಲ್ಲಿಯೇ ಕೈಲಾಸಕ್ಕೆ ನೆಗೆದನು . 
ದೇಹಕಾಂತಿಯು ಅಧಿಕಗೊಂಡು ಸೂರ್ಯನ ಪ್ರಕಾಶವನ್ನು ಹಿಂದಕ್ಕೆ ತಳ್ಳುತ್ತಿರಲು 
ಅಂತರಿಕ್ಷದಲ್ಲಿ ಬರುತ್ತಿರುವ ದೇವತೆಗಳು ಅತಿ ಪ್ರೀತಿಯಿಂದ ಪೂಜೆ ಮಾಡಲಾಗಿ. 
ಪ್ರಮಥಗಣಗಳ ಸಮುದಾಯವುನೋಡುತ್ತ ಮುದದಿಂದ ಕೊಂಡಾಡಿದರು . ( ಹೀಗೆ) 
ಆಗ ಕೈಲಾಸವನ್ನು ಹೊಗುತ್ತ ಪಾರ್ವತೀ ಪತಿಯಾದ ಪರಶಿವನಿರುವ ಸಭೆಯನ್ನು 
ಮಹಾ ಉತ್ಸಾಹದಿಂದ ಹೊಕ್ಕನು. ವ|| ಈ ರೀತಿ ಹೊಕ್ಕು ನೋಡುತ್ತಿರುವಾಗ ( ೨೧ 
೨೫) ( ಅಲ್ಲಿ) ಪಿಂಗಾಕ್ಷ (ಶಿವ) ಭರ್ಗ , ಉಗ್ರ , ಶಮನದಮನ, ಇಂದ್ರಾದಿ, ಗಂಗೋತ್ರ 
ಮಾಂಗ, ತುಂಗಾಂಗ, ಧೂಮವರ್ಣ , ವಿಧಿಯ ಮದ ಹರಣ ಮಾಡಿದವ, ಉಗ್ರನೇತ್ರವು 
ಇವ, ಸೂರ ವರ್ಣದವ , ಶೃಂಗೀಶ, ನರಸಿಂಹ ಸಂಹಾರಕ, ಮನ್ಮಥನ ಚಿತಾ ಭಸ್ಮವನ್ನು 
ಧರಿಸಿದವ , ಆಕಾಶ ದೇಹವುಳ್ಳವ, ಗಜಾಸುರ ಸಂಹಾರಕ , ಅಂಡಾಭರಣ, ಪರ್ವತಗಳ 
ಮಾಲೆ ಧರಿಸಿದವ , ಶಂಕುಕರ್ಣ , ದಂಡಪಾಣಿ, ಮಹಾಬಲ, ಮಖ ( ಯಜ್ಞ ) 
ಮರ್ದನ , ಶಿಖಿ ( ಅಗ್ನಿ ) ನೇತ್ರ , ಪುಂಡರೀಕಹರ , ಪುರಾರಿ , ಶಿಖಂಡಿ , ಧೂರ್ಜಟಿ, 
ರೇಣುಕ , ಚಂಡಬಾಹು , ಹುತಾಶಶಾಸನ, ಅಧ್ರಪಾತ, ಅನಕ್ಷರ , ರುಂಡಮಾಲಿ , ಕಪಾಲಿ, 
ಶೂಲಧರ , ದಂಡಧರಕುಂಡಲ, ಶರಭಮುಖ , ಮೃಗೇಂದ್ರ ( ಸಿಂಹ) ವದನ ತುರಗಾಸ್ಯ 


೨೩೦ 


ಸಪ್ತಮಾಶ್ವಾಸಂ 


ಶರಭಮುಖಂ ಮೃಗೇಂದ್ರವದನಂ ತುರಗಾಸ್ಯನಿಭಾನನಂ ಮಹಾ 
ಗಿರಿಲಪನಂ ಕುರಂಗರಿಸುತುಂಡನಹೀಶ್ವರವಕ್ರನಭ್ರಮ 
ವರರದಖಂಡನಂ ಕೃತಿವಿಯತ್ತಳತಾಳವನಂತನೆಂಬುಜೋ 
ದರ ರಥಪಕ್ಷಭಂಗನಿನನೇತ್ರಪಾತವನಿಂದುಪೇಷಣಂ 
ವಿಕಟಾಂಗಂ ಬಡಬಾನನಂ ಡಮರುಹಸ್ತಂ ಮೇಘನಾದಂ ಕರೋ 
ಚಿಕರಂ ದಿಗ್ವರಭಂಜನಂ ವಿಜಯಕರ್ಣ೦ ದೈತ್ಯವಿಧ್ವಂಸಿ ದಾ 
ರುಕನುಕ್ಷಧ್ವಜನಪ್ರಮೇಯನನಲಾಂಗಂ ನಾಗರಾಜಾಂಗುಲೀ 
ಯಕನೂರ್ದ್ವೇಕ್ಷಣನಂಧಕಾರಿ ವಿಷಭಕ್ಷಂ ದಕ್ಷಕೋಲಾಹಲ 
ಬಲಕಾಯಂ ವೀರರುದ್ರಂ ಸುಖಕರನಸಿತಗ್ರೀವನಭಾಳಕಂ ಪಿಂ 
ಗಲಮೀಶಾನಂ ಮಹಾನಾಟ್ಯಕನಭವನಜೇಯಂ ಗುಹಂ ವೀರಭದ್ರಂ 
ಜ್ವಲದಂಗಂ ಕೂರದಂಷ್ಟಂ ಕಲವಿಕರಣನಾಶ್ಮೀಶ್ವರಂ ವಿಶ್ವಪಾಲಂ 
ಕುಲಿಶಾಂಗಂ ಶಂಭು ಮೃತ್ಯುಂಜಯನರುಣಜಟಂ ಧೀವರಂ ಕಾಲರುದ್ರಂ 
ವ ಇವರ್ಮೊದಲಾದಗಣಿತಗಣನಿವಹವಲ್ಲದೆಯುಂ - 
ಶುಕ ಸೂತಾಗ ಕಣ್ಣ ದ್ರುಹಿಣಜ ಕಣಭುಗ್ಯಾ ಘ್ರಪಾದಾತ್ರಿ ಮೈತ್ರೇ 
ಯಕ ಭಾರದ್ವಾಜ ಶಾತಾತಪ ಕಪಿಲ ಕಣಾದಾನಿಲಾದಾಕ್ಷಪತ್ 
ಶಿಕ ಮಾರ್ಕಂಡೇಯವತ್ ಚ್ಯವನ ಭ್ರಗು ರುರು ವ್ಯಾಸ ಮುಖ್ಯಂ ಮುನೀಂದ್ರ 
ಪ್ರಕರಂ ಸಾಲ್ಗೊಂಡು ವೇದಸ್ತವದಿನಭವನಂ ಕೀರ್ತಿಸುತ್ತಿರ್ದುದಾಗಳ್ 


೨೬ 


(ಕುದುರೆ ಮುಖ ) ನಿಭಾನನ , ಮಹಾಗಿರಿಲಪನ, ಕುರಂಗರಿಪುತುಂಡ ( ಸಿಂಹ ಮುಖ) , 
ಅಹೀಶ್ವರ ( ಅದಿಶೇಷ) ವಕ್ರ , ಅಭ್ರಮೂವರರದಖಂಡನ, ಕ್ಷಿತಿವಿಯತ್ತಳತಾಳ , ಅನಂತ, 
ಅಂಬುಜೋದರರಥಪಕ್ಷಭಂಗ ( ಗರುಡಪಕ್ಷಭಂಗ), ಇನನೇತ್ರನಿಪಾತನ, ಇಂದುಪೇಷಣ, 
ವಿಕಟಾಂಗ, ಬಡಬಾನಲ , ಡಮರುಹಸ್ತ , ಮೇಘನಾದ, ಕರೋಟಿಕರ, ದಿಗ್ವರಭಂಜನ , 
ವಿಜಯಕರ್ಣ , ದೈತ್ಯ ವಿಧ್ವಂಸಿ, ದಾರುಕ, ಉಕ್ಷಧ್ವಜ, ಅಪ್ರಮೇಯ, ಅನಲಾಂಗ, 
ನಾಗರಾಜಾಂಗುಲೀಯಕ, ಊರ್ಧ್ವಕ್ಷಣ , ಅಂಧಕಾರಿ, ವಿಷಭಕ್ಷ, ದಕ್ಷಕೋಲಾಹಲ , 
ಬಲಕಾಯ , ವೀರರುದ್ರ , ಸುಖಕರ , ಅಸಿತಗ್ರೀವ, ಅಭ್ಯಾಳಕ, ಪಿಂಗಲ , ಈಶಾನ , 
ಮಹಾ ನಾಟ್ಯಕ, ಅಭವ , ಅಜೇಯ , ಗುಹ , ವೀರಭದ್ರ , ಜ್ವಲರಂಗ, ಕೂರದಂಷ್ಟ ? 
ಕಲವಿಕರಣ , ಆತ್ಮೀಶ್ವರ, ವಿಶ್ವಪಾಲ , ಕುಲಿಶಾಂಗ, ಶಂಭು, ಮೃತ್ಯುಂಜಯ , 
ಅರುಣಜಟ , ಧೀವರ , ಕಾಲರುದ್ರ - ವll- ಇವರೇ ಮೊದಲಾದ ಅಗಣಿತವಾದ 
ಗಣ ಸಮೂಹವಿತ್ತು . ಇದಲ್ಲದೆಯೂ ಕೂಡ - ೨೬ . ಶುಕ, ಸೂತ, ಅಗಸ್ಯ , ಕಣ್ಯ , 
ದ್ರುಹಿಣಜ, ಕಣಭುಕ್ , ವ್ಯಾಘ್ರಪಾದ, ಅತ್ರಿ , ಮೈತ್ರೇಯಕ, ಭಾರದ್ವಾಜ, ಶತಾತಪ, 
ಕಪಿಲ, ಕಣಾದ, ಅನಿಲಾದ , ಅಕ್ಷಪತ್ , ಕೌಶಿಕ, ಮಾರ್ಕಂಡೇಯ , ವತ್ಸ , ಚ್ಯವನ, 
ಭ್ರಗು, ರುರು, ವ್ಯಾಸ- ಇವರೇ ಮೊದಲಾದ ಮುನೀಶ್ವರರ ಸಮೂಹವು ಆಗ 
( ಅಲ್ಲಿ) ಸಾಲು ಸಾಲಾಗಿ ವೇದ ಸ್ತೋತ್ರದಿಂದ ಶಿವನನ್ನು ಕೀರ್ತಿಸುತ್ತ ಇತ್ತು . 


೨೩೨ 


ಬಸವರಾಜ ವಿಜಯಂ 


ಹರಿ ವಿಧಿ ಜಿಷ್ಟು ವ ಶಮನಂ ದನುಜಂ ವರುಣಂ ಪ್ರಭಂಜನಂ 
ಹರಸಖನೀಶನಬ್ಬ ಸಖನಿಂದು ಕುಜ ಬುಧಜೀವಕಾವ್ಯಭಾ 
ಸ್ನರಸುತ ರಾಹುಕೇತುಗಳನಂತಮುಖಾಹಿಗಳಾಶಿನೇಯರ 
ಚೈರರಸುರರ್ಸುರರ್ವಸುಗಳೊಲಗಿಸಿರ್ದರಮಾಧಿನಾಥನಂ | 
ಗರುಡರ ಪಾಳಿ ಗಂಧರರ ತಿಂಥಿಣಿ ಸಿದ್ದರ ಪ° ಚಾರು ಕಿ . 
ನರರ ತೆರಿ ಕಿಂಪುರುಷರೊರ್ಬುಳಿ ಗುಹ್ಯಕರೊರ್ಗು ಸಾಧ್ಯರು 
ತರಮೆಡೆಗೊಂಡ ಚಾರಣರ ಜಂಗುಳಿ ಯಕ್ಷರ ವಂಗಡಂ ಮಯೂ 
ರರ ಪಡೆ ವೇದಪೂರುಷರ ದೊಂದುಳಿಯಲ್ಲಿ ಕರಂ ಮನೋಹರ 
ಕಾಲನ ಮುಂದೆ ತೋಳಲಿದೆ ದಿನೇಶನ ಮುಂದೆ ತನ್ನ ಕ 
ಗ್ವಾಲಿಯನೊತ್ತಿ ಮೆಳ್ಳಿಸಿ ವಿರಿಂಚಿವರೂಟಿಯ ಮುಂದೆ ಮೂಗಿನೊ . 
ಇಾಲಿಸುತಿಟ್ಟು ತರ್ಜನಿಯನಾಡಿಸಿ ದಕ್ಷನ ಮುಂದೆ ಮಂಡೆಯಂ 

ಜ್ವಾಲಿಯ ಮುಂದೆ ಕೈಗೊಡಹಿ ಶೃಂಗಿ ಕರಂ ಕುಣಿದಾಡುತೊಪ್ಪಿದ 
೨೭ . ಹರಿ, ವಿಧಿ, ಜಿಷ್ಣು , ವ , ಶಮನ ( ಯಮ ), ನೈಋತ, ವರುಣ, ವಾಯು, 
ಕುಬೇರ, ಈಶ, ಸೂರ್ಯ , ಚಂದ್ರ , ಕುಜ , ಬುಧ, ಬೃಹಸ್ಪತಿ (ಜೀವ) , ಶುಕ್ರ , 
ಶನಿ , ರಾಹು, ಕೇತು, ಆದಿಶೇಷನೇ ಮೊದಲಾದ ಸರ್ಪಗಳು , ಅಶ್ವಿನೀ ದೇವತೆಗಳು , 
ಅಪ್ಪರರು , ರಾಕ್ಷಸರು , ದೇವತೆಗಳು, ಉಮಾಪತಿಯನ್ನು ಸೇವಿಸುತ್ತ ಇದ್ದರು, 
೨೮. ಆ ಸಭೆಯಲ್ಲಿ ಗರುಡರ ಗುಂಪು, ಗಂಧರ್ವರ ಸಮೂಹ, ಸಿದ್ದರ ಸಾಲು , 
ಮನೋಹರ ಕಿನ್ನರರ ಗುಂಪು, ಕಿಂಪುರುಷರ ಒಟ್ಟು , ಗುಹ್ಯಕರ ಸಮೂಹ, ಸಾಧ್ಯರ 
ಗುಂಪು, ದಟ್ಟವಾಗಿ ತುಂಬಿರುವ ಚಾರಣರ ಜಂಗುಳಿ, ಯಕ್ಷರ ರಾಶಿ , ಮಯೂರರ 
ಪಡೆ, ವೇದಪುರುಷರ ಗುಂಪು ಚೆನ್ನಾಗಿ ಮನೋಹರವಾಗಿತ್ತು ( ಇಲ್ಲಿ - ಪಾಳಿ, ತಿಂತಿಣಿ 
ಇತ್ಯಾದಿ ಪದಗಳೆಲ್ಲ ಸಮುದಾಯ ವಾಚಕಗಳೆಂದು ತಿಳಿಯುವುದು) ೨೯ . ( ಅಲ್ಲಿ) 
ಶೃಂಗಿಯು ಯಮನ ಮುಂದೆ ತೋಳನ್ನು ಅಲ್ಲಾಡಿಸಿ ಎತ್ತಿ , ಸೂರನ ಮುಂದೆ ತನ್ನ 
ಕಣ್ಣಿನ ಗುಡ್ಡೆಯನ್ನು ಒತ್ತಿ ಮಿಳ್ಳಿಸಿ ( ಮಿಳ್ಳಿಗಣ್ಣು ಮಾಡಿ ತೋರಿಸಿ), ಬ್ರಹ್ಮ 
ಪತ್ನಿಯಾದ ಸರಸ್ವತಿಯ ಮುಂದೆ ಮೂಗಿನ ಮೇಲೆ ತರ್ಜನಿಯ ಬೆರಳನ್ನು ಅಲ್ಲಾಡಿ 
ಸುತ್ತ ಇಟ್ಟುಕೊಂಡು, ದಕ್ಷನ ಮುಂದೆ ಶಿರಸ್ಸನ್ನು ಆಡಿಸುತ್ತ , ಜ್ವಾಲೆಯ ಮುಂದೆ 
ಕೈಯನ್ನು ಕೊಡವುತ್ತ , ಚೆನ್ನಾಗಿ ಕುಣಿದಾಡುತ್ತ ಶೋಭಿಸುತ್ತಿದ್ದನು. [ ಇಲ್ಲಿ 
ಬೃಂಗಿಯು ಯಮನ ಮುಂದೆ ತೋಳನ್ನೆತ್ತಿದುದರಿಂದ ಈಶ್ವರನು ಯಮನ ತೋಳನ್ನು 
ಕತ್ತರಿಸಿದುದರ ಸ್ಮರಣೆಯ , ಸೂರನ ಮುಂದೆ ಕಣ್ಣನ್ನು ಮೆಳ್ಳಿಸಿದುದರಿಂದ 
ಸೂರನ ಪುತ್ರನಾದ ಶನಿಯು ಹುಟ್ಟಿದಾಗ ಸೂರನಿಗಾದ ನೇತ್ರ ಹಾನಿಯ ಸ್ಮರಣೆಯೂ , 
ಸರಸ್ವತಿಯ ಮುಂದೆ ಮೂಗಿನ ಮೇಲೆ ಬೆರಳಾಡಿಸಿದುದರಿಂದ ದಕ್ಷ ಯಾಗದಲ್ಲಿ ಆಕೆಗೆ 
ವೀರಭದ್ರನಿಂದ ನಾಸಿಕಾಛೇದ ಸ್ಮರಣೆಯೂ , ದಕ್ಷನ ಮುಂದೆ ತಲೆಯನ್ನಲ್ಲಾಡಿ 
ಸಿದ್ದರಿಂದ ವೀರಭದ್ರನಿಂದ ಅವನಿಗಾದ ಶಿರಚ್ಛೇದನ ಸ್ಮರಣೆಯೂ , ಜ್ವಾಲೆಯ 


೨೩೩ 


ಸಪ್ತಮಾಶ್ವಾಸಂ 


ಎಡವಕ್ಕದೊಳಬ್ಯಾಕ್ಷಂ 
ಜಡಜಭವಂ ಬಲದ ಪಕ್ಕದೊಳುತಿಗೈವು 
ತೊಡನಿರೆ ಕಣೆ ಸೆದಿರ್ದಂ 
ಮೃಡನದ್ರಿಜೆವೆರಸಿ ದಿವ್ಯಸಿಂಹಾಸನದೊಳ್ 


ಪಾಡೆ ತುಂಬುರ ನಾರದರ್ನವಗಾನಮಂ ಮಿಗೆ ರಂಭೆ ತಾ 
ನಾಡೆ ಲಾಸ್ಯ ಮನೋಜೆಯಿಂ ಘನಮಂತ್ರದೇವಿಯರಣಿ ಕೋಂ 
ಡಾಡೆ ವಿಷ್ಣು ವಿರಿಂಚಿಪತ್ನಿಯರಿರ್ಕೆಲಂಗಳೊಳಕ್ಕೆ ಕೈ 
ನೀಡಿ ಭಾಸುರ ಚಾಮರಂಗಳನದ್ರಿಜಾಧಿಪನೊಪ್ಪಿದಂ 


ವ! ಆ ಸಮಯದೊಳ್ ಸಿದ್ದರಾಮಯೋಗೀಂದ್ರನಾದರು ಮಿಗೆ ಪೊಡಮಟ್ಟು 
ಕರಾಂಜಲಿವೆರಸು ಸನ್ನುತಿಗೈವುತ್ತಮಿರೆ 


ಬಾರಯ್ಯ ಸಿದ್ದರಾಮ ದ 
ಯಾರಸನಿಧಿ ಭಕ್ತರೈದೆ ಸುಖವಿರ್ಪರೆ ಪೇಳ 
ಧಾರಿಣಿಯೊಳೆಂದು ಕೇಳೆ ಪು 
ರಾರಿ ಮುದಂಬತ್ತು ಸಿದ್ದರಾಮಂ ನುಡಿದಂ 


೩೨ 


ಮುಂದೆ ಕೈಯನ್ನು ಕೊಡವಿದುದರಿಂದ ವೀರಭದ್ರನಿಂದ ದಕ್ಷ ಯಾಗದಲ್ಲಿ ಅವಳ 
ಶಿರಚ್ಛೇದನದ ಸ್ಮರಣೆಯೂ ಉಂಟಾಗುವಂತೆ ಮಾಡಿ ಹಾಸ್ಯ ಮಾಡಿದನೆಂದು 
ತಿಳಿಯಬೇಕು] ೩೦. ( ಅ ) ಎಡಪಕ್ಕದಲ್ಲಿ ವಿಷ್ಣುವೂ , ಬಲಪಕ್ಕದಲ್ಲಿ ಬ್ರಹ್ಮನೂ , 
ಸ್ತುತಿ ಮಾಡುತ್ತ ಒಡನೆಯೇ ಇರಲು ಶಿವನು ಪಾರ್ವತಿಯೊಡನೆ ಕೂಡಿ, ದಿವ್ಯ 
ಸಿಂಹಾಸನದಲ್ಲಿ ಕಣ್ಣಿಗೆ ಶೋಭಿಸುತ್ತಿದ್ದನು. ೩೧ . ( ಅಲ್ಲಿ) ತುಂಬುರು ನಾರದರು 
ನೂತನವಾಗಿ ಹಾಡುತ್ತಿದ್ದರು ; ರಂಭೆಯೂ ಚೆನ್ನಾಗಿ ಲಾಸ್ಯವನ್ನು ಮನೋಹರ 
ವಾಗಿ ನಟಿಸುತ್ತಿದ್ದಳು ;ಶ್ರೇಷ್ಠ ಮಂತ್ರಾಧಿದೇವತೆಯರು ಪರಾಕ್ರಮ ವಿಶಿಷ್ಟವಾಗಿ 
ಕೊಂಡಾಡುತ್ತಿದ್ದರು; ಲಕ್ಷ್ಮೀ ಸರಸ್ವತಿಯರು ಎರಡೂ ಪಾರ್ಶ್ವಗಳಲ್ಲಿ ಕೈಬೀಸಿ 
ಪ್ರಕಾಶಿಸುವ ಚಾಮರಗಳನ್ನು ಬೀಸುತ್ತಿದ್ದರು- ಹೀಗೆ ಪಾರ್ವತೀನಾಥನು ಒಪ್ಪಿದನು . 
ವ|| ಆ ಸಮಯದಲ್ಲಿ ಸಿದ್ದರಾಮ ಶಿವಯೋಗೀಂದ್ರನು ಹೆಚ್ಚಾದ ಆದರದಿಂದ 
( ಪರಮೇಶ್ವರನಿಗೆ) ನಮಸ್ಕರಿಸಿ , ಕೈಮುಗಿದು ಶ್ರೇಷ್ಠವಾಗಿ ಸ್ತೋತ್ರ ಮಾಡು 
ತಿರಲಾಗಿ ,- ೩೨ . ಆ ದಯಾರಸದ ನಿಧಿಯಾದ ಶಿವನು- 'ಸಿದ್ದರಾಮಾ, ಬಾರಯ್ಯ ; 
ಭೂಲೋಕದಲ್ಲಿ ಭಕ್ತರು ಚೆನ್ನಾಗಿ ಸುಖದಿಂದ ಇರುವರೆ ? ಹೇಳು' ಎಂದು ಕೇಳಲು 


1 ಗೆಯ್ಯ ( ಜ) 


ಬಸವರಾಜ ವಿಜಯಂ 


ಭವದೀಯ ಕೃಪೆಯಿನೆಲ್ಲರ್ 
ಭವಹರ ಸುಖವಿರ್ಪರಲ್ಲಿ ಭಕ್ತರ್ಬಸವಂ 
ಶಿವಲೋಕದೊಳುಂಟೆಂಬುದ 

ನವಧರಿಸುತೆ ಬರ್ಪುದೆಂದು ಕಳುಪಿದರೆನ್ನಂ 
ವ|| ಎನೆ ಸರ್ವಗತಂ ಬಸವನಿಲ್ಲದೆಡೆಯಾವುದಂತಾದೊಡಮಳುಂಬಮಮರ್ಕೆವೆತ್ತು 

ಎಸೆವಷ್ಟಾವರಣದೊಳಂ 
ವಿಸುವ ಮಹಾಭಕ್ತರಲ್ಲಿಯುಂ ಪ್ರಮಥಗಣ 
ಪ್ರಸರದೊಳಮೆನ್ನೊಳು ರಂ 
ಜಿಸುವಂ ಬಸವ ವಿದಗ್ಗ ನೀನಯ್ಯದುದೇ 
ಎಂದು ಪುರಾರಿ ತನು ಹೃದಯಾಂಬುಜಮಂ ತೆರೆದಲ್ಲಿ ನೋಳ ಗೋ 
ವಿಂದ ವಿರಿಂಚಿ ಮುಖ್ಯರರರೇ ಜಯಜೀಯೆನುತಲ್ಲಿ ಸಾಂಜಲಿ 
ಸ್ಪಂದಲಲಾಟರಾಗಿ ನುತಿಸುತ್ತಿರೆ ತೋಚಿಸಿದಂ ಗಣೇಂದ್ರರಾ 
ನಂದಿಸಿ ನೋಡೆಸಿದ್ಧ ಪತಿಗೋಲ್ಲು ವೃಷೇಂದ್ರನನಾ ವೃಷಧ್ವಜಂ 
ಹರನ ಹೃದಯಾಬ್ಬಳ್ಳಾ 
ಸುರರೂಪಂ ಬಸವನೊಪ್ಪಿದ ಕರಲಿಂಗ 
ಸ್ಥಿರದೃಷ್ಟಿ ಜಂಗಮಾಂಘಿಗೆ 
ಶರಣೆನುತಂ ಭಸ್ಮಲಿಪ್ತಕಾಯನಜೇಯಂ 


೩೫ 


6 . 


ಸಿದ್ದರಾಮನು ಸಂತೋಷದಿಂದಕೂಡಿ, ಹೇಳಿದನು : ೩೩ . ಹೇ ಭವಹರನೇ ಆ 
ಭೂಲೋಕದಲ್ಲಿ ನಿನ್ನ ಕೃಪೆಯಿಂದ ಎಲ್ಲರೂ ಸುಖದಿಂದ ಇದ್ದಾರೆ. ಬಸವಣ್ಣನು 
ಶಿವಲೋಕದಲ್ಲಿ ಇದ್ದಾನೆಯೆ , ಎಂಬುದನ್ನು ನಿರ್ಧರಿಸಿಕೊಂಡು ಬರಬೇಕು ಎಂದು 
ಭಕ್ತರು ನನ್ನನ್ನು ಕಳುಹಿಸಿದ್ದಾರೆ. ವ ! ಹೀಗೆಂದು ಸಿದ್ದರಾಮನು ಹೇಳಲು- ಸರ್ವ 
ವ್ಯಾಪಿಯಾದ ಬಸವಣ್ಣನಿಲ್ಲದ ಸ್ಥಳವು ಯಾವುದು ? ಹಾಗಾದರೂ ಕೂಡ, ಅಧಿಕ 
ವಾಗಿ ಸೇರಿಕೊಂಡು - ೩೪. ಬಸವಣ್ಣನು ಶೋಭಿಸುವ ಅಷ್ಟಾವರಣದಲ್ಲಿಯೂ , 
ಪ್ರಕಾಶಮಾನರಾದ ಮಹಾಭಕ್ತರಲ್ಲಿಯೂ , ಪ್ರಮಥಗಣಗಳ ಪ್ರಸರದಲ್ಲಿಯೂ , 
ನನ್ನಲ್ಲಿಯೂ , ರಂಜಿಸುತ್ತಿದ್ದಾನೆ. ಪ್ರೌಢನಾದ ಸಿದ್ದರಾಮನೇ ಇದನ್ನು ನೀನು 
ಅರಿಯದವನೇ ? ೩೫ . ಹೀಗೆಂದು ಪರಶಿವನು ತನ್ನ ಹೃದಯ ಕಮಲವನ್ನು 
ತೆರೆದು ನೋಡುತ್ತಿರುವ ವಿಷ್ಣು , ಬ್ರಹ್ಮರೇ ಮೊದಲಾದ ದೇವತೆಗಳು ಅರರೇ ! 
ಜಯ ಜಯ !! ಎನ್ನುತ್ತ ಆ ಸಭೆಯಲ್ಲಿ ಹಣೆಯ ಮೇಲೆ ಕೈಜೋಡಿಸಿ ಸ್ತೋತ್ರ 
ಮಾಡುತ್ತ ನಮಸ್ಕರಿಸುವವರಾಗಿ ಇರಲು , ಶಿವಗಣ ಶ್ರೇಷ್ಠರು ಆನಂದಗೊಂಡು 
ನೋಡುತ್ತಿರಲಾಗಿ , ಆ ವೃಷಭಧ್ವಜನಾದ ಪರಶಿವನು, ತನ್ನ ಹೃದಯ ಕಮಲದಲ್ಲಿಯೇ 
ಬಸವೇಶ್ವರನನ್ನು ಸಿದ್ದರಾಮನಿಗೆ ಪ್ರೀತಿಯಿಂದ ತೋರಿಸಿದನು. ೩೬ . ಪ್ರಕಾಶಿಸುವ 
ರೂಪವುಳ್ಳವನೂ , ಜಯಿಸಲಸಾಧ್ಯನೂ ಆದ ಬಸವೇಶನು ಪರಮೇಶ್ವರನ ಹೃದಯ 
ಕಮಲದಲ್ಲಿ ಹಸ್ತದಲ್ಲಿ ಹಿಡಿದಿರುವ ಲಿಂಗದಲ್ಲಿ ನಮ್ಮ ದೃಷ್ಟಿಯುಳ್ಳವನಾಗಿ ಜಂಗಮ 


೨೩೫ 


ಸಪ್ತಮಾಶ್ವಾಸಂ 


ಸ್ಥಿರಪದ್ಮಾಸನನರ್ಧಕುಟ್ಕಳಿತನೇತ್ರಂ ಶಂಕರಧ್ಯಾನನಿ 
ರ್ಭರ ಸಂಜಾತಸುಖಾಶ್ರು ಫುಲ್ಲನಳಿನಷ್ಟೇರಾನನಂ ಭಸ್ಮಭಾ 
ಸುರಭಾಳಂ ಗಳಮಸ್ತಕಾದಿ ವಿಲಸದುದ್ರಾಕ್ಷಮಾಲಂ ಪ್ರಭಾ 
ಕರಕಾಯಂ ಕಳೆವೆತ್ತು ಕಂಗೊಳಿಸಿದ ಕಲ್ಯಾಣಕಲ್ಪದ್ರುಮಂ 


೩೭ 


' ವಂ ಆಗಳಂತಿರ್ಪ ಬಸವನಂ ಮುಕುಂದ ಶತಾನಂದ ಸಂಕ್ರಂದನಾದಿ ಸುರರ್ಕಂಡು 
ಕೌತುಕಂಬಟ್ಟು ಭಕ್ತಿಪಾರವಶ್ಯದಿಂ ಸಾರೆವಂದು ನಿಂದೆಲಗಿ ಬದ್ಧಾಂಜಲಿಗಳಾಗಿ 

ಪ್ರಮಥಗಣಾಂಬುಜಾತದಿವಸೇಂದ್ರ ವೃಷೇಂದ್ರ ಶಿವೈಕ್ಯ ಭಕ್ತಿಸಂ 
ಕ್ರಮಣನಿಜಾಂತರಂಗ ಪರಮೋಕಕರೋಕ್ಷವರಸ್ವರೂಪ ದು 
ರ್ದವ ರಿಪುವರ್ಗಭಂಜನ ನಿರಂಜನ ದಿವ್ಯ ಶಿವಪ್ರಸನ್ನ ಹೃ 
ತಮಳನಿವಾಸವಾಸಿತ ಜಗತ್ರಯ ರಕ್ಷಿಪುದೆಮ್ಮನಾವಗಂ 


ಪಾದಕ್ಕೆ ಶರಣು ಎನ್ನುತ್ತ , ಭಸ್ಮದಿಂದ ಲೇಪನಗೊಂಡ ದೇಹದಿಂದಶೋಭಿಸುತ್ತಿದ್ದನು. 
೩೭. ಕಲ್ಯಾಣ ಪಟ್ಟಣದ ಕಲ್ಪವೃಕ್ಷನಾದ ಬಸವೇಶ್ವರನು ಸ್ಥಿರವಾಗಿ ಹಾಕಿ ಕುಳಿತ 
ಪದ್ಮಾಸನವುಳ್ಳವನಾಗಿಯೂ , ಅರೆದೆರೆದ ನೇತ್ರವುಳ್ಳವನಾಗಿಯೂ , ಈಶ್ವರನ ಧ್ಯಾನ 
ಮಾಡುವಿಕೆಯಿಂದ ಉಂಟಾದ ಸಂತೋಷದಿಂದ ಹುಟ್ಟಿದ ಆನಂದಬಾಷ್ಪಗಳುಳ್ಳವ 
ನಾಗಿಯ , ಅರಳಿದ ಕಮಲದಂತಿರುವ ಮುಗುಳುನಗೆಯಿಂದ ಕೂಡಿದ ಮುಖವುಳ್ಳವ 
ನಾಗಿಯೂ , ವಿಭೂತಿಯಿಂದ ಶೋಭಿಸುವ ಹಣೆಯುಳ್ಳವನಾಗಿಯೂ , ಕಂಠ ಮತ್ತು 
ಶಿರಸ್ಸುಗಳೇ ಮೊದಲಾದ ಕಡೆಗಳಲ್ಲಿ ಪ್ರಕಾಶಿಸುವ ರುದ್ರಾಕ್ಷಮಾಲಿಕೆಗಳುಳ್ಳವನಾ 
ಗಿಯೂ , ಕಾಂತಿಯಿಂದಕೂಡಿದ ದೇಹವುಳ್ಳವನಾಗಿಯೂ ತೇಜಸ್ಸಿನಿಂದ ಕಂಗೊಳಿಸಿದನು . 
ವ|| ಆಗ ಈ ರೀತಿಯಲ್ಲಿರುವ ಬಸವಣ್ಣನನ್ನು ವಿಷ್ಣು , ಬ್ರಹ್ಮ , ಇಂದ್ರನೇ ಮೊದಲಾದ 
ದೇವತೆಗಳು ಕಂಡು ಆಶ್ಚರಗೊಂಡು ಭಕ್ತಿಪರವಶತೆಯಿಂದ ಸಮಾಪಕ್ಕೆ ಬಂದು ನಿಂತು 
ನಮಸ್ಕಾರಮಾಡಿ ಕೈಗಳನ್ನು ಮುಗಿಯುವವರಾಗಿ - ( ಹೀಗೆಸ್ತೋತ್ರ ಮಾಡಿದರು ) 
೩೮. ಪ್ರಮಥಗಣಗಳೆಂಬ ಕಮಲಗಳಿಗೆ ಸೂರೈನೋಪಾದಿಯಲ್ಲಿರುವವನೂ , ಶಿವನೊಡನೆ 
ಏಕತ್ವಗೊಂಡ ಭಕ್ತಿಯ ಸಂಬಂಧದಿಂದಕೂಡಿದ ಮನಸ್ಸುಳ್ಳವನೂ , ಉತ್ಕೃಷ್ಟವಾದ 
ಮೋಕ್ಷವನ್ನುಂಟು ಮಾಡುವವನೂ , ವೃಷಭೇಶ್ವರ ಸ್ವರೂಪನೂ , ದಮನಮಾಡಲ 
ಶಕ್ಯವಾದ ಅರಿಷಡ್ವರ್ಗ (ಕಾಮ - 

ಕ್ರೋಧಾದಿ) ಗಳನ್ನು ನಾಶಗೊಳಿಸಿದವನೂ , ಮಾಯಾ 
ರಹಿತನೂ , ಈಶ್ವರನ ಶ್ರೇಷ್ಟವೂ ನಿರ್ಮಲವೂ ಆದ ಹೃದಯ ಕಮಲದಲ್ಲಿ ವಾಸಿಸಿ 
ದವನೂ , ತನ್ನಲ್ಲಿ ವಾಸವಾಗಿರುವ ಮೂರುಲೋಕಗಳುಳ್ಳವನೂ ಆದ ವೃಷಭೇಂದ್ರನೇ 


1 • ( 1) 


೨೩೬ 


ಬಸವರಾಜ ವಿಜಯಂ 


೪೦ 


ಬಸವ ಜಯ ಜಯ ರವಾನನ 
ಬಿಸರಹರಾ ದಿವಿಜರಿಂತು ಪೊಗಳುತ್ತಿರೆ ಶೈ 
ಲಸುತೆಗೆ ವಿಸ್ಮಯವೆದವಿರೆ | 
ಪೊಸತೆಂದಾ ಸಿದ ರಾಮನೀಕಿಸುತಿರ್ದಂ 
ಗುರುಚರಹರಸ್ವರೂಪಕ 
ಚರಾಚರವ್ಯಾಪಿ ತಾಪಸೇಂದ್ರಮನೋವು 
ದಿರ ಬಸವರಾಜ ಶರಣೆಂ 
ಬ ರವಂ ಪೊಸ್ಮಿದುದು ಸಿದ್ದರಾಮನ ಮೊಗದೊಳ್ ಅವರಲ್ಲಿ 
ವಃ ಆಗಲ್ - 

ಪುರಹರನದ್ರಿಜಾತೆಯಲರ್ಧಾನನಮಂ ನಿಡುನೇಹದಿಂದೆ ಕೇ 
ಕರ ಸುಧಸೂಸೆನೋಡಿ ನುಡಿದಂ ಪ್ರಿಯೆ ನೋಡಿವನೇಳೆ ವೆತ್ಯ ಭ 
ಕಿರಸದ ಪಂಪನೀತನ ಮಹತ್ವವನೀತನ ಚೆಲ್ವನೀತನ | 

ಚರಿಯ ಚರಿತ್ರದುನ್ನತೀಯನೀತನ ಗಾಡಿಯನೆಂದು ನಿಯಂತೆ ಈ 
ವ|| ಮತ್ತವಿಂತೆಂದಂ 
- ಆನೆ ವೃಷೇಂದ್ರನಾದೆನಗಜಾತೆ ಚರಾಚರ ರಕಣಾರ್ಥಮ 

ನಮದೀಯ ಮಾನಸದೊಳಿರ್ಪನಿವ ಬಿಡದಿರ್ಪೆನೀ ಮಹಾ 
ಜ್ಞಾನಿಯ ಹೃತ್ಪಯೋರುಹದೊಳಿತನನಾದಿ ಸದಾದಿ ಚಿದ್ದನಂ 
ನೀನಂದಿರ್ಪುದೆನ್ನ ಸುವಿವಂ ಬಸವಂಗಸುವಾನಿಮಗೆಕೇಳ್ 


೪೧ 


ನಮ್ಮನ್ನು ನಿರಂತರವೂ ರಕ್ಷಿಸಬೇಕು. ೩೯ . * ಬಸವಣ್ಣ ಜಯ ಜಯ ' ಎಂಬ ಧ್ವನಿ 
ಯಿಂದ ಕೂಡಿದ ಮುಖಕಮಲವುಳ್ಳ ಆ ದೇವತೆಗಳು ಈ ರೀತಿಯಲ್ಲಿ ಹೊಗಳುತ್ತ 
ಇರಲು, ಪಾರ್ವತಿಗೆ ವಿಸ್ಮಯವುಂಟಾಯಿತು. ( ಇದು) ಹೊಸದು ಎಂದು ಸಿದ್ದರಾಮನು 
ನೋಡುತ್ತ ಇದ್ದನು. ೪೦. ( ಆಗ ) ಸಿದ್ದರಾಮನ ಮುಖದಲ್ಲಿ ' ಗುರು - ಲಿಂಗ 
ಜಂಗಮ ಸ್ವರೂಪನೂ , ಸ್ಥಾವರಜಂಗಮಾತ್ಮಕ ಪ್ರಪಂಚ ವ್ಯಾಪಕನೂ , ಋಷಿಶ್ರೇಷ್ಟರ 
ಮನಸ್ಸೇ ಮನೆಯಾಗಿ ಉಳ್ಳವನೂ ಆದ ಬಸವರಾಜನೇ , ಶರಣು' ಎಂಬ ಧ್ವನಿಯು 
ಹೊರಹೊಮ್ಮಿತು. ವ|| ಆಗ ೪೧ . ಈಶ್ವರನು ಪಾರ್ವತೀದೇವಿಯ ಅರಳಿದ ಮುಖ 
ವನ್ನು ಅಧಿಕ ಪ್ರೀತಿಯಿಂದ ಕೂಡಿದ ಕಡೆಗಣ್ಣುಗಳ ನೋಟವೆಂಬ ಅಮೃತರಸವು 
ಹೊರಸೂಸುವಂತೆ ನೋಡುತ್ತ , 'ಪ್ರಿಯೇ , ಈ ಬಸವೇಶ್ವರನ ಘನತೆಯಿಂದಕೂಡಿದ 
ಭಕ್ತಿರಸದ ಆಧಿಕ್ಯವನ್ನು , ಆತನ ಮಹಿಮೆಯನ್ನು , ಸೌಂದಯ್ಯವನ್ನು , ಆಶ್ಚರಕರವಾದ 
ಚರಿತ್ರೆಯ ಉನ್ನತಿಯನ್ನು ಸೊಬಗನ್ನು ನೋಡುವವಳಾಗು ' ಎಂದು ಪ್ರೀತಿಯಿಂದ 
ನುಡಿದನು . ವ|| ಮತ್ತು ಹೀಗೆ ಹೇಳಿದನು . ೪೨ . ಪರ್ವತಪುತ್ರಿಯೇ , ನಾನೇ 
ವೃಷಭೇಂದ್ರನಾದೆನು ; ಈ ವೃಷಭೇಂದ್ರನು ಚರಾಚರ ಪ್ರಪಂಚದ ರಕ್ಷಣಾರ್ಥವಾಗಿ 


2 ನೊಂ ( ) 2- 3 ದನಳ್ಳಿಯಿಂ ( ಮು ) 


೨೩೭ 


ಸಪ್ತಮಾಶ್ವಾಸಂ 


ನೆಗಳ ಜಗತ್ರಯಕ್ಕೆ ಗುರುವಾನಿವನಾ ಭುವನಾಳಿಗೊಳ್ಳನೀ 
ವಗಣಿತದಾನಿಯಾಂ ಭುವನಶಿಕ್ಷಕನೀತನೆ ತತ್ತುರಕ್ಷಕಂ 
ಬಗೆವೊಡೆ ಮುಕ್ತಿಗಾನರಸನೀತನೆ ಭಕ್ತಿಗೆ ಪಟ್ಟಬದ್ದನಾಂ 
ಸೊಗಯಿಪ ಭಕ್ತವತ್ಸಲನಿವಂ ಘನಭಕ್ತಿನಿಧಾನನದ್ರಿಜೇ 


ಕೆ 


ಭಕ್ತಪ್ರಾಣನಿವಂ ಸರೋಜಮುಖಿ ಕೇಳಿ ಭಕ್ತಾಂಗ ನಾಂ ಸಂತತಂ 
ವ್ಯಕ್ತಂ ಜಂಗಮನೀತನೀ ಭುವನಕಾಂ ಲಿಂಗಂ ದ್ವಿತಿಯೇಶ್ವರಂ 
ಸೂಕ್ತಂ ಮೇಣವನೀಶ್ವರಂ ಬಗೆವೊಡಾಂ ಮದ್ಭಕ್ತಿಯಿಂದಪ್ಪ ಸ 
ನುಶ್ರೀ ನೆನೆದಾಕ್ಷಣಂ ದೊರೆಗುಮೀ ನಂದೀಶನಂ ಪಾರ್ವತೀ 


೪೪ 


ವಸುಧೆಯೊಳೆ ಶಂಭುನಾಮಂ 
ವಿಸುವುದು ಕೇಳೆಮಗಜಮೀ ವೃಷಭೇಂದ್ರಂ 
ಗೆಸೆಗುಂ ದ್ವಿತೀಯ ಶಂಭು 
ಪ್ರಸರದ್ದನನಾಮಮುತ್ಪಳಪ್ರಭನಯನೇ 


ನಿರ್ದುಷ್ಟವಾದ ನನ್ನ ಮನಸ್ಸಿನಲ್ಲಿ ಇದ್ದಾನೆ. ನಾನು ಈ ಮಹಾಜ್ಞಾನಿಯ ಹೃದಯ 
ಕಮಲದಲ್ಲಿ ತಪ್ಪದೆ ವಾಸವಾಗಿದ್ದೇನೆ. ಈತನು ಆದಿರಹಿತನು ; ಸತ್ಪುರುಷರಲ್ಲಿ ಆದಿ 
ಪುರುಷನು ; ಸಾಂದ್ರವಾದ ಜ್ಞಾನಸ್ವರೂಪನು ; ಇವನು ನನ್ನ ಪ್ರಾಣ ; ನಾನು 
ಇವನ ಪ್ರಾಣ- ಇದನ್ನು ನೀನು ತಿಳಿದಿರಬೇಕು. ೪೩ . ಗಿರಿಸುತೆಯೇ , ನಾನು ಪ್ರಸಿದ್ದ 
ವಾದ ಮೂರುಲೋಕಗಳಿಗೆ ಗುರು ; ಈ ಬಸವಣ್ಣನು ಆ ಭುವನಗಳಿಗೆ ಒಳಿತನ್ನುಂಟು 
ಮಾಡುವ ಅಗಣಿತವಾದ ದಾನಗುಣವುಳ್ಳವನು. ನಾನು ಪ್ರಪಂಚವನ್ನು ಶಿಕ್ಷಿಸುವವನು ; 
ಇವನು ಆ ಪ್ರಪಂಚವನ್ನು ಚೆನ್ನಾಗಿ ರಕ್ಷಿಸುವವನು ; ವಿಚಾರಮಾಡಿ ನೋಡಿದರೆ 
ನಾನು ಮುಕ್ತಿಗೆ ಅರಸು ; ಈತನು ಭಕ್ತಿಗೆ ಪಟ್ಟ ಕಟ್ಟಿಕೊಂಡಿರುವ ಅರಸು ; ನಾನು 
ಪ್ರಕಾಶಿಸುವ ಭಕ್ತವತ್ಸಲನು ; ಇವನು ಶ್ರೇಷ್ಠ ಭಕ್ತಿಗೇ ಆದಿಕಾರಣನು ( ಎನಿಸಿದ್ದಾನೆ). 
ಇಲ್ಲ, ಕಮಲಮುಖಿಯಾದ ಪಾರ್ವತಿಯೇ , ಕೇಳು : ಈ ಬಸವಣ್ಣನು ಭಕ್ತರೇ ಪ್ರಾಣ 
ವಾಗಿ ಉಳ್ಳವನು ; ನಾನು ಸತತವೂ ಭಕ್ತರೇ ಶರೀರವಾಗಿ ಉಳ್ಳವನು. ಇವನು 
ಪ್ರಪಂಚಕ್ಕೆ ವ್ಯಕ್ತನಾದ ಜಂಗಮನು ; ನಾನು ಆ ಪ್ರಪಂಚದ ಶರೀರನು ಮತ್ತು 
ಇವನು ದ್ವಿತೀಯ ಶಂಭುವು. ವಿಚಾರಿಸಿ ನೋಡಿದರೆ ನಾನು ಈಶ್ವರನು . ನನ್ನ ಭಕ್ತಿ 
ಯಿಂದ ಆಗುವಶ್ರೇಷ್ಟವಾದ ಮೋಕ್ಷಲಕ್ಷ್ಮಿಯು ಈ ನಂದೀಶ್ವರನನ್ನು ನೆನೆದೊಡನೆಯೇ 
ಪ್ರಾಪ್ತವಾಗುವುದು . ೪೫. ಉತ್ಪಲ ಕುಸುಮದ ಪ್ರಭೆಯಂತೆ ಇರುವ ನೇತ್ರವುಳ್ಳ 
ಪಾರ್ವತಿಯೇ , ಕೇಳು : ಈ ಭೂಮಿಯಲ್ಲಿ ಸತತವೂ ನಮಗೆ ಶಂಭುವೆಂಬ ಹೆಸರು 
ಪ್ರಕಾಶಿಸುವುದು . ಈ ವೃಷಭೇಂದ್ರನಿಗೆ ಎರಡನೆಯ ಶಂಭುವೆಂಬ ಹೆಸರು ಶೋಭಿಸು 


೨೩೮ 


ಬಸವರಾಜಿ ವಿಜಯಕಿ 


ಎನಗರ್ಥಪ್ರಾಣಾದಿಯ 
ನನವದ್ಯರ್ಭಕರೀವರೋರೊಂದೆಡೆಯೊಳ್ 
ಘನಮಹಿಮನೀ ನೃಪೇಂದ್ರ 
ಮನದೊಲವಿಂದೀವನಾವಗಂ ವನಜಮುಖಿ 
ಮನ್ಮಹಿಮೆಯನಿವನಲಿವು 
ಸನ್ಮತಿ ಮೇಣಿವನ ಮಹಿಮೆಯಂ ಮೃಗಧರಭಾ 
ಸ್ವನ್ಮುಖಿಯಾನವೆಂ ಹಿಮ 
ವಹಿಧರಪುತ್ರಿ ಪೆಟಿರದೇನಂದಪರೇ 
ಆವಂ ಬಸವಾಕರನಂ| 
ಭಾವಂ ಮಿಗೆ ನುಡಿವನವನ ವದನವೆ ಸದನಂ 
ದೇವಿಯೆಮಗೆಮ್ಮ ಸತ್ಸಮ 
ಥಾವಳಿಗಿದು ನನ್ನಿ ಪನ್ನಗಾಯತವೇಣಿ 
ಶ್ರೀಗುರುಲಿಂಗಜಂಗಮ ವಿಭೂತಿಶಿವಾಕ್ಷಿಪದಾಂಬುಶೇಷ ವೇ 
ದಾಗಮಸಿದ್ದ ಮಂತ್ರ ವರಭಕ್ತಿಸಮನ್ವಿತನಾಗಿ ತನ್ಮಯೇ 
ಭಾಗದೊಳಿರ್ಪನಾವನವನೀ ಬಸವೇಶ್ವರನಂಶಮಕ್ಕುಮೆ 
ಲ್ಲಾಗಳುಮೆನ್ನೊಳಿರ್ಪ ತೆದಿಂದೆಸೆವಂ ಬಸವಂ ಸುಭಕ್ತರೊಳ 


ತಿರುವುದು . ೪೬ . ಕಮಲಮುಖಿಯಾದ ಪಾರ್ವತಿಯೇ , ನಿರ್ದುಷ್ಟರಾದ ಭಕ್ತರು 
ಒಂದೊಂದು ಕಾಲದಲ್ಲಿ ನನಗೆ ಅರ್ಥ, ಪ್ರಾಣಿಗಳೇ ಮೊದಲಾದುವನ್ನು ಅರ್ಪಿಸುವರು , 
ಘನಮಹಿಮಾಶಾಲಿಯಾದ ಈ ಬಸವೇಶ್ವರನು ಮನಃಪೂರ್ವಕವಾದ ಪ್ರೀತಿಯಿಂದ 
ಯಾವಾಗಲೂ ತನ್ನ ಅರ್ಥ ಪ್ರಾಣಾದಿಗಳನ್ನು ಕೊಡುವವನಾಗಿದ್ದಾನೆ. ೪೭. ಚಂದ್ರ 
ಮುಖಿಯಾದ ಗಿರಿರಾಜ ಪುತ್ರಿಯೇ , ಮತ್ತೂ ಕೇಳು : ಸಮಾಚೀನವಾದ ಬುದ್ದಿಯುಳ್ಳ 
ಈ ಬಸವೇಶ್ವರನು ನನ್ನ ಮಹಾತ್ಮಿಯನ್ನು ತಿಳಿಯುವನು ; ಇವನ ಮಹಿಮೆಯನ್ನು 
ನಾನು ತಿಳಿಯುವೆನು . ಮಿಕ್ಕವರು ಅದನ್ನು ತಿಳಿಯಲಾರರು . ೪೮. ಸರ್ಪದಂತೆ 
ದೀರ್ಘವಾದ ಜಡೆಯುಳ್ಳ ದೇವಿಯೇ , ಯಾವಾತನು ` ಬಸವ ' ಎಂಬ ಅಕ್ಷರಗಳನ್ನು 
ಮನಃಪೂರ್ವಕವಾಗಿ ಉಚ್ಚರಿಸುವನೋ , ಅವನ ಮುಖವೇ ನಮಗೆ ಮತ್ತು ಶ್ರೇಷ್ಠ 
ಪ್ರಮಥರುಗಳಿಗೆ ನಿಶ್ಚಯವಾಗಿ ಮನೆಯೆನಿಸುವುದು . ೪೯ . ಈ ಭೂಲೋಕದಲ್ಲಿ 
ಯಾವನು ಮಂಗಳಕರಗಳಾದ ಗುರು, ಲಿಂಗ, ಜಂಗಮ , ವಿಭೂತಿ, ರುದ್ರಾಕ್ಷಿ, ಪಾದೋ 
ದಕ , ಪ್ರಸಾದ, ವೇದಾಗಮಗಳಲ್ಲಿ ಪ್ರಸಿದ್ದವಾದ ಮಂತ್ರ , ಶ್ರೇಷ್ಟ ಭಕ್ತಿ ಇವುಗಳಿಂದ 
ಕೂಡಿದವನೆನಿಸಿ ಇರುವನೋ ಅವನು ಈ ಬಸವೇಶ್ವರನ ಅಂಶದಿಂದ ಜನಿಸಿದವನು 
ಎನಿಸುವನು . ಮತ್ತು ( ಈ ) ಬಸವಣ್ಣನು ( ಹೇಗೆ) ನನ್ನಲ್ಲಿ ಇರುವನೋ ಹಾಗೆ ಶ್ರೇಷ್ಠ 


1 ಳೊಂ 


( ರ) ; ರೆಂ ( ಮು ) . 


೨೩೯ 


ಸಪ್ತಮಾಶ್ವಾಸಂ 


ವlಎಂದಗಜೆಗಾನಂದಮೋದನೆ ಸಿದ್ದರಾಮಂ ಶ್ರದ್ದೆಯಿಂ ಮಣಿಯ ಬಸವನ ನಿಜಸ್ವರೂಪ 
ಮನೊರೆದನಿತಳನ್ನ ಹೃದಯನಳಿನದೊಳೊಳಗಿ ಬೆಳಗುವಾ ಬಸವನಂ ನೋಡಿ ಮರ್ತ್ಯಲೋಕ 
ದೊಳ್ಯದ್ಭಕ್ತರೆನಿಬರೊಳರೆಂದು ಬೆಸಗೊಳೆಕೇಳು ಕೈದಾವರೆಗಳು ಮುಗಿದು 

ಸರ್ವಶ ಭಕ್ತನೆನಿಪವ 
ನೊರ್ವನುಮಣಮಿಲ್ಲ ಮಹಿಯೊಳಾನೇ ಭಕ್ತಂ 
ಸರ್ವಭ್ರಕರ್ಮನಸಿಜ 
ಗರ್ವಾಪಹ ನಿನಗೆ ಸಮರೆನಿಪುದಂದು 


ಆವಾವ ಭವದೊಳಾದೊಡ 
ಮಾವಗಮಗಜೇಶ ಕೇಳ್ ಪ್ರಸಾದತ್ರಯ ಸಂ 
ಸೇವನೆಯೆ ಸಾಲು ಎಂದು ಪರಿ 
ಭಾವಿಸೆ ಕೈವಲ್ಯ ಸುಖದಿನಗ್ಗಳಮಲ್ಲೇ 
ಖಗಮೃಗಪಿಪಿಲಿಕಾದಿಯೋ 
ಟೊಗೆದೊಡಮಾ ಶರಣವಿತತಿ ಸವಿದೊಕ್ಕುದನುಂ 
ಡಗಲದ ಸವಿ ದೊರೆಕೊಂಡೊಡೆ 
ವಿಗೆ ಸಂಸ್ಕೃತಿ ಲೇಸು ಗಡ ಧನಂಜಯನಯನಾ 


ರಾದ ಆ ಭಕ್ತರಲ್ಲಿ ಬಸವಣ್ಣನು ಶೋಭಿಸುವನು . ವ|| ಹೀಗೆ ಪಾರ್ವತಿಗೆ ಆನಂದ 
ವುಂಟಾಗಲು, ಸಿದ್ದರಾಮನು ಶ್ರದ್ದೆಯಿಂದ ನಮಸ್ಕಾರ ಮಾಡುತ್ತಿರಲು ಬಸವನ ನಿಜ 
ಸ್ವರೂಪವನ್ನು (ಶಿವನು) ಹೇಳಿದನು. ಅಷ್ಟರಲ್ಲಿ ತನ್ನ ಹೃದಯಕಮಲದಲ್ಲಿ ನಿರ್ಮಲ 
ವಾಗಿ ಪ್ರಕಾಶಿಸುವ ಆ ಬಸವಣ್ಣನನ್ನು ನೋಡಿ, ಭೂಲೋಕದಲ್ಲಿ ಸದ್ಭಕ್ತರೆನಿಸಿರು 
ವವರು ಎಷ್ಟು ಜನರಿರುವರು ?' ಎಂದು ಕೇಳಲು ಅದನ್ನು ಕೇಳಿ ( ಸಿದ್ಧರಾಮನು) 
ಕರಕಮಲಗಳನ್ನು ಮುಗಿದು - ೫೦. ಮನ್ಮಥನ ಗರ್ವವನ್ನು ನಾಶಗೊಳಿಸಿದ ಸರ್ವೆ 
ಶ್ವರನೇ , ಭೂಮಿಯಲ್ಲಿ ಸಮಸ್ತ ಭಕ್ತರೂ ನಿನಗೆ ಸಮಾನರು ಎನಿಸಿರುವುದರಿಂದ 
ಭಕ್ತನೆನಿಸಿದವನು ಒಬ್ಬನೂ ಇಲ್ಲ. ನಾನೇ ಭಕ್ತನು. ೫೧ . ಪಾರ್ವತೀ ಪತಿಯೇ , 
ಕೇಳು : ಯಾವ ಯಾವ ಜನ್ಮದಲ್ಲಾದರೂ , ನಿರಂತರವೂ , ಶುದ್ಧ , ಸಿದ್ದ , ಪ್ರಸಿದ್ದವೆಂಬ 
ತ್ರಿವಿಧವಾದ ಪ್ರಸಾರದ ಸೇವನೆಯೇ ನನಗೆ ಸಾಕು . ಈ ಪ್ರಸಾದ ಸೇವನೆಯು ವಿಚಾರ 
ಮಾಡಿ ನೋಡಿದರೆ ಮೋಕ್ಷ ಸುಖಕ್ಕಿಂತಲೂ ಅಧಿಕವಲ್ಲವೆ ? ೫೨. ಅಗ್ನಿನೇತ್ರನಾದ 
ಈಶ್ವರನೇ , ಪಕ್ಷಿ , ಮೃಗ, ಇರುವೆ ಮೊದಲಾದ ಜನ್ಮಗಳಲ್ಲಿ ಹುಟ್ಟಿದರೂ , ಆ ಶಿವ 
ಶರಣರ ಸಮೂಹವು ಸೇವಿಸಿ ಮಿಕ್ಕದ್ದನ್ನು (ಪ್ರಸಾರವನ್ನು ) ಉಂಡು , ( ಅದರಿಂದ) 
ಎಡೆವಿಡದ ಮಾಧುರವು ಪ್ರಾಪ್ತವಾದದ್ದಾದರೆ, ಅಂತಹ ಸಂಸಾರವೇ ಒಳ್ಳೆಯ 


೨೪ರಿ 


ಬಸವರಾಜ ವಿಜಯಂ 


ಎನೆ ಕೇಳಾನಂದದಿಂದಾ ಬಸವನನಭವಂ ಸತೃಪಾಪೂರಿತಾಲೋ 
ಕನದಿಂದ ನೋಡಿ ತಾಂ ತೋಯಿಸೆ ಬಳಿಕದನಂತೆಲ್ಲಮಂ ಕಂಡು ಸದ್ಯ 
ಕಿನಿಯುಕ್ತಂ ಸಿದ್ಧರಾಮಂ ಪೊಗಳೆ ಆಗುತೆ ಬೀಳ್ಕೊಂಡು ಭೂಲೋಕಕೇಳ್ತ೦ 
ದನವದ್ಯಂ ಸ್ವರ್ಣವಲ್ಲೀಪುರಮನೊಲವಿನಿಂ ಪೊಕ್ಕು ನಕ್ಕಾಳಿಗಾಗಳ್ 
ಶಿವಲೋಕದೊಳಂ ಬಸವಂ 
ಶಿವಹೃದಯಾಂಬುಜದೊಳಿರ್ದಪಂ ಕಂಡೆನೆನು 
ಇವಿಕಲಮತಿಯೆಲ್ಲಮುಮಂ 

ವಿವರಿಸೆ ಕೇಳಲ್ಲಿ ಶರಣರುತ್ಸವಮಾಂತರ 
ವ|| ಅಂತು ಸಮುತ್ತು ಕಾಂತರಂಗರಾದ ಶರಣರ್ ಬಸವನೆಂತಿರ್ದಪನೆಂದು ಬೆಸಗೊಳೆ 
ನಿಜಹೃದಯಾಂಬುಜಾತಮನಲರ್ಚಿ ನೃಪೇಂದ್ರನನಿಲ್ಲಿ ನೋಡಿಯಂ 
ಗಜಹರಮಾನಸಾಂಬುಜದೊಳಿಂತೆಸೆದಿರ್ದನನು ತೋರಿಸು 
ಇಜರನನಾಮಯಂ ನೆಗಳ ತದ್ಧನವೃತ್ತವನೈದೆ ಪೇಳನ 
ತ್ರಿಜಧರ ಭಕ್ತರೊಳ್ ನೃಪತಿ ಕಂಡೆನಿದೆಲ್ಲಮನಲ್ಲಿ ಚೆಚ್ಚರಂ 


೫೫ 


ದಲ್ಲವೆ ? ೫೩ . ಹೀಗೆ ಹೇಳಲು ಶಿವನು ( ಆ ಸಿದ್ದರಾಮನ ಮಾತನ್ನು ) ಕೇಳಿ, 
ಆನಂದದಿಂದ ಆ ಬಸವೇಶ್ವರನನ್ನು ಸಮಾಚೀನವಾದ ಕೃಪೆಯಿಂದ ತುಂಬಿದ ದೃಷ್ಟಿ 
ಯಿಂದ ನೋಡಿ, ಬಳಿಕ ತಾನು ನಡೆದುದೆಲ್ಲವನ್ನೂ ತೋರಿಸಲಾಗಿ, ಅನವದ್ಯನಾದ 
ಸಿದ್ದರಾಮನು ಆಗ ಎಲ್ಲವನ್ನೂ ಕಂಡು ಶ್ರೇಷ್ಠ ಭಕ್ತಿಭಾವದಿಂದ ಕೂಡಿದವನಾಗಿ , 
ಹೊಗಳುತ್ತ , ನಮಸ್ಕರಿಸುತ್ತ , ಪರಮೇಶ್ವರನಿಂದ ಅಪ್ಪಣೆ ಪಡೆದು ಅವನು 
ಭೂಲೋಕಕ್ಕೆ ಬಂದು , ಸೊನ್ನಲಿಗೆಯನ್ನು ಪ್ರವೇಶಿಸಿ ಅಲ್ಲಿ ಭಕ್ತರುಗಳಿಗೆ - ೫೪ . 
“ ಶಿವಲೋಕದಲ್ಲಿ ಬಸವಣ್ಣನು ಶಿವನ ಹೃದಯಕಮಲದಲ್ಲಿ ಇರುವನು ; ನಾನು 
ನೋಡಿದೆನು' ಎನ್ನುತ್ತ ವಿಕಾರರಹಿತ ಬುದ್ದಿಯ ಆ ಸಿದ್ದರಾಮನು ಕೈಲಾಸದಲ್ಲಿ 
ನಡೆದ ಎಲ್ಲ ಕಾರಗಳನ್ನು ವಿವರಿಸಲಾಗಿ ಶರಣರು ಕೇಳಿ ಸಂತೋಷಗೊಂಡರು. ವ|| ಆ 
ರೀತಿ ಉತ್ಸಾಹಗೊಂಡ ಅಂತಃಕರಣವುಳ್ಳವರಾದ ಶರಣರು ಬಸವಣ್ಣನು ಹೇಗೆ 
ಇದ್ದಾನೆ ? ಎಂದು ಕೇಳಲು - ೫೫ , ಮುಪ್ಪು ಮತ್ತು ರೋಗಗಳಿಂದ ದೂರನಾದ 
ಸಿದ್ದರಾಮೇಶನು ತನ್ನ ಹೃದಯಕಮಲವನ ಬಿಚ್ಚಿ ' ಇಲ್ಲಿ ವೃಷಭೇಂದ್ರನನ್ನು 
ನೋಡಿರಿ ' ಎಂದು ತೋರಿಸುತ್ತ ' ಇದೇ ರೀತಿಯಲ್ಲಿ ಬಸವೇಶ್ವರನು ಪರಮೇಶ್ವರನ 
ಹೃದಯಕಮಲದಲ್ಲಿ ಶೋಭಿಸುತ್ತಿದ್ದಾನೆ' ಎನ್ನುತ್ತ ಪ್ರಸಿದ್ದವಾದ ಬಸವಣ್ಣನಶ್ರೇಷ್ಠ 
ವೃತ್ತಾಂತವನ್ನೆಲ್ಲ ಚಂದ್ರಶೇಖರನಾದ ಈಶ್ವರನ ಭಕ್ತರುಗಳಿಗೆ ಚೆನ್ನಾಗಿ ತಿಳಿಸಿದನು. 
ಎಲೈ ಬಿಜ್ಜಳಮಹಾರಾಜನೇ , ಇವೆಲ್ಲವನ್ನೂ ಆ ಶಿವ ಶರಣರ ಸಭೆಯಲ್ಲಿ ಶೀಘ್ರವಾಗಿ 


೨೪೧ 


ಸಪ್ತಮಾಶ್ವಾಸಂ 


ವರ ಗುರುಸಿದ್ದರಾಮವಿಭುವಿಂದಾದೆಂ ನೃಪಕೇಳ್ ವೃಷೇಂದ್ರನೆಂದು 
ಇರದ ಮಹತ್ವಮಂ ಬಗೆವೊಡಿಂತು ವಿರಾಜಿಸಿ ಪಂಪನಾಳ ಭಾ 
ಸುರ ಬಸವಂ ತ್ವದೀಯ ಸಭೆಯಲ್ಲಿರುತಂ ಪಿಡಿದೆತ್ತಿದಂ ನಿಜ 
ಸ್ಮರಣದಿನೆನ್ನನೊರ್ಗುಡಿಸದಂದದಿನೆಂಬುದಿದೊಂದು ಚೋದ್ಯಮ 


೫೬ 


ವಃ ಎಂದು ವೃಷೇಂದ್ರವೃತ್ತಾಂತವನುಸುರೆ ಭೂಪಂ ಕೇಳು ಮಚ್ಚಿ ಗೋಪಾಂಗನೆ 
ಗನರ್ಷ್ಟಮಣಿಭರಣದಿವ್ಯಾಂಬರಂಗಳನಿತ್ತು ಸರ್ವಮಯನಣುಗಂ ಬಸವರಾಜಂ ಸರ್ವಮಯನೆನಿ 
ಪ್ಪುದಿದಾವ ಕೌತುಕಮೆಂದು ನಿರ್ಧರಿಸಿ ಸಭಾಸದರೊಡನೆ ಮಗುಳು ಪೊಗಳ ಗಣಿತಾನರ್ಥ್ಯಮಣಿ 
ಭೂಷಣಂಗಳಂ ಸಮರ್ಪಿಸಿ ಬಸವರಾಜಂಗೆ ಕರಾರವಿಂದಮಂ ಮುಗಿದು ನಿಜಗೃಹಕ್ಕೆ 
ಬೀಳ್ಕೊಡಲೊಡನೆ 


ಕವಿಗಳ ಕೈಯೆತ್ತಿ ಕೈವಾರಿಸೆ ಬುಧನಿವಹಂ ನಾಡೆ ಕೊಂಡಾಡೆ ಬಂದಿ 
ರ್ದವನೀಶರ್ವಿಸ್ಟ್ಯಾಂತಃಕರಣರೆಗೆ ಮಹೇಶ್ವರರ್ಮಾಣದತ್ತು ದಂಡಿ 


ಕಂಡನು. ೫೬ . ಬಿಜ್ಜಳ ಮಹಾರಾಜನೇ ಕೇಳು : ಶ್ರೇಷ್ಠಗುರು ಸ್ವರೂಪನಾದ 
ಸಿದ್ದರಾಮೇಶ್ವರ ವಿಭುವಿನಿಂದ ಕೇಳಿದ ಬಸವೇಶ್ವರನ ಉತ್ಕೃಷ್ಟವಾದ ಮಹತ್ವವನ್ನು 
ತಿಳಿದನು. ವಿಚಾರಿಸಿನೋಡಿದರೆ ಈ ರೀತಿ ಪ್ರಕಾಶಿಸಿ ಮಹಾತ್ಮಿಯನ್ನು ಹೊಂದಿದ 
ಶೋಭಿಸುವ ಬಸವಣ್ಣನು ನಿನ್ನ ಸಭೆಯಲ್ಲಿರುವಾಗ ಆತನನ್ನು ಸ್ಮರಿಸಿದ ಕಾರಣದಿಂದ 
ನನ್ನನ್ನು ಬೀಳದಂತೆ ಹಿಡಿದೆದನು ಎಂಬ ಈ ಮಾತು ಇದು ಒಂದು ಆಶ್ಚಯ್ಯ 
ವಾದುದೇ ಅಲ್ಲವೆ ? ( ಎಂದು ಆ ಗೊಲ್ಲರ ಸ್ತ್ರೀಯು ಹೇಳಿದಳು) ವ|| ಹೀಗೆಂದು 
( ಆ ಗೊಲ್ಲಸ್ತ್ರೀಯು) ಬಸವೇಶ್ವರನ ವೃತ್ತಾಂತವನ್ನು ಹೇಳಲಾಗಿ, ಬಿಜ್ಜಳ ಭೂಪಾಲನು 
ಕೇಳಿ ಆ ಗೊಲ್ಲತಿಗೆ ಅಮೂಲ್ಯ ಆಭರಣಗಳು, ಶ್ರೇಷ್ಠವಸ್ತ್ರಗಳು ಇವನ್ನು ಕೊಟ್ಟು , 
ಸರ್ವವನ್ನು ವ್ಯಾಪಿಸಿಯೂ , 'ಅಣೋರಣೀಮಾನ್‌ ' ಆಗಿಯೂ ಶಿವಪುತ್ರನಾಗಿಯೂ 
ಇರುವ ಬಸವಣ್ಣನು ಸರ್ವವ್ಯಾಪಿಯೆನಿಸಿರುವುದು ಮಹಾ ಆಶ್ಚರದ ವಿಷಯ ! ಎಂದು 
ನಿರ್ಧರಿಸಿ ಸಭಾಸದರೆದುರು ಪುನಃ ಪುನಃ ಹೊಗಳಿ, ಬಸವಣ್ಣನಿಗೆ ಅಸಂಖ್ಯಾತ 
ಅಮೂಲ್ಯ ರತ್ನಾಭರಣಗಳನ್ನು ಸಮರ್ಪಣೆ ಮಾಡಿ ಕರಕಮಲಗಳನ್ನು ಮುಗಿದು , 
ಅವನ ಮನೆಗೆ ಕಳುಹಿಸಿ ಕೊಡಲಾಗಿ - ೫೭ . ಕವಿಗಳು ಕೈಯೆತ್ತಿ ಸ್ತುತಿಸಿದರು ; 
ವಿದ್ವಾಂಸರ ಸಮೂಹವು ಚೆನ್ನಾಗಿ ಕೊಂಡಾಡಿತು ; ಸಭೆಗೆ ಬಂದಿದ್ದ ರಾಜರುಗಳು 
ಆಶ್ಚರದಿಂದ ಕೂಡಿದ ಮನಸ್ಸುಳ್ಳವರಾಗಿ ನಮಸ್ಕರಿಸಿದರು; ಮಾಹೇಶ್ವರರುಗಳು 


ಓ 


1 x ( ಗ), 
16 . 


೨೪೨ 


ಬಸವರಾಜ ವಿಜಯಂ 


ತೃವದಿಂದಾಲಿಂಗಿಸುತ್ತಂ ಪರಸೆ ಪರಮಸದ್ಭಕ್ತಿಸಂಪತ್ತಿಸಂಪೂ 
ರ್ಣವಿಳಾಸಂ ಬಂದು ಶುದ್ಧಾಂತದೊಳೆಸೆದನಿಳಾಭಾಮಿನೀಭಾಗಧೇಯಂ 


೫೭ 


ಸಜ್ಜನಸಮರ್ಚ ಚರಪಜ್ಜಳಸಮಾರಚಿತ 
ಮಜ್ಜನ ನಿಜಾಂಘಿ ವಿನಮಜ್ಜನಸಮಹಾ 
ಪಜ್ಜಳದಮಾರುತ ಮರುಜ್ಜನಕ ಶಿಷ್ಟಪರಿ 
ಷಜ್ಜಲಜಭಾನು ಭವರಜ್ಜು ಕರವಾಲಾ 
ರುಜ್ಜಲಧಿಬಾಡಬ ಜಗಜ್ಜಠರ ತಾರಕಲಾ 
ಸಜ್ಜಪನಿಯುಕ್ತ ಮದವಜ್ಜನವಿದೂರ 
ಪ್ರೋಜ್ಜನಿತತಕುಲ ಬಿಜ್ಜಳಪರಿಸ್ತುತ ವಿ 
ಲಜ್ಞಖಲಭಂಜನ ಸಸಷ್ಟಿ ಬಸವೇಶಾ 


೫೮ 


ಅಂಬುಜಾನನೆ ಕಂಬುಕಂಧರೆ ಕುಂಭಿನೀಧರನಂದಿನೀ 
ಶಂಬರಾಹಿತಶಾಸನಪ್ರಿಯ ಶುಭದಾನವಮರ್ದಿನೀ 


ತಪ್ಪದೆ ಅತ್ಯುತ್ಸಾಹದಿಂದ ಆಲಂಗಿಸಿ ಆಶೀರ್ವದಿಸಿದರು ; ಉತ್ಕೃಷ್ಟವಾದ ಸದ್ಭಕ್ತಿಯೆಂಬ 
ಸಂಪತ್ತಿನಿಂದ ತುಂಬಿದ ವಿಲಾಸವುಳ್ಳವನೂ , ಭೂದೇವಿಯ ಭಾಗ್ಯಸ್ವರೂಪನೂ ಆದ 
ಬಸವೇಶ್ವರನು ಹೊರಟು ಬಂದು ( ತನ್ನ ) ಅಂತಃಪುರದಲ್ಲಿ ಶೋಭಿಸಿದನು . ೫೮. 
ಸತ್ಪುರುಷರಿಂದ ಪೂಜೆಗೊಳ್ಳಲು ಯೋಗ್ಯನಾದವನು , ಚರಜಂಗಮರ ಪಾದೋದಕದಿಂದ 
ಮಾಡಲ್ಪಟ್ಟ ಸ್ನಾನವುಳ್ಳವನೂ , ತನ್ನ ಪಾದಗಳಿಗೆ ನಮಸ್ಕಾರ ಮಾಡುವ ಜನರುಗಳ 
ಸಮೂಹದ ಆಪತ್ತುಗಳೆಂಬ ಮೋಡಗಳಿಗೆ ಗಾಳಿಯಂತಿರುವವನೂ , ದೇವತೆಗಳಿಗೆ ತಂದೆ 
ಯಾದವನೂ , ಸತ್ಪುರುಷರ ಸಮೂಹವೆಂಬ ಕಮಲಗಳಿಗೆ ಸೂರನಾದವನೂ , ಜನನ 
ಮರಣಾತ್ಮಕ ಸಂಸಾರವೆಂಬ ಹಗ್ಗ ಕ್ಕೆ ಖಡ್ಗದೋಪಾದಿಯಲ್ಲಿರುವವನೂ , ದುಃಖವೆಂಬ 
ಸಮುದ್ರಕ್ಕೆ ಬಡಬಾನಲರೂಪನಾದವನೂ , ಲೋಕವನ್ನೆಲ್ಲ ಜಠರದಲ್ಲಿಟ್ಟುಕೊಂಡಿರು 
ವವನೂ , ತಾರಕ ಮಂತ್ರದ ಪ್ರಕಾಶಮಾನ ಜಪಾನುಷ್ಠಾನದಿಂದ ಕೂಡಿದವನೂ , 
ಗರ್ವಿಷ್ಠರಾದ ಜನಗಳಿಂದ ದೂರನಾದವನೂ , ತತ್ವಸಮೂಹವನ್ನು (ಮೂವತ್ತೆರಡು 
ತ ) ಉಂಟುಮಾಡಿದವನೂ , ಬಿಜ್ಜಳ ರಾಜನಿಂದ ಕೊಂಡಾಡಲ್ಪಟ್ಟವನೂ ನಾಚಿಕೆ 
ಯಿಲ್ಲದ ನೀಚರನ್ನು ನಾಶಮಾಡುವ ಸತ್ಪುರುಷೋತ್ತಮನಿಂದ ಕೂಡಿದ ಬಸವೇಶಾ 
(ರಕ್ಷಿಸು) , ೫೯ . ಕಮಲಮುಖಿಯೇ , ಶಂಖದಂತಿರುವ ಕಂಠವುಳ್ಳವಳೇ , ಪಕ್ವತ 
ರಾಜನಿಗೆ ಸಂತೋಷಕಾರಿಣಿಯಾದವಳೇ , ಮನ್ಮಥನನ್ನು ನಿಗ್ರಹಗೊಳಿಸಿದ ಪರಮೇಶ್ವರನ 
ಪ್ರೀತಿಗೆ ಪಾತ್ರಳಾದವಳೇ , ಶುಂಭಾಸುರನನ್ನು ನಾಶಪಡಿಸಿದವಳೇ , ಇಂದ್ರ ( ಶಂಬ 


ಸಪ್ತಮಾಶ್ವಾಸಂ 


೨೪೩ 


ಶಂಖಪಾಣಿವಿಧಾತೃವಿಷ್ಟು ಕುಟುಂಬಿನೀ ಪರಿಪಾಲಿನೀ 
ತುಂಬುರಾಜಜಗಾನಲೋಲೆ ಮದಂಬೆ ರಕ್ಷಿಪುದೀಶ್ವರೀ 


396 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಬಸವಸರ್ವಗತತ್ವಕಥನಂ 

ಸಪ್ತಮಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೭ಕ್ಕೆ ಪದಗಣನೆ ೫೬೨ಕ್ಕೆ ಮಂಗಳಮಹಾ ಶೀll - 


ಪಾಣಿ), ಬ್ರಹ್ಮ , ವಿಷ್ಣು ಇವರುಗಳ ಪತ್ನಿಯರನ್ನು ರಕ್ಷಿಸುವವಳೇ , ತುಂಬುರ 
ನಾರದರುಗಳ ಸಂಗೀತದಲ್ಲಿ ಆಸಕ್ತಳಾದವಳೇ , ನನ್ನ ತಾಯಿಯೇ ಈಶ್ವರಿಯೇ 
ರಕ್ಷಿಸುವುದು . 


ಸಪ್ತಮಾಶ್ವಾಸವು ಸಮಾಪ್ತವಾಯಿತು 


ಅಷ್ಟಮಾಶ್ವಾಸಂ 


ಶ್ರೀಪರ್ವತೇಂದ್ರತನಯಾದ 
ಲಾಪಸುಧಾಪೂರ್ಣಕರ್ಣನಭವಂ ಘನಚಿ 
ದೂಪಂ ವಿಧುರೋಪಂ ಗಿರಿ 
ಚಾಪಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 


* 


ಬಸವಾಧೀಶ್ವರನೊಂದು ವಾಸರದೊಳೆಲ್ಲಾ ಮಂತ್ರಿಗಳಡಿ ರಂ 
ಜಿಸೆ ಧಾತ್ರೀಶನ ನೇಮದಿಂ ಬಹುಬಲಕ್ಕೊರಂದದಿಂ ಜೀವಿತಾ 
ಪ್ರಸರಂದಿರ್ದಿಡರ್ಚುತೊಪ್ಪೆರೆ ಬಳಿಕ್ಕಂತಲ್ಲಿಗೇwಂದುದ 
ಟಿಸುತಂ ನಿಂದು ಭುಜಂಗಜಂಗಮನದೊರ್ವಂತದ್ವ ಷಾಧೀಶನಂ. 


೨ 


ವಿಟ ಜಂಗಮ ಕಥನ (ಸೂಯ್ಯಾಸ್ತ ಚಂದ್ರೋದಯ ವರ್ಣನೆ) 
೧ . ಮಂಗಳಕರಳಾದ ಪಾಶ್ವತಿಯ ವಚನವೆಂಬ ಅಮೃತದಿಂದ ಸಂಪೂರ್ಣ ಕಿವಿಯುಳ್ಳ , 
ಭವರಹಿತನೂ , ಶ್ರೇಷ್ಟಜ್ಞಾನರೂಪನೂ , ವಿಷ್ಣುವೇ ಬಾಣವಾಗಿ, ಮೇರುಪರ್ವತವೇ 
ಬಿಲ್ಲಾಗಿ ಉಳ್ಳವನೂ ಆದ ಶಿವಲಿಂಗನು ಯಾವಾಗಲೂ ರಕ್ಷಿಸಲಿ . ೨. ಒಂದು ದಿವಸ 
ಬಸವರಸನು ಎಲ್ಲಾ ಮಂತ್ರಿಗಳೂ ಕೂಡಿ ರಂಜಿಸಿ, ಬಿಜ್ಜಳ ಮಹಾರಾಜನ ಅಪ್ಪಣೆ 
ಯಂತೆ ದೊಡ್ಡ ಸೈನ್ಯಕ್ಕೆ ಒಂದು ಕ್ರಮದಿಂದ ಸಂಬಳವನ್ನು ಕೊಡುವುದಕ್ಕೆ (?) ಸಿದ್ದ 
ವಾಗಿ ಒಪ್ಪಿರಲು, ಆಗ ಅಲ್ಲಿಗೆ ವಿಟನಾದ ಒಬ್ಬ ಜಂಗಮನು ಬಂದು ಬಸವೇಶ್ವರನಿಗೆ 


* ಲಾಟಮಗಧಾಂಧ್ರಕವಿರಾಟವಿಷಯಾಧಿಪತಿ 

ರೀಟತಟರತ್ನರುಚಿಪಾಟಲಿತಪಾದಾ 
ಸ್ನಾಟಿಕಸುಪೀಠಭೂತಕಾಟನಷದಾರಿಹೃತ 

ತಾಟಕವಿರುತ್ಯ ಮೃಡನಾಟಕಸಹಾಯಾ 
ಚಾಟುಪರವಾದಕುಜಪಾಟನಪಟಿಪ್ಪಮುನಿ 

ಕೋಟಿಹೃದಯಾಂಬುರುಹಕೊಟರಗ ಶೃಂಗಾ 
ತಾಟಿತನಗಶ್ರುತಿ ಸುಘೋಟಕಮತ್ಯಾದಿ ಮಣಿ 
ಕೂಟ ಪೊರೆ ನವ್ಯಶಶಿಕೂಟ ಬಸವೇಶಾ | - ದ ಪ್ರತಿಯಲ್ಲಿ ಮಾತ್ರ . 


೨೪೫ 


ಅಷ್ಟಮಾಶ್ವಾಸಂ 


ಪೇಳಿಗೆದೀವಿದ ಪೊಂಗಳ 
ಜಾಳಿಗೆಗಳ ಕುಡು ಕುಡಲ್ಲದೊಡೆ ಬಿಡೆನಾನೆಂದಂ 
ಬಾಳಾಪಂಗಳೆಲ್ಲವ 
ನಾಳೋಚಿಸದಿತ್ಯನಂದವಂಗೆ ನೃಪೇಂದ್ರಂ 

ವ ॥ ಅಂತೀಯಲೊಡಮಳ್ಳ ಜಂಬಟ್ಟು ಕರಿಯಕೇಶವಂ ಕಾಳಿಮರಸಂ ಕಸವನುಗ್ರಚಂಡಿ 
ಮೈಲಾರಂ ಮಂಚಗಂ ಕುಂದತಮಿಯೆಂಬರೆಲ್ಲರ್ಮೇಳಂಗೊಂಡು ಕೊಂಡೆಗಕ್ಕೆ ನಾಲಗೆ ತಿಂತೆಮಸಗೆ 
ನರೇಂದ್ರನೆಡೆಗೈದಿ ನಿಂದೆಲಗಿ ಕರಂಗಳಂ ಮುಗಿದು 

ಕೇಳರಸ ನಿನ್ನ ಪೊಸ ಪೊಂ 
ಜಾಳಿಗೆಗಳನೊಡೆದು ಮುದ್ರೆಯಂ ವಿಟಭಕ್ಕಂ 
ಕೇಳೆ ಬಸವಣ್ಣನಿತ್ತಂ 
ಪೇಳಿಗೆ ಬmದಾದುದೊಗೆದುದೆಮಗಧಿಕ ಭಯಂ 
ವ|| ಎಂದು ಪಿಸುಣರ್ ಪಿಸುಣಾಡೆ ನೃಪಂಕೇಳು ಕನಿಗೊಂಡು ಬಸವರಸನಂ ಬರಿಸಿ 
ಸ್ಥಿರಗುಣಿಯೆಂದು ಸತ್ಯನಿಧಿಯೆಂದು ಪರಾರ್ಥಮನಂತುವೆಲ್ಲದ | 
ತುರುಶುಚಿಯೆಂದು ನಂಬಿ ನಿನಾಗಾನೆನಗುತ್ತುದನೆಲ್ಲಮಂ ಸಮು . 
ದರಿಸೆನುತಿತ್ತುದರ್ಕೆ ಫಲವಾದುದು ಲೇಸನೊಡರ್ಚಿದ್ಯೆ ಗುಣಾ 
ಕರ ನಿನಗಾರ್ಸಮಾನರೊಡೆದೆನ್ನಯ ಮುದ್ರೆಯನಚ್ಚಪೊಂಗಳಂ. 


ಎದುರಾಗಿ ನಿಂತನು. ೩ . ಪೆಟ್ಟಿಗೆಯಲ್ಲಿ ತುಂಬಿದ ಬಂಗಾರ ನಾಣ್ಯಗಳ ಚೀಲಗಳನ್ನು 
ಬೇಗಕೊಡು; ಹಾಗಲ್ಲದಿದ್ದರೆ, ನಾನು ಬಿಡುವವನಲ್ಲ ' ಎಂಬ ( ಆ ವಿಟ ಜಂಗಮನ) 
ಮಾತನ್ನು ಕೇಳಿ, ಬಸವೇಶ್ವರನು ಯೋಚಿಸದೆ ಆಗ ಆ ಜಂಗಮನಿಗೆ ಹಣವೆಲ್ಲವನ್ನೂ 
ಕೊಟ್ಟು ಬಿಟ್ಟನು. ವ|| ಈ ರೀತಿ ( ಎಲ್ಲ ನಾಣ್ಯಗಳನ್ನೂ ) ಕೊಡಲು ಕೂಡಲೆ ಕರಿಯ 
ಕೇಶವ, ಕಾಳಿಮರಸ, ಕಸವ, ಉಗ್ರಚಂದಿ, ಮೈಲಾರ , ಮಂಚಿಗ , ಕುಂದತಮಿ -ಎಂಬುವ 
ರೆಲ್ಲರೂ , ಮಾತ್ಸರಪಟ್ಟು ಒಟ್ಟಾಗಿ ಸೇರಿ ಚಾಡಿಯನ್ನು ಹೇಳುವುದಕ್ಕೋಸುಗ 
ನಾಲಿಗೆಯ ತೀಟೆಯು ಹೆಚ್ಚಾದವರಾಗಿ, ಬಿಜ್ಜಳನಲ್ಲಿಗೆ ಹೋಗಿಕೈಗಳನ್ನು ಜೋಡಿಸಿ. 
೮. ಮಹಾರಾಜಾ, ಕೇಳು : ವಿಟಭಕ್ತನೋರ್ವನು ಬಂದು ಕೇಳಲಾಗಿ ಬಸವಣ್ಣನು 
( ಪೆಟ್ಟಿಗೆಯ ) ಮುದ್ರೆಯನ್ನೊಡೆದು ನಿನ್ನ ಹೊಸ ನಾಣ್ಯಗಳುಳ್ಳ ಚೀಲಗಳನ್ನು 
ಕೊಟ್ಟನು, ಪೆಟ್ಟಿಗೆ ಬರಿದಾಗಿ ಹೋಯಿತು; ನಮಗೆ ( ಈ ಬಸವಣ್ಣನಿಂದ) ಹೆಚ್ಚಾದ 
ಭಯವುಂಟಾಗಿದೆ. ವ|| ಹೀಗೆಂದು ಚಹಡಿಯವರು ಚಹಡಿಯ ಮಾತನ್ನು ಹೇಳಲು , 
ಅರಸನು ಕೇಳುತ್ತ ಕೋಪಗೊಂಡು ಬಸವಣ್ಣನನ್ನು ಬರಮಾಡಿಕೊಂಡು - ೫ . ಸದ್ಗುಣ 
ಗಳಿಗೆ ಆಶ್ರಯನಾದ ಬಸವಣ್ಣ , ಸ್ಥಿರವಾದ ಸದ್ಗುಣಭರಿತನೆಂದೂ , ಸತ್ಯವೇ 
ಧನವಾಗಿ ಉಳ್ಳವನೆಂದೂ , ಅನ್ಯರ ದ್ರವ್ಯವನ್ನು ಯಾವರೀತಿಯಿಂದಲೂ ಅಪೇಕ್ಷಿಸದವ 
ನೆಂದೂ , ಅತ್ಯಂತ ಪರಿಶುದ್ದನೆಂದೂ , ನಂಬಿ ನಾನು ನನಗಿರುವ ಸರ್ವಸ್ವವನ್ನು 
ಉದ್ದಾರ ಮಾಡೆಂದೂ ನಿಮಗೆ ಒಪ್ಪಿಸಿದುದಕ್ಕೆ ( ಭಂಡಾರವನ್ನು ಒಪ್ಪಿಸಿದುದಕ್ಕೆ ) 


೨೪೬ 


ಬಸವರಾಜ ವಿಜಯ 


. 


ಬೇಡಿದ ಭುಜಂಗಭಕ್ತಂ 
ಗಾಡಂಬರದಿಂದೆ ಕೊಟ್ಟ ನಿನ್ನಿಚೆ ಯೋಳಿ 
ನಾಡಲದೇಂ ಪರಧನವಂ 
ನೀಡುಂ ನಿನ್ನಂತೆ ಕೊಡುವ ದಾನಿಗಳೊಳರೇ 
ಇಂದಿತ್ತೆ ಪೊಂಗಳಂ ಬಗೆ 
ಬಂದಂತಿರೆ ಬಸವ ನಾಳೆ ಬೇಡಿದ ಭಕ್ತಂ . . 
ಗಂದಂ ಮಿಗೆ ಮದ್ರಾಜ್ಯಮ 
ನೋಂದಿನಿಸುಳಿಯದೆವೊಲೀಯಲುಳ್ಳವನಿ 
ಪಳಿಗಂಜದೆ ನರಪತಿ 
ಮುಳಿದವನೆಂದೆಣಿಸದನ್ಯಧನವನದೆಂತುಂ 
ಕೊಳಲೊಲ್ಲೆನೆಂಬ ನೇಮಮ . 

ನೆಳಸದೆ ಪಾಳ್ಯದೆಕೇಶಮಂ ಬಸವೇಶಾ 
ವ|| ಎಂದು ನುಡಿದ ಅರಸನಾಗ್ರಹೋಕ್ತಿಗೆ ಮಹಿಮಾಕರಂ ಮುಗುಳ್ಳಗೆನಕ್ಕು 

ಎಲೆ ನೃಪತಿ ನೀತಿದಪ್ಪಿದ 
ಪಲವುಂ ನುಡಿಗಳನಿದೇಕೆ ನುಡಿದಷೆ ಭುವನಾ 
ವಲಿಗರಸನಪ್ಪ ಶಿವನಂ 
ನಲಿದರ್ಚಿಪ ಶರಣರನ್ಯಧನಕೆಳಸುವರೇ 


ಒಳ್ಳೆಯ ಕೆಲಸವನ್ನೇ ಮಾಡಿದಂತಾಯಿತು ! ನಿನಗೆ ಸಮಾನರಾರು ! ನನ್ನ ಮುದ್ರೆ 
ಯನ್ನು ಒಡೆದು ಹೊಸ ಹೊಸ ಬಂಗಾರದ ನಾಣ್ಯಗಳನ್ನು -೬ , ಬೇಡಿದ (ಓರ್ವ) 
ವಿಟ ಜಂಗಮನಿಗೆ ನಿನ್ನಿಚ್ಛೆಯಿಂದಲೇ (ನಿನ್ನ ) ಆಡಂಬರವನ್ನು ತೋರಿಸಿಕೊಳ್ಳಲು 
ಕೊಟ್ಟೆ. ಇನ್ನು ಮಾತನಾಡುವುದೇನಿದೆ ? ನಿನ್ನ ಹಾಗೆ ಇನ್ನೊಬ್ಬರ ದ್ರವ್ಯವನ್ನು 
ಕೊಡುವ ದಾನಿಗಳು (ಲೋಕದಲ್ಲಿ ಇದ್ದಾರೆಯೆ ? ೭. ಬಸವಣ್ಣ , ಈ ದಿವಸ 
` ಮನಸ್ಸು ಬಂದಂತೆ ಬಂಗಾರವನ್ನು ಕೊಟ್ಟೆ ; ನಾಳೆ ಬೇಡಿ ಬಂದ ಭಕ್ತನಿಗೆ ಅದಕ್ಕೂ 
ಹೆಚ್ಚಾಗಿ ನನ್ನ ರಾಜ್ಯವನ್ನು ಒಂದಿಷ್ಟೂ ಉಳಿಯಗೊಡದಂತೆ ಕೊಡುವ ಮನಸ್ಸುಳ್ಳವ 
ನಲ್ಲವೇ ? ೮. ದೂಷಣೆಗೆ ಹೆದರದೆ, ನಮ್ಮ ರಾಜನು ಕೋಪಿಸಿಕೊಂಡಾ 
ನೆಂಬುದನ್ನು ಯೋಚಿಸದೆ, ' ಬೇರೆಯವರ ದ್ರವ್ಯವನ್ನು ಹೇಗಾದರೂ ತೆಗೆದುಕೊಳ್ಳು 
ವವನಲ್ಲ ' ಎಂಬ ( ನಿನ್ನ ) ನೇಮವನ್ನೂ ಅಪೇಕ್ಷೆ ಮಾಡದೆ (ಯೋಚಿಸದೆ) ಬಸವೇಶ ! 
ಬೊಕ್ಕಸವನ್ನು ಹಾಳು ಮಾಡಿದೆ. ವ|| ಹೀಗೆಂದು ನುಡಿದ ಅರಸನ ಆಗ್ರಹದಿಂದ 
ಕೂಡಿದ ಮಾತಿಗೆ ಮಹಿಮೆಗಳಿಗೆ ಆಶ್ರಯನಾದ ಬಸವಣ್ಣನು ಮುಗುಳು ನಗೆ ನಕ್ಕು - ೯ . 
“ ಎಲೈ ಮಹಾರಾಜನೇ , ನ್ಯಾಯವಲ್ಲದ ( ಅನ್ಯರ) ಅನೇಕ ಮಾತುಗಳನ್ನು (ಕೇಳಿ) 
ಅದೇಕೆ ಮಾತನಾಡುತ್ತೀಯೆ ? ಲೋಕಗಳಿಗೆಲ್ಲ ಅರಸನಾದ ಶಿವನನ್ನು ಸಂತೋಷ 
ದಿಂದ ಅರ್ಚನೆ ಮಾಡುವ ಶರಣರು ಮತ್ತೊಬ್ಬರ ದ್ರವ್ಯಕ್ಕೆ ಅಪೇಕ್ಷೆಪಡುವರೇ ? '' 


ಅಷ್ಟಮಾಶ್ವಾಸಂ 


ಸುರಭಿ ಸುರದ್ರುಮಂ ಸುರಸುರ ಮಿವೆಲ್ಲಮುಮೀಯಲಾದ 
ತುರುತರ ಸಂಪದತಿಯನೀವ ಮಹೇಶ್ವರಭಕ್ತಿಯಾಂತ ಸ 
ತುರುಷನದೆಂತು ಪೇಳ ಪರಧನಕ್ಕೆಳಸಿರ್ಪನಪಾರದುಗ್ಗಸಾ 
ಗರದ ವಿಹಾರಿಷಂಚೆ ಕಿಜುವೆಂಚೆಯ ವಾರಿಗೆ ಚಿತ್ರಮೀವುದೇ 


ಸಾರಸುಧಾಮರೀಚಿರುಚಿಯಂ ತೆಗೆದೀಂಟುವ ಜೊನ್ನವಳ್ಳಿ ವಿ 
ಸ್ವಾರಸರಃಸಮೂಹಮನದೇಂ ಬರೆ ಪೀರ್ವುದೆ ಚೂತಪಲ್ಲವೋ 
ದಾರರಸಂಗಳಂ ಸವಿವಕೋಗಿಲೆ ಮೆಲ್ವುದೆ ವೇಣುಪತ್ರಮಂ 
ಮಾರಹರಪ್ರಸಾದಭಜಕಂ ಕವರ್ದಪ್ಪನ ಲೋಗರರ್ಥಮ 


ಸಸಿ ಬಿಸಿಯಾದೊಡಂ ತರಣಿ ಕರ್ಗಿದೊಡಂ ಘನಕಾಂಚನಾದ್ರಿ ಕಂ 
ಪಿಸಿದೊಡಮೌರ್ವವ ಬಿಸುಪಾರಿದೊಡಂ ನಿಗಮೋಕ್ತಿಯೊಳೋದಳ' 
ಮಸಗಿದೊಡಂ ಕಡತೊಡಂ ಗಗನಂ ಪಡಲಿಟೊಡಂ ದಿಶಾ 
ವಸನನ ಭಕ್ತರನ್ಯಧನಕೊಲ್ಲಳುಪರ್ಸತತಂ ಮಹೀಪತೀ 


ಇದು ನನ್ನಿ ನಿನ್ನ ಭಂಡಾ 
ರದ ಲೆಕ್ಕದ ವಸ್ತುವು ವಿಚಾರಿಪುದಣುಮಾ 
ತ್ರದ ಧನಮರೆಯಾದೊಡಮಾಂ | 
ಮದನಾರಿಯಭಕ್ತನನ್ನು ಬಿಜ್ಜಳನೃಪತೀ 


೧೦ . ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ- ಇವಾವುವೂ ಕೊಡಲಾರದ ಅತ್ಯಧಿಕ 
ವಾದ ಸಂಪತ್ತನ್ನು ಕೊಡುವ ಶಿವಭಕ್ತಿಯನ್ನು ಹೊಂದಿದ ಪುರುಷನು ಅನ್ಯರ ಹಣಕ್ಕೆ 
ಅದು ಹೇಗೆ ಅಪೇಕ್ಷೆಪಟ್ಟಾನು ? ಅನಂತವಾದ ಕ್ಷೀರ ಸಮುದ್ರದಲ್ಲಿ ಕ್ರೀಡೆ ಮಾಡುವ 
ಹಂಸಪಕ್ಷಿಯು ಸಣ್ಣ ಗುಂಡಿಯ ನೀರಿಗೆ ಮನಸ್ಸು ಮಾಡುವುದೇ ? ಹೇಳು. ೧೧ .ಶ್ರೇಷ್ಠ 
ಚಂದ್ರನ ಕಾಂತಿಯನ್ನು ಸೆಳೆದು ಕುಡಿಯುವ ಚಕೋರ ಪಕ್ಷಿಯು ವಿಸ್ತಾರವಾದ 
ಕತ್ತಲೆಯ ಸಮೂಹವನ್ನು ಸೆಳೆದು ಕುಡಿದೀತೇ ? ಮಾವಿನ ಚಿಗುರಿನ ಶ್ರೇಷ್ಠ ರಸ 
ವನ್ನು ಹೀರುವಕೋಗಿಲೆಯು, ಬಿದಿರಿನ ಎಲೆಯನ್ನು ತಿನ್ನುವುದೇ ? ಪರಮೇಶ್ವರನ 
ಪ್ರಸಾದ ಸ್ವೀಕಾರ ಮಾಡುವವನು, ಅನ್ಯರ ದ್ರವ್ಯವನ್ನು ಬಾಚಿಕೊಳ್ಳುವನೇ ? ೧೨. 
ಮಹಾರಾಜನೇ , ಚಂದ್ರನು ಬಿಸಿಯಾದರೂ , ಸೂರನು ಔಷ್ಟದಿಂದ ತಗ್ಗಿದರೂ ( ತಣ್ಣ 
ಗಾದರೂ ) . ಘನವಾದ ಮೇರುಪರ್ವತವು ನಡುಗಿದರೂ , ಬಡಬಾಗ್ನಿಯು ಬಿಸಿಗುಂದಿ 
ದರೂ , ವೇದಗಳ ವಾಕ್ಯದಲ್ಲಿ ಸುಳ್ಳು ಉಂಟಾದರೂ , ಸಮುದ್ರವು ಬತ್ತಿ ಹೋದರೂ , 
ಆಕಾಶವು ಕಿತ್ತು ಬಿದ್ದರೂ , ಸದಾ ಪರಶಿವನ ಭಕ್ತರುಗಳು ಇನ್ನೊಬ್ಬರ ಐಶ್ವರಕ್ಕೆ 
ಮನಸ್ಸಿನಿಂದಲೂ ಇಚ್ಚಿಸುವವರಲ್ಲ. ೧೩ . ಬಿಜ್ಜಳ ಮಹಾರಾಜಾ , ಇದು ನಿಶ್ಚಯ . 
ನಿನ್ನ ಭಾಂಡಾಗಾರದ ಲೆಕ್ಕದ ವಸ್ತುಗಳನ್ನು ವಿಚಾರಿಸುವುದು. ( ತನಿಖೆ ಮಾಡುವುದು). 
ಅಣುವಿನಷ್ಟು ಹಣವು ( ಲೆಕ್ಕಕ್ಕೆ ) ಕಡಿಮೆಯಾಗಿದ್ದರೂ ನಾನು ಮನ್ಮಥಾರಿಯಾದ 


೨೪೮ 


ಬಸವರಾಜ ವಿಜಯಂ 


ಅವರೊಡವೆಯನವರ್ಗಿಂ | 
ಶಿವನಜಮಂ ನಿನ್ನ ವಸುವನಿತ್ತವನಲ್ಲ . 

. 
ಅವರೆಂತು ಕೋಳ್ವರಾನಂ 
ತು ವಿಚಾರಿಪೊಡೀವೆನರಸ ನಿನ್ನಯ ಧನವಂ 
ಈಗಳೆ ನಿನ್ನಯ ಸಂಶಯ 
ಪೂಗ ಪರಿವಂತೆ ತೋರ್ಪೆನೆಂದಾ ಬಸವಂ 
ಬೇಗದೊಳೆ ತರಿಸಿದಂ ಭಾಂ 
ಡಾಗಾರದ ಪೊನ್ನ ಪೇಟಿಕಾಸಮುದಯಮಂ 
ಕರೆಯಿಸಿದಂ ಗಣಕಾಳಿಯ 
ನರಸನ ಸಂದೆಗದ ಕೀಲನುರ್ಚುವ ತೇಜದಿಂದ 
ಭರದಿಂಕೀಳೆದಿಡಿದು 
ಪ್ಪರಿಸುವ ಪೀಳಿಗೆಯ ಪೊಂಗಳಂ ಕಾಣಿಸಿದಂ 

ವ|| ಅಂತು ತನ್ನ ತೇಜಃಪುಂಜದಂತೆ ಬರೆಪದ ಲೆಕ್ಕಕ್ಕರ್ಗಳಂ ಮಿಕ್ಕ ಪೊಂಗಳಂ ತೋಆಸೆ 
ಬಿಜ್ಜಳಂ ಸಭಾಸದರೊಡನೆ ಕಂಡು ಕೌತುಕಂಗೊಂಡು ಪಿಸುಣ್ಣೆಡೆದ ಖಳರಂ ತರ್ಜನಂಗೈದು 
ಮತ್ತುರದೊಳಿನ್ನಾವನಾದೊಡಮಿಂತು ಬಸವನಂ ಕೂರ್ತು ಪಿಸುಣ್ಣೆಡೆಯ ಜಿಹ್ವಾಚ್ಛೇದನಂಗೈಪೆ 
ನೆಂದು ಪೂಣ್ಣು ನುಡಿದು ಬಸವನ ಮಹಿಮೆಯಂ ಬಗೆದಂದು ಕೀರ್ತಿಪಾಗಲ್ 


೧೬ 


ಶಿವನ ಭಕ್ತನೇ ಅಲ್ಲ. ೧೪. ಮಹಾರಾಜ , ಆ ಜಂಗಮರ ವಸ್ತುಗಳನ್ನು ಅವರಿಗೆ 
ಕೊಟ್ಟೆ (ಇದನ್ನು ) ಶಿವನು ತಿಳಿಯುವನು ; ನಿನ್ನ ಧನವನ್ನು ಕೊಟ್ಟವನು ( ನಾನು) ಅಲ್ಲ. 
ವಿಚಾರಿಸಿನೋಡಿದರೆ ಆ ಜಂಗಮರಾದರೂ ನಿನ್ನ ಹಣವನ್ನು ಹೇಗೆ ತೆಗೆದುಕೊಂಡಾರು ?' 
ನಾನಾದರೂ ಹೇಗೆಕೊಟ್ಟೇನು ? ೧೫ . ಈಗಲೇ ನಿನ್ನ ಸಂಶಯವು ಹೋಗುವಂತೆ 
ತೋರಿಸುತ್ತೇನೆ. ಎಂದು ಆ ಬಸವಣ್ಣನು ಬೇಗನೆ ಭಾಂಡಾಗಾರದಲ್ಲಿದ್ದ ಬಂಗಾರದ 
( ನಾಣ್ಯಗಳುಳ್ಳ ) ಪೆಟ್ಟಿಗೆಗಳ ಸಮುದಾಯವನ್ನು ತರಿಸಿದನು. ೧೬ . ( ಆ ಕೂಡಲೇ ) 
ಲೆಕ್ಕ ಮಾಡುವವರ ಸಮೂಹವನ್ನು ಕರೆಯಿಸಿದನು . ಅರಸನ ಸಂದೇಹದ ಕೀಲನ್ನು 
ಉಚ್ಚುವ ರೀತಿಯಲ್ಲಿಶೀಘ್ರವಾಗಿ ಭಾಂಡಾರದ ಬೀಗವನ್ನು ತೆಗೆದು , ತುಂಬಿ ಹುಲುಸು 
ತಿರುವ ( ಹೆಚ್ಚುತ್ತಿರುವ) ಪೆಟ್ಟಿಗೆಯಲ್ಲಿನ ಬಂಗಾರದ ನಾಣ್ಯಗಳನ್ನು ತೋರಿಸಿದನು . 
ವ|| ಈ ರೀತಿ ತನ್ನ ತೇಜಸ್ಸಿನ ಸಮೂಹದಂತೆ ಬರೆದಿರುವ ಲೆಕ್ಕಕ್ಕಿಂತಲೂ ಅಧಿಕವಾಗಿ 
ಮಿಕ್ಕಿ ಉಳಿದಿರುವ ಹೊನ್ನುಗಳನ್ನು ತೋರಿಸಲಾಗಿ ಬಿಜ್ಜಳನು ಸಭಾ ಸ್ಥಾನದವರೊಡನೆ 
ನೋಡಿ, ಆಶ್ಚಯ್ಯಪಟ್ಟು , ಚಾಡಿಯನ್ನು ಹೇಳಿದ ದುಷ್ಟರನ್ನು , ಭಯಪಡಿಸಿ ( ಬೆದರಿಸಿ), 
ನನ್ನ ಪಟ್ಟಣದಲ್ಲಿ ಇನ್ನು ಯಾರಾದರೂ , ಈ ರೀತಿ ಬಸವಣ್ಣನನ್ನು ಕುರಿತು ಚಾಡಿ 
ಯನ್ನು ಹೇಳಿದರೆ ನಾಲಿಗೆಯನ್ನು ಕತ್ತರಿಸಿ ಹಾಕುವೆನು, ಎಂದು ಪ್ರತಿಜ್ಞೆ ಮಾಡಿ 


1 ಣೆ 


( ದ). . 


... ... . 


೨ರ್೪ 


ಅಷ್ಟಮಾಶ್ವಾಸಂ , 


೧೭ 


ಮುನ್ನೊರ್ವಂ ಭಕ್ತವರ್ಯಂ ಮಧುರೆಯಧಿಪ ಪಾಂಡ್ಯಂಗೆ ಸನ್ಮಂತ್ರಿಯಾಗಿ 
ದೌತ್ಯಂಮಿಕ್ಕವಂ ಭಾಸುರಹಯಚಯಮಂ ಕೊಳ್ಳೆನುತಿಗಣ್ಯಂ 
ಪೊನ್ನೆಲ್ಲಂ ತೀರೆಕೊಟ್ಟಾ ಶರಣಗಣಕೆ ಮೇಣ್ಣಂಬುಕವಾತಮಂ ವ್ಯ 
ತನ್ನಂ ಭಾಸ್ವತ್ತುರಂಗೋತ್ಕರಮನೆಸಗಿ ಕೂರ್ತಿನಾ ಚೊಕ್ಕನಾಥಂ - 
ಅದಜಂ ಶಿವಭಕರ್ಗಿ೦ 
ತಿದು ಘನಮಿಂದು ಶರಣರುಲಿವುರೆ ಸ 
ನುದಮಲರೆ ಕೈಮುಗಿದು ಭೂ 
ಸುದತೀಶಂ ಬಸವರಾಜನ ಕೀರ್ತಿಸುತಂ 


ದಿನಮಣಿಗೆ ದೀವಿಗೆಯನಾದ 
ಘನರೋಹಣಗಿರಿಗೆ ರನ್ನಮಂ ಕೊಡುವವೋಲಾ 
ಜನಪತಿ ಬಸವಂಗಿತ್ತಂ 
ಕನಕಾಂಬರಮಂ ಮನೋಜ್ಞಮಣಿಭೂಷಣವಂ 

ವಂ ಅಂತಿತ್ತು ಸತ್ಕರಿಸಿ ವಿನಯದಿಂ ತನ್ಮಂದಿರಕ್ಕೆ ಬಸವನಂ ಬೀಳ್ಕೊಟ್ಟು ತಾನುಮಂತಃ 
ಪುರಂಬೊಕ್ಕಿರ್ದನಾಗಳ 


ಮಾತನಾಡಿ, ಬಸವಣ್ಣನ ಮಹಿಮೆಯನ್ನು ಯೋಚಿಸುತ್ತ ಹೊಗಳುತ್ತಿರುವಾಗ - ೧೭ . 
ಪೂರ್ವಕಾಲದಲ್ಲಿ ಒಬ್ಬ ಭಕ್ತ ಶ್ರೇಷ್ಠನು ಮಧುರಾ ಪಟ್ಟಣದ ದೊರೆಯಾದ ಪಾಂಡ್ಯ 
ಮಹಾರಾಜನಿಗೆ ಶ್ರೇಷ್ಠಮಂತ್ರಿಯಾಗಿ ಇದ್ದು ಔನ್ನತ್ಯದಿಂದ ಕೂಡಿದ್ದನು. ( ಅವನ 
ಹೆಸರು ಚೊಕ್ಕನಾಥ) ಆ ರಾಜನು ಮನೋಹರವಾದ ಕುದುರೆಗಳ ಸಮೂಹವನ್ನು 
ತೆಗೆದುಕೋ ಎನ್ನುತ್ತ ( ಅವನಿಗೆ) ಕೊಟ್ಟಂಥ ಗಣನಾತೀತವಾದ ಧನವೆಲ್ಲವನ್ನು 
( ಅವನು) ಶರಣರುಗಳ ಸಮೂಹಕ್ಕೆ ಕೊಟ್ಟ ಕಾರಣ ತೀರಿ ಹೋಗಲು, ಕುಶಲನಾದ ಆ 
ಚೊಕ್ಕನಾಥನು , ನರಿಗಳ ಸಮೂಹವನ್ನೇ ಪ್ರಕಾಶಿಸುವ ಕುದುರೆಗಳನ್ನಾಗಿ ಮಾಡಿ, 
ಪ್ರೀತಿಯಿಂದ ಕೊಟ್ಟನು. ೧೮. ಆದ್ದರಿಂದ ಶಿವಭಕ್ತರಿಗೆ ಈ ರೀತಿಯಾಗಿ ( ಬಸವಣ್ಣ 
ಮಾಡಿದುದು) ದೊಡ್ಡದೇನೂ ಅಲ್ಲ ಎಂಬುದಾಗಿ ಶರಣರು ಹೇಳುತ್ತಿರಲು 
(ಘೋಷಿಸುತ್ತಿರಲು) ಭೂಪತಿಯಾದ ಬಿಜ್ಜಳನು, ಶ್ರೇಷ್ಟವಾದ ಸಂತೋಷದಿಂದ 
ಅರಳಿದವನಾಗಿ, ಬಸವಣ್ಣನಿಗೆ ಕೈ ಮುಗಿದು ಕೊಂಡಾಡುತ್ತ - ೧೯ . ಸತ್ಯನಿಗೆ 
ದೀವಿಗೆಯನ್ನು , ಶ್ರೇಷ್ಠವಾದ ಆರೋಹಣಗಿರಿಗೆ ರತ್ನವನ್ನು ಕೊಡುವ ಹಾಗೆ , ಆ 
ಬಿಜ್ಜಳ ಮಹಾರಾಜನು ಬಸವಣ್ಣನಿಗೆ ಪೀತಾಂಬರವನ್ನೂ ಮನೋಹರವಾದ ರತ್ನಾ 
ಭರಣಗಳನ್ನೂ ಕೊಟ್ಟನು. ವ|| ಈ ರೀತಿ ಸತ್ಕಾರಮಾಡಿ, ವಿನಯದಿಂದ ಅವನ 
ಮನೆಗೆ ಬಸವಣ್ಣನನ್ನು ಕಳುಹಿಸಿಕೊಟ್ಟು, ತಾನೂ ( ತನ್ನ ಅಂತಃಪುರವನ್ನು ಪ್ರವೇಶಿಸಿ 


೨೫೦ 


ಬಸವರಾಜ ವಿಜಯಂ 


ಪಲ್ಲವಜಂಗಮಂ ಪಣವಧೂಟಿಯ ಗೇಹದೊಳಿರ್ದು ಬೀಯಕಿಂ 
ದಿಲ್ಲ ಧನಂಗಳಂ ಬಸವನಿತ್ತಪನೀಗಳೆ ಬೇಡಿ ತರ್ಪುದೆಂ 
ದಲ್ಲಿಯ ಚೇಟಿಯಂ ಕಳುಪೆ ತದ್ಧಹಕೈದುತೆ ದೂತಿ ಕಂಡಳಾ 
ಫುಲ್ಲಸರೋಜನೇತ್ರೆ ಬಸವಾಂಗನೆಯುಟ್ಟ ಮನೋಜ್ಞಚೇಲಮಂ 


ವಂ ಅಂತು ಕಂಡದು ಚೆಲ್ವಿಂಗೆ ಬೆಳಗುವಟ್ಟು ತಲೆದೂಗಿ ಪಣವು ಬೇಳ್ಳು ದನುಳಿದು 
ತನ್ನೆ ಅರೆಯಳಿರ್ದ ಗೃಹಕ್ಕೆ ಜವದಿಂ ಮಗುಳ್ಳೆತಂದು ಸಡಗರಿಸಿ ನಿಂದು 

ನಿನಗೇನಂದಪೆನಕ್ಕೆ ಚಿತ್ರತರಮಂ ಗಂಗಾಂಬಿಕಾದೇವಿಯು 
೬ ನವೀನಾಂಬರದಂದಮಂ ಪೊಗಳೊಡಾನೆಯೇಂ ನಯಂ ಕಾಂತಿ ಚೆ 

ನಲಂಪಪ್ಪಿದ ತಪ್ಪು ಕಲಕೆಣೆಯಿಲ್ಲೆಲೆಲ್ಲಿಯುಂ ದಿವ್ಯವ 
ಶ್ರನಿಕಾಯಂಗಳೊಳೆಯೆ ನೋಡೆ ವಲಂ ನಿನ್ನಾಣೆ ಚಂದ್ರಾನನೇ - ೨೧ 


ವ|| ಅಂತುಮಲ್ಲದೆಮ್ಮವರ್ಪಲ್ಲವಜಂಗಮಾಳಿಯಿನುಪಾರ್ಜನಂಗೈದವಿಸಿರ್ದ 


ಪಳಿ ಪಟ್ಟಾವಳಿ ಮೇಘರಂಜಿ ತವರಾಜಂ ಪಿಂಜರಾಗು ಲತಾ 
ವಳಿ ಚಿತ್ರಾವಳಿ ( ದೇವಪಟ್ಟೆ ಕುರವಿಂದಾಭಂ ಕುರಂಗಾಕ್ಷಿ ಪಿಂ 


ದನು. ಆಗ - ೨೦ . ( ಓರ್ವ) ವಿಟಜಂಗಮನುಸೂಳೆಯ ಮನೆಯಲ್ಲಿದ್ದು 'ಈದಿನ 
ವೆಚ್ಚ ಮಾಡಲು ( ನನ್ನಲ್ಲಿ ಹಣ) ಇಲ್ಲ. ಬಸವಣ್ಣನು ಹಣವನ್ನು ಕೊಡುತ್ತಾನೆ. 
ಈಗಲೇ ( ಅವನನ್ನು ) ಬೇಡಿ ತೆಗೆದುಕೊಂಡು ಬಾ ", ಎಂದು ಅಲ್ಲಿಯ ದಾಸಿಯೋರ್ವ 
ಳನ್ನು ಕಳುಹಿಸಲು , ಆ ದೂತಿಯು, ಆ ಬಸವೇಶ್ವರನ ಮನೆಗೆ ಹೋಗಿ, ಪೂರ್ಣ ಅರಳಿದ 
ಕಮಲದಂತಹ ಕಣ್ಣುಳ್ಳ ಬಸವಣ್ಣನವರ ಪತ್ನಿಯಾದ ಗಂಗಾಂಬಿಕೆಯು ಉಟ್ಟ 
ಮನೋಹರವಾದ ಸೀರೆಯನ್ನು ಕಂಡಳು . ವ|| ಹಾಗೆ ಆ ಸೀರೆಯನ್ನು ಕಂಡು ಅದರ 
ಸೌಂದಯ್ಯಕ್ಕೆ ಆಶ್ಚಯ್ಯಪಟ್ಟು , ತಲೆದೂಗಿ ಹಣವನ್ನು ಬೇಡುವುದು ಬಿಟ್ಟು , ತನ್ನ ಒಡತಿ 
ಯಿದ್ದ ಮನೆಗೆ ವೇಗದಿಂದ ಮರಳಿ ಬಂದು, ಸಡಗರದಿಂದ ನಿಂತುಕೊಂಡು - ೨೧. 
ಅಕ್ಕಾ ! ( ಒಂದು) ಅತ್ಯಾಶ್ಚದ್ಯವನ್ನು ನಿನಗೆ ಏನೆಂದು ಹೇಳಲಿ !! ( ಬಸವಣ್ಣನ ಪತ್ನಿ 
ಯಾದ) ಗಂಗಾಂಬಿಕೆಯು ಉಟ್ಟ ನವೀನವಾದ ಸೀರೆಯ ಚೆಲುವನ್ನು ಹೊಗಳುವುದಕ್ಕೆ 
ನಾನು ಎಷ್ಟೂ ಸಮರ್ಥಳಲ್ಲ; ಚಂದ್ರಾನನೆಯೇ , ಮೃದುತ್ವ , ಕಾಂತಿ, ಚೆಲುವಿನ ಹೆಚ್ಚಳ 
ವನ್ನು ಹೊಂದಿರುವ ಆ ರೇಷ್ಮೆ ಸೀರೆಗೆ ಸದೃಶವಾದ ಸೀರೆ, ಎಲ್ಲೆಲ್ಲೂ ಯಾವ ಶ್ರೇಷ್ಠ 
ಸೀರೆಗಳ ಸಮೂಹದಲ್ಲಿಯೂ , ಹುಡುಕಿದರೆ ಸಿಗಲು ಶಕ್ಯವಿಲ್ಲ. ವ|| ಇದೂ ಅಲ್ಲದೆ 
ನಮ್ಮ ಸೂಳೆಯರುಗಳು , ವಿಟಜಂಗಮರ ಸಮೂಹದಿಂದ ಸಂಪಾದಿಸಿಕೊಂಡು 
ಕೂಡಿಟ್ಟಿರುವಂಥ - ೨೨- ೨೩ . ಪಳಿ ಸೀರೆ, ಪಟ್ಟಾವಳಿಸೀರೆ, ಮೇಘದಂತೆ ರಂಜಿಸುವ 
ರಾಜ ಸೀರೆ, ಪಿಂಜರ ಬಣ್ಣದ ಸೀರೆ, ಲತಾವಳಿ ಸೀರೆ, ಚಿತ್ರಾವಳಿ, ದೇವಪಟ್ಟಿ , ಕುರು 
ವಿಂದ ರತ್ನದ ಕಾಂತಿಯ ಸೀರೆ, ಜಿಂಕೆಯ ಕಣ್ಣಿನಂತಹ ಚಿತ್ರವುಳ್ಳ ಸೀರೆ, ಪಿಂಗಳ 


ರಿ 


ಅಷ್ಟಮಾಶ್ವಾಸಂ 


ಗಳಿ ಚಂದ್ರಾತಪಮಿಂದ್ರಗೋಪಮಮರಾಂಗಂ ಚೀನಿ ಚಿತ್ರಾಂಬರಂ 
ತಳಿರ್ವಣ್ಣ ಮಣಿವಟ್ಟೆ ರುದ್ರತಿಲಕಂ ಕಾಂಭೋಜಿ ಗೌರೀಪ್ರಿಯಂ 


೨೨ 


ಭಾವಜವಲ್ಲಭಂ ದಸರಿ ದಾಸಣವಟ್ಟೆ ತಮಾಲಪಟ್ಟೆ ನೇ 
ತ್ರಾವಳಿ ರಾಜಶೇಖರಮಗಾವಳಿ ಮಾದಳಮಾನೆವಜ್ಜೆ ಸೂ 
ತ್ರಾವಳಿ ಪಚ್ಚೆವ ಮುದಯಾರುಣವಂಜನರೇಖೆ ಶಾಲಿ ಹಂ . 
ಸಾವಳಿ ದೇವತಾವಳಿ ಶುಣಾವಳಿ ಗೂರ್ಜರಿ ಕಾಂಚನಾಂಬರಂ 


ಇಂತಿವು ಮೊದಲಾದಂಬರ 
ಸಂತತಿ ಸರಿಯದರ್ಕೆ ಭಾಮಿನಿ ಭಾವ 
ತಾಂ ತಳರ್ದು ಬೇಡೆ ಶಿವಗಣ 
ಚಿಂತಾಮಣಿ ಬಸವವನಂಬರಮನದಂ 


ಎನೆ ಕೇಳಾ ಪಣಕಾಂತೆ ದೂತಿಗೆ ಪಸಾಯಂಗೊಟ್ಟು ತಜ್ಜಂಗಮಾ 
ನನಮಂ ಪ್ರೇಮದೆ ನೋಡಿಬೋಸರಿಸಿ ಮಂದಸ್ಮರವಂ ಬೀಜ ಮು 

ನಿವಾತಿಂ ಪ್ರಿಯ ಬೇಡಿ ತದ್ಬಸವನಿಂ ತಂದಿತ್ತು ಗಂಗಾಂಬೆಯು 
೬ ನವೀನಾಂಬರಮಂ ಕರಂ ಮೆಆಲೆವುದೆನ್ನೊಳಂದ ಸಂಪ್ರೀತಿಯಂ 


ವರ್ಣದ ಸೀರೆ, ಚಂದ್ರಕಾಂತಿ ಸೀರೆ, ಇಂದ್ರನೀಲ ಬಣ್ಣದ ಸೀರೆ, ಮೇರುಪರ್ವತದ 
ಚಿತ್ರವುಳ್ಳ ಸೀರೆ, ಪಟ್ಟೆ ಪಟ್ಟೆಯ ರೇಷ್ಮೆ ಸೀರೆ, ಚಿಗುರಿನ ಬಣ್ಣದ ಸೀರೆ, ರತ್ನಖಚಿತ 
ಪಟ್ಟೆ ಸೀರೆ, ಈಶ್ವರನ ತಿಲಕದಂತಿರುವ ಚಿತ್ರದ ಸೀರೆ, ಪ್ರಿಯವಾದ ಕಾಂಭೋಜದ 
ಬಿಳಿ ಸೀರೆ, ಭಾವಜ ವಲ್ಲಭ, ದಸರಿ , ದಾಸಣ ವಟ್ಟೆ , ತಮಾಲವಟ್ಟೆ , ನೇತ್ರಾವಳಿ, 
ರಾಜಶೇಖರ, ಅಗಾವಳಿ, ಮಾದಳ, ಆನವಟ್ಟೆ , ಸೂತ್ರಾವಳಿ, ಅಚ್ಚಿವಣ್ಣ , ಉದಯಾ 
ರುಣ, ಅಂಜನಲೇಖೆ, ಶಾಲಿ , ಹಂಸಾವಳಿ, ದೇವತಾವಳಿ, ಶುಕಾವಳಿ, ಘರ್ಜರಿ , 
ಕಾಂಚನಾಂಬರ - ೨೪, ಇವೇ ಮೊದಲಾದ ಸೀರೆಗಳ ಸಮೂಹವು, ಆ ಗಂಗಾಂಬಿಕೆಯುಟ್ಟ 
ಸೀರೆಗೆ ಸರಿಯಾಗವು. ಭಾಮಿನಿಯೇ , ಭಾವನಾದ ಆತನೇ ( ಬಸವಣ್ಣನಲ್ಲಿಗೆ ಹೋಗಿ, 
ಬೇಡಿದರೆ, ಶಿವಗಣಗಳಿಗೆ ಚಿಂತಾಮಣಿಯಂತಿರುವ ಆ ಬಸವಣ್ಣನು ಆ ಸೀರೆಯನ್ನು 
ಕೊಡುತ್ತಾನೆ. ೨೫. ಹೀಗೆ ( ಆ ದೂತಿಯು) ಹೇಳಲು - ಆ ಸೂಳೆಯು ಕೇಳಿ, ದೂತಿಗೆ 
ಬಹುಮಾನ ವಸ್ತುಗಳನ್ನು ಕೊಟ್ಟು ,ಪ್ರೇಮದಿಂದ ಆ ಜಂಗಮನ ಮುಖವನ್ನು ನೋಡಿ, 
ಕಪಟಾನುರಾಗವನ್ನು ತೋರಿಸಿ, ಮುಗುಳುನಗೆ ಬೀರಿ, ಮುದ್ದಿನಿಂದ ಕೂಡಿದ ಮಾತು 
ಗಳಿಂದ - ಪ್ರಿಯಾ ! ಗಂಗಾಂಬಿಕೆಯುಟ್ಟ ನವೀನಾಂಬರವನ್ನು ಬಸವಣ್ಣನಿಂದ ಬೇಡಿ, 
ತಂದುಕೊಟ್ಟು ನನ್ನಲ್ಲಿ ನಿನಗಿರುವ ಪ್ರೀತಿಯನ್ನು ಚೆನ್ನಾಗಿ ಮೆರೆಯುವುದು ' ( ಎಂದಳು): 
ವ|| ಹೀಗೆಂದು ಆ ಗಣಿಕೆಯು ಹೇಳಲು ವಿಟಜಂಗಮನು, ಉಲ್ಲಾಸದಿಂದಕೂಡಿದವ 
ನಾಗಿ , ಹಾಗೆಯೇ ಮಾಡುತ್ತೇನೆ, ಇದಾವ ಗಹನ ಕಾರ ! ಎಂದು ತತ್‌ಕ್ಷಣವೇ 


೨೫೨ 


ಬಸವರಾಜ ವಿಜಯಂ 


ವ॥ ಎನೆ ಪಲ್ಲವಚರನುಲ್ಲಾಸಂಬೆತ್ತಂತೆ ಗೈವೆನಿದಾವ ಗಹನವೆಂದಾಕ್ಷಣಂ ಬಸವನೆಡೆ 
ಗೇyಂದು 

ಕೊಡು ಬಸವೇಶ ನಿನ್ನ ಸತಿಯುಟ್ಟತಿನೂತನ ದಿವ್ಯವಸ್ತಮಂ 
ಬಿಡದೆಮಗೆಂದೊಡುತೃವಿಸಿ ದೇವ ಚರೇಂದ್ರಮಹಾಪ್ರಸಾದವೆಂ | 
ದುಡುಪತಿವಯಂ ಬರಿಸಿದಂ ನಿಜವಲ್ಲಭೆಯ ಸಭಾಸ್ಥಳ . 
ಕಡರ್ದನುರಾಗದಿಂ ಬಸವನಾಗಳೆ ಭಕ್ತಿಯದೇನಳುಂಬಮೋಸ 
ಮುಡಿಗಂಪಿಂಗಾರ್ದು ಸಾರ್ತಂದೆಗೆ ಪರಮೆಗಳಂದಯಾನಕ್ಕೆ ರಾಗಂ 
ಬಡೆದಾದಂ ಪಿಂದೆಪಿಂತರೆ ಸಮದ ಮರಾಳಾಳಿ ವಂದುವಿಂ ಧೀಂ 
ಕಿಡೆ ಲೋಲಾಪಾಂಗರುಂದ್ರಿಕೆ ನಿಜಪೃಥುವರೋಜಭಾರಕ್ಕಳುಬಂ 
ನಡು ಮೆಲ್ಪಿಂ ಬಳ್ಳೆ ಬಂದಾ ಬಸವನಿದಿರೆಳಾ ದೇವಿ ನಿಂದಿರ್ದಳಾಗಳ ... 
ರತಿಯಂ ಗೆಲ್ವ ಮನೋಜ್ಞರೂಪವತಿಯಂ ಲಿಂಗಾರ್ಚನಾಸಕ್ತ ಸ 
ಸ್ಮತಿಯಂ ಪೂರ್ಣಕಳಾವಿಳಾಸವತಿಯ ಪ್ರಾಣೇಶಸದ್ಭಕ್ತರು 
ಧತಿಯಂ ಪೂಜಿತಜಂಗಮಪ್ರತತಿಯಂ ಮಾಂಗಲ್ಯ ಸಾಕಲ್ಯ ಸಂ 
ಗತಿಯಂ ಶ್ರೀ ವೃಷಭೇಂದ್ರನಾತ್ಮಸತಿಯಂ ನೋಡುತ್ತ ಸಂಪ್ರೀತಿಯಿಂ 


ಬಸವಣ್ಣನ ಬಳಿಗೆ ಬಂದು - ೨೬ . ಬಸವೇಶ್ವರ, ನಿನ್ನ ಸತಿಯು ಉಟ್ಟಿರುವ ಅತಿ 
ನೂತನವೂ , ಶ್ರೇಷ್ಠವೂ ಆದ ಅಂಬರವನ್ನು (ಸೀರೆಯನ್ನು ) ತಪ್ಪದೆ ನಮಗೆ ಕೊಡು, 
ಎನ್ನಲಾಗಿ - ಬಸವಣ್ಣನು ಉತ್ಸಾಹಗೊಂಡವನಾಗಿ, 'ದೇವ, ಜಂಗಮ ಶ್ರೇಷ್ಟನೇ ' 
ಮಹಾಪ್ರಸಾದ' ಎನ್ನುತ್ತ ವಿಶೇಷವಾದ ಪ್ರೀತಿಯಿಂದ ಚಂದ್ರಮುಖಿಯಾದ ತನ್ನ ಪತ್ನಿ 
ಗಂಗಾಂಬಿಕೆಯನ್ನು ಆಕೂಡಲೇ ಸಭಾಸ್ಥಾನಕ್ಕೆ ಬರಮಾಡಿಕೊಂಡನು . ಆ ಬಸವೇಶ್ವರನ 
ಭಕ್ತಿಯು ಎಷ್ಟು ಅಧಿಕವಾದದ್ದೋ ! ೨೭. ( ಬಸವಣ್ಣನ ಪತ್ನಿಯಾದ ಗಂಗಾಂಬಿಕೆ 
ಸಭೆಗೆ) ಬಂದಾಗ, ಮುಡಿಯಲ್ಲಿ ಧರಿಸಿದ್ದ ಹೂಗಳ ಕಂಪಿಗೆ ದುಂಬಿಗಳು ಝೇಂಕಾರ 
ಮಾಡುತ್ತ ಸವಿಾಪಕ್ಕೆ ಬಂದು ಮುತ್ತಿದವು ; ಮದೋನ್ಮತ್ತ ಹಂಸಪಕ್ಷಿಗಳ ಸಾಲು ಆ 
ಗಂಗಾಂಬಿಕೆಯ ಮಂದಗಮನಕ್ಕೆ ಅನುರಾಗಗೊಂಡು ಚೆಲುವಿನಿಂದ ಹಿಂದೆ ಹಿಂದೇ 
ಬರುತ್ತಿದ್ದವು ; ಚಂಚಲವಾದ ಕಡೆಗಣ್ಣುಗಳ ಕಾಂತಿಯೆಂಬ ಬೆಳದಿಂಗಳು ಮುಖವೆಂಬ 
ಚಂದ್ರನಿಂದ ( ಮುಂದಕ್ಕೆ ಹಾರಿಬರುತ್ತಿತ್ತು ; ಅವಳ ದಪ್ಪವಾದ ಸ್ತನಗಳ ಭಾಗಕ್ಕೆ 
ನಡುವು ವಿಶೇಷವಾಗಿ ಮೆಲ್ಲಗೆ ಬಳುಕುತ್ತಿತ್ತು . ಹೀಗೆ ಆ ಗಂಗಾದೇವಿಯು ಬಂದು 
ಬಸವಣ್ಣನ ಮುಂದುಗಡೆಯಲ್ಲಿ ನಿಂತಳು . ೨೮. ( ಆಗ) ಶ್ರೀ ಬಸವೇಶ್ವರನು - ರತಿದೇವಿ 
ಯನ್ನು ಗೆಲ್ಲುವಂತಹ ಮನೋಹರ ಸೌಂದಠ್ಯವುಳ್ಳವಳೂ , ಶಿವಲಿಂಗ ಪೂಜೆಯಲ್ಲಿ 
ಅನುರಕ್ತಗೊಂಡ ಬುದ್ದಿಯುಳ್ಳವಳೂ , ಸಂಪೂರ್ಣವಾದ ವಿದ್ಯಾವಿಲಾಸವುಳ್ಳವಳೂ , 
ಪ್ರಾಣಕಾಂತನಾದ ಬಸವಣ್ಣನಲ್ಲಿರುವ ಭಕ್ತಿ ವಿಷಯದಲ್ಲಿ ಅರುಂಧತೀ ದೇವಿಗೆ ಸಮನಾದ 
ವಳೂ , ಜಂಗಮ ಸಮೂಹವನ್ನು ಅರ್ಚಿಸುವವಳೂ , ಸಮಸ್ತ ಮಂಗಳ ಸಮೂಹಗಳ 
ಸಂಬಂಧವುಳ್ಳವಳೂ ಆದ ತನ್ನ ಹೆಂಡತಿಯನ್ನು ವಿಶೇಷವಾದ ಪ್ರೀತಿಯಿಂದ ನೋಡುತ್ತ 


೨೩ 


ಅಷ್ಟಮಾಶ್ವಾಸಂ 


ನುಡಿದಂ ಭಾಮಿನಿ ಭಕ್ತಿಯಿಂ ಕೊಡುಕೊಡೀದೇವಂಗೆ ನೀನುಟ್ಟ ಚೆ 
ಊಡರ್ದಿ ದಿವ್ಯದುಕೂಲಮಂ ಜವದಿನೆಂದುದ್ದೀತಲಜ್ಜಂ ಮಹಾ 
ಮೃಡಭಕ್ತಿಸ್ಥಿರಚಿತ್ತನೆಳು ಬಸವಂ ಗಂಗಾಂಬಿಕಾದೇವಿಯು 
ಟ್ರುಡೆಯಂ ಮುಟ್ಟಿ ಸೆವಿಂಗಳು ಸೆಳೆದೊಟ್ಟುತ್ತಿರ್ದನಾಸ್ಥಾನದೊಳ್ 


ಸೆಳೆದೊಡೆ ಬಳೆದುದು ಮತ್ತಂ 
ಸೆಳೆದೊಡೆ ಮತ್ತಂತೆ ಬಳೆವುತಿರ್ದುದು ರುಚಿಮಂ 
ಜುಳವಸನಂ ಬಸವನ ಕೈ 
ದಳಸೋಂಕಿನ ಮೈಮೆ ಮಹಿಗೆ ಸಾಧಾರಣವೇ 


ಬಸವೇಶಕರಸಮೀರಣ 
ದೆಸಕದೆ ಕುಮುದಾಕಿ ಕೋಕಕುಚೆ ಬಿಸಜಸವದಲ್ಲಿ 
ಲ್ಲಸಿತಾನನೆ ಗಂಗಾಂಬಿಕೆ 
ವಸನತರಂಗಪ್ರತಾನಮಂ ತಳೆದೆಸೆದ 


೨೯ . ಹೀಗೆ ನುಡಿದನು : ' ಭಾಮಿನೀ , ಈ ದೇವನಿಗೆ ( ಜಂಗಮನಿಗೆ) ನೀನುಟ್ಟ 
ಚೆಲುವಿನ ಈ ಶ್ರೇಷ್ಠವಾದ ಪಟ್ಟೆ ಸೀರೆಯನ್ನು ಬೇಗನೆ ಕೊಡುಕೊಡು' ! ಎಂದು 
ನುಡಿದನು. ಆಸ್ಥಾನದಲ್ಲಿ ಶಿವಭಕ್ತಿಯಲ್ಲಿ ದೃಢವಾದ ಚಿತ್ಯವುಳ್ಳ ಬಸವಣ್ಣನು- ನಾಚಿಕೆ 
ಯನ್ನೇ ಬಿಟ್ಟವನಾಗಿ ಎದ್ದು ಗಂಗಾದೇವಿಯು ಉಟ್ಟ ಸೀರೆಯ ಉಡಿಯನ್ನು ಮುಟ್ಟಿ , 
ಸೆರಗನ್ನು ಹಿಡಿದು ಸೆಳೆಯುತ್ತ (ಸೀರೆಯ ) ರಾಶಿಯನ್ನೇ , ಹಾಕತೊಡಗಿದನು. ೩೦ . 
( ಹೀಗೆ ಸೆಳೆಯುತ್ತಿರಲಾಗಿ (ಸೀರೆಯು) ಮತ್ತೆ ಮತ್ತೆ ಬೆಳೆಯುತ್ತಲೇ ಇತ್ತು . ಮತ್ತೂ 
ಸೆಳೆಯುತ್ತಿದ್ದ ಹಾಗೆ ಕಾಂತಿಯಿಂದ ಕೂಡಿದ ಮನೋಹರವಾದ ಸೀರೆ ಬೆಳೆಯುತ್ತಲೇ 
ಇತ್ತು ! ಬಸವಣ್ಣನ ಹಸ್ತ ಪ್ರದೇಶದ ಸೋಂಕುವಿಕೆಯ ಮಹಿಮೆ ಸಾಮಾನ್ಯವಾದದ್ದೆ ! 
೩೧ . ನೈದಿಲೆಯಂತಹ ನೇತ್ರವುಳ್ಳವಳೂ , ಚಕ್ರವಾಕ ಪಕ್ಷಿಗಳಂತಹ ಕುಚವುಳ್ಳವಳೂ , 
ಕಮಲದಂತಹ ಪ್ರಕಾಶಮಾನವಾದ ಮುಖವುಳ್ಳವಳೂ ಆದ ಗಂಗಾಂಬಿಕೆಯು, 
ಬಸವೇಶ್ವರನ ಹಸ್ತದಿಂದ ಉದ್ಭವಿಸಿದ ವಾಯುವಿನ ಬೀಸುವಿಕೆಯಿಂದ ತೆರೆಯಂತಿರುವ 
ಸೀರೆಗಳ ಸಮೂಹವನ್ನು ಹೊಂದಿ ಶೋಭಿಸಿದಳು. [ ಗಂಗಾನದಿಯ ಪರವಾಗಿ ಹೀಗೆ 
ಹೇಳಬಹುದು : ನೈದಿಲೆಯೆಂಬ ನೇತ್ರವುಳ್ಳ , ಚಕ್ರವಾಕ ಪಕ್ಷಿಗಳೆಂಬ ಸ್ತನಗಳುಳ್ಳ , 
ಕಮಲವೆಂಬ ಪ್ರಕಾಶಮಾನವಾದ ಮುಖವುಳ್ಳ , ಗಂಗಾನದಿಯು ಬಸವಣ್ಣನ ಹಸ್ಯ 
ದಿಂದುದ್ಭವಿಸಿದ ವಾಯುವಿನಿಂದ ಸೀರೆಗಳಂತಿರುವ ತೆರೆಗಳ ಸಮೂಹವನ್ನು ಹೊಂದಿ , 


1 ಕುಡು ಕುಂಡೀ ( ದ, ಗ, ಮು , ಜ,) 


ಅ೫೪ 


ಬಸವರಾಜ ವಿಜಯಂ 


ಧರಿಸಿದ ಭೂಷಣಾವಳಿಯ ಮುತ್ತು ಮುಗುಳ್ಳಗೆಗಣ್ಣರಲ್ಲರ 

ರತಳಮೋಳಿರ್ಕುರುಳಬಂಬಲೆ ತಳ್ಳಳಿವಿಂಡು ಲೋಹಿತಾ 
ಧರಮಳೆನುಣ್ಣ ಆರ್ಫಲಮುರೋಜಮದಾಗಿರೆ ನವ್ಯಕಲ್ಪವಾದ 
ಒರಿಯವೊಲಾ ವೃಪೇಂದ್ರವಧುವಿತ್ರಳನಂತ ವಿಚಿತ್ರವಸ್ತಮಂ 
ಸೆಳೆವಿಂಚಪ್ಪಿದ ಶಾರದ 
ಜಳಧರವೆಂಬಂತೆ ಪೊಂಜೆಜಂಗಮರ್ದಸಿತೋ 
ಜ್ವಲವಸನಂ ಕಂಗೆಸೆದುದು 

ನಳಿನಾಕ್ಷಿಯ ಘನನಿತಂಬಗಿರಿಕಂದರದೊಳ್ 

ವಗಿ ಅಂತೊಪ್ಪುವಂಬರದೊಟ್ಟಿಲಂ ದೇವ ಯಥೇಷ್ಟಂ ಕೊಳ್ಳುದೆಂದಾ ಪಲ್ಲವಚರಂಗೆ 
ಮನಂದಣಿಯೆ ಸಮರ್ಪಿಸೆ ಸರ್ವಜನ ಕಂಡು ವಿಸ್ಮಯಂಗೊಂಡು ಕೊಂಡಾಡುತ್ತಿರೆ 
ಶರಣರ್ಸಾದರಮಭೀಕ್ಷಿಸಿ 

ಪೊಡವಿಯೊಳಿಂತಿದೊಂದರಿದೆ ಭಕ್ತಜನಕ್ಕೆ ತಪಸ್ವಿ ಬೇಡೆ ಮು 
ನಿಡುಗುಡಿನಾಥನೀಯನೆ ನಿಚಾಂಗನೆಯುಟ್ಟ ನವೀನ ಚೇಲಮಂ 
ತಡೆಯದೆ ಪನ್ನೆರರಿಸಮಂದವರಲ್ಲಿರೆ ನೆಯ ವಸ್ತಮಂ 
ಕುಡನೆ ಚರೋತ್ತಮಂಗೆಳಸಿ ಜೇಡರದಾಸನತೀವ ಭಕ್ತಿಯಿಂ 

- ೩೪ 


ಶೋಭಿಸುತ್ತಿತ್ತು ] ೩೨. ಧರಿಸಿದ ಭೂಷಣ ಸಮೂಹದ ಮುತ್ತುಗಳೇ ಮೊಗ್ಗುಗಳು ; 
ನಗೆಗಣ್ಣುಗಳೇ ಅರಳಿದ ಹೂವುಗಳು ; ಅಂಗೈಯ ಪ್ರದೇಶವೇ ಒಳ್ಳೆಯ ಚಿಗುರು ; 
ಕೂದಲಿನ ಸಮೂಹವೇ ಮುತ್ತಿದ ದುಂಬಿಗಳ ಸಮೂಹ; ಕೆಂಪಾದ ತುಟಿಗಳೇ 
ಎಳೆಯವಾಗಿಯೂ , ಕೆಂಪಾಗಿಯೂ ಇರುವ ಚಿಗುರುಗಳು ; ಸ್ತನಗಳೇ ಹಣ್ಣುಗಳು 
ಹೀಗಿರಲು ಆ ಬಸವೇಶ್ವರನ ಪತ್ನಿಯಾದ ಗಂಗಾಂಬಿಕೆಯು ನೂತನವಾದ ಕಲ್ಪವೃಕ್ಷದ 
ಹಾಗೆ ಲೆಕ್ಕವಿಲ್ಲದ ವಿಚಿತ್ರವರ್ಣದ ಸೀರೆಗಳನ್ನು ಕೊಟ್ಟಳು. ೩೩ . ಕಮಲದಂತಹ 
ನೇತ್ರವುಳ್ಳ ಆ ಗಂಗಾಂಬಿಕೆಯ ಸುವರ್ಣಮಯವಾದ ಸೆರಗಿನಿಂದ ಕೂಡಿದ ಶುಭ್ರವಾಗಿ 
ಪ್ರಕಾಶಿಸುವ ಸೀರೆಯು, ಕಟಿಪಶ್ಚಾದ್ಭಾಗವೆಂಬ ಪರ್ವತ ಪ್ರದೇಶದಲ್ಲಿ ಸೂಕ್ಷ್ಮವಾದ 
ಮಿಂಚಿನಿಂದ ಕೂಡಿದ ಶರತ್ಕಾಲದಲ್ಲಿನ ಮೋಡವೋ ಎನ್ನುವಂತೆ ಕಂಗೊಳಿಸಿತು. 
ವ|| ಈ ರೀತಿಯಾಗಿ ಶೋಭಿಸುವ ಸೀರೆಗಳ ರಾಶಿಯನ್ನು (ತೋರಿಸಿ) 'ದೇವ, ನಿಮಗೆ 
ಇಷ್ಟವಾದಷ್ಟನ್ನು ತೆಗದುಕೊಳ್ಳಬೇಕು' ಎಂದು ಆ ವಿಟಜಂಗಮನಿಗೆ ತೃಪ್ತಿಯಾಗುವಂತೆ 
ಅರ್ಪಿಸಲು ಸರ್ವಜನರೂ ( ಈ ರೀತಿಯನ್ನು ) ಕಂಡು ಆಶ್ಚರಗೊಂಡು ಕೊಂಡಾಡು 
ತಿರಲಾಗಿ, ಶರಣರು ಆದರಪೂರ್ವಕವಾಗಿ ನೋಡುತ್ತ - ೩೪. ಭೂಮಿಯಲ್ಲಿ ಈ 
ಒಂದು ರೀತಿಯು ಶಿವಭಕ್ತ ಜನರಿಗೆ ಅಸಾಧ್ಯವಾದದ್ದೇನು ? ಪೂರ್ವದಲ್ಲಿ ಇಡುಗುಡಿ 
ನಾಥನೆಂಬುವನು ತಪಸ್ವಿಯೊಬ್ಬನು ಬಂದು ಬೇಡಲು ತನ್ನ ಪತ್ನಿಯು ಉಟ್ಟ ಹೊಸ 
ಸೀರೆಯನ್ನೇ ಕೊಡಲಿಲ್ಲವೇ ? ತಪ್ಪದೆ ಹನ್ನೆರಡು ವರ್ಷ ಚೆಂದವಾಗಿರುವ ಹಾಗೆ 
ಚೆನ್ನಾಗಿ ನೆಯ್ದ ವಸ್ತ್ರವನ್ನು ಜೇಡರದಾಸಿಮಯ್ಯನು ಅತ್ಯಂತ ಭಕ್ತಿಯಿಂದ ಅದನ್ನ 


ಅ೫೫ 


ಅಷ್ಟಮಾಶ್ವಾಸಂ 


ಪಸೆನಿಂದಾತ್ಮಜೆಯಂದಮಾಳ ಮುಡಿಯಂಕೊಯ್ಲಿ ಯವೇ ಬೇಡೆ ತಾ 
ಪಸನಾತಂಗುಡ್ ಮಾನಕಂಜನವನೀಶಂ ಸಿಂಧುಬಲ್ಲಾಳನು 
ದೊಸೆದಾತ್ಮಾಂಗನೆಯು ಸಮರ್ಪಿಸನೆ ಕೂರ್ತಯ್ಯಂಗೆ ಭೂಭಾಗದೊಳ್ 
ಪಸರಂಬೆಳಿಪಾಯಿ ಪಲ್ಲವಚರೇಂದ್ರಂಗಳ್ಳಂ ಪೊಂಗಳಂ 


ಮೊನೆಯಧರನೀಯನೇ ಬಹು 
ಧನಧಾನ್ಯಾವಳಿಯನೊಪ್ಪಿಸನೆ ಬಲ್ಬದೊಳ್ 
ಘನಶರಣತತಿಗೆ ಗುಣನಿಧಿ 
ಯೆನಿಪಿಡುಗುಡಿಯಲ್ಲಿಮೇವಪೆರ್ಮಾಡಿಕರೆಂ 


ವ॥ ಎಂದೆಣಿಸುತಂ ಗಣಮಹಿಮೆಯನಣಿಯರಂ ಪೊಗಳುವಿರೆಯಿರೆ 


ಆ ದಿವ್ಯಾಂಬರದೊಟ್ಟಿಲ 
ನಾ ದೇವ ಕೂಂಡು ಬಸವನಂ ಪರಸಿ ಮಹಾ 
ಮೋದಂ ಮಿಗೆ ಪೋದಂ ಸವಿ 
ನೋದಂಗಣಿಕಾಲಯಕೆ ಸಂಭ್ರಮದಿಂದ 


ಪರಮಪತಿವ್ರತೆಯರ ಕುಲ 
ಗುರು ಬಸವನ ಭಕ್ತಿಯಿಂದ ಮಾನೋನ್ನತಿಯೋ 
ಸರಿಸದೆ ಸಭೆಯೊಳಹಿಮೆಯ 
ನಿರದಾಂತೇಳ್ಳಂದು ದೇವಿ ಗೃಹಮಂ ಪೊಕ್ಕಲ್ 


ಪೇಕ್ಷಿಸಿದ ಜಂಗಮಶ್ರೇಷ್ಟನಿಗೆ ಕೊಡಲಿಲ್ಲವೆ ? ೩೫ - ೩೬ . ಮಾನಕಂಜರನು ತಾಪಸ 
ನಾಥನೊಬ್ಬನು ಬೇಡಲಾಗಿ ಹಸೆಯ ಮೇಲೆ ನಿಂತಿದ್ದ ತನ್ನ ಮಗಳ ಮನೋಹರವಾದ 
ಮುಡಿಯನ್ನೇ (ಕೂದಲುಗಳನ್ನೇ ಕತ್ತರಿಸಿಕೊಡಲಿಲ್ಲವೆ ? ಸಿಂಧು ಬಲ್ಲಾಳನೆಂಬ 
ರಾಜನು ಅಪೇಕ್ಷಿಸಿದ ಅಯ್ಯನೊಬ್ಬನಿಗೆ ಅಂದು ಪ್ರೀತಿಯಿಂದ ತನ್ನ ಪತ್ನಿಯನ್ನೇ 
- ಸಮರ್ಪಿಸಲಿಲ್ಲವೇ ? ವಿಸ್ತಾರವಾದ ದುರಾಸೆಯು ನಾಶವಾಗುವಂತೆ ಮೊನೆಯದರ 
- ನೆಂಬುವನು (ಓರ್ವ) ವಿಟಜಂಗಮನಿಗೆ ಹೊನ್ನುಗಳನ್ನು ಕೊಡಲಿಲ್ಲವೇ ? ಇಡಗುಡಿ 

ಎಂಬ ಪಟ್ಟಣದಲ್ಲಿ ಗುಣನಿಧಿಯೆನಿಸಿದ್ದ ' ಪೆರಾಡಿಕರ'ನೆಂಬಾತನು ದೊಡ್ಡ ಬರಗಾಲದಲ್ಲಿ 
ಶ್ರೇಷ್ಠ ಶರಣರಿಗೆ ವಿಶೇಷವಾಗಿ ಧಾನ್ಯ ಸಮೂಹವನ್ನು ಕೊಡಲಿಲ್ಲವೇ ? ವ|| 
ಹೀಗೆಂದು ಆಲೋಚಿಸುತ್ತ ಗಣಂಗಳ ಮಹಿಮೆಯನ್ನು ಮನೋಹರವಾಗಿ ಹೊಗಳುತ್ತ 
ಇರಲಾಗಿ - ೩೭ . ಆ ಜಂಗಮದೇವನು ಆಶ್ರೇಷ್ಟವಾದ ಸೀರೆಯ ರಾಶಿಯನ್ನು ತೆಗೆದು 
ಕೊಂಡು ಅಧಿಕವಾದ ಸಂತೋಷದಿಂದ ತುಂಬಿ, ಬಸವಣ್ಣನನ್ನು ಹರಸಿ, ವಿನೋದ 
ಸಹಿತವಾಗಿ ಸಂಭ್ರಮದಿಂದ ಸೂಳೆಯ ಮನೆಗೆ ಹೋದನು . ೩೮. ಪರಮಪತಿವ್ರತೆಯರ 
“ಕುಲಗುರು' ( ಎಂದೆನಿಸಿದ) ಗಂಗಾಂಬಿಕೆಯು ಬಸವಣ್ಣನ ಭಕ್ತಿಯ ದೆಸೆಯಿಂದ, ಸಭೆ 
- ಯಲ್ಲಿ ಉನ್ನತಗೊಂಡ ತನ್ನ ಮಾನವು ಜಾರದಂತೆ ಮಹಿಮೆಯನ್ನು ಹೊಂದಿದವಳಾಗಿ , 


೨೫೬ 


ಬಸವರಾಜ ವಿಜಯಂ 


ವ|| ಅನಂತರಮಾ ಬಸವರಾಜಂ ಗಣಸಮೇತಂ ನಿಜಾಂತಃಪುರಂಬೊಕ್ಕು ಸುಖವಿರ್ಪಿನ 
ಮಲ್ಲಿಗೊರ್ವ ಪಲ್ಲವಚರನೇwಂದು ಮಾಯಾದೇವಿಯ ಮಣಿತಾಟಂಕಮಂ ಕಂಡು ಬೇಡೆ 


ಘಳಿಲನೆ ರಮಣಿಯ ಕಿವಿಯೊಳ್ 
ಥಳಥಳಪ ಮಣಿಪ್ರಕಾಶಮಂಡಿತ ಕನ 
ಜ್ವಳ ಕುಂಡಳಮಂ ತೆಗೆದಾ 
ಗಳೆ ಕೊಟ್ಟನವಂಗೆ ಭಕ್ತಜನಮಂದಾರಂ 


ವ|| ಅಂತಿತ್ತು, ಬಸವಂ ಶಿವಗಣಗೋಷ್ಠಿಯೊಳಿರುತ್ತಮಿರ್ಪಾಗಳ 


ನಂತರ 


ಎನ್ನಣುಗನನೆನ್ನಂ ಬಸ 
ವಂ ನಿಜವಿತರಣದ ತೇಜದಿಂ ಗೆಲ್ಲ ನೆನು 
ತಂ ನಾಣುತಧೋಮುಖನಾ 
ದಂ ನಿಜವೆನೆ ಸರನಿಳಿದನಸ್ಕಾಚಲದೊಳ೧ 


ಇನವಿರಹಿಣಿ ಪದ್ಮನಿ ಜೀ 
ವನಮುಜ ನಿಜಕಂಠಗತಮದಾಗಿರೆ ಮೂರ್ಛಾ 
ವನತೆ ಮುಗುಳುವ ಕಣ್ಣೆಂ 
ದೆನಿಸಿದfದು ತುಂಬಿವೆರಸಿ ಮುಗಿವಂಭೋಜಂ 


ಅಲ್ಲಿಂದ ಹೊರಟುಬಂದು ತನ್ನ ಮನೆಯನ್ನು ಹೊಕ್ಕಳು. ವ|| ಅನಂತರ ಆ ಬಸವ 
ರಾಜನು ಶಿವಗಣ ಸಮೇತನಾಗಿ ತನ್ನ ಅಂತಃಪುರವನ್ನು ಹೊಕ್ಕು ಸುಖದಿಂದ ಇರುತ್ತಿರು 
ವಲ್ಲಿಗೆ ಮತ್ತೋರ್ವ ವಿಟಜಂಗಮನು ಬಂದು, ಆ ಗಂಗಾಂಬಿಕೆಯ ರತ್ನ ಖಚಿತವಾದ 
ಓಲೆಯನ್ನು ಬೇಡಲಾಗಿ - ೩೯ . ಭಕ್ತರ ಕಲ್ಪವೃಕ್ಷನಾದ ಬಸವೇಶ್ವರನು ( ತನ್ನ ) 
ಹೆಂಡತಿಯ ಕಿವಿಯಲ್ಲಿ ಥಳಥಳಿಸಿ ಹೊಳೆಯುವ ರತ್ನಗಳ ಕಾಂತಿಯಿಂದ ಅಲಂಕಾರ 
ಗೊಂಡ ಚಿನ್ನದ ಪ್ರಕಾಶಿಸುವ ಕರ್ಣಾಭರಣಗಳನ್ನು (ಓಲೆಗಳನ್ನು ) ಆ ಕ್ಷಣವೇ ತೆಗೆದು 
ಆ ಕೂಡಲೇ ಆ ಭಕ್ತನಿಗೆ ಕೊಟ್ಟನು. ವ|| ಈ ರೀತಿಯಲ್ಲಿ (ಓಲೆಗಳನ್ನು ಕೊಟ್ಟು, 
ಶಿವಾನುಭವಗೋಷ್ಟಿಯಲ್ಲಿ ಇರುವ ಸಮಯದಲ್ಲಿ - ೪೦ . ನನ್ನ ಮಗನಾದ ಕರ್ಣನನ್ನು 
( ಈ ) ಬಸವಣ್ಣನು ತನ್ನ ದಾನಗುಣದಿಂದ ಗೆದ್ದನು ; ತೇಜಸ್ಸಿನಿಂದ ನನ್ನನ್ನು ಗೆಲ್ಲುವನು, 
ಎನ್ನುತ್ತ ಸೂರನು ನಾಚಿಕೊಂಡು ತಗ್ಗಿದ ಮುಖವುಳ್ಳವನಾಗಿ ( ಪಾತಾಳಕ್ಕಭಿ 
ಮುಖನಾಗಿ) ಆದನು ಇದು ನಿಜ ! ಎಂಬಂತೆ ಪಶ್ಚಿಮಾದ್ರಿಯಲ್ಲಿ ಇಳಿದನು . 
೪೧ . ಸೂರ್ಯನೆಂಬ ನಾಯಕನ ವಿರಹವುಳ್ಳ ಕಮಲಿನಿಯೆಂಬ ಸ್ತ್ರೀಯ ಆ ಜೀವವು 
( ಆ ಜಲವು) ಕಂಠಕ್ಕೆ ಬಂದಿರುವುದು ಎಂಬಂತೆ ಆಗಿರಲು , ಭ್ರಮರ ಸಮೇತವಾಗಿ 
ಮುಕುಳಿತಗೊಳ್ಳುವ ಕಮಲವು ಮೂರ್ಛಯಿಂದ ಬಗ್ಗಿದ ಆ ಕಮಲಿನಿಯೆಂಬ 
ಸ್ತ್ರೀಯು ಮುಚ್ಚಿದ ಕಣ್ಣು ಎಂದೆನಿಸಿತು. [ ಇನ-ಸೂರ್ಯ, ಗಂಡ ; ಪದ್ಮನಿ- ಕಮಲ 


- ಅಷ್ಟಮಾಶ್ವಾಸಂ 


ಅರಿರಾಜಂ ಬಂದವನೆ 
ನರಸಂ ಷಡುಗಡಲೊಳಿದನೇಗೈದವೆನೆಂ 
ದರವಿಂದಿನಿಯುಮ್ಮಳದು 
ಬ್ಬರದಿಂ ಕಣ್ಮುಚ್ಚಿದಂತೆ ಮುಗಿದುದು ನಳಿನಂ 


ಪವನವಣಿಗ್ರರನಳಿವಾ 
ಸವವಣಿಗಳ ಪಸರಮಿಕ್ಕಿ ಪಗಲಳಿಯೆ ಸಮಂ 
ತವನಮರೆ ನಳಿನವೆಂದೋ 
ಪ್ಪುವ ಕಟ್ಟಣೆಯೊಳಗೆ ತೀವಿ ಕಟ್ಟಿದನಾಗಳ್ 
ಪಗೆಯ ಕೆಳೆಗೊಂಡ ಪದ್ಮನಿ 
ನಗೆಗುಂದಿದಳವನಡಂಗೆಕೋಕಾನೀಕಂ 
ಬಗೆಗುದಿದುದೆಂದಣಕದೆ 
ನಗುವಂತೆವೋಲಲರ್ದುದುತ್ಪಲಂ ತಿಳಿಗೊಳದೊಳ್ 


ತಾರಾಮಾರ್ಗಸ್ಥಳೀಭಾಮಿನಿ ಮಲಿನತಮಸ್ತಸ್ಕರಂ ಬದ್ದ ಚಕ್ಕು 
ಸ್ಟಾರಶ್ರೀಹಾರಿಯೇಟ್ರಂದವನೆನುತೆ ಭಯಂಬಟ್ಟು ಮುಂಕಂಡು ಪದ್ಮಾ 


ಪದ್ಮನೀ ಜಾತಿಯ ಸ್ತ್ರೀ ; ಜೀವನ - ಪ್ರಾಣ, ನೀರು;] ೪೨. ವೈರಿಯಾದ ಚಂದ್ರನು 
ಬಂದನು ; ನನ್ನ ಅರಸನಾದ ಸೂರ್ಯನು ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು . 
ಏನು ಮಾಡಲಿ ?' ಎಂದು ಕಮಲಿನಿಯು (ಕಮಲವೆಂಬ ಸ್ತ್ರೀಯು) ಚಿಂತೆಯ 
ಆಧಿಕ್ಯದಿಂದ ಕಣ್ಣನ್ನು ಮುಚ್ಚಿದ ಹಾಗೆ ಕಮಲವು ಮುಕುಳಿತವಾಯಿತು. 
೪೩ . ವಾಯುವೆಂಬ ಶ್ರೇಷ್ಠ ವರ್ತಕನು , ಭ್ರಮರಗಳೆಂಬ ಇಂದ್ರನೀಲ ರತ್ನಗಳ 
* ಅಂಗಡಿಯನ್ನಿಕ್ಕಿ , ಹಗಲು ನಾಶವಾಗಲು, ಆ ರತ್ನಗಳನ್ನು ಚೆನ್ನಾಗಿ ಕಮಲವೆಂಬ 
ಶೋಭಿಸುವ ಕಂಟಲಿಯ ಚೀಲದಲ್ಲಿ ಸೇರಿರುವಂತೆ ತುಂಬಿ ಕಟ್ಟಿದನು. [ ಅಳಿ + 
ವಾಸುವ - ಮಣಿ - ಅಳಿಗಳೆಂಬ ವಾಸವ ಮಣಿ ( ಇಂದ್ರನೀಲರತ್ನ ) 1 ೪೪. ಶತ್ರು 
ವಾದ ಸೂರ್ಯನನ್ನು ಪ್ರಿಯನನ್ನಾಗಿ ಮಾಡಿಕೊಂಡ ಕಮಲ ಲತೆಯು ಆಸೂರ್ಯನು 
ಕಾಣದಂತಾಗಲು ಸಂತೋಷಹೀನಳಾದಳು . ಚಕ್ರವಾಕ ಪಕ್ಷಿಗಳ ಸಮುದಾಯವು 
ಧೈರ್ಯಗೆಟ್ಟಿತು ಎಂದು ಅಣಕಿಸುತ್ತ ನಗುತ್ತಿರುವುವೋ ಎಂಬಂತೆ ನಿರ್ಮಲ 
ಸರೋವರದಲ್ಲಿ ಕನ್ನೈದಿಲೆಗಳು ಅರಳಿದವು. ೪೫ . ಕಣ್ಣನ್ನು ಕಟ್ಟಿ ಸಾರಭೂತವಾದ 
ಸಂಪತ್ತನ್ನು ಅಪಹರಿಸತಕ್ಕ ಮಲಿನವರ್ಣದ ಕಲೆಯೆಂಬ ಕಳ್ಳನು ಎದ್ದು ಬರು 
ತಿರುವನೆಂದು ಗಗನಮಾರ್ಗಸ್ಥಳಿಯೆಂಬ ಸ್ತ್ರೀಯು ಹೆದರಿದಳು. ಪದ್ಮನಿಯು 
( ಪದ್ಮನಿಯೆಂಬ ಸ್ತ್ರೀ ಮತ್ತು ತಾವರೆ ಬಳ್ಳಿ ) ಪದ್ಮವೆಂಬ ಗೃಹವನ್ನು ಮೊದಲೇ 


1 ಳ ( ದ) 
17 . 


೨೫೮ 


ಬಸವರಾಜ ವಿಜಯಂ 


ಗಾರಂ ಮುಚಿ ರ್ದುದಂ ಪದ್ವಿನಿ ದಿನಮಣಿಯಂ ಬೇಗದಿಂ ಕಟ್ಟುತಂ ಸಂ 
ಧ್ಯಾರಾಗಾರಮ್ಯ ರಕ್ಕಾಂಬರದಿನಪರರತ್ನಾಕರಕ್ಕಿಟ್ಟಳಾಗಳ 
ಭುವನೋತ್ಸರದೇಶದೋಳಾ 
ಡುವ ಮೀನೃಳಸಿ ಕಾಲ ಧೀವರನಾಗಳ್ 
ತವಕದೆ ಬೀಸಿದ ಕರ್ಬಲೆ 
ಭುವನವನಾವರಿಸಿದಂತೆ ಕವಿದುದು ತಿಮಿರಂ 


ವ|| ಆಗಳ್ - 


ನವಸಂಧ್ಯಾರಾಗರಕ್ತಾಂಬುಜನಿವಹಮನೊಲ್ಲ ರ್ಪಿಸುತ್ತೊ೦ದಲರ್ಕು೦ 
ದೆ ವಿಯತ್ಪದ್ಮಾಕ್ಷನಸ್ಕಾರುಣನಿಜನಯನಾಂಭೋಜದಿಂದಸ್ವಭಭ್ಯ 
ಚೈವಲಿಂಗಾರಾಧನಂದೊಲಿಸಿ ಪಡೆದ ಚಕ್ರಂಬೋಲಿಂಬಾಯು ಲೋಕ 
ಸ್ವವನೀಯಪ್ರಾಂಶುದೃಶ್ಯಮಿಗದನುಭವದ್ರಾವಕಂ ಚಂದ್ರಬಿಂಬ 


೪೭ 


ಮುಚ್ಚಿ ಬಿಟ್ಟಿರುವುದನ್ನು ನೋಡಿ, ದಿನಮಣಿಯನ್ನು (ಸೂರ್ಯನನ್ನು - ದಿನವೆಂಬ 
ರತ್ನವನ್ನು ) ಸಂಧ್ಯಾರಾಗವೆಂಬ ಕೆಂಪು ಬಟ್ಟೆಯಲ್ಲಿ ಕಟ್ಟಿ (ಸಂಜೆಗೆಂಪಿನಿಂದ ರಮ್ಯವಾದ 
ಗಗನದಿಂದ) ಪಶ್ಚಿಮ ರತ್ನಾಕರಕ್ಕೆ - ಪಶ್ಚಿಮ ಸಮುದ್ರಕ್ಕೆ ಎಸೆದುಬಿಟ್ಟಳು. (ಕಳ್ಳನು 
ಬರುವನೆಂದು ಗೊತ್ತಾದರೆ ಜನರು ಹಣದ ಗಂಟನ್ನು ಬಾವಿಗೋ ಕೊಳಕ್ಕೂ 
ಎಸೆದು ರಕ್ಷಿಸಿಕೊಳ್ಳುತ್ತಾರೆಂಬ ಲೋಕ ವೃತ್ತಾಂತವು ಇಲ್ಲಿ ಸೂಚಿತವಾಗಿದೆ - ( ರಂ) 
೪೬ . ಕಾಲವೆಂಬ ಬೆಸ್ತರವನು ಭೂಲೋಕದ ಮೇಲುಗಡೆಯಲ್ಲಿ ( ಜಲದ ಮೇಲು 
ಭಾಗದಲ್ಲಿ ಸಂಚರಿಸುವ ನಕ್ಷತ್ರಗಳಿಗೆ (ಸಂಚರಿಸುವ ವಿಾನುಗಳಿಗೆ), ಅಪೇಕ್ಷಿಸಿ , 
ಕುತೂಹಲದಿಂದ ಬೀಸಿದಂತಹ ಕಪ್ಪಾದ ಬಲೆಯು ಲೋಕವನ್ನು (ನೀರನ್ನು ) 
ಆವರಿಸಿದೆಯೋ ಎಂಬಂತೆ ಕತ್ತಲೆಯು ಕವಿಯಿತು. ವ|| ಆಗ ೪೭ . ಅಂತರಿಕ 
ವೆಂಬ ವಿಷ್ಣುವುನೂತನವಾದ ಆರುಣ್ಯವರ್ಣವೆಂಬ ಕೆಂದಾವರೆಗಳ ಸಮೂಹವನ್ನು 
ಪ್ರೀತಿಯಿಂದ ಅರ್ಪಿಸುತ್ತ ಒಂದು ಹೂವು ಕಡಿಮೆಯಾಗಲು, ಮುಳುಗುತ್ತಿರುವ 
ಸೂರ್ಯನೆಂಬ ತನ್ನ ನೇತ್ರಕಮಲದಿಂದ ( ಪಶ್ಚಿಮ ದಿಕ್ಕಿನಲ್ಲಿರುವ) ಅಸ್ಸಾಚಲವೆಂಬ 
ಶಿವಲಿಂಗವನ್ನು ಪೂಜಿಸಿ (ಶಿವನನ್ನು ಒಲಿಸಿಕೊಂಡು, ಪಡೆದ ಚಕ್ರಾಯುಧದ ಹಾಗೆ, 
ಪ್ರಪಂಚದ ಜನರಿಂದ ಸ್ತೋತ್ರ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯವಾದ ವಿಶೇಷ 
ವಾದ ಕಾಂತಿಯುಳ್ಳ , ಕೊಬ್ಬಿದ ಕತ್ತಲೆಯೆಂಬ ರಾಕ್ಷಸ ( ದನುಭವ)ನನ್ನು ಓಡಿಸುವ 
ಚಂದ್ರ ಬಿಂಬವು ಮನೋಹರವಾಗಿತ್ತು (ಚಂದ್ರೋದಯವಾಯಿತು). [ ವಿಯತ್ + 
ಪದ್ಮಾಕ್ಷಂ - ಆಕಾಶವೆಂಬ ಶ್ರೀ ವಿಷ್ಣು ; ಅಸ್ತ್ರ + ಅರುಣ + ನಿಜ + ನಯನಾಂಭೋಜ 
ಅಸ್ತನಾಗುತ್ತಿರುವ ಸೂರ್ಯನೆಂಬ ತನ್ನ ಕಣ್ಣೆಂಬ ಕಮಲ; ಅಸ್ತ + ಭೂಭ್ರತ್ + 
ಶಿವಲಿಂಗ + ಆರಾಧನ - ಅಸ್ತ್ರವಾಗುವ ದಿಕ್ಕಿನಲ್ಲಿರುವ ಪರ್ವತವೆಂಬ ಶಿವಲಿಂಗದ 
ಆರಾಧನೆ ; ದೃಷ್ಯತ್ + ತಿಮಿರ + ದನುಭವ + ದ್ರಾವಕಂ - ಕೊಬ್ಬಿದ ( ಮದಾಂಧನಾದ) 


ಅಷ್ಟಮಾಶ್ವಾಸಂ 


) 


ಅಮೃತಕರಂ ಚಕೋರತತಿಗಭ್ರಸರೋವರಕಬ್ಬನಾ ನಿಶಾ 
ರಮಣಿಗೆ ರಾಜನುತ್ಪಳಿನಿಗೊಪ್ಪುವ ಚಂದ್ರನಿದಿರ್ಚಿದಂಧಕಾ 
ರಮೆನಿಪ ರಕ್ಕಸಂಗೆ ವಿಧು ನಿಗಡರ್ಪೆನಿಸಿರ್ದ ತಾರಕಾ 
ಪ್ರಮದೆಗೆ ಮಚ್ಚುಗಾಣಿಪ ಕಳಾನಿಧಿಯಾದ ಮೃಗಾಂಕನೊಪ್ಪಿದಂ 


ಪಸಿದ ಚಕೋರಚಾತಕಚಯಂ ನಲಿದೀಂಟೆ ವಿಧೂಪಲಂಗಳಿಂ 
ದೋಸರ್ವ ಜಲಂ ಪೊನಲರಿಯೆ ಸಾಲಿಡಿದುಯ್ಯಲನಾಡುವಂಗನಾ 
ವಿಸರದತೊರಸೋರ್ಮುಡಿನವಿಗೆದಾಡೆ ಸುಧಾಂಶುಬಿಂಬಮೆಂ 
ಬಸದೃಶ ಗೌರನೀರದಮದೇಂ ಸುಗಿದತ್ತೊ ಸುಧಾಂಶುವೃಷ್ಟಿಯಂ 


ಹರಿ ಹರಿದದ್ರಿಕುಂಭದಿನೊಜಿಗದಿಂದುವೆನಿಪ್ಪಗಸ್ಯನ 
ಚರಿ ವಿಗೆ ನೀಳ ತನ್ನ ಕರದಿಂ ಮೊಗೆದಂಧತಮಸ್ಸಮುದ್ರಮಂ 


ಕತ್ತಲೆಯೆಂಬ , ದಾನವನನ್ನು ಓಡಿಸುವ] ೪೮. ಚಕೋರ ಪಕ್ಷಿಗಳ ಸಮೂಹಕ್ಕೆ 
ಅಮೃತವನ್ನುಂಟುಮಾಡುವವನೂ , ಅಂತರಿಕ್ಷವೆಂಬ ಸರೋವರಕ್ಕೆ ಕಮಲವಾಗಿರು 
ವನೂ , ರಾತ್ರಿಯೆಂಬ ಸ್ತ್ರೀಗೆ ರಾಜನಾದವನ್ನೂ , ನೈದಿಲೆಯ ಬಳ್ಳಿಯೆಂಬ ಸ್ತ್ರೀಗೆ 
ಆಹ್ಲಾದಕಾರಿಯ , ಎದುರಿಸಿದ ಅಂಧಕಾರವೆಂಬ ರಾಕ್ಷಸನಿಗೆ ವಿಷ್ಣುವೂ , ಪ್ರೀತಿಗೆ 
ಆಶ್ರಯಳೆನಿಸಿರುವ ನಕ್ಷತ್ರವೆಂಬ ಸ್ತ್ರೀಗೆ (ರೋಹಿಣೀದೇವಿಗೆ ?) ಮೆಚ್ಚುಗೆಯನ್ನು 
ತೋರಿಸುವವನೂ (ಪ್ರೀತಿಯನ್ನು ತೋರಿಸುವವನೂ ) ಕಲಾಶಾಸ್ತ್ರಕ್ಕೆ ನಿಧಿಯ 
(ಷೋಡಶ ಕಲೆಗಳಿಗೆ ನಿಧಿಯೂ ), ಆದ ಚಂದ್ರನು ಶೋಭಿಸಿದನು . ೪೯ . ಹಸಿದ 
ಚಕೋರಪಕ್ಷಿಗಳೆಂಬ ಚಾತಕ ( ಚಾದಗೆ) ಪಕ್ಷಿಗಳ ಸಮೂಹವು ಸಂತೋಷಗೊಂಡು 
ಕುಡಿಯುವುದಕ್ಕೆ ಚಂದ್ರಕಾಂತ ಶಿಲೆಗಳಿಂದ ಒಸರುತ್ತಿರುವ ನೀರು ಪ್ರವಾಹವಾಗಿ ಹರಿ 
ಯಿತು. ಸಾಲುಸಾಲಾಗಿ ಉಯಾಲೆಯನ್ನು (ಟೋಕಾಲಿಯನ್ನು ) ಆಡುವ ಸ್ತ್ರೀ 
ಸಮೂಹದ ದಪ್ಪನಾದ ಉದ್ದದಕೇಶವೆಂಬ ನವಿಲು ಕುಣಿದಾಡತೊಡಗಲು ಚಂದ್ರ 
ಮಂಡಲವೆಂಬ ಅಸದೃಶವಾದ ಬಿಳಿಯ ಮೋಡವು ಅಮೃತ ಕಿರಣವೆಂಬ ಮಳೆಯನ್ನು 
ಅದೇನು ಸುರಿಸಿತ್ತೋ ! [ ಬೆಳದಿಂಗಳ ರಾತ್ರಿಯಲ್ಲಿಸ್ತ್ರೀಯರು ಜೋಕಾಲಿಯನ್ನಾಡು 
ತಿದ್ದರು; ಅವರ ಕೇಶವೆಂಬ ನವಿಲು ಕುಣಿದಾಡುತ್ತಿತ್ತು . ಇಲ್ಲಿ ಚಂದ್ರಮಂಡಲವೇ 
ಬಿಳಿಯ ಮೋಡಬೆಳದಿಂಗಳೇ ಅಮೃತ ಕಿರಣವೆಂಬ ಮಳೆ, ಮಳೆಗಾಲದಲ್ಲಿ ನವಿಲು 
ಕುಣಿಯುವುದು ಸ್ವಾಭಾವಿಕ] ೫೦ . ಇಂದ್ರ ದಿಕ್ಕಿನಲ್ಲಿ (ಪೂರ್ವ ದಿಕ್ಕಿನಲ್ಲಿ ಇರುವ 
ಪರ್ವತವೆಂಬ (ಉದಯಾಚಲವೆಂಬ) ಕೊಡದಿಂದ ಪ್ರೀತಿಯಿಂದ ಹುಟ್ಟಿದ ಅಗಸ್ಯ 
ನೆಂಬುವನು ಈಗ ಹೆಚ್ಚಾದ ಆಶ್ಚರದಿಂದ ಹುಟ್ಟಿದನು . ( ಅವನು ) ತನ್ನ ಕೈಗಳಿಂದ 
(ಕಿರಣಗಳಿಂದ) ಗಾಡಾಂಧಕಾರವೆಂಬ ಸಮುದ್ರವನ್ನು ಅವಸರದಿಂದ ಕುಡಿಯುವಾಗ 
ಮಧ್ಯದಲ್ಲಿ ಸಿಕ್ಕ (ಕುಡಿಯುವಾಗ ಬಾಯಲ್ಲಿ ಸಿಕ್ಕ ಮುತ್ತುಗಳನ್ನು ನಾಲಿಗೆ ಎಂದ 


೨೬ರಿ 


ಬಸವರಾಜ ವಿಜಯಂ 


- 


೫೧ 


ತುರಿಪದಿನೀಂಟುತಾಗಳೆಡೆ ಸಿಕ್ಕಿದ ಮುತ್ತುಗಳಂ ತೆರಳ್ಳಿ ಪು - 
ಷ್ಕರದೆಡೆಯಲ್ಲಿ ತಂತಿಜದವೋಲ್ವುಲುಗಿರ್ದುದು . ತಾರಕೋರಂ 
ಮೂಗಭೂಕಾಶ್ಮೀರದಿವ್ಯಾಗರುಮಲಯಜಮುಖ್ಯಾನುಲೇಪಂಗಳಂ ಕಂ 
ಪೊಗೆವುದ್ಯುಷ್ಪಮಾಲಾವಳಿಯನಮಳ ತಾಂಬೂಲಭೂಷಾಂಬರ ಶ್ರೇ 
ಣಿಗಳಂ ವೇಶ್ಯಾರತಕ್ಕೆ ದುವ ವಿಟಚರಸಂದೋಹವುತ ಕೈ 
ಮಿಗೆ ಕಣೋಪ್ಪಿರ್ದನಾವೇಳೆಯೊಳೆ ವಿತರಣಾನಂದಸಾಂದ್ರ ನೃಪೇಂದ್ರಂ 
ಶುಂಠಶಿಶುಮಾರಮದಲುಂಠನಸಮರ್ಥದಶ 
ಕಂಠನತಭೂಭ್ರದುಪಕಂಠತತಿಲೀಲೆ 
ತಂಠ ಭ್ರಗುಗಾರ್ಥ್ಯಹರಕಂಠ ಸನಕಸ್ತುತವಿ 
ಕುಂಠಿ ಸುಮನಃಪ್ರಿಯಸುಕಂಠಸುರಗೇಯಾ 
ಕುಂಠಿತದುರೀಹವಿತಕಂಠಕೃತಚಾರುತರ 
ಕಂಠಿಕ ಗಜಾಸ್ಯಶಿಖಕಂಠರಥವಂದ್ಯಾ 
ಕುಂಠನಿಜಶೌರ್ಯ ಪೊರೆ ಠಂಠಣಿತನಾದಕಳ 
ಕಂಠರುಚಿನೀಲಗರಕಂಠ ಬಸವೇಶಾ 


೫೨ 


ಬೇರ್ಪಡಿಸಿ ಆಕಾಶದ ಕಡೆಗೆ ಉಗುಳಿದನೋ ( ಥ ಹೂ ಎಂದು ಉಗುಳಿದನೋ ) 
ಎನ್ನುವಂತೆ ನಕ್ಷತ್ರ ಸಮೂಹವು ( ಆಕಾಶದಲ್ಲಿ) ಒತ್ತೊತ್ತಾಗಿ ತುಂಬಿತ್ತು ! [ ಹರಿ + 
ಹರಿತ್ + ಅದ್ರಿ - ಇಂದ್ರನ ದಿಕ್ಕು , ಪೂರ್ವ ದಿಕ್ಕು - ಅಲ್ಲಿರುವ ಅದ್ರಿ - ಪೂರ್ವಾಚಲ ; 
ಅಂಧ + ತಮಃ + ಸಮುದ್ರ -ಕಪ್ಪಾದ ಕತ್ತಲೆಯೆಂಬ ಸಮುದ್ರ ; ಅಗಸ್ಯ ಸಪ್ತ ಸಾಗರ 
ಗಳನ್ನು ಕುಡಿದನೆಂಬ ಪುರಾಣ ಪ್ರಸಿದ್ದಾಂಶವನ್ನು ಕವಿ ಇಲ್ಲಿ ಬಳಸಿಕೊಂಡು ಉತ್ಮೀಕ್ಷೆ 
ಮಾಡಿದ್ದಾನೆ.] ೫೧ . ದಾನ ಮಾಡುವಿಕೆಯಿಂದ ಉಂಟಾದ ಸಂತೋಷದಿಂದ 
ತುಂಬಿದ ಬಸವೇಶ್ವರನು ಆ ವೇಳೆಯಲ್ಲಿ, ಸೂಳೆಯರೊಡನೆ ರತಿಕ್ರೀಡೆಗೆ ( ಬಯಸಿ) 
ಹೋಗುವ ವಿಟರಾದ ಜಂಗಮ ಸಮೂಹಕ್ಕೆ ಕಸ್ತೂರಿ, ಕುಂಕುಮ ಕೇಸರಿ ,ಶ್ರೇಷ್ಠ 
ಕೃಷ್ಟಾಗರು, ಶ್ರೀಗಂಧಗಳೇ ಮೊದಲಾದ ಅನುಲೇಪನ ವಸ್ತುಗಳನ್ನೂ , ಪರಿಮಳವನ್ನು 
ಬೀರುವ ಶ್ರೇಷ್ಟ ಪೂಮಾಲಿಕೆಗಳ ಸಮೂಹವನ್ನೂ ,ಶ್ರೇಷ್ಠ ತಾಂಬೂಲ ದಿವ್ಯವಸ್ತ್ರಗಳ 
ಸಮೂಹವನ್ನೂ ಹೆಚ್ಚಾದಪ್ರೀತಿಯಿಂದಕೊಡುತ್ತ ಕಂಗೊಳಿಸುತ್ತಿದ್ದನು. ೫೨ . ಸಮರ್ಥ 
(ಶುಂಠ) ನಾದ ಶಿಶುಮಾರನೆಂಬ ದೈತ್ಯನ ಮದವನ್ನು ಹೋಗಲಾಡಿಸುವುದರಲ್ಲಿ 
ಸಮರ್ಥನೂ , ರಾವಣನಿಂದ ನಮಸ್ಕಾರ ಮಾಡಿಸಿಕೊಂಡ ಕೈಲಾಸ ಪರ್ವತ ಸಮಿಾಪ 
ದಲ್ಲಿ ವಿಶೇಷವಾದ ಲೀಲೆಯ ಕುತೂಹಲವುಳ್ಳ ಭ್ರಗು, ಗಾರ್ಗ , ಹರಕಂಠ, ಸನಕಾದಿ 
( ಋಷಿ) ಗಳಿಂದ ಸ್ತೋತ್ರ ಮಾಡಿಸಿಕೊಂಡವನೂ , ತಡೆಯಿಲ್ಲದ ( ವಿಕುಂಠಿತ), ದೇವತೆ 
ಗಳಿಗೆ ಆಪ್ತರಾದ ಸವಿಾಚೀನವಾದ ಕಂಠ ಮಾಧುರವುಳ್ಳ , ದೇವತೆಗಳಿಂದ (ಕಿನ್ನರ 
ಗಂಧರ್ವಾದಿ ದೇವಗಾಯಕರಿಂದ) ಗಾನ ಮಾಡುವುದಕ್ಕೆ ಯೋಗ್ಯನಾದವನೂ , ಕೆಟ್ಟ 
ಆಸೆಗಳನ್ನು ಭಂಗಗೊಳಿಸಿದಂಥವನೂ , ವಿಷಕಂಠನಾದ ಶಿವನ ಮನೋಹರವಾದ 


ಅಷ್ಟಮಾಶ್ವಾಸಂ 


ಸೋಮಧಾಮರುಚಿಲೋಚನಾಂಚಳೇ 
ಭೀಮವಾದವಪುರತೋಜ್ವಳೇ 
ಹೇಮಧಾಮ ಸುಭುಜಾತಿಮಂಜುಳೇ 
ಶ್ರೀಮಹೋಮೆ ಜಯ ಸರ್ವಮಂಗಳೇ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಬಸವವಿತರಣವಿಳಾಸಕಥನಂ 

ಅಷ್ಟಮಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೮ಕ್ಕೆ ಪದಗಣನೆ ೬೨೧ಕ್ಕೆ ಮಂಗಳಮಹಾ ಶ್ರೀ 


ಸಮಾಪವಾಗಿರುವಿಕೆ ( ಸಾಮಿಾಪ್ಯ ) ಯಿಂದಕೂಡಿದವನೂ , ಗಣಪತಿ, ನವಿಲುವಾಹನ 
ವಾಗಿ ಉಳ್ಳ ಷಣ್ಮುಖರುಗಳಿಂದ ನಮಸ್ಕಾರ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯನಾದ 
ವನೂ , ಅಧಿಕವಾದ ( ಅ ಕುಂಠ) ನಿಜ ಪರಾಕ್ರಮವುಳ್ಳವನೂ , ಠಣತ್ಕಾರದ ( ಠಣಠಣ 
ಎಂಬುದಾಗಿ) ಧ್ವನಿ ಮಾಡುವಕೋಗಿಲೆಯ (ಕಪ್ಪು ) ಕಾಂತಿಯಂತೆ ಕಪ್ಪಾದ ವಿಷವನ್ನು 
ಕಂಠದಲ್ಲಿ ಉಳ್ಳವನೂ ಆದ ಬಸವೇಶನೇ ಪೊರೆ 


ಎಂಟನೆಯ ಆಶ್ವಾಸವು ಸಮಾಪ್ತವಾಯಿತು 


ನವಮಾಶ್ವಾಸಂ 


ಶ್ರೀಗೌರೀಪ್ರೇಮಸುಧಾ 
ಸಾಗರಪೂರ್ಣೆಂದು ಸಸ್ಮಿತಾಮಳವದನಾ 
ಭೋಗಂಭೋಗೇಶ್ವರಧರ 
ನಾಗಮನುತನಿಗೆ ಸೌಖ್ಯವಂ ಶಿವಲಿಂಗಂ 


ಗುಣನಿಧಿ ಬಸವಂ ವಿಟಚರ 
ಗಣಮಂ ಗಣಿಕಾಲಯಕ್ಕೆ ಕಳುಪುವ ಪದದೊಳ್ 
ಪ್ರಣುತಮಹಿಮಾಕರಂ ಚಿ 
ಸ್ಮಣಿಮುಕುರಂ ಬಂದನೊರ್ವನಖಿಳ ಶಿವೈಕ್ಯಂ 


ಮುಗ್ನಸಂಗಯ್ಯ ಮೊದಲಾದವರ ಕಥೆ 
- ೧ . ಮಂಗಳಕರಳಾದ ಪಾರ್ವತಿಯ ಅನುರಾಗವೆಂಬ ಕೀರಸಮುದ್ರಕ್ಕೆ 
ಪೂರ್ಣಚಂದ್ರನಂತಿರುವ, ಮುಗುಳು ನಗೆಯಿಂದ ಕೂಡಿದ ( ಅವಳ) ಅವಳ ಮುಖ 
ಮಂಡಲವುಳ್ಳ , ಆದಿಶೇಷನನ್ನು ಧರಿಸಿರುವ, ಆಗಮಾದಿಗಳಿಂದ ಸ್ತೋತ್ರ ಮಾಡಿಸಿ 
ಕೊಳ್ಳುವ ಶಿವಲಿಂಗನು ಸೌಖ್ಯವನ್ನು ಕೊಡಲಿ. ೨ . ಗುಣಗಳ ನಿಧಿಯಾದ 
ಬಸವಣ್ಣನು ವಿಟಜಂಗಮರನ್ನು ಸೂಳೆಯರ ಮನೆಗೆ ಕಳಿಸುವ ಉದ್ಯೋಗದಲ್ಲಿರುವಾಗ 
(ಒಮ್ಮೆ ) ಶ್ಲಾಘ್ನವೂ , ಮಹತ್ವಪೂರ್ಣವೂ ಆದ ಜ್ಞಾನಕ್ಕೆ ರತ್ನದ ಕನ್ನಡಿಯೋ 
ಪಾದಿಯಲ್ಲಿರುವ ಅಚಲವಾದ ಶಿವೈಕ್ಯಚಿತ್ತದ ಓರ್ವ ( ಜಂಗಮನು ಬಂದನು. 


* ದಂಡಧರಬಾಧಿತಮ್ಮಕಂಡುಭವರಕ್ಷ ಪರಿ | 

ಪಾಂಡುರಕಳೇವರ ಪಿಚಂಡಚ್ಛತವಿಶ್ವಾ 
ಜಾಂಡ ಘನಕುಂಡಲಿಪಕುಂಡಲಮನೋಜ್ಞ ತತ 

ತಾಂಡವಮ್ಮಡ ಪ್ರಯುತಚಂಡಗಣನುತ್ಯಾ 
ಪಂಡಿತಜನಾಂಬುರುಹಷಂಡರವಿ ದೃಷ್ಠರಿಪು 

ಖಂಡನ ಜಗದ್ಭರಣಶೌಂಡ ನಿಖಿಲಾಶಾ 
ಖಂಡಿತಸುಕೀರ್ತಿಮಹಿಮಂಡಲಮಹೇಶ ಪೊರೆ 
ಮಂಡಿತಮಹಾಗುಣಕರಣ್ಣ ಬಸವೇಶಾ|| ದ ಪ್ರತಿಯಲ್ಲಿ ಮಾತ್ರ . 


ನವಮಾಶ್ವಾಸಂ 


ಸರ್ವೇಂದ್ರಿಯಲಿಂಗಯುತಂ 
ದುರ್ವಿಷಯವಿದೂರನನ್ಯ ಕಿಕವಿಮುಖಂ 
ದರ್ವಿಕರಧರಶರಣನ 
ಖರ್ವಗುಣಂ ಮುಗ್ಧಸಂಗನೆಂಬ ಮಹಾತ್ಮಂ 


ವ|| ಅಂತೇಳದಲ್ಲಿ ಕುಸುಮಾನುಲೇಪನ ತಾಂಬೂಲಾದಿವೆರಸು ಸೂಳೆಗೈತಕ್ಕೆ ಪೋಪ 
ಚರನಿಕರಮಂ ನಿರೀಕ್ಷಿಸಿ ಶೂಲಿಪೂಜೆಗೆ ಪೋಪಂದವೆಂದು ಬಗೆದು ತಾನುಂ ಪೋಗಲೆಳಸಿ 
ಮುನ್ನೆಂದುಮನಂಗಕೇಳಿಯನರಿಯದ ಮುಗ್ಗಂ ಮುಗ್ಧ ಸಂಗಯ್ಯಂ ಬಸವನಿದಿರ್ಗೆವಂದಿವಂದಿ 
ರೊಡನಾನು ಸೂಳೆಗೆಗ್ರಕ್ಕೆ ಪೋದಪೆನೆನ್ನಂ ಕಳುಪಲ್ವೇಳ್ಳುಮೆನೆ ಕೇಳು ಬಸವಂ ತನುಗ್ಗ ತೆಗೆ 
ಮುಗುಳಗೆ ನಕ್ಕು 

ಪೋದಪಿರೆ ಪೋಗಿಂದ 
ತ್ಯಾದರದೆ ಸುಗಂಧ ಮಾಲ್ಯ ಭೂಷಣ ರುಚಿರಾ 
ಚ್ಛಾದನ ವಿಭೂಷಣಂಗಳಿ 
ನಾ ದೇವನನೊಲ್ಕು ತಾನೆ ಸಿಂಗರಿಸುತ್ತಂ 


೩ . ಆರೂ ಇಂದ್ರಿಯಗಳನ್ನು ಆರು ಲಿಂಗ ಮುಖವನ್ನಾಗಿ ಮಾಡಿಕೊಂಡವನಾದ 
( ಹೃದಯದಲ್ಲಿ ಮಹಾಲಿಂಗ, ಮೂಗಿನಲ್ಲಿ ಆಚಾರಲಿಂಗ , ನಾಲಗೆಯಲ್ಲಿ ಗುರುಲಿಂಗ, 
ಕಣ್ಣಿನಲ್ಲಿ ಶಿವಲಿಂಗ , ಚರ್ಮದಲ್ಲಿ ಜಂಗಮಲಿಂಗ, ಕಿವಿಯಲ್ಲಿ ಪ್ರಸಾದಲಿಂಗ ಮುಖ 
ವನ್ನಾಗಿ ಮಾಡಿಕೊಂಡ) ದುಷ್ಟವಾದ ವಿಷಯ ಸುಖಗಳಿಂದ ದೂರನಾದ, ಲಿಂಗಾನು 
ಭವವಲ್ಲದೆ ಬೇರೆ ಲೌಕಿಕ ವಿಷಯಗಳಲ್ಲಿ ಪ್ರವೇಶ ಮಾಡದ , ಶಿವಶರಣನೂ , ಅಧಿಕ 
ವಾದ ಸದ್ಗುಣಗಳಿಂದ ಕೂಡಿದವನೂ ಆದ ಮುಗ್ನಸಂಗಯ್ಯನೆಂಬ ಮಹಾತ್ಮನು 
ವ|| ಅಂತು ಬಂದು ಅಲ್ಲಿ ಹೂವು, ಗಂಧ, ತಾಂಬೂಲ ಮುಂತಾದವುಗಳಿಂದಕೂಡಿ, 
ಸೂಳೆಗಾರಿಕೆಗೆ ಹೋಗುವ ಜಂಗಮ ಸಮುದಾಯವನ್ನು ಕಂಡೂ ( ಇ ) ಶಿವನ ಪೂಜೆಗೆ 
ಹೋಗುವ ಒಂದು ರೀತಿಯೆಂದು ಭಾವಿಸಿ, ತಾನೂ ( ಅವರ ಹಾಗೆ) ಹೋಗಲು 
ಅಪೇಕ್ಷಿಸಿ, ಈ ಪೂರ್ವದಲ್ಲಿ ಯಾವಾಗಲೂ ಮನ್ಮಥ ಕೇಳಿಕೆಯೆಂದರೇನೆಂಬುದನ್ನು 
ಕೇಳಿಯರಿಯದ ಮುಗ್ಧನಾದ ಆ ಸಂಗಯ್ಯನೆಂಬುವನು ಬಸವಣ್ಣನ ಎದುರಿಗೆ ಬಂದು , 
ಇವರುಗಳ ಸಂಗಡ ನಾನೂ , ಸೂಳೆಗಾರಿಕೆಗೆ ಹೋಗುತ್ತೇನೆ; ನನ್ನನ್ನೂ ಕಳುಹಿಸಿ 
ಕೊಡಬೇಕು, ಎಂದನು. ಬಸವಣ್ಣನು ( ಈ ಮಾತನ್ನು ಕೇಳಿ ಅವನ ಮುಗ್ಧತೆಗೆ 

ಮುಗುಳುನಗೆ ನಕ್ಕು – ೪, (ನೀವೂ ) ಹೋಗುತ್ತೀರಾ! ಹೋಗಿರಿ ! ಎಂದು 
| ಅತ್ಯಂತ ಆದರದಿಂದ ಸುಗಂಧ, ಹೂಮಾಲಿಕೆ , ಬಟ್ಟೆಬರೆ, ಆಭರಣಾದಿಗಳಿಂದ 
ಬಸವೇಶ್ವರನೇ ಆ ಮುಗ್ಧಸಂಗಯ್ಯನನ್ನು ಪ್ರೀತಿಯಿಂದ ಶೃಂಗಾರಗೊಳಿಸುತ್ತ 


೨೬೪ 


ಬಸವರಾಜ ವಿಜಯಂ 


ಕುಸುಮವಿಲೇಪನಾದಿ ಬಹುವಸ್ತುಗಳಂ ಮಿಗೆಕೊಟ್ಟು ನಣುವೆ 
ತೆಸೆವನನೊರ್ವನಂ ಚರನನೊಲ್ಯನುಯಾಯಿಯನಿತ್ತು ಜಾಣೆ ರಂ 
ಜಿಸುವ ಮಹೇಶಭಕ್ತಿಯುತೆಯಾದ ಪಣಾಂಗನೆಯಾಲಯಕ್ಕೆ ತಾ 
ನೊಸೆದು ವಿನೋದದಿಂ ಕಳುಹಿದಂ ಬಸವಂ ಘನ ಮುಗ್ಧ ಸಂಗನಂ 


೫ 


ವ|| ಅಂತು ಕಳಪೆ ಕಡುಸಡಗರಂಭೆತ್ತು 


ತಳರ್ವ ವಿಳಾಸಿನೀಜನದ ಕಾಂಚಿಯ ಗೆಜ್ಜೆಯ ಪಿಂಡುಗಂಕಣಂ 
ಗಳ ಸೊಗಸಾಂತ ನೇವುರದ ತುಂಬಿ ತುಳುಂಬಿದ ಪೂಗೆ ಮೇಲೆ ಮಂ . 
ಡಳಿಪಳಿವಿಂಡಿನಿಂಚರಮೆ ತೆಕ್ಕನೆ ತೀವಿದ ಸೂಳೆಗೇರಿ ಕಂ 
ಗೊಳಿಸಿರೆ ನೋಡುತ ನಡೆದನೀಶ್ವ ರಪಾದಸರೋಜಷಟ್ಟದ 


ಪಳುಕಿನ ಭಿತ್ತಿ ಬಜ್ಜರದ ಸೆಜ್ಜೆ ವಿಧವಳರತ್ಯಕುಟ್ಟಿನ 
ಸ್ಥಳಮಮರೇಂದ್ರನೀಲಮಯವೇದಿಕೆ ಪಚ್ಚೆಯ ಬಳ್ಳಿಮಾಡಮ 
ಗಳಿಸಿದ ಪದ್ಮರಾಗದ ಕನತ್ಕಲಶಂ ಪೊಸಪೊನ್ನ ಘಂಟೆ ಕಂ 
ಗೊಳಿಸುವ ವಿದ್ರುಮಾವಳಿಯ ತೋರಣವೊಪ್ಪುವಸೂಳೆಗೇರಿಯೊಳ್ 


- 


೭ 


೫. ಬಸವಣ್ಣನು ಹೂವು ಮತ್ತು ಸುಗಂಧಗಳ ಬಹು ವಿಧವಾದ ವಸ್ತುಗಳನ್ನು 
ಅಧಿಕವಾಗಿ ಕೊಟ್ಟು , ನಯವಿನಯಯುಕ್ತನಾಗಿಶೋಭಿಸುವ ಒಬ್ಬ ಸೇವಕನನ್ನು ಪ್ರೀತಿ 
ಯಿಂದ ಜೊತೆಗೊಳಿಸಿಕೊಟ್ಟು , ಜಾಣ್ಮಯಿಂದ ಶೋಭಿಸುವ ಶಿವಭಕ್ತಿಯಿಂದ ಕೂಡಿದ 
( ಒಬ್ಬ ) ಸೂಳೆಯ ಮನೆಗೆ ಆ ಮುಗ್ಧಸಂಗಯ್ಯನನ್ನು ಆ ಬಸವೇಶ್ವರನು ಪ್ರೀತಿ 
ಮತ್ತು ವಿನೋದದಿಂದ ಕಳುಹಿಸಿಕೊಟ್ಟನು. ವ . ಹೀಗೆ ಕಳುಹಿಸಲು ಅಧಿಕವಾದ 
ಸಡಗರದಿಂದ – ೬ . ಓಡಾಡುತ್ತಿರುವ ವಿಲಾಸಿನಿಯರಾದಸ್ತ್ರೀಯರುಗಳ ನಡುವಿನ 
ಪಟ್ಟಿಯ ಗೆಜ್ಜೆಯ , ಕಾಂತಿಯಿಂದ ಕೂಡಿದ ಕೈಯ ಕಂಕಣಗಳ , ಕಾಲಿನ ಪೈಜಣಗಳ, 
ತಲೆಯಲ್ಲಿ ತುಂಬಾ ಮುಡಿದಿರುವ ಹೂವಿಗೆ ಮೇಲ್ಬಾಗದಲ್ಲಿ ಗುಂಪು ಗುಂಪಾಗಿ 
ಹಾರಾಡುವ ದುಂಬಿಗಳ ಹಿಂಡಿನ - ಮಧುರವಾದ ಸ್ವರವು ದಟ್ಟವಾಗಿ ತುಂಬಿದ 
ಸೂಳೆಯರ ಕೇರಿಯಲ್ಲಿ ಮನೋಹರವಾಗಿರಲು , ಶಿವನ ಪಾದಕಮಲಗಳಲ್ಲಿ ಶೃಂಗ 
ಸದೃಶನಾದ ಮುಗ್ಧಸಂಗಯ್ಯನು ಅದನ್ನೆಲ್ಲ ನೋಡುತ್ತ ನಡೆದನು. ೭ . ಸ್ಪಟಿಕದ 
ಗೋಡೆ, ವಜ್ರದ ಶಯ್ಯಾಗೃಹ, ಚಂದ್ರಕಾಂತ ಶಿಲೆಯ ಮನೋಹರವಾದ ಕಟ್ಟೆ , 
ಇಂದ್ರನೀಲಮಣಿಯಿಂದ ನಿರ್ಮಿಸಲ್ಪಟ್ಟ ಜಗುಲಿ, ಪಚ್ಚೆಯೆಂಬ ರತ್ನದ ಬಳ್ಳಿಯ 
ಮನೆ, ಶ್ರೇಷ್ಟವಾದ ಪದ್ಮರಾಗದ ಹೊಳೆಯುವ ಕಳಶ, ನೂತನ ಚಿನ್ನದ ಘಂಟೆ, 
ಶೋಭಿಸುವ ಹವಳದ ಸಾಲುಗಳ ತೋರಣ - ಇವುಗಳಿಂದ ಶೋಭಿಸುವ ಸೂಳೆಯರ 


೨೬೫ 


ನವಮಾಶ್ವಾಸಂ 


ಇದು ಮದನೇಂದ್ರಜಾಲಿಕನೊಡರ್ತಿದ ಕೌತುಕವೆಂದು ನಿಂದು ನೋ 
Yುದು ವಿಟರಾಜಿ ರಮ್ಯಮಣಿಹರ್ಮ್ಮದ ಮೇಲೆ ನವೀನ ಶಂಖದ 
ಗ್ರದೊಳೊಗೆದಿರ್ದ ಪಂಕಜದೊಳುಳ್ಳಲರ್ದುತ್ಪಳದೊಳೊದಳು ತು 
ಆ್ಯದ ತಿಳಿಜೊನ್ನಮಂ ಪೆಜತೆಯನಪ್ಪಿ ನಿಲುಂಬಿದ ಭಂಗಮಾಲೆಯಂ 
ವತಿ ಮತ್ತಮಲ್ಲಿ ವಿದಗ್ಗೆ ನಿಜಸಖಿಗೆ ಬುದ್ಧಿ ವೇಳಳದೆಂತೆನೆ 
ಪೊಸಸರದಲ್ಲಿ ಹಾಡು ಪಿರಿದೀವನ ಕೇಳಿಯೊಳೊಂದು ಸದ್ದವು 
ವಿಸುಗಿರೆ ಕಾಮಧರ್ಮಗುಣವೃತ್ತಿಯನಾರಸಾರಗಂಧಮಂ 


ಕೇರಿಯಲ್ಲಿ ೮ , ವಿಟರುಗಳ ಸಮೂಹವು - ಮನೋಹರವಾದ ರತ್ನ ನಿರ್ಮಿತ 
ಉಪ್ಪರಿಗೆಯ ಮೇಲೆ, ನೂತನವಾದ ಶಂಖ , ( ಆ ಶಂಖದ ಮೇಲುಗಡೆಯಲ್ಲಿ) 
ಶೋಭಿಸುತ್ತಿದ್ದ ಕಮಲವಿತ್ತು , ( ಆ ಕಮಲದಲ್ಲಿ) ಅರಳಿರುವ ನೈದಿಲೆಯ ಹೂವಿನಲ್ಲಿ 
ತುಂಬಿತುಳುಕುತ್ತಿರುವ ನಿರ್ಮಲವಾದ ಬೆಳದಿಂಗಳುಳ್ಳ ಚಂದ್ರನಿದ್ದನು. ಆ ಚಂದ್ರ 
ನನ್ನು ಅಪ್ಪಿಕೊಂಡು ಜೋತಾಡುತ್ತಿರುವ ಭ್ರಮರಗಳ ಸಾಲು ಇತ್ತು . ಇದು, 
ಮದನನೆಂಬ ಇಂದ್ರಜಾಲ ವಿದ್ಯೆಯನ್ನು ಬಲ್ಲವನು ಮಾಡಿದ ಆಶ್ಚರ್ಯವೆಂದು 
ನಿಂತು ನೋಡುತ್ತಿತ್ತು [ ಇಲ್ಲಿ ರತ್ನ ನಿರ್ಮಿತ ಹರ್ಮವೇ ಆ ವೇಶ್ಯಾ ಸ್ತ್ರೀಯರ 
ರತ್ನಾಭರಣದಿಂದ ಕೂಡಿದ ಎದೆ, ಆ ಎದೆಯ ಮೇಲ್ಗಡೆಯಲ್ಲಿ ಶಂಖಾಕೃತಿಯ 
ಕಂಠ, ಆ ಕಂಠ ಪ್ರದೇಶದ ಮೇಲ್ಗಡೆಯಲ್ಲಿ ಕಮಲ ಸದೃಶ ಮುಖ , ಅಂಥ ಕಮಲ 
ಸದೃಶಮುಖದಲ್ಲಿ ಕಣ್ಣೆಂಬ ನೈದಿಲೆ ಹೂಗಳು ಅರಳಿದ್ದವು, ಆ ಹೂಗಳ ಕಾಂತಿ 
ಯೆಂಬ ಬೆಳದಿಂಗಳನ್ನು ಹಣೆ ಎಂಬ ಚಂದ್ರನು ಹೊರಸೂಸುತ್ತಿದ್ದನು. ಆ ಚಂದ್ರ 
ನನ್ನು ಅಪ್ಪಿಕೊಂಡು ಅಳಕಗಳೆಂಬ ದುಂಬಿಗಳು ನೇತಾಡುತ್ತಿದ್ದವು - ಇದೇ ಮನ್ಮಥ 
ನೆಂಬ ಇಂದ್ರಜಾಲ ವಿದ್ಯೆಯಿಂದಾದ ದೃಶ್ಯ - ಇಂಧ ಸ್ತ್ರೀಯರನ್ನು ವಿಟರುಗಳ 
ಸಮೂಹ ನೋಡುತ್ತಿತ್ತೆಂದು ಭಾವ.] ವ! ಅಲ್ಲಿ ಪ್ರೌಢಯಾದ ತನ್ನ ಸಖಿಗೆ 
ಒಬ್ಬಳು ಬುದ್ದಿ ಹೇಳುತ್ತಿದ್ದಳು. ಅದು ಹೇಗೆಂದರೆ: ೯ . ನನ್ನ ಸಖಿಯೇ , 
ನೂತನವಾದ ಸ್ವರದಿಂದ ಹಾಡು; ಹೆಚ್ಚಾಗಿ (ಹಣ) ಕೊಡುವವನನ್ನು ಸೇರು. 
ಸಮಿಾಚೀನವಾದ ಅನುರಾಗವು ತುಂಬಿರುವಂತೆ ಮನ್ಮಥಕೇಳಿಯ ಗುಣ ಧರ್ಮಗಳನ್ನು 
ಹೊಂದಿರುವವಳಾಗಿರು. ಶ್ರೇಷ್ಠವಲ್ಲದ ಗರ್ವವನ್ನು ಬಿಸಾಡು, ಮನೋಹರರಾದ 
ಐಶ್ವರ್ಯವಂತರಾದ ವಿದ್ಯಾಂಸರಲ್ಲಿ ಪ್ರೀತಿಯನ್ನು ಪಡೆ, ( ಅವರಲ್ಲಿ) ಕಾಮೋದ್ದೀಪನೆ 
ಯನ್ನು ನೂತನಗೊಳಿಸು. ಪ್ರಿಯರಾದ ( ಇಂಥ ನಾಯಕರ) ಸಮಯವರಿತು 
ಸೋಂಕಿ ಸೌಖ್ಯವನ್ನು ಪಡೆ. [ ಇಲ್ಲಿ ಶಬ್ದ ಶಕ್ತಿಯಿಂದ ತೋರುವ ಇನ್ನೊಂದರ್ಥ: 
( ಎಲೈ ) ಮದವಿಶಿಷ್ಟವಾದ ಭ್ರಮರವೇ , ನೂತನ ಕೊಳದಲ್ಲಿ ಹಾಡು . ( ಅಲ್ಲಿರುವ) 


ಬಸವರಾಜ ವಿಜಯ 


ಬಿಸುಡು ಮನೋಜ್ಞಪದ್ಮಸುಮನೋರುಚಿಯಂ ಪಡೆ ಪಾರುಗೈತಮಂ 
ಪೊಸಯಿಸಿ ಸೋಂಕಿ ಕಾದಲರೊಳಿಂಬಅದೊಂದು ಮದಾಳಿಸೌಖ್ಯಮಂತ್ರಿ 


೯ 


ವಂ ಇಂತನೂನ ಶೋಭಾವರೇಣ್ಯಮಾದ ಮದನಮದಮಧುಕರಮಾಲತೀಮಾಲೆಯಂತೆಸೆವ 
ಗಣಿಕಾವಾಟಮಂ ಪೊಕ್ಕು ತನ್ನಿ ತಂಬಿನಿಯ ಮಣಿಮಯಮಂದಿರಬಂಧುರಾಂಕಣಮನವರ 
ಪುಗುತಂದಾಗ೪ - 

ಅಳಿಕುಳಕುಂತಳಂ ಪೆಟಿನೋಸಲ್‌ ಕುಮುದೇಕ್ಷಣಮಬ್ಬ ವೈರಿಮಂ 
ಡಳವದನಂ ಪ್ರವಾಳಮಧುರಾಧರಮಂದದ ಕಂಬುಕಂಠವು 
ಜೈಳಕಳಶಸ್ತನಂ ನವಲತಾತನುಮಧ್ಯಮಿಭೇಂದ್ರಕುಂಭಮಂ 
ಜುಳಕಟಿ ಬಾಳೆನುಣೆ ಡೆ ವಿರಾಜಿಪ ಕಾಮಿನಿ ಕಂಡಳಾತನಂ 


ವಿಳಸಮಂತರತ್ನ ಸುಟಫಣಮಣಿವೇಣೀಲತಾಭೋಗಿ ತನ್ಮಂ 
ಜುಳಪಾದೋದನ್ನ ಖಪ್ರದ್ಯುತಿಸುಧೆಗೆಅಗಿರ್ದಂತೆ ಚೆಲ್ಲಾಗೆ ನೇತ್ರಾಂ 


ಶ್ರೇಷ್ಟವಾದ ಕಮಲವನದ ಕ್ರೀಡೆಯಲ್ಲಿ ಸೇರು. ಸಮಿಾಚೀನವಾದ ಶಬ್ದವು 
ಶೋಭಿಸುವಂತಿರಲು ಕಾಮನ ಧನುಸ್ಸಿನ ಸಿಂಜಿನಿಯ ವರ್ತನೆಯನ್ನು ಹೊಂದಿರು. 
ಶ್ರೇಷ್ಠವಲ್ಲದ ಪರಿಮಳವನ್ನು ಬಿಸಾಡು. ಮನೋಹರವಾದ ಕಮಲದ ಹೂವಿನಲ್ಲಿ 
ಪ್ರೀತಿಯನ್ನು ಪಡೆ. ಹಾರಿಹೋಗುವ ಕಾರ್ಯವನ್ನು ಬಲಪಡಿಸಿ (ಭದ್ರಪಡಿಸಿ) 
ಅವಕಾಶವನ್ನು ಅರಿತುಕೊಂಡು ಮಕರಂದಭರಿತ ಹೂವುಗಳಲ್ಲಿ (ಕಾದಲರೊಳ್‌) 
ಸೇರಿ ಸೌಖ್ಯವನ್ನು ಹೊಂದು] ವ! ಈ ರೀತಿಯಲ್ಲಿ ಯಾವ ಕೊರತೆಯೂ ಇಲ್ಲದ 
ಶೋಭೆಯಿಂದ ಶ್ರೇಷ್ಟವಾದ , ಮನ್ಮಥನೆಂಬ ಮದಿಸಿದ ಭ್ರಮರಕ್ಕೆ ಜಾಜಿ ಹೂವಿನ 
ಮಾಲಿಕೆಯಂತೆಶೋಭಿಸುವ ಸೂಳೆಯರ ಕೇರಿಯನ್ನು ಹೊಕ್ಕು ಆ ಬಸವೇಶ್ವರನಿಂದ 
ಸೂಚಿಸಲ್ಪಟ್ಟಿದ್ದ ಸೂಳೆಯ ರತ್ನಮಯವಾದ ಮನೆಯ ಮನೋಹರವಾದ ಅಂಗಳ 
ಪ್ರದೇಶ ಹೊಕ್ಕಾಗ - ೧೦ . ಭ್ರಮರ ಸಮೂಹದಂತಿರುವ ಕೇಶಗಳು , ಚಂದ್ರ 
ನಂತಿರುವ ಹಣೆ , ನೈದಿಲೆಯಂತಿರುವ ಕಣ್ಣು , ಚಂದ್ರಮಂಡಳದಂತಿರುವ ಮುಖ , 
ಹವಳದಂತೆ ಮನೋಹರವಾದ ತುಟಿ, ಶಂಖದಂತಿರುವ ಅಂದವಾದ ಕಂಠ , ಪ್ರಕಾಶ 
ಮಾನವಾದ ಕಲಶಗಳಂತಹ ಮೊಲೆ, ನೂತನವಾದ ಬಳ್ಳಿಯಂತೆ ಕೃಶವಾದ ನಡು , 
ಶ್ರೇಷ್ಠ ಆನೆಯ ಕುಂಭಸ್ಥಳದಂತಿರುವ ಮಂಜುಳವಾದ ಕಟಿಪಶ್ಚಾದ್ ಭಾಗ, ಬಾಳೆಯ 
ಕಂಬದಂತಿರುವ ನುಣುಪಾದ ತೊಡೆ- ಇವುಗಳಿಂದ ಶೋಭಿಸುತ್ತಿದ್ದ ಆ ಸೂಳೆಯು 
ಆ ಮುಗ್ಧ ಸಂಗಯ್ಯನನ್ನು ಕಂಡಳು. [ ಶುಭ ಚಿಹ್ನೆಯ ವಸ್ತುಗಳಿಂದ ಕೂಡಿದವಳಾಗಿ 
ಆ ಮುಗ್ಧ ಸಂಗಯ್ಯನನ್ನು ಎದುರ್ಗೊಂಡಳೆಂದು ತಾತ್ಪರ್ಯ] ೧೧ . ಆ ವೇಶ್ಯಾ 
ಸ್ತ್ರೀಯು, ಬಳ್ಳಿಯಂತಿರುವ ಜಡೆಯೆಂಬ ಹೆಡೆಯಲ್ಲಿರುವ ರತ್ನದಂತೆ ಪ್ರಕಾಶಿಸುವ 
ಸೀಮಂತಮಣಿಯಿಂದ ಕೂಡಿದ ಹಣೆಯಿಂದ ಆ ಮುಗ್ಧಸಂಗಯ್ಯನಿಗೆ ನಮಸ್ಕಾರ 


೨೬೭ 


ನವಮಾಶ್ವಾಸಂ ಲಾಸಂ 

ಚಳತೇಜಃಪುಪ್ಪದಿಂ ಪೂಜಿಸಿ ಮಣಿದ ಪಣಸ್ತ್ರೀಯ ಭಾಳೇಂದುಗತ್ಯು 
ಜ್ವಳ ಭಸ್ಮಜ್ಯೋತ್ಸೆಯಂ ಸಂಗಳಿಸಿ ಪರಸಿದಂ ಮುಗ್ಧಸಂಗಾರ್ಯನಾಗಳ್ - ೧೧ . 

ವ|| ಅನಂರತಮಾ ವಾರಾಂಗನೆ ಕೈಗೊಟ್ಟು ಬಿಜಯಂಗೈಸಿನಿಜನಿಕೇತನವನೊಳಪೊಗಿಸೆ 
ಮುಗ್ಗದೇವ ನಿರೀ ಕ್ಷಿಪಾಗಳು ಸುಮಶರಕೇಳೀನಿಳಯಾಂತರಾಳದೊಳ್ಳೆಗಳೆವೆತ್ತ ಸುವರ್ಣಮಯ 
ಮಂಜುಳ ಪಂಜರಾಂತರಾಂಚಿತ ಮೃದುಮಧುರವಚನಚಯರುಚಿರತರಸುಭಗ ತನುಶುಕಶಾರಿಕಾ 
ನಿಕಾಯಮುಂ ವಿಶದಶಶಿಮಣಿಮಯಕುಟ್ಟಿಮಸ್ಥಳಪ್ರತಿಬಿಂಬ ಕದಂಬಾಡಂಬರದ್ವಿಗುಣಿತವಿಳಾಸ 
ವಿಶಾಲರುಚಿಶಾಲಿಸಾಲಭಂಜಿಕಾನಿಕುರುಂಬಮುಂ ಮದಮಧುಕರ ಪ್ರಕರಝೇಂಕೃತಿಸಂಕಲಿತತಾನಂದಮ 
ರಂದರಸರಜೋರಾಜಿರಂಜಿತ ಕುಸುಮಮಾಲಾಸಂತಾನವಿತಾನಮುಂ ಚಂಚಾಂಚನಪೀಠಿಕಾರೂಢ 
ವಿಮಳಹಿಮಮಿಳಿತಮಧುರತರತಾಂಬೂಲ ಪರಿಕರಪರಿಮಿಳಿತ ಮಣಿಮಯಪಾತ್ರವರ್ಗವುಂ 
ಕಮನಕಮಳಕುಮುದ ಕಲ್ನಾರೋಶೀರ ಕರ್ಪೂರಸುರಭಿತ ಶಿಶಿರಮಧುರಸಲಿಲಸಂಸ್ಕೃತಕನಕಭ್ಯಂಗಾರ 
ವಾರಮುಂ ಶೃಕ್ಷ ತರಭಿತ್ತಿಚಿತ್ರಿತಚಿತ್ರತರ ಚಿತ್ರಸಂದೋಹಮುಂ ಗೃಹಮಧ್ಯಕುಡ್ಯಮಂಡಿತಾನರ್ಥ್ಯ 
ಮಣಿಮಯ ಸರ್ವಾಂಗದರ್ಶಕ ದಿವ್ಯರುಚಿ ನವ್ಯದರ್ಪಣಮುಂ ಮೃಗಮದ ಕಾಶ್ಮೀರಕ್ಷಕರ್ದಮ 
ರಸಭರಿತ ಕರಿವಿಷಾಣಕರಂಡಕಾಸಮುದಯಮಾಂ ದ್ರಾಕಾದಾಡಿಮಕಪಿತ್ತ ಫಲಪಾನ 


ಮಾಡಿದಳು. ( ಆಗ ಆ ಹಾವು) ಅವನ ಪಾದದ ಉಗುರಿನ ಕಾಂತಿಯೆಂಬ ಅಮೃತ 
ಕ್ಲೋಸುಗ ಎರಗಿರುವುದೋ ಎನ್ನುವಂತೆ ಚೆಲುವಾಗಿತ್ತು . ಅವಳು ತನ್ನ ಕಡೆ 
ಗಣ್ಣಿನ ಕಾಂತಿಯೆಂಬ ಹೂವಿನಿಂದ ಪೂಜಿಸಿದಂತೆ ಇತ್ತು . (ಹೀಗೆ ನಮಸ್ಕರಿಸಿದ 
ಆ ಪಣ್ಯಾಂಗನೆಯ ಹಣೆಯೆಂಬ ಚಂದ್ರನಿಗೆ ಮುಗ್ಧ ಸಂಗಯ್ಯನು ಆಗ ಅತ್ಯಂತ 
ಮನೋಹರವಾದ ಭಸ್ಮವೆಂಬ ಬೆಳದಿಂಗಳನ್ನು ಸಂಬಂಧಗೊಳಿಸಿ ಆಶೀರ್ವಾದ 
ಮಾಡಿದನು. ವ|| ಅನಂತರ ಆ ವೇಶೈಯು ( ಆ ಮುಗ್ಧ ಸಂಗಯ್ಯನನ್ನು ) ಕೈ 
ಹಿಡಿದು ಕರೆದುಕೊಂಡು ತನ್ನ ಮನೆಯೊಳಗೆ ಹೊಗಿಸಿದಳು . ಆ ಮುಗ್ಗ ಸಂಗಮ 
ದೇವನು ( ಆ ಮನೆಯನ್ನು ನೋಡುವಾಗ ( ಆ) - ಮನ್ಮಥಕ್ರೀಡಾಗೃಹದ ಒಳಗಡೆ 
ಯಲ್ಲಿ, ಪ್ರಖ್ಯಾತವಾದ ಚಿನ್ನದ ಮನೋಹರ ಪಂಜರವಿತ್ತು . ಅದರ ಒಳಭಾಗದಲ್ಲಿ 
ಶ್ಲಾಘ್ನವೂ , ಕೋಮಲವೂ ಆದಂಥ , ಇಂಪಾದ ಮಾತುಗಳ ಸಮೂಹದಿಂದ 
ಮನೋಹರಗಳೂ , ಸುಂದರ ಶರೀರವುಳ್ಳವುಗಳೂ ಆದಂಥ ಗಂಡು ಹೆಣ್ಣುಗಳ 
ಸಮೂಹವಿತ್ತು . ನಿರ್ಮಲವಾದ ಚಂದ್ರಕಾಂತ ಶಿಲೆಯ ಕಟ್ಟೆಯ ಸ್ಥಳದಲ್ಲಿ ವಿಶೇಷ 
ಲೀಲೆಯಿಂದಲೂ ಕಾಂತಿಯಿಂದಲೂ ಒಪ್ಪುತ್ತಿರುವ ಆ ಮನೆಯ ಸಾಲು ಗೊಂಬೆಗಳು 
ಪ್ರತಿಫಲಿಸಿದ್ದು ದ್ವಿಗುಣಿತಗೊಂಡು ಆಡಂಬರದ ಆಧಿಕ್ಯದಿಂದ ಕೂಡಿದವು. ಮದಿಸಿದ 
ದುಂಬಿಗಳ ಸಮುದಾಯದ ಝೇಂಕಾರದಿಂದ ಕೂಡಿದ, ವಿಸ್ಕಾರವೂ , ಅಧಿಕವೂ 
ಆದ ಮಕರಂದದಿಂದಲೂ , ಪರಾಗರೇಣುವಿನಿಂದಲೂ ಪ್ರಕಾಶಿಸುವ ಹೂಮಾಲೆಗಳ 
ಎಡೆಬಿಡದ ಸಮೂಹವಿತ್ತು . (ಉದ್ದಕ್ಕೂ ಹೂಮಾಲೆಗಳಿಂದ ಅಲಂಕರಿಸಿದ್ದರೆಂದು 


೨೬೮ 


ಬಸವರಾಜ ವಿಜಯಂ 


ಖರ್ಜೂರರಸಾಯನ ಪುಂಡೋಕ್ಷುಖಂಡಕದಂಬಕಲಿತ ಕಾಂಚನಮಯಪಾತ್ರಪ್ರಕರಮುಂ ವೀಣಾವೇಣು 
ಎಲ್ಲಕೀಕುಸುಮ ಮಾಲಾತಾಲವೃಂತಾಕ್ಷಫಲಕಮಣಿಪಾದುಕಾದಿ ಪರಿಕರಪ್ರಸರಮುಂ ಕಂಗೊ 
ಸಿರ್ದುದಲ್ಲಿ 


ವಿಮಳವರಾಳತಳಮ್ಮದುತಲ್ಪವಿಭಾಸಿ ಮಣಿಪೈತಾನ ಸಂ 
ಕ್ರಮಿತವಿತಾನಮಂಜುಳಮಮಂದ ಸುಗಂಧಲತಾಂತ್ರಮಾಲಿಕಾ 
ಸಮುದಯಶೋಭಿ ಹೇಮಮಯಕಾಂಡಪಟ ಪ್ರವಿರಾಜಮಾನಮಂ 
ದಮನಮರ್ದಪ್ಪಿ ತೋಜಿದುದು ಕಾಂಚನಮಂಚಮದೊಂದು ಚೆಲ್ಟಿನಿಂ 


೧೨. 


ಭಾವ), ಹೊಳೆಯುತ್ತಿರುವ ಚಿನ್ನದ ಮಣೆಯ ಮೇಲೆ, ರತ್ನಗಳಿಂದ ಮಾಡಿದ 
ಪಾತ್ರೆಗಳಲ್ಲಿ ನಿರ್ಮಲ ಪಚ್ಚಕರ್ಪೂರದಿಂದ ಕೂಡಿದ ಅತಿ ಸ್ವಾದವುಳ್ಳ ತಾಂಬೂಲದ 
ಸಾಮಗ್ರಿಗಳನ್ನು ( ತುಂಬಿ) ಇಡಲಾಗಿತ್ತು . ಬಂಗಾರ ವರ್ಣದ ಕಮಲ, ಕನ್ನೈದಿಲೆ , 
ಕಲ್ಲಾರ ( ಸುಗಂಧ ವಿಶಿಷ್ಟವಾದ ಕಮಲ), ಮುಡಿವಾಳ , ಕರ್ಪೂರ, ಪಚ್ಚಕರ್ಪೂರ 
ಇವುಗಳಿಂದ ಸುಗಂಧವುಂಟಾಗುವಂತೆ ಮಾಡಿದ್ದ ಇಂಪಾದ ತಣ್ಣೀರು ಬಂಗಾರದ 
ಗಿಂಡಿಗಳಲ್ಲಿ ತುಂಬಿಡಲ್ಪಟ್ಟಿತ್ತು . ಗೋಡೆಗಳ ಮೇಲೆ ಅತಿ ಸೂಕ್ಷ್ಮವಾಗಿ ನಾನಾ 
ವಿಧವಾದ ಚಿತ್ರಗಳ ಸಮೂಹವು ಚಿತ್ರಿತಗೊಂಡಿತ್ತು ಮನೆಯ ಮಧ್ಯದಗೋಡೆ 
ಯಲ್ಲಿ ರತ್ನದಿಂದ ಮಾಡಿದ, ಸರ್ವಾಂಗವನ್ನು ಏಕಕಾಲದಲ್ಲಿ ನೋಡಿಕೊಳ್ಳುವಂತಹ 
(ದೊಡ್ಡದಾದ) ಶ್ರೇಷ್ಟವಾದ ಕಾಂತಿಯಿಂದ ಕೂಡಿದ ನೂತನ ಕನ್ನಡಿಯಿತ್ತು . 
ಕಸ್ತೂರಿ, ಕುಂಕುಮ ಕೇಸರಿಗಳನ್ನು ಕೂಡಿಸಿ ಮಾಡಿದ , ' ಯಕ್ಷಕರ್ದಮರಸ' ವೆಂಬ 
ಹೆಸರಿನ ಅನುಲೇಪನ ದ್ರವ್ಯವು ಆನೆಯ ದಂತಗಳಿಂದ ಮಾಡಿದ ಭರಣಿಗಳಲ್ಲಿ ತುಂಬಿಡ 
ಲಾಗಿತ್ತು . ದ್ರಾಕ್ಷಿ, ದಾಳಿಂಬೆ , ಬೇಲ - ಇವುಗಳ ಪಾನಕವೂ , ಖರ್ಜೂರ ಹಣ್ಣಿನಿಂದ 
ಮಾಡಿದ ರಸಾಯನವೂ , ಶ್ರೇಷ್ಠವಾದ ಕಬ್ಬಿನ ತುಣುಕುಗಳ ಸಮೂಹವೂ - ಬಂಗಾರ 
ದಿಂದ ಮಾಡಿದ ಪಾನ ಪಾತ್ರೆಗಳ ಸಮೂಹಗಳಲ್ಲಿ ತುಂಬಿಡಲ್ಪಟ್ಟಿದ್ದವು. ವೀಣೆ, 
ಬಿದುರಿನ ವೀಣೆ (ವೇಣುವಲ್ಲಕಿ), ಹೂಮಾಲೆ , ಬೀಸಣಿಗೆ, ಪಗಡೆಯಾಟದ ಹಲಗೆ, 
ರತ್ನದ ಆವುಗೆ- ಇವೇ ಮೊದಲಾದ ಸಾಮಗ್ರಿಗಳ ಸಮೂಹವು, ಅಲ್ಲಲ್ಲಿಶೋಭಿಸುತ್ತಿತ್ತು . 
೧೨. ನಿರ್ಮಲ ಹಂಸಪಕ್ಷಿಗಳ ತುಪ್ಪಳಗಳಿಂದ ಮಾಡಿದ ಮೃದುವಾದ ಹಾಸಿಗೆಯಿಂದ 
ಪ್ರಕಾಶಿಸುವಂಥದೂ , ರತ್ನ ಸಮೂಹದಿಂದ ಕೂಡಿದ ಮೇಲು ಕಟ್ಟುಗಳಿಂದ 
ಮನೋಹರವಾದುದೂ , ಅಧಿಕವಾದ ಪರಿಮಳವುಳ್ಳ ಹೂವುಗಳ ಮಾಲೆಗಳ 
ಸಮೂಹದಿಂದಶೋಭಿಸುವಂತಹುದೂ , ಚಿನ್ನದ ಬಟ್ಟೆಯ ತೆರೆಯಿಂದ ಪ್ರಕಾಶಮಾನ 
ವಾದುದೂ ಆದ ಬಂಗಾರದ ಮಂಚವು ಅಂದದಿಂದ ಕೂಡಿ, ತನ್ನದೆ ಆದ ಚೆಲುವಿನಿಂದ 


೨೬೯ 


ನವಮಾಶ್ವಾಸಂ 


ವ! ಆ ಮನೋಜ್ಞ ಸುವರ್ಣಪರ್ಯಂಕಮಂ ಶಂಕರಸಮರ್ಚನೋಚಿತ ಮಂಟಪ 
ಮಕ್ಕುಮೆಂದದನೇಜಲೊಲ್ಲದೆ ತನ್ನಿ ಕಟದೊಳ್ಳಾಸಿರ್ದ ಮಣಿಕಂಬಳಾಸನದೊಳ್ಳುಳ್ಳಿರ್ದು 
ಪರಿಮಳಾಂಬುವಿಂ ನಿಜವಾದಪ್ರಕ್ಷಾಳನಂ ಗೈದು ಪಾದೋದಕಂದಳೆದು ಭಕ್ತಿವೆರಸಿನಿಂದಿರ್ದ 
ಗಣಿಕಾಂಗನೆಯಾನನಮನವಲೋಕನಂಗೈದು 


ಎಲೆ ಭಕ್ಕೆ ನಿನ್ನ ಮೈಯೊ 
ಳ್ಳುಲಲಿತಭಸಿತಾನುಲೇಪನಂ ರುದ್ರಾಕ್ಷಾದ 
ವಲಿ ಕೊರಳೊಳ್ಳಿಳ್ಳೆಡೆ 
ನೆಲಸದ ಬಗೆಯೇಂ ಗಾಕ್ಷಿ ಪೇಳೆನಗೀಗಲ್ 


ವ|| ಎಂಬ ತನ್ನುಗೊಕ್ಕಿಗಳು ವಿದಗ್ಗೆಯಂತಃಸ್ಮಿತೆಯಾಗಿ 


ಪಳದಿಯ ಬಣ್ಣದ ಭಸಿತಮ 
ನಿಳೆಯೊ ಪಾಂತರಾಗತವನನವರತಂ 
ತಳೆದಿರ್ಪೆಂ ನೋಡೆಂದಾ 
ಗಳೆ ತನ್ನೊಡಲರಿಸಿನಮನವಳೊಆಲಿಸಿದ 


ಕಾಣುತ್ತಿತ್ತು . ವ|| ಇಂಥ ಮನೋಜ್ಞವಾದ ಸುವರ್ಣಮಂಚವನ್ನು ಶಿವನ 
ಪೂಜೆಗೋಸುಗ ಮಾಡಿದ ಯೋಗ್ಯವಾದ ಮಂಟಪವೇ ಆಗಿರಬೇಕು, ಎಂದು ಅದನ್ನು 
ಹತ್ತಲೊಲ್ಲದೆ, ಅದರ ಪಕ್ಕದಲ್ಲಿ ರನ್ನಗಂಬಳಿಯ ಆಸನದಲ್ಲಿ ಕುಳಿತುಕೊಂಡನು . 
( ಆಗ ಆ ವೇಶೈಯು) ಸುಗಂಧ ವಿಶಿಷ್ಟವಾದ ನೀರಿನಿಂದ ಆತನ ಪಾದಗಳನ್ನು 
ತೊಳೆದು ಆ ಪಾದೋದಕವನ್ನು ತನಗೆ ಚಿಮುಕಿಸಿಕೊಂಡು ನಿಂತುಕೊಂಡಿದ್ದ , ಆ 
ವೇಶ್ಯಯ ಮುಖವನ್ನು ( ಮುಗ್ಧಸಂಗಯ್ಯನು) ನೋಡಿ … ೧೩ . ಮೃಗಾಕ್ಷಿಯಾದ 
ಎಲೆ ಭಕ್ತಿಯೇ , ನಿನ್ನ ದೇಹದಲ್ಲಿ ಮನೋಹರವಾದ ಭಸ್ಮಲೇಪನ, ಕೊರಳಲ್ಲಿ ರುದ್ರಾ 
ರುದ್ರಾಕ್ಷ ಮಾಲೆ , ತಲೆಯಲ್ಲಿ ಜಡೆ- ಇವು ಇರದಿರುವುದಕ್ಕೆ ಏನು ಕಾರಣ ? ಈಗ 
ನನಗೆ ಹೇಳು. ( ಎಂದನು) ವ|| ಹೀಗೆಂದ ಆ ಮುಗ್ನಸಂಗಯ್ಯನ ಮುಗ್ಧವಾದ 
ಮಾತುಗಳನ್ನು ಕೇಳಿ ಪ್ರೌಢಳಾದ ( ಆ ವೇಶೈಯು) ಒಳಗೊಳಗೇ ಮುಗುಳು 
ನಗುವವಳಾಗಿ - ೧೪ , ಅವಳು ದ್ವೀಪಾಂತರ ಭೂಮಿಯಿಂದ ಬಂದಂಥ ಹಳದಿಯ 
ಬಣ್ಣದ ಭಸ್ಮವನ್ನು ಯಾವಾಗಲೂ ಧರಿಸಿದ್ದೇನೆನೋಡು ಎಂದು ಆಗ ಅವನಿಗೆ 


೨೭೦ 


ಬಸವರಾಜ ವಿಜಯಂ 


ಕ್ಷೀರಾಂಭೋಧಿಯ ತೀರದೊಳಜಸಿ ನುಣ್ಣಿಂದಾನನಂದೋಚಿದಾ 
ಕಾರಂ ತಳಿರೆ ರಂಜಿಪೀ ಬಿಳಿಯರುದ್ರಾಕ್ಷಾಳಿಯಂ ತಾಳೆನೆಂ 
ದಾ ರಾಜಾನನೆ ತೋರಿಸುತ್ತೆಸೆವ ಮುಕ್ತಾಹಾರಮಂ ಮುಗ್ಗ ಸಂ 
ಗಾರಾಧ್ಯಂಗೆ ಶಿವಪ್ರಸಾದಕುಸುಮಂದಾಳಲ್ಕಚಾರ್ಧಂಗಳಂ 
ಉಳಿಪಿ ನಿಮಿರ್ಚಿದ ಜೆಡೆಯಂ 
ತಳೆದಿರ್ಪೆನಿದೊಂದನೀಕ್ಷಿಸೆಂದೋಲವಿಂದಂ 
ಕಳಭಮ್ಮದುಯಾನೆ ನಿಜಮಂ 
ಜುಳಷಟ್ಟದ ನೀಲವೇಣಿಯಂ 1ತೊಆರಿಸಿದ 


ಭವಿಷ್ಟಿ ಪಾತಮನ್ನವ 
ಯವನಿವಹಮನಂಟದಂತೆ ಸರ್ವಾಂಗಕ್ಕೆ 
ಪ್ಪುವಕೌಪೀನಮನಾಂತೆಂ 
ವಿವರಿಪುದೆಂದುಟ್ಟ ಪಟ್ಟೆಯಂತೋಯಿಸಿದಳು 


ಪರಮ ಶಿವಭಕ್ಕೆ ಭಾಸುರ 
ಗಿರಿಜಾತೆಯ ಸಂಪ್ರದಾಯದಿಂ ಬಂದುದು ಬಂ 
ಧುರ ಶಿವಲಾಂಛನವಿದನಾಂ 
ಧರಿಸಿರ್ದಪೆನೆಮ್ಮವರ್ಗಮವನೀತಳದೊಳ್ 


ತನ್ನ ದೇಹಕ್ಕೆ ತೊಡೆದುಕೊಂಡಿದ್ದ ಅರಿಸಿಣವನ್ನು ತೋರಿಸಿದಳು . ೧೫ - ೧೬ . ಆ 
ಚಂದ್ರಮುಖಿಯು ಕ್ಷೀರಸಮುದ್ರದ ದಂಡೆಯಲ್ಲಿ ಹುಟ್ಟಿ , ನುಣುಪಿನಿಂದ ಕೂಡಿ, 
ಮುಖವೇ ಇಲ್ಲದಿರುವ ಶೋಭಿಸುವ ಈ ಬಿಳಿಯ ರುದ್ರಾಕ್ಷ ಮಾಲೆಯನ್ನು ಧರಿಸಿ 
ದೇನೆನೋಡು ಎಂದು ಆ ಮುಗ್ಧ ಸಂಗಾರಾಧ್ಯನಿಗೆ (ತನ್ನ ಕೊರಳಲ್ಲಿರುವ) 
ಪ್ರಕಾಶಿಸುವ ಮುತ್ತಿನ ಹಾರವನ್ನು ತೋರಿಸಿದಳು . ಶಿವನ ಪ್ರಸಾದ ರೂಪವಾದ 
ಪುಷ್ಪಗಳನ್ನು ಧರಿಸಿಕೊಳ್ಳಲು, ಅರ್ಧ ಕೂದಲುಗಳನ್ನು ಉಳಿಸಿ ಮಾಡಿರುವ 
ಇದೊಂದು (ರೀತಿಯ ) ಜಡೆಯನ್ನು ಹೊಂದಿದ್ದೇನೆ ನೋಡು- ಎಂದು ಆ ಮದಗಜ 
ಗಮನದಂತೆ ಗಮನವುಳ್ಳ ವೇಶ್ಯಾ ಸ್ತ್ರೀಯು ತನ್ನ ಮನೋಹರವಾದ ಭ್ರಮರಗಳಂತೆ 
ಕಪ್ಪಾದ ಜಡೆಯನ್ನು ತೋರಿಸಿದಳು . ೧೭ . ಲಿಂಗ ರಹಿತರಾದವರ ನೋಟವು 
ನನ್ನ ಅವಯವ ಸಮೂಹವನ್ನು ಅಂಟದ ಹಾಗೆ ಸರ್ವ ಅಂಗಕ್ಕೂ ಒಪ್ಪಿದಕೌಪೀನ 
ವನ್ನು ಧರಿಸಿದ್ದೇನೆ, ಪರಿಶೀಲಿಸಬಹುದು ಎಂದು ಉಟ್ಟ ಪಟ್ಟೆಯ ಸೀರೆಯನ್ನು 
ತೋರಿಸಿದಳು. ೧೮ - ೧೯ . ಶ್ರೇಷ್ಠವಾದ ಶಿವಭಕ್ತಿಯಿಂದ ಪ್ರಕಾಶಮಾನಳಾದ 
ಪಾರ್ವತೀದೇವಿಯ ಸಂಪ್ರದಾಯದಿಂದ ಬಹುಕಾಲದಿಂದ ಬಂದಂತಹ ಬಂಧುರವಾದ 
ಈ ರೀತಿಯ ಶಿವಲಾಂಛನವನ್ನು ನಾನು ಧರಿಸಿದ್ದೇನೆ. ನಮ್ಮ ಈ ರೀತಿಯ 


1 ಕಾಣಿ( ರ ) 


೨೭೧ 


ನವಮಾಶ್ವಾಸಂ 


ಸಾರಗಿರಿಯೋಳಾ) . 
ಕ್ಷಾರಾಮದೊಳೆಸೆವ ಕಾಂಚಿಯೊಳೆಲಸಿರ್ಕುಂ 
ಗೌರೀವೃತ ಶಿವಾಲಾಂಛನ 
ಧಾರಣದಿನುಮೇಶನಂಘ್ರಯಂ ಭಜಿಯಿಸುತುಂ 


ಎಮಗನವರತಂ ಕೇಳ್ತ೦ 
ಗಮನಿವಹಂ ಪ್ರಾಣಮವರ ಸೇವಾರತಿ ಸಂ 
ಭ್ರಮವಲ್ಲದೆ ಪೇಳತೊಂದು 
ದ್ಯಮವಿಲ್ಲಿದು ನನ್ನಿಯೆಂದವನ್ನುಡಿಯಲೊಡಂ 

೨೦ 
ಬಗೆಗೊಂಡು ಕೇಳು ನೋಡು 
ತಗಲದೆ ಶಿವ ಶಿವ ವಿಚಿತ್ರಮೀಲಾಂಛನವಿ 
ಸುಗುಣೆಯ ಚರಿತ್ರಮಂದಾ 
ಮುಗುದು ಸಾಶ್ಚರ್ಯಮುದಮನಾಳೆ ಸೆದಿರ್ದಂ 

ವ!! ಅಂತೆಸೆದಿರ್ದನಿತಜಿಲ್1 ಲಿಂಗಾರ್ಚನೆಗೈಯಲುಜ್ಜುಗಿಸಿದ ಮುಗ್ಧಸಂಗಮ ದೇವ 
ನಿಂಗಿತವನರಿದಾವಂದದಿನಾದೊಡಮೀ ದೇವಂಗೆ ಸಂತಸಮನೊಡರ್ಚುವುದೆ ಕಜ್ಜಮೆಂದು ನಿರ್ಧರಿಸಿ 
ತತ್ತೂ ಜಾನಿಯೋಗಕ್ಕೆ ಬೇಗದಿನಾ ವಾರಾಂಗನೆ ನಿಯಮಿಸೆ ಸಾದರಂಮಿಗೆ ಸಂಭ್ರಮಿಸಿ ಮೃಗಮದಾ 


ಸಮಾಜವು ಈ ಭೂಮಂಡಲದಲ್ಲಿ ಶ್ರೇಷ್ಠವಾದ ಶ್ರೀಶೈಲ ಗಿರಿಯಲ್ಲಿ, ದ್ರಾಕ್ಷಾರಾಮ 
ದಲ್ಲಿ, ಶೋಭಿಸುವ ಕಾಂಚಿಯಲ್ಲಿ, ಪಾರ್ವತೀದೇವಿಯಿಂದ ಧರಿಸಲ್ಪಟ್ಟ ಶಿವನ 
ಲಾಂಛನಗಳ ಧಾರಣೆಯಿಂದ ಈಶ್ವರನ ಪಾದಗಳನ್ನು ಧ್ಯಾನ ಮಾಡುತ್ತ ವಾಸ 
ಮಾಡಿಕೊಂಡಿದೆ. ೨೦ . ನಮಗೆ ಸದಾ ಕಾಲವೂ ಜಂಗಮ ಸಮೂಹವೇ ಪ್ರಾಣ ; 
ಅವರ ಸೇವೆಯ ಆಸಕ್ತಿಯಿಂದುಂಟಾದ ಸಡಗರವಲ್ಲದೆ ಮತ್ತೊಂದು ಉದ್ಯೋಗವೇ 
ಇಲ್ಲ ; ಈ ಮಾತು ನಿಶ್ಚಯ ಕೇಳು ಎಂದು ಅವಳು ಹೇಳಿದ ಕೂಡಲೆ - ೨೧ . ( ಆಗ) ಆ 
ಮುಗ್ಧ ಸಂಗಯ್ಯನು( ಅವಳಮಾತನ್ನು ಆಲಿಸಿ ಕೇಳಿ, ಅವಳನ್ನು ಎಡೆಬಿಡದೆ ನೋಡುತ್ತ , 
ಶಿವ ಶಿವ ! ಈ ಚಿಹ್ನೆಯೂ , ಈ ಸದ್ದುಣಿಯಾದ ಸ್ತ್ರೀಯ ಚರಿತ್ರೆಯೂ ಆಶ್ಚರ್ಯ 
ಕರವಾದದ್ದು ಎಂದು ಆಶ್ಚರ್ಯದಿಂದ ಕೂಡಿ ಸಂತೋಷಗೊಂಡು ಶೋಭಿಸು 
ತಿದ್ದನು. ವ|| ಈ ರೀತಿಯಲ್ಲಿ ಶೋಭಿಸುತ್ತಿರುವಷ್ಟರಲ್ಲಿ ಲಿಂಗಾರ್ಚನೆ ಮಾಡಲು 
ಸಿದ್ದನಾದ ಮುಖ್ಯ ಸಂಗಯ್ಯನ ಮನೊಭಿಪ್ರಾಯವನ್ನು ತಿಳಿದು ಯಾವ ರೀತಿ 
ಯಿಂದಲಾದರೂ ಈ ದೇವನಿಗೆ ಸಂತೋಷವನ್ನುಂಟುಮಾಡುವುದೇ ( ನನ್ನ ) ಕಾರ್ಯ 
ವೆಂದು ನಿರ್ಧರಿಸಿದವಳಾಗಿ , ಅವನ ಪೂಜೆಯ ಸೇವೆಗೋಸ್ಕರ ಬೇಗನೆ ಆ ವೇಶ್ಯಾಂಗ 
ನೆಯು ಸಿದ್ದಳಾಗಿ ಹೆಚ್ಚಾದ ಆದರದಿಂದ ಕೂಡಿ, ಸಂಭ್ರಮಗೊಂಡು, ಮೃಗಮದಾ 


1 ಳೆ ( ದ) 


೨೭೨ 


ಬಸವರಾಜ ವಿಜಯಂ 


ಲೋಲೆಯೆಂಬವಳೊಕಾಂತಗನುಲೇಪನಂಗೊಳಿಪಂತೆ ಸುರಭಿಜಲಮಿಳಿತಗೋಮಯಾನುಲೇಪನಂ ಗೈದು 
ಚೌಕಮಂ ರಚಿಸೆಯುಂ ಶಶಿರೇಖೆಯೆಂಬವಳ್ಳಹೀಲತೆ ಪೂತುದೆನಿಸಿ ಮೌಕ್ತಿಕಚೂರ್ಣದಿಂ ವಿವಿಧ 
ಕುಸುಮಾಕೃತಿಕಲಿತ ರಂಗವಲ್ಲಿಯನೊಡರ್ಚೆಯು ತರಂಗಿಣಿಯೆಂಬವಳ್ಳುಗದೇವಂಗೆ ಧರಾವಧು 
ಭಕ್ತಿಯಿಂ ಕಳಶಂಭೋಳೆನಿಸಿ ಸುರಭಿ ಶೀತಳ ಮಧುರ ವಾರಿಪೂರಿತ ಕನಕಕಳಶವನಮರ್ಚೆಯುಂ 
ಗೌರಿಯೆಂಬವಳ ರವಿಬಿಂಬಮನಧಃಕರಿಪ ಕಾಂತಿಮಯ ಕನಕಚಷಕಸಂದೇಹಮಂ ಪೊಂಬರಿಯಾಣ 
ದೊಳಿಂಬುಗೊಳಿಸೆಯುಂ ವಸಂತಲತಿಕೆಯೆಂಬವಳ ದರದಳಿತ ಕಮಳಕುಮುದ ಕಲ್ಲಾರಬಕವಕುಳ 
ತಿಲಕಕಿಂಶುಕಮಲ್ಲಿಕಾಚಂಪಕಾದಿ ಕುಸುಮ ಬಿಲ್ಯಾದಿ ಪಲ್ಲವಪ್ರತಾನಮಂ ಸರಲಗೊಳಿಸಿ ಕರಂಡಕಂದೀವಿ 
ಪಿಡಿದು ನಿಲೆಯುಂ ಕಾಶ್ಮೀರಮಂಜರಿಯೆಂಬವಳ ಹಿಮ ಕಾಶ್ಮೀರಮಲಯಜಂಗಳಿಂ ಘಟ್ಟಿವಗುಟ್ಟಿದ 
ಘಟ್ಟಿಯಂ ಶುಕ್ಕಿಯೊಳಿರಿಸಿ ಕೆಲದೊಳಿಡೆಯುಂ ನಕ್ಷತ್ರಮಾಲೆಯೆಂಬವಳ ಧವಳಾಕ್ಷತೆಗಳಂ ಪರಿಸರ 
ದೊಳಿರಿಸೆಯುಂ ಜ್ಯೋತಿಷ್ಮತಿಯೆಂಬವಳ ಪೇರುರಿಯಾರತಿಯನೋರಂತೆ ಪಿಡಿದು ಬೆಳಗೆಯು 
ಸುರಭಿಯೆಂಬವಳು ಗಂಧಧಪಧಮಮಂ ಪರದೆಯುಂ ಕಾಳಿಕಾದೇವಿಯೆಂಬವಳ ಮಧುರ 
ತರಾಹಾರಮಂ ನೆಗಳ್ಳಿ ಗಡಣಿಸೆಯುಂ ಕಲಾಮಾನಿನಿಯೆಂಬವಳ ಕರ್ಪೂರತಾಂಬೂಲಮಂ 


ಮೊದೆಯೆಂಬುವಳು ಭೂಮಿಯೆಂಬ ಸ್ತ್ರೀಗೆ ಸುಗಂಧ ದ್ರವ್ಯಗಳನ್ನು ತೊಡೆಯು 
ವಂತೆ ಪರಿಮಳದ ನೀರಿನಿಂದ ಕೂಡಿದ ಹಸುವಿನ ಸೆಗಣಿಯಿಂದ ( ನೆಲವನ್ನು ) ಸಾರಿಸಿ, 
ಚೌಕವೊಂದನ್ನು ರಚಿಸಿದಳು . ಶಶಿರೇಖೆ ಎಂಬುವಳು ಭೂಮಿಯೆಂಬ ಬಳ್ಳಿಯು 
ಹೂವನ್ನು ಬಿಟ್ಟಿತು ಎನ್ನುವಂತೆ ಮುತ್ತಿನ ಹುಡಿಯಿಂದ ನಾನಾ ವಿಧವಾದ ಹೂವುಗಳ 
ಆಕಾರದಲ್ಲಿರುವ ರಂಗವಲ್ಲಿಯನ್ನುಂಟುಮಾಡಿದಳು. ತರಂಗಿಣಿಯೆಂಬುವಳು - ಮುಗ್ಧ 
ದೇವನಾದ ಆ ಸಂಗಯ್ಯನಿಗೆ ಭೂಕಾಂತೆಯು ಭಕ್ತಿಯಿಂದ ಕಲಶವನ್ನು ಹೊತ್ತು ನಿಂತಿ 
ರುವಳೋ ಎಂಬ ರೀತಿಯಲ್ಲಿ ಪರಿಮಳದಿಂದ ಕೂಡಿದುದೂ , ತಂಪಾಗಿಯೂ ಮಧುರ 
ವಾಗಿಯೂ ಇರುವ ನೀರಿನಿಂದ ತುಂಬಿದ ಬಂಗಾರದ ಕಲಶಗಳನ್ನು ಹಿಡಿದಿದ್ದಳು. 
ಗೌರಿ ಎಂಬುವಳು ಸೂರ್ಯಮಂಡಲವನ್ನು ತಿರಸ್ಕರಿಸುವ ತೇಜೋ ಮಯವಾದ 
ಚಿನ್ನದ ಪಾನ ಪಾತ್ರೆ ( ಚಷಕ ) ಗಳ ಸಮೂಹವನ್ನು ಚಿನ್ನದ ಭೋಜನದ ತಟ್ಟೆಯಲ್ಲಿ 
( ಹರಿವಾಣದಲ್ಲಿ) ವ್ಯವಸ್ಥೆಗೊಳಿಸಿ ಇಟ್ಟಿದ್ದಳು. ವಸಂತಲತೆ ಎಂಬುವಳು ಅರ್ಧಮರ್ಧ 
ಅರಳಿದ ಕಮಲ, ಕುಮುದ, ಕಲ್ಲಾರ, ಬಕ, ಬಕುಳ, ತಿಲಕ, ಮುತ್ತುಗ, ಮಲ್ಲಿಗೆ , 
ಸಂಪಿಗೆ ಮೊದಲಾದ ಹೂವುಗಳನ್ನೂ ಬಿಲ್ವವೇ ಮೊದಲಾದ ಪತ್ರೆಯ ಚಿಗುರು 
ಗಳ ಸಮೂಹವನ್ನೂ ಓರಣಗೊಳಿಸಿ ಹೂವಿನ ಬುಟ್ಟಿಯಲ್ಲಿ ತುಂಬಿ ಹಿಡಿದು ನಿಂತಿದ್ದಳು 
ಕಾಶ್ಮೀರ ಮಂಜರಿ ಎಂಬುವಳು - ನಿರ್ಮಲವಾದ ಪಚ್ಚಕರ್ಪೂರ, ಕುಂಕುಮ ಕೇಸರಿ , 


2 ಯೊರಲೆ ( ದ) 3 ಚಾಳಿಕ ( ದ) 


೨೭೩ 


ನವಮಾಶ್ವಾಸಂ 


ಸಮರ್ಪಿಸೆಯು ಭಾನುಮತಿಯೆಂಬವಳ ಸಾರನೀರಾಜನವನೆತ್ತಿ ನೀರಾಜಿಸೆಯುರಿ ಸಂಗೀತಮಂಗಳೆ 
ಯೆಂಬವಳ ಸಂಗೀತಮಂ ಪಾಡೆಯುಂ - ತಾಳವಿದ್ಯಾಧರಿಯೆಂಬವಳ ತಾಳಮನೆಯಂ 
ಚಮತ್ಕಾರಿಣಿಯೆಂಬವಳ ಮೃದಂಗವಂ ಬಾಜಿಸೆಯುಂ ಭರತ ಭಾರತಿಯೆಂಬವಳ ನವೀನವೆನಿಸಿ 
ನರ್ತಿಸೆಯುಮಾ ಪಣಾಂಗನೆ ಪರಮಭಕ್ತಿಯಿಂ ವಿವಿಧೋಪಚಾರಮಂ ನಿಮಿರ್ಚೆಯು ಮನುಪಮಾನಂದ 
ರಸನಿಮಗ್ನಮಾನಸಂ ಮುಗ್ಗದೇವಂ ಶಿವಲಿಂಗಪೂಜೆಯಂ ನೆಗಳ್ಳುವಿರೆಯಿರೆ 


ಕೂಜಾರಂಡಚಕ್ರಪ್ರಮುಖವಿರವನಿರ್ನಿದ್ರಕಂಜಾತಪುಂಜ 
ಭ್ರಾಜದ್ದಂಧಾನುಬಂಧಂ ರತಿರಮಣರಣಶ್ರಾಂತಕಾಂತಾಕದಂಬೊ 
ರೋಜಶ್ರೀಖಂಡಮಿಶ್ರಶ್ರಮಜಲಕಣಿಕಾಹಾರಚೋರ ಪಣ - 
ರಾಜದ್ದಲ್ಲಮಾಲಾಸ್ಸಲಿತಗತಿಯುತಂ ಮಾರುತಂ ತೀಡಿತಾಗಳ 


ಶ್ರೀಗಂಧಗಳ ಸುಗಂಧದ ಕರಣೆಗಳ ಬಿಲ್ಲೆಗಳನ್ನು ಮುತ್ತಿನ ಚಿಪ್ಪುಗಳಲ್ಲಿಟ್ಟು ಒಂದು 
ಪಕ್ಕದಲ್ಲಿ ಇಟ್ಟಿದ್ದಳು. ನಕ್ಷತ್ರಮಾಲೆ ಎಂಬುವಳು ಶುಭ್ರವಾದ ಅಕ್ಕಿಯ ಕಾಳು 
ಗಳನ್ನು ಸವಿಾಪದಲ್ಲಿ ಇಟ್ಟಿದ್ದಳು. ಜ್ಯೋತಿಷ್ಮತಿಯೆಂಬುವಳು ಅಧಿಕವಾದ 
ದೀಪಗಳನ್ನು ಹೊಂದಿದ ಅರತಿಯನ್ನು ಚೆನ್ನಾಗಿ ಹಿಡಿದು ಬೆಳಗಿದಳು . ಸುರಭಿಯೆಂಬು 
ವಳು ಸುಗಂಧದಿಂದ ಕೂಡಿದ ಧೂಪವನ್ನು ಹರಡಿದಳು. ಕಾಳಿಕಾದೇವಿಯೆಂಬು 
ವಳು ಅತಿ ಮಧುರವಾದ ಆಹಾರಗಳನ್ನು ಸಿದ್ದಪಡಿಸಿ ಓರಣಗೊಳಿಸಿದಳು . ಕಲಾ 
ಮಾನಿನಿಯೆಂಬುವಳು ಕರ್ಪೂರ ಮಿಶ್ರವಾದ ತಾಂಬೂಲವನ್ನು ಸಮರ್ಪಿಸಿದಳು . 
ಭಾನುಮತಿಯೆಂಬುವಳು ಶ್ರೇಷ್ಠವಾದ ಆರತಿಯನ್ನು ವಿರಾಜಗೊಳಿಸಿದಳು. ಸಂಗೀತ 
ಮಂಗಳೆಯೆಂಬುವಳು ಸಂಗೀತವನ್ನು ಹಾಡಿದಳು. ತಾಳ ವಿದ್ಯಾಧರಿ ಎಂಬುವಳು 
( ಆ ಸಂಗೀತಕ್ಕೆ ) ತಾಳ ಹಾಕಿದಳು. ಚಮತ್ಕಾರಿಯೆಂಬುವಳು ಮೃದಂಗ ನುಡಿಸಿದಳು. 
ಭರತಭಾರತಿಯೆಂಬುವಳು ಹೊಸಪರಿಯ ನರ್ತನವನ್ನು ಮಾಡಿದಳು. ಆ ಪಥ್ಯಾಂಗ 
ನೆಯು ( ಈ ರೀತಿ) ಪರಮ ಭಕ್ತಿಯಿಂದ ( ಮುಗ್ಗ ಸಂಗಯ್ಯನಿಗೆ) ವಿವಿಧವಾದ 
ಉಪಚಾರಗಳನ್ನು ನೆರವೇರಿಸಿದಳು . ಅಸದೃಶವಾದ ಸಂತೋಷಜಲದಲ್ಲಿ ಮುಳುಗಿದ 
ಮನಸ್ಸುಳ್ಳ ಆ ಮುಗ್ಗ ದೇವನು ಶಿವ ಪೂಜೆಯನ್ನು ಮಾಡುತ್ತ ಇರುತ್ತಿರಲಾಗಿ 
೨೨ . ಕೂಗುತ್ತಿರುವ ಅವ್ಯಕ್ತ ಮಧುರವಾದ ಸ್ವರವುಳ್ಳ ಹಂಸ , ಚಕ್ರವಾಕಗಳೇ 
ಮೊದಲಾದ ಪಕ್ಷಿಗಳ ಕೂಜನದಿಂದ ನಿದ್ರೆಯಿಂದೆಚ್ಚೆತ್ತುದೂ , (ಹೊದ ನಿದ್ರೆಯು 
ಇದೂ ) ಕಮಲ ಸಮೂಹಗಳ ಮನೋಹರ ಗಂಧದ ಸಂಬಂಧವುಳ್ಳದೂ , ಮದನ 
ಯುದ್ಧದಿಂದ ಬಳಲಿದ ಸ್ತ್ರೀಯರ ಸಮೂಹದ ಮೊಲೆಗಳಲ್ಲಿರುವ ಶ್ರೀಗಂಧದಿಂದ 
ಕೂಡಿರುವ ಬೆವರಿನ ಹನಿಗಳೆಂಬ ಮುತ್ತಿನ ಹಾರಕ್ಕೆ ಕಳ್ಳನೆನಿಸಿದವನೂ , ( ಆ ಬೆವರಿನ 
ಹನಿಗಳನ್ನು ಹೋಗಲಾಡಿಸುವವನು - ಎಂಬ ಭಾವ) , ಸೂಳೆಯರ ಶೋಭಿಸುವ 
ಮುಡಿಯಲ್ಲಿ ಧರಿಸಿರುವ ಹೂಮಾಲೆಗಳ ಮೇಲೆ ಹಾಯು ಜಾರಿದ ( ಮಂದ) 

18 | 


೨೭೪ 


ಬಸವರಾಜ ವಿಜಯಂ 


ಸರ್ವಸ್ವಾಪಹರಂ ರವಿ 
ಪೂರ್ವಾಶೆಯೊಳ್ಳದೆ ರಾಜವಸುಧೆಗೆದವನೆಂ 
ದುರ್ವಿಗೆ ಕೂಗಿಟ್ಟಪುದೆನೆ 
ಕೊರ್ವಿದ ಕುಕ್ಕುಟನಿಕಾಯಂ ಕೂಗಿದುದೋ 
ಬಿರಿವ ಸರೋರುಹಂ ಮುಗಿವ ಕೈರವಪಂಕ್ತಿ ಕುಕಿಲ್ವ ಪಕ್ಕಿ ಗಾ 
ವರಿಪ ವದಾಳಿಯ೦ಕುದಿಪ ಮೆಲ್ಲೆಲರೊಂದುವ ಜೋಡುವಕ್ಕಿ ಮೈ 
ಗರೆವುಡುರಾಜಿ ರಂಜಿಸುವ ಸಂಜೆಯಡಂಗುವ ಜೊನ್ನದೇ ಕಾ 
ತರಿಪ ಚಕೋರಮುರ್ಬಳಿವ ಸಾಗರವೊಪ್ಪುವ ಸುಪ್ರಭಾತದೊಳ್ 
ಅಳಿಶಿಶುಗಬ್ಬಕೊರಕಪಯೋಧರಮಂ ಪದೆದಿತ್ತು ಪದ್ಮತಂ 
ಡುಲಮನೆ ಕೊಟ್ಟು ವೀಚಿಭುಜದಿಂದೆಳೆಯಂಚೆಯನಪ್ಪಿ ಪದ್ಮನೀ 
ದಳವೆನಿಪೊಂದು ತೊಟ್ಟಿಲೋಳೆ ಪಟ್ಟಿರಿಸುತ್ತೆ ರಥಾಂಗಶಾಬಮಂ 
ಗಳಿಲನೆ ತೂಗುತುಂ ಸರಸಿ ಪೋಲ್ಕನೇಕ ಸುತೋಪಯುಕ್ಕೆಯಂ 
ಉದಯಗಿರಿಶೃಂಗದಂಡಾ 
ಗ್ರದೊಳೆತ್ತಿದ ದಿವಸರಮೆಯ ರುಚಿಮಯವಾಣಿ 
ಕ್ಯದ ಸತ್ತಿಗೆಯೆನಿಸಿದುದು 
ರ್ವಿದ ಕೆಂಬೆಳಗಡರ್ದು ತೋರ್ಪ ದಿನಮಣಿಬಿಂಬ 


ಮಾರುತವು ಆಗ ಬೀಸಿತು. ೨೩ . ಸಕಲ ಸ್ವತ್ತನ್ನು ಅಪಹರಿಸುವ ( ಸಕಲರ 
ನಿದ್ರೆಯನ್ನು ನಾಶಪಡಿಸುವ) ಸೂರ್ಯನು ಪೂರ್ವ ದಿಗಂತದಲ್ಲಿ ಹುಟ್ಟಿ ಬಂದು, 
ದೊರೆಯ ದ್ರವ್ಯವನ್ನು ತೆಗೆದುಕೊಳ್ಳುವನು ( ಚಂದ್ರನ ಕಿರಣಗಳನ್ನು ತಪ್ಪಿಸುವನು) 
ಎಂದು ಭೂಮಂಡಲಕ್ಕೆ ಕೂಗಿ ಹೇಳುವುವೋ ಎನ್ನುವಂತೆ ಕೊಬ್ಬಿದ ಕೋಳಿಗಳ 
ಸಮೂಹವು ಅದೇನು ಕೂಗಿತೋ ! ೨೪. ಅರಳುವ ಕಮಲ, ಮುಕುಳಿತಗೊಳ್ಳುವ 
ಕನ್ನೈದಿಲೆಗಳ ಸಾಲು , ಶಬ್ದ ಮಾಡುವ ಪಕ್ಷಿ , ಝೇಂಕರಿಸುವ ಮದಿಸಿದ ಭ್ರಮರ , 
ತಲೆದೋರಿದ ಮಂದಮಾರುತ, ಗಂಡು ಹೆಣ್ಣುಗಳು ಒಂದನ್ನೊಂದು ಕೂಡುವ 
ಚಕ್ರವಾಕ ಪಕ್ಷಿಗಳು, ಕಾಣದಂತಾಗುವ ನಕ್ಷತ್ರಗಳ ಸಾಲು , ರಂಜಿಸುವ ಸಂಧ್ಯಾಕಾಲ 
( ರಾತ್ರಿಗೂ ಹಗಲಿಗೂ ಮಧ್ಯದ ಕಾಲ) ಏಳಿಗೆ ಅಡಗುವ ಬೆಳದಿಂಗಳು, ಭಯ 
ಪಡುವ ಚಕೋರ ಪಕ್ಷಿ , ಉಬ್ಬಿದ ಸಮುದ್ರದ ಇಳಿತ - ಇವುಗಳಿಂದ ಒಪ್ಪುವ ಪ್ರಾತಃ 
ಕಾಲದಲ್ಲಿ - ೨೫ . ಸರೋವರವೆಂಬ ಸ್ತ್ರೀಯುಭ್ರಮರಗಳೆಂಬ ಶಿಶುಗಳಿಗೆ ಕಮಲದ 
ಮೊಗ್ಗೆಂಬ ಮೊಲೆಯನ್ನು ಪ್ರೀತಿಯಿಂದ ಕುಡಿಸಿ , ಕಮಲದ ಅಕ್ಕಿಯನ್ನು ಕೊಟ್ಟು 
ತನ್ನ ಅಲೆಗಳೆಂಬ ತೋಳುಗಳಿಂದ ಬಾಲ ಹಂಸ ಪಕ್ಷಿಯನ್ನು ಅಟ್ಟಿ ಚಕ್ರವಾಕ ಪಕ್ಷಿಯ 
ಮರಿಯನ್ನು ಕಮಲದ ಎಲೆಯೆಂಬ ಒಂದು ತೊಟ್ಟಿಲಲ್ಲಿ ಮಲಗಿಸಿ ಘಳಿಲ್ಲೆಂದು 
ತೂಗುತ್ತ ಬಹು ಸಂಖ್ಯೆಯ ಶಿಶುಗಳಿಂದ ಕೂಡಿದ ತಾಯಿಯನ್ನು ( 

ಸ್ತ್ರೀಯನ್ನು ) 
ಹೋಲುತ್ತಿದ್ದಳು . ೨೬ . ಹೆಚ್ಚಾದ ಕೆಂಪು ಕಾಂತಿಯು ಅಡರಿ ತೋರುವ ಸೂರ 
ಮಂಡಲವು ಉದಯ ಪರ್ವತ (ಪೂರ್ವಾದ್ರಿ ) ವೆಂಬ ದಿಣ್ಣೆಯೊಂದರ ಮೇಲೆ 


೨೭೫ 


ನವಮಾಶ್ವಾಸಂ 


ಶ್ರುತಿನಾದಂ ಚರಣಾಯುಧಧ್ವನಿ ಶಿವಾಗಾರಾಳಿತೂರ್ಯಸ್ವನಂ 
ತತತೂರ್ಯಸ್ವನವಿಂದುಸಿಂಧುಜಲಮಗ್ನಂ ನಾಳಿಕಾಪಾತ್ರವು 
ದತಭ್ಯಂಗೀರುತಿಶೋಭನಂ ನೆರೆಯ ತಾಂ ಕೈಗೂಡಿದಳ್ ಪದ್ಮನೀ 
ಸತಿ ಸಂಧ್ಯಾರುಚಿ ಜಾಜಿ ಕಾಂಡಪಟದಂತಾರಾಗಮಾರ್ತಂಡನೊಳಕೆ 


ಹರಿಣಾಕಂ ತೆಗೆದೋಡು 
ತಿರೆ ಪಶ್ಚಿಮ ಗಿರಿಯ ಮಹಿಳೆಗೆ ಗಗನಾಟವಿಯೊಳ್ 
ನೆರೆದುತುಗಳನಿಟ್ಟೂರಸುತೆ 
ಪರೆದುವು ಬಿಯದರ್ಕಳಂತಿರರ್ಕಕರಂಗಳದ 


೨೮ 


ವಗಿ ಆಗಳ್ ಮುಗ್ಧ ಸಂಗಮದೇವನುಷಃಕಾಲಶಿವಪೂಜಾಸಮಾನಂತರವಲ್ಲಿಂದೇಳು 
ಬಸವನೆಡೆಗೇಳ್ಳಂದು ತನ್ಮಾನಿತಂ ಸಂಭ್ರಮಂ ಮಿಗೆ ಗಣಸಮುದಯಕ್ಕೆ ನಗೆಯಂತಿ ಪಸರಿಸಿ 


( ಛತ್ರದಂಡದ ಮೇಲೆ ಎತ್ತಿದ ದಿವಸ ಲಕ್ಷ್ಮಿಯೆಂಬುವಳ ಕಾಂತಿಮಯವಾದ 
ಮಾಣಿಕ್ಯವೆಂಬ ರತ್ನದ ಛತ್ರಿಯೆಂದು ಎನಿಸಿತು . ೨೭ . ಕೋಳಿಗಳಕೂಗೇ ವೇದ 
ಘೋಷ; ಶಿವಾಲಯಗಳಲ್ಲಿ ಬಾಜಿಸುವ ವಾದ್ಯ ಧ್ವನಿಯೇ ( ನಾಗಸ್ವರ ಮೃದಂಗಾದಿ 
ವಾದ್ಯ ಧ್ವನಿ), ಭೇರಿ ಮತ್ತು ತುತ್ತೂರಿಗಳ ವಿಸ್ತಾರವಾದ ಧ್ವನಿ ; ಸಮುದ್ರದಲ್ಲಿ 
ಮುಳುಗುತ್ತಿರುವ ಚಂದ್ರನೇ ಮೆಟ್ಟಕ್ಕಿಯ ಬುಟ್ಟಿ ; ಹೆಚ್ಚಾದ ಹೆಣ್ಣು ದುಂಬಿಗಳ 
ಝೇಂಕಾರವೇ ಶೋಭನ ಗೀತೆ- ಹೀಗೆಕೂಡಿರಲು ಸಂಧ್ಯಾಕಾಲದ ಕೆಂಪು ಕಾಂಡಪಟ 
ಸರಿದಂತೆ ಸರಿಯಲು,ಕಮಲಲತೆಯೆಂಬಸ್ತ್ರೀಯು ವಿಶೇಷವಾದ ಅನುರಾಗದಿಂದ ತಾನು 
ಸೂರನೊಡನೆ ( ಆರುಣ್ಯದಿಂದ ಕೂಡಿದ ಸೂರನೊಡನೆ) ಪಾಣಿಗ್ರಹಣ ಮಾಡಿದಳು. 
೨೮ . ಚಂದ್ರನು ಪಶ್ಚಿಮಗಿರಿಯ ಮೇರೆಗೆ ನಿಲ್ಲದೆ ಓಡಿ ಹೋಗುತ್ತಿದ್ದನು. ಸೂರ 
ಕಿರಣಗಳು ಬೇಡರುಗಳಂತೆ ಆಕಾಶವೆಂಬ ಕಾಡಿನಲ್ಲಿ ತುಂಬಿಕೊಂಡಿದ್ದ ನಕ್ಷತ್ರಗಳನ್ನು 
( ನಕ್ಷತ್ರಗಳೆಂಬ ಪ್ರಾಣಿಗಳನ್ನು ) (ಕೈಗಳಿಂದ) ಹೊಡೆದು ಒರೆಸುತ್ತ ಹರಡಿಕೊಂಡವು, 
ವ|| ಆಗ ಮುಗ್ಧಸಂಗಯ್ಯನು ಪ್ರಾತಃಕಾಲದ (ಬ್ರಾಡ್ಮಿ ಮುಹೂರ್ತ ಸಮಯದ) 
ಶಿವಪೂಜೆಯ ಸಮಾಪ್ತಿಯ ನಂತರದಲ್ಲಿ ಆ ವೇಶ್ಯಾಗೃಹದಿಂದ ಎದ್ದು ಬಸವಣ್ಣನ 
ಹತ್ತಿರಕ್ಕೆ ಬಂದು , ಅವನಿಂದ ಸನ್ಮಾನಿಸಲ್ಪಟ್ಟವನಾಗಿ, ಹೆಚ್ಚಾದ ತನ್ನ ಸಂಭ್ರಮದಿಂದ 


1 ತತ್ತ್ವ ( ಚ) 


2 ದಾ ( ದ) 


3 • ( ದ , ಜ) 


೨೭೬ 


ಬಸವರಾಜ ವಿಜಯಂ 


ಅದನೇನೇಳ್ವುದೊ ಸೂಳೆಗೆಯದೆ ಪೊದಾನಂದದೊಂದಮಂದಂ 
ಮದನಾರಾತಿಯೆ ಬಲ್ಲನನ್ನೊಡನೆ ನೀನೈ ತಂದುದಿಲ್ಲಯ್ಯ ತ 
ಊದೆ ನೀಂ ಬಂದೊಡೆ ತತ್ಸುಖಂ ನಿನಗಮಕ್ಕುಂ ನಿನ್ನ ನಾವೇಳೆಯೊಳ್ 
ಪದಪಿಂದಾಂ ನೆನೆದೆಂ ವೃಷೇಂದ್ರ ಗಣಿಕಾಸದ್ಭಕ್ತಿಯತ್ಯದ್ಭುತಂ 
ಪಳದಿಯ ಬಣ್ಣದುಜ್ವಳವಿಭೂತಿಯ ಲಿಪ್ತಿ ಸುಧಾಬಿ ತೀರದೊ 
ಆಳೆ' ದಮರ್ದಂಗದಿಂದೊಗೆದ ನಮ್ಮ ಶಿವಾಕ್ಷಿಯ ಮಾಲೆ ದೀರ್ಘಕುಂ 
ತಳಕೃತವಾದುದೊಂದೆ ಜಡೆ ಬಾಹ್ಯಜನೇಕ್ಷಣವುಂಟದಂತೆ ಮೈ 
ಯೋಳೆ ಬಿಗಿದುಟ್ಟ ಕೈಪು ಶಿವಲಾಂಛನವಾಕೆಗದೇನಳುಂಬಮೋ 
ಆವ ಶಿವಾಗಮ ವಚನದಿ 
ನಾ ವಧು ನಿರ್ಧರಿಸಿ ತಳೆದಳೊ ಬೆಳರ್ವಣ್ಣ 
ತೀವಿದ ರುದ್ರಾಕ್ಷಿಯ ಮಣಿ 
ಯಾವಗಮೆಸೆದಿರ್ಪುದವಳ ನಾಸಾಗ್ರಿಮದೊಳ್ 
ಗಿರಿಜಾತಾಸಾಂಪ್ರದಾಯಾಗತ ನವಶಿವಚಿಹ್ನ೦ ದಲಿಂತೆಲ್ಲಮೆಂದಾ 
ದರದಿಂ ತದ್ವೇಶ್ಯ ಪೇಳ ಬಳಿಕವಳ ಪೂಜಾಲಸನ್ಮಂಟಪಂ ಬಿ 
ತರದಿಂ ಕಣೋಪುತಿರ್ಕುಂ ಸಕಳಪರಿಜನಂ ಶೈವಚಿಹ್ವಾಂಕಿತಂ ಕೇ 
ಇರುಳೆಲ್ಲಂ ಸೂಳೆಗೈದೆಂ ಬಸವ ತವೆ ತದಾವಾಸದೊಳ್ಳಿತಿಯಿಂದಂ 


- 


೩೧ 


ಶಿವಗಣ ಸಮುದಾಯಕ್ಕೆ ನಗೆಯನ್ನು ಹರಡಿದನು. ೨೯ . ' ಬಸವೇಶ್ವರನೇ , ಸೂಳೆ 
ಗಾರಿಕೆಯಲ್ಲಿ ಉಂಟಾದ ಆನಂದದ ಆ ಒಂದು ರೀತಿಯನ್ನು ಏನೆಂದು ಹೇಳಲಿ ! 
( ಅದನ್ನು ) ಈಶ್ವರನೇ ಬಲ್ಲ ; ಅಯ್ಯಾ ! ನನ್ನೊಡನೆ ನೀನು ಬರಲಿಲ್ಲ ತಪ್ಪದೆ 
( ತಡಮಾಡದೆ) ನೀನು ಬಂದರೆ, ನಾನು ಅನುಭವಿಸಿದ ಆ ಸುಖವು ನಿನಗೂ ಆಗುವುದು. 
ನಾನು ಆ ವೇಳೆಯಲ್ಲಿ ನಿನ್ನನ್ನು ನೆನೆದುಕೊಂಡೆನು. ಸೂಳೆಯು ತೋರಿಸಿದ ಭಕ್ತಿ 
ಅತ್ಯದ್ಭುತವಾದುದಾಗಿತ್ತು . ೩೦ . ಆಕೆಗೆ ಹಳದಿಬಣ್ಣದ ಪ್ರಕಾಶಮಾನವಾದ 
ವಿಭೂತಿಯ ಲೇಪನವಿತ್ತು ; ಕ್ಷೀರಸಮುದ್ರದ ದಂಡೆಯಲ್ಲಿ ಬೆಳೆದು ನುಣುಪಾದ ಅಂಗ 
ದಿಂದ ಕೂಡಿದ ಹೊಸ ರುದ್ರಾಕ್ಷಮಾಲೆ ಕಂಠದಲ್ಲಿತ್ತು ; ಉದ್ದವಾದ ಕೂದಲಿನಿಂದ 
ಮಾಡಲ್ಪಟ್ಟ ಒಂದೇ ಒಂದು ಜಟೆಯಿತ್ತು ; ಹೊರಗಿನ ಜನರ ದೃಷ್ಟಿಯು ಮೈಯಲ್ಲಿ 
ಅಂಟದ ಹಾಗೆ ಬಿಗಿದು ಉಟ್ಟಂಥ ಕೆಂಪುಬಣ್ಣದ ಕೌಪೀನವು ಅದು ಶಿವಲಾಂಛನವಾಗಿ 
ಏನು ಅಧಿಕವಾದುದಾಗಿತ್ತೋ ! ೩೧, ಆ ಸ್ತ್ರೀಯು ಯಾವ ಶಿವಾಗಮ ವಚನದಿಂದ 
ನಿರ್ಧರಿಸಿ ಧರಿಸಿದಳೋ ಗೊತ್ತಿಲ್ಲ : ಅವಳ ಮೂಗಿನ ಮುಂಭಾಗದಲ್ಲಿ ಬಿಳಿಯ ಬಣ್ಣ 
ದಿಂದ ಬೆಳಗುವ ರುದ್ರಾಕ್ಷಿಯಮಣಿ ನಿರಂತರದಲ್ಲಿ ಪ್ರಕಾಶಿಸುತ್ತಿತ್ತು . ೩೨. ಆ 
ವೇಶೈಯು ಈ ರೀತಿಯಲ್ಲಿ ಪಾರ್ವತೀದೇವಿಯ ಸಂಪ್ರದಾಯದಿಂದ ಬಂದ ನೂತನ 
ವಾದ ಶಿವಲಾಂಛನಗಳೆಂದು ಆದರದಿಂದ ಹೇಳಿದಳು . ಅನಂತರ ಅವಳ ಶಿವಪೂಜೆಯ 


1 ಳೆ ( ಗ, ಚ, ಮು , ಜ) 


ನವಮಾಶ್ವಾಸಂ 


ಹಗಲಿರುಳೆನ್ನದೆ ರಾಗಂ 
ಮಿಗೆ ಸೊಬಗಿಂ ಸೂಳೆಗೈದ ಸುಖಮೊಂದೆ ವಲಂ 
ನೆಗಳಿರೆ ಮಿಕ್ಕ ಸುಖಂಗ 
ಟೊಗಯಿಸುವವೆ ಬಸವ ಭಕ ಸಂತತಿಗಿಳೆಯೋ೪೯ 


೩೩ 


ಆವಂ ಗುರುಚರಭಕ್ತನ 
ದಾವಂ ಶಿವಸುಪ್ರಸಾದಭಾಜನನಾಂ | 
ಪಾವನಗುಣಸಂಯುತನವ 
ನೀ ವಿಧದಿಂ ಸೂಳೆಗೈದನಾಗನೆ ಮುನ್ನಂ 
ಎನಿತೆನಿತು ಕಾಲ ಮುಂ ನೀಂ 
ಮನದೊಲವಿಂ ಸೂಳೆಗೈತಮಂ ನೆಗೆಟ್ಟೆ ಯೊ ಪೇ 

ನಗಂತಲ್ಲದೊಡಕ್ಕುಮೆ 
ಘನತರ ಶಿವಭಕ್ತಿಸಂಪದಂ ಬಸವೇಶಾವne 

- ೩೫ 
ವ|| ಎಂದಿಂತೆಲ್ಲಮನುಸುರ್ದ ಮುಗ್ಧ ಸಂಗಾರ್ಯನ ಮುಗ್ದಾಲಾಪಮಂ ಕೇಳು ಭುಜಂಗ 
ಜಂಗಮವಿಸರು ಹಸನರಸವಿಲುಳಿತಾನನಮಾಗೆ ಬಸವಂ ಮಂದಸ್ಮಿತಮುಖಾಂಬುಜಂ ಚನ್ನ ಬಸವನಾ 
ನನಮಂ ನಿರೀಕ್ಷಿಸಿ ಮನೋವಾಕ್ಕಾಯಂಗಳೊಳ್ ಶಿವಧ್ಯಾನ ಶಿವಮಂತ್ರ ಜಪ ಶಿವಯಜನಂಗಳನಲ್ಲದೆ 


ಪ್ರಕಾಶಿಸುವ ಮಂಟಪವು ವೈಶಾಲ್ಯದಿಂದ ಕೂಡಿ ಕಂಗೊಳಿಸುತ್ತಿರುವುದು ; ಸಮಸ್ತ 
ಸೇವಕವರ್ಗದವರೂ ಶಿವಚಿಹ್ನೆಗಳಿಂದಕೂಡಿರುವರು ; ಬಸವಣ್ಣ , ಕೇಳು : ಆ ಸೂಳೆಯ 
ಮನೆಯಲ್ಲಿ ರಾತ್ರಿಯೆಲ್ಲವೂ ಪ್ರೀತಿಯಿಂದ ಚೆನ್ನಾಗಿಸೂಳೆಗಾರಿಕೆ ಮಾಡಿದೆನು. ೩೩ . 
ಬಸವೇಶ್ವರ, ಭೂಮಿಯ ಮೇಲಿನ ಭಕ್ತಸಮೂಹಕ್ಕೆ ಹಗಲಿರುಳೆಂದು ಶಂಕಿಸದೆ, 
ಹೆಚ್ಚಾದ ಪ್ರೀತಿಯಿಂದ ಸೊಗಸಾಗಿ ಸೂಳೆಗಾರಿಕೆಯ ಸುಖವು ಒಂದು ನಿಶ್ಚಯವಾಗಿ 
ಉಂಟಾದದ್ದಾದರೆ ಮಿಕ್ಕಸುಖಗಳು ಸೊಗಸಾದಾವೆ ? ೩೪. ಯಾವನು ಗುರು 
ಜಂಗಮರಲ್ಲಿ ಭಕ್ತಿಯುಳ್ಳವನೋ , ಯಾವನು ಶಿವನ ಶ್ರೇಷ್ಟ ಪ್ರಸಾದಕ್ಕೆ ಪಾತ್ರನೋ , 
ಯಾವನು ಪರಿಶುದ್ದ ಗುಣಗಳಿಂದ ಕೂಡಿರುವನೋ ಅವನು ಮೊದಲು ಈ ವಿಧವಾದ 
ಸೂಳೆಗಾರಿಕೆಯನ್ನು ಮಾಡಿದವನಾಗಿರನೇ ? (ಸೂಳೆಗಾರಿಕೆಯನ್ನು ಮಾಡಿದ ಪುಣ್ಯ 
ದಿಂದಲೇ ಈಗ ಭಕ್ತನಾಗಿ ಹುಟ್ಟಿರಬೇಕು ಎಂದು ಭಾವ) ೩೫ . ಬಸವೇಶ್ವರ , ಈ 
ಮೊದಲು ನೀನು ಎಷ್ಟು ಕಾಲ ಮನಃಪ್ರೀತಿಯಿಂದ ಇಂಥ ಸೂಳೆಗಾರಿಕೆಯನ್ನು ಮಾಡಿದೆ 
ಹೇಳು ? ಹಾಗಲ್ಲದಿದ್ದರೆ ನಿನಗೆ ಈ ತೆರನಾದ ಘನವಾದ ಶಿವಭಕ್ತಿಯ ಸಂಪತ್ತು ಹೇಗೆ 
ಲಭಿಸುತ್ತಿತ್ತು ! ( ಹೇಗೆ ಆದೀತು !)' ವ!! ಹೀಗೆಂದು ಎಲ್ಲವನ್ನೂ ಹೇಳಿದ ಮುಗ್ಧ 
ಸಂಗಯ್ಯನ ಮುಗ್ಧ ಮಾತುಗಳನ್ನು , ವಿಟಜಂಗಮ ಸಮೂಹವು ಕೇಳಿ ನಗುಮುಖದಿಂದ 
ಕೂಡಿದುದಾಗಿರಲು, ಬಸವಣ್ಣನು ಮುಗುಳಗೆಯಿಂದ ಕೂಡಿದ ಮುಖಕಮಲವುಳ್ಳವ 
ನಾಗಿ , ಚೆನ್ನಬಸವಣ್ಣನ ಮುಖವನ್ನು ನೋಡಿ, ' ಇವನು ಮುಗ್ಧಸಂಗಯ್ಯನು, ಮನಸ್ಸು , 


೨೭೨ 


ಬಸವರಾಜ ವಿಜಯಂ 


ಪೆಜತೊಂದನಯ್ಯದ ಮುಗ್ಧಂ ಮುಗ್ಗ ಸಂಗಯ್ಯನಿವಂಗಿದು ಯುಕ್ತವೆಂದು ತತಪ್ರಭಾವಮಂ 
ಪೊಗಳುತ್ತಿರೆ ಚನ್ನಬಸವನಾಶ್ಚರ್ಯಂ ಮಿಗೆ ಕೇಳು ಪುರಾತನರೊಆವನಂತಪ್ಪ ಮುಗ್ಧ ಭಕ್ತರೊಳರೆ 
ಬೆಸಸಿಮೆಂದಾ ಬಸವಂಗೆಂಗಿ ಕೈದಾವರೆಗಳಂ ಮುಗಿದು ಭಕ್ತಿಯಿಂ ಬೆಸಗೊಳಲೊಡನೆ 


ಧರೆಯೊಳುನ್ನೋಳರೆಮ್ಮಯ 
ಪುರಾತನರ್ಮುಗ್ಧರಭವಬೋಧವಿದಗ್ಧ 
ರ್ಕರುಣಾಕರರೆಂದಾ ಬಸ 
ವರಸಂ ತತ್ಕಥೆಯನೊರೆಯಲುದ್ಯತನಾದಂ 


೩೬ 


ವ|| ಅದೆಂತೆನೆ 


[ ರುದ್ರಪಶುಪತಿಗಳ ಕಥೆ] 


ವಸುಧೆಗೆ ತೊಡವೆನಿಸುತೆ ರಂ 
ಜಿಸುವೆಲೆಯೂರೆಂಬ ಪೊಳಲೊಳೊಪ್ಪುವನೊರ್ವಂ 
ಪೊಸತೆನಿಪ ರುದ್ರಪಶುಪತಿ 
ವೆಸರಿಂದೆ ಗುಣಪ್ರಯುಕ್ತನೀಶ್ವರಭಕ್ಕಂ 


ಮಾತು, ದೇಹಗಳಲ್ಲೆಲ್ಲ ಶಿವಧ್ಯಾನ, ಶಿವಮಂತ್ರಜಪ, ಶಿವಪೂಜೆಗಳಲ್ಲದೆ ಮತ್ತೊಂದು 
ಲೌಕಿಕ ವ್ಯಾಪಾರವನ್ನೇ ತಿಳಿಯದವನು. ಇವನಿಗೆ ಈ ಗುಣವು ಉಚಿತವಾದದ್ದು ', 
ಎಂದು ಅವನ ಮಹಿಮಾತಿಶಯವನ್ನು ಹೊಗಳುತ್ತಿರಲು , ಚೆನ್ನಬಸವಣ್ಣನವರು ಕೇಳಿ, 
ಹೆಚ್ಚಾದ ಆಶ್ಚರದಿಂದ ಕೂಡಿ, ಪುರಾತನದಲ್ಲಿ ಈ ಮುಗ್ಧಸಂಗಯ್ಯನಂಥವರು 
ಇರುವರೇ ? ಅಪ್ಪಣೆಕೊಡಿಸಬೇಕು' ಎಂದು ಬಸವರಾಜನಿಗೆ ನಮಸ್ಕರಿಸಿ , ಕರಕಮಲ 
ಗಳನ್ನು ಮುಗಿದು, ಭಕ್ತಿಯಿಂದ ಕೇಳಿಕೊಳ್ಳಲು ಆ ಕೂಡಲೆ ೩೬ . 'ಭೂಮಿಯಲ್ಲಿ 
ಪೂರ್ವಕಾಲದಲ್ಲಿ ಶಿವಜ್ಞಾನದಿಂದ ಪ್ರೌಢರಾದ ಕರುಣಾಕರರೆನಿಸಿದ ಮುಗ್ಗರಾದ ನಮ್ಮ 
ಪುರಾತನರು ಇದ್ದರು' ಎನ್ನುತ್ತ ಆ ಬಸವರಾಜನು - ಅಂಥ ಮುಗ್ಗ ಶಿವಭಕ್ತರ ಕಥೆ 
ಯನ್ನು ಹೇಳಲು ಮೊದಲು ಮಾಡಿದನು . ರುದ್ರಪಶುಪತಿಯ ಕಥೆ : ೩೭. ಭೂ 
ಭಾಗಕ್ಕೆ ಆಭರಣವೆನಿಸುವಂತೆ ಶೋಭಿಸುವ 'ಎಲೆಯೂರು' ಎಂಬ ಹೆಸರಿನ ಪಟ್ಟಣದಲ್ಲಿ 
'ರುದ್ರಪಶುಪತಿ' ಎಂಬ ನೂತನ ಹೆಸರಿನ ಸದ್ಗುಣಭರಿತನಾದ ಈಶ್ವರಭಕ್ತನೋರ್ವನು 


1 ಳೀತ ( ಚ ) 


ನವಮಾಶ್ವಾಸಂ 


ಅವನೊಂದು ದಿನದೊಳೊರ್ವಂ 
ಶಿವನ ನಿಕೇತನದೊಳೊದೆಕಥಿಕಂ ಭುವನ 
ಸ್ತವನೀಯ ಶಿವಪುರಾಣಮ 
ನವಿಕಳಮತಿಯೊಲ್ಲು ಕೇಳುತಿರ್ದ೦ ಸಭೆಯೊಳ್ 
ಸುರರೆಲ್ಲಂ ಕೂಡಿಭೋಗೀಶ್ವರಗುಣವಿಳಿತಂ ಮಂದರಂ ಮಂತಗೊಲಾ 
ಗಿರೆ ದುಗ್ಗಾಂಭೋಧಿಯಂ ಮೇಣ್ಯಡೆಯ ಕಡೆಯೊಳಂಭೋಧರಶ್ಯಾಮಘೋರಂ 
ಗರಳಂ ಪುಟ್ಟಿರ್ದು ಸರ್ವಾಮರರಳುರ್ದು ಬೆಂಬತ್ತೆ ಕಂಡಂತದ ಶಂ 
ಕರನಾಗಳುಂಗಿ ಲೋಕಾವಳಿಯ ಪೊರೆದನೆಂಬುಕ್ಕಿಯಂ ಕೇಳೆನಾಗಳ 
ವ ಅಂತದಂ ಕೇಳು ಬೆದ ಬೆಬ್ಬಳಿವೋಗಿ 
ಹರ ಹರ ಹರನುಂಡನೆ ತ 
ದೃರಳಮನಿದು ನಿಜಮೆ ಪೇಳ್ವುದೆನೆ ಕಥಿಕಂ ಬಿ 
ತರಿಸಿದನಿದು ನಿಜಮಾ ಶಂ 
ಕರನುಂಡಂ ಘೋರಗರಳಮಂ ಶ್ರುತಿಸಿದ್ದಂ 
ಎನೆ ಕೇಳ ಕಟ ಕೆಟ್ಟೆನೆನ್ನ ಶಿವನೆನ್ನಾತೋಶನೋವೋವೊ ಕೆ . 
ಮನೆ ಹಾಲಾಹಲಮಂ ಮರುಳನದ ಪೆರ್ಚಿ೦ ನುಂಗಿದಂ ನುಂಗಿ ಜೀ 
ವನಮಂ ಕೊಂಡುಳಿದಪ್ಪನೆಂತೋ ಗತಿಯಾರ್ತಂಟ್ರಿಯಂ ನಂಬಿ ನ 
ಚ್ಚಿ ನಿತಾಂತ ಬಿಡದಿರ್ದವಂಗೆನಗೆನುತ್ತಾಕ್ರಂದನಂ ಗೆಯ್ಯುತುಂ 


೪೧ 


ಒಪ್ಪುತ್ತಿದ್ದನು. ೩೮. ಅವನು ಒಂದು ದಿವಸ ಶಿವದೇವಸ್ಥಾನದಲ್ಲಿ ಓರ್ವ ಕಥೆಯನ್ನು 
ಹೇಳುವವನು ಲೋಕದ ಜನಗಳಸೊತ್ರಕ್ಕೆ ಪಾತ್ರವಾದ ಶಿವಪುರಾಣವನ್ನು ಸಭೆಯಲ್ಲಿ 
ಓದಿದನು . ಆ ರುದ್ರಪಶುಪತಿಯು ಅಲ್ಲಾಡದ ಮನಸ್ಸಿನಿಂದ (ದೃಢಭಾವದಿಂದ) 
ಪ್ರೀತಿಯಿಂದ ( ಆ ಕಥೆಯನ್ನು ) ಕೇಳುತ್ತಿದ್ದನು. ೩೯ . ( ಆ ಕಥೆಯಲ್ಲಿ) ಆದಿಶೇಷನೆಂಬ 
ಹಗ್ಗದಿಂದಕೂಡಿದ ಮೇರುಪರ್ವತವೆಂಬುದು ಕಡೆಗೋಲಾಗಿರಲು, ಎಲ್ಲ ದೇವತೆಗಳೂ 
ಸೇರಿ ಕ್ಷೀರಸಮುದ್ರವನ್ನು ಕಡೆದರು. ಕೊನೆಯಲ್ಲಿ ಮೇಘದಂತೆ ಕಪ್ಪಾದ ಭಯಂಕರ 
ವಾದ ವಿಷವು ಹುಟ್ಟಿ , ಸಕಲ ದೇವತೆಗಳನ್ನೂ , ಮುಸುಕಿ ಬೆನ್ನಟ್ಟಿತು. ಆಗ ಶಂಕರನು 
( ಹಾಗೆ ಬೆನ್ನಟ್ಟಿದ) ಆ ವಿಷವನ್ನು ಕಂಡು, ಅದನ್ನು ನುಂಗಿ, ಲೋಕಸಮೂಹವನ್ನು 
ರಕ್ಷಿಸಿದನು - ಎಂದು ಆಗ ಪೌರಾಣಿಕನು ಹೇಳಿದ ಮಾತನ್ನು ಕೇಳಿ ವ|| ಹೀಗೆ (ಶಿವನು 
ವಿಷವನ್ನು ನುಂಗಿದ ಮಾತನ್ನು ) ಕೇಳಿ ಬೆದರಿ ಬೆರಗಾಗಿ - ೪೦ . ' ಶಿವಶಿವ ! ಹರನು ಆ 
ವಿಷವನ್ನು ಉಂಡನೇ ? ಇದು ಸತ್ಯವೇ ಹೇಳಿರಿ ' ಎನ್ನಲು ಪೌರಾಣಿಕನು ( ಕಥಿಕನು) 
ಹೌದು ! ಈ ಮಾತು ನಿಜ . ಆ ಶಂಕರನು ಘೋರವಿಷವನ್ನು ಕುಡಿದನು . (ಇದು) 
ವೇದ ಪ್ರಸಿದ್ಧವಾದದ್ದು ಎಂದು ವರ್ಣಿಸಿದನು . ೪೧. ಹೀಗೆಂದೆನ್ನಲು ಕೇಳಿ, ಅಕ್ಕಟ! 
ಕೆಟ್ಟೆನು ! ನನ್ನ ಶಿವ ; ನನ್ನ ಆತ್ಮೀಶ! ಓಹೋ ! ಸುಮ್ಮಸುಮ್ಮನೆ ಹೆಚ್ಚಾದ ಹುಚ್ಚುತನ 
ದಿಂದ ವಿಷವನ್ನು ಕುಡಿದನು ! ಅದನ್ನು ಕುಡಿದು ಪ್ರಾಣ ಧರಿಸಿ ಹೇಗೆ ಬದುಕಿ 


೨೮೦ 


ಬಸವರಾಜ ವಿಜಯಂ 


ಅತಿಸುಕುಮಾರ ಸೋಮಧರನೆ ಭಯಂಕರ ಕಾಲಕೂಟಮಂ 
ಮತಿ ಮಿಗೆ ಪೀರ್ವುದೆತ್ತ ಸುಧೆಯಂ ತೆಗೆದುಂಬ ಮರಾಳನೆ ಮಾ 
ರುತಸಖನಾಳ ದಳ್ಳುರಿಯನೀಂಟುವುದೆ ನಿಪೀತಚಂದ್ರಿಕಾ 
ಮೃತಸುಚಕೋರನ ಬಿಸಿಲಂ ಕುಡಿವಂದದೆ ಲೋಕದೊಳ್ 
ಗರಳಜ್ವಾಲೆಯ ಧೂಮರಾಜಿ ಮಿಗೆ ಕಣ್ಣೆತಂತಿರ್ದುದೋ ಪಾಣಿಪಂ 
ಕರುಹಂ ಮೇಣ್ಣಿಡಿಗೌಂಕಿದಂದೆನಿತು ತಾಂ ಕಂದಿರ್ದುದೇ ನುಂಗೆ ನು 
ಸ್ಕೋರಲುಂ ಜಿ . ಯುವಾ ವಿಷಾಗ್ನಿಯುರಿಯಿಂದೇನಾದುದೊ ಕುಕ್ಷಿಯೊ 
ಆರದಿಂ ಪೊಕ್ಕು ಮಡಿನಿತೈಸಗಿತೋ ಸಂತಾಪಮಂ ದೇವನಾದ 
ಗರಳವನುಣ್ಣುದಂ ಬಿಡಿಸದೇಕೆ ನಗಾತ್ಮಜೆ ಸುಮ್ಮನಿರ್ದೆ ರು 
ದ್ರರೆ ಗಣವರ್ಯರೇ ವಿಷಮನೀಂಟುವ ವೇಳೆಯೊಳೆಲಯ್ಯೋ ಪೋ 
ದಿರಿ ಕರಿವಕ್ರಷಣ್ಮುಖರೆ ತಂದೆ ಬಿಸಂಗೊಳೆನೋಡುತಿರ್ಪುದೇ 
ಪರಿಹೃತಿಗೆಯ್ಯದಕ್ಕಟ ಪರಣ್ಮುಖನಪ್ಪುದೆ ವೀರಭದ್ರ ನೀಂ 


೪೩ 


ಕೊಂಡಾನೋ ! ಅವನ ಅಂತ್ರಿಯನ್ನು ದೃಢವಾಗಿ ಎಡಬಿಡದೆ ನಂಬಿದ ನನಗೆ ಗತಿ 
ಯಾರು ? ಎನ್ನುತ್ತ ಗೊಳೋ ಎಂದು ಅಳತೊಡಗಿದನು. ೪೨ . ಅತಿಕೋಮಲ 
ಶರೀರಿಯಾದ ಚಂದ್ರಶೇಖರನೆಲ್ಲಿ ? ಬುದ್ಧಿಗೆಟ್ಟು ಕಾಳಕೂಟ ವಿಷವನ್ನು ಕುಡಿಯುವು 
ದೆಲ್ಲಿ ? ಲೋಕದಲ್ಲಿ ಹಾಲನ್ನೇ ತೆಗೆದು ಕುಡಿಯುವ ಹಂಸನೆಲ್ಲಿ ? ಮಾರುತಸಖನಾದ 
ಅಗ್ನಿಯು ಧರಿಸಿದ ದಳ್ಳುರಿಯನ್ನು ಕುಡಿಯುವುದೆಲ್ಲಿ ? ಚಂದ್ರಿಕೆ ( ಬೆಳದಿಂಗಳು) 
ಯಲ್ಲಿರುವ ಅಮೃತವನ್ನು ಪಾನಮಾಡುವ ಚಕೋರಪಕ್ಷಿಯೆತ್ತ ? ಬಿಸಿಲನ್ನು ಕುಡಿಯುವ 
ಅದರ ರೀತಿಯೆತ್ತ ? ೪೩ . ವಿಷದುರಿಯ ಹೊಗೆಯ ಸಾಲು ಕಣ್ಣನ್ನು ಹೊಕ್ಕಾಗ 
ದೇವನ ( ಆ) ಕಣ್ಣು ಹೇಗೆ ಇತ್ತೋ ! ಮತ್ತು ( ಆ ಗರಳವನ್ನು ) ಹಿಡಿದು ಅದುಮಿದ 
ಕಾಲದಲ್ಲಿ ಅವನ ಆ ಕಮಲಹಸ್ತವು ಎಷ್ಟು ಕಂದಿ ಇರುವುದೋ ! ( ಅದನ್ನು ) ನುಂಗಲಾಗಿ 
ಅವನ ನುಣುಪಾದ ಕಂಠವೂ ನಾಲಿಗೆಯೂ ಆ ವಿಷಾಗ್ನಿಯ ಉರಿಯಿಂದ ಏನಾಯಿತೋ ! 
ಹೊಟ್ಟೆಯಲ್ಲಿ ಅದು ಹಬ್ಬಿ ಎಷ್ಟೊಂದು ಸಂತಾಪವನ್ನುಂಟುಮಾಡಿತೋ ! ೪೪. 
ಪಾರ್ವತಿಯೇ , (ನಿನ್ನ ಪತಿಯು) ವಿಷವನ್ನುಣ್ಣುವುದನ್ನು ಬಿಡಿಸದೆ ಸುಮ್ಮನೇಕಿದ್ದೆ ? 
ರುದ್ರರೇ , ಗಣವರೇಣ್ಯರೇ , ಆಯಾ ! (ನೀವೆಲ್ಲ) (ಶಿವನು) ವಿಷವನ್ನು ಉಣ್ಣುವ 
ವೇಳೆಯಲ್ಲಿ ಎಲ್ಲಿಗೆ ಹೋಗಿದ್ದಿರಿ ? ಗಣಪತಿ ಷಣ್ಮುಖರೇ , ನಿಮ್ಮ ತಂದೆ ವಿಷ ಕುಡಿಯು 
ತಿದ್ದಾಗ ಅದನ್ನು ತಪ್ಪಿಸದೆ ನೋಡುತ್ತಿರುವುದೇ ? ಅಯ್ಯೋ ! ವೀರಭದ್ರ , ನೀನು 


- 1 ಹೈ ( ದ) 2 ನಂ( ಚ) 3 ದೀ (ದ, ಜ) 


ನವಮಾಶ್ವಾಸಂ 


೪೫ 


ಸುರರೆಲ್ಲರಳಿದೊಡೇಂ ಪು 
ಟ್ಟರೆ ನಿನ್ನನ್ನರ್ಕಳೊಗೆವರೇ ಮೃತಿಗಂಜು crus 
ತಿರದಿ ವಿಷಮವಿಷಮಂ 
ಪುರಹರ ನೀನುಂಡೆಯಂತೆ ಜೀವಿಪಯಕಟಾ 
ಜರೆ ರೋಗಂಮೃತಿ ನಿನ್ನಯ 
ಶರೀರಮಂ ಸೋಂಕದಂತೆ ನಿಯತಿಯೊಳಾನೊ 
ಲ್ಲಿರದೆಸಗಿದಪೆಂ ಪಂಚಾ 
ಕ್ಷರ ಜಪಮಂ ಕೇಳ್ವೆನೆಂತೊ ವಿಷಮೀಂಟಿದುದಂ 

ವ|| ಎಂದು ನೊಂದು ಪಲುಂಬಿ ಪಳಯಿಸುತೆನ್ನಾಳಂ ಗರಳಂಗೊಂಡನೆಂಬುದನಾಲಿಪುದಂ 
ಮರಣಮೆ ಲೇಸೆಂದು ರುದ್ರಪಶುಪತಿಯಗಾಧಕೂಪದೊಳ್ಳೇಳ್ವನಿತಳೊಳಕ್ತಿಭಾವಕ್ಕೆ ಶಂಕರಂ 
ಪ್ರಮಥರುದ್ರಾದಿಗಣ ದಿವಿಜಗಣಸಮೇತಂ ಪ್ರಸನ್ನನಾಗಿ ಕರತಳದಿಂ ಪಿಡಿದು ನೆಗಪಿ ಬೋಳೆಸಿ 
ಮಚ್ಚಿದೆನೊಚ್ಚತಂ ವರಮಂ ಬೇಡೆನೆ ಭಕ್ತಂ ಪದಾರವಿಂದಕ್ಕೆಲಗಿ ಕರಾಂಜಲಿಗೈದು 

ಆವಾವ ವರವನೊಲ್ಲೆನು | 
ಮಾವರ ನೀಂ ಪೀರ್ದ ವಿಷಮನುಗುಳುಗುಳುಗುಳಂ 
ದೀವ ವರಕೋಟಿಯಂ ನೀಂ 
ಭಾವಜಹರ ನೆಟ್ಟನೆನಗೆ ಕೊಟ್ಟವನಿ . 

೪೭ 


ಈ ವಿಷಯದಲ್ಲಿ ಮುಖತಿರುಗಿಸಿದವನಾಗುವುದೇ ? ೪೫. ತ್ರಿಪುರ ಸಂಹಾರಿಯೇ , 
ಎಲ್ಲಾ ದೇವತೆಗಳು ಸತ್ತರೇನು ಪುನಃ ಹುಟ್ಟುವುದಿಲ್ಲವೆ ? ನಿನ್ನಂಥವರು ಪುನಃ 
ಹುಟ್ಟಲಿಕ್ಕೆ ಸಾಧ್ಯವೆ ? ಸಾವಿಗೆ ಹೆದರದೆ ಅಯ್ಯೋ ! ಭಯಾನಕವಾದ ವಿಷವನ್ನು 
ಅಕ್ಕಟಾ ! ಉಂಡೆ ! ಇನ್ನೆಂತು ಜೀವಿಸುತ್ತೀಯೆ ! ೪೬ . ಮುಪ್ಪು , ರೋಗ, ಸಾವುಗಳು 
ನಿನ್ನ ಶರೀರವನ್ನು ಸೋಂಕದ ಹಾಗೆ ನೇಮವಿಡಿದು ನಾನು ತಪ್ಪದೆ ಪಂಚಾಕ್ಷರ 
ಜಪವನ್ನು ಮಾಡುತ್ತೇನೆ. (ನೀನು) ವಿಷವ ಕುಡಿದುದನ್ನು ( ನಾನು) ಹೇಗೆ ( ಈ ಕಿವಿ 
ಯಿಂದ) ಕೇಳಲಿ ! ವ|| ಹೀಗೆಂದು ನೊಂದುಕೊಂಡು ಹಲುಬಿ , ಅಳುತ್ತ ನನ್ನ ಒಡೆಯನು 
ವಿಷವನ್ನು ಕುಡಿದನೆಂದು ಕೇಳುವುದಕ್ಕಿಂತ ಮರಣವೇ ಲೇಸು ಎಂದುಕೊಂಡು ಆ ರುದ್ರ 
ಪಶುಪತಿಯು ಅಗಾಧವಾದ ಆಳವಾದ ಬಾವಿಯಲ್ಲಿ ಬೀಳುವಷ್ಟರಲ್ಲಿ , ಶಂಕರನು ಅವನ 
ಭಕ್ತಿ ಭಾವಕ್ಕೆ ಮೆಚ್ಚಿದವನಾಗಿ , ಪ್ರಮಥರು ಏಕಾದಶ ರುದ್ರರುಗಳೇ ಮೊದಲಾದ 
ಶಿವಗಣ ಸಮೇತವಾಗಿ ಪ್ರತ್ಯಕ್ಷನಾಗಿ , ( ಅವನನ್ನು ) ಕೈಗಳಿಂದ ಹಿಡಿದು ನೆಗಹಿ ಮೇಲ 
ಕೈತಿ ತಲೆಯ ಮೇಲೆಕೈಯಾಡಿ, ( ನಿನಗೆ ) ಚೆನ್ನಾಗಿ ಮೆಚ್ಚಿದ್ದೇನೆ, ವರವನ್ನು ಬೇಡು 
ಎನ್ನಲಾಗಿ , ಭಕ್ತನಾದ ( ರುದ್ರ ಪಶುಪತಿಯು) ಶಿವನ ಪಾದಕಮಲಗಳಿಗೆ ನಮಸ್ಕರಿಸಿ 
೪೭. ಶಿವನೇ , ಯಾವ ಯಾವ ವರವನ್ನೂ ನಾನು ಒಲ್ಲೆನು. ನೀನು ಕುಡಿದ ವಿಷವನ್ನು 
ಉಗುಳು ! ಉಗುಳು ! ಮನ್ಮಥ ಹರನಾದ ಶಿವನೇ , ( ಹಾಗೆ) ಉಗುಳಿದಾಗ ನೀನು 


* 


1 ರಿ( ಚ) 2 o( ದ) 3 ರ(ದ) 


೨೮೨ 


ಬಸವರಾಜ ವಿಜಯಂ 


ಫಣಿಧರ ನೀಂ ಬಿಸಮುಂಡುದ 
ನಣುಮಾತ್ರ ಕೇಳಲಾಅನುಗುಳುಗುಳೆಂದಾ 
ಗುಣನಿಧಿ ಹರಿವಿಧಿಮುಖ ಸುರ 
ಗಣಮಗಿವಿನಮುಸುರೆ ಶಂಕರಂ ನಗುತೆಂದು 


ನಂಜಿನ ಭಯವೆನಗುಂಟೆಂ 
ದಂಜದಿರೆಲೆ ಮಗನೆ ನೋಳ್ಳುದೆನ್ನಯ ಕೊರಳೊಳ್ 
ರಂಜಿಸುವಂಜನವರ್ಣದ 
ಮಂಜಿನ ಸೀರ್ಪನಿವೊಲೆಸೆವ ಹಾಲಾಹಲಮಂ 


ವಂ ಏಗೈದಪುದೆನ್ನ ನಿದೆಂದಭವಂ ನುಡಿಯಲೊಡು ಕೇಳು ರುದ್ರಪಶುಪತಿ ತರಳ 
ಸೀಕರವನಭೀಕ್ಷಿಸಿ 


ಇದು ದಿನದಿನದೊಳ್ ಬಳೆ ಬಳೆ 
ದುದರಮನೊಳಪುಗದೆ ಮಾಣ್ಣ ಪುದೆ ಪೊಕ್ಕಾಗಲ್ 
ಪದುಳಮಿರಲೀವುದೇ ನಿ 
ದಯಾನಿಧಿ ಬಿಟ್ಟು ಕಳೆವುದೀ ಗಳಗರಮಂ 


ನನಗೆ ಇಂಥಕೋಟಿ ವರಗಳನ್ನು ಕೊಟ್ಟವನಾಗುತ್ತೀಯಲ್ಲವೆ ? ೪೮. ಸರ್ಪಾಭರಣ 
ನಾದ ಶಿವನೇ , ನೀನು ವಿಷಪಾನ ಮಾಡಿದುದನ್ನು ಆಣು ಮಾತ್ರವೂ ಕೇಳಲಾರೆನು. 
ಉಗುಳು ! ಉಗುಳು ! ಎಂದು ಆ ಗುಣ ನಿಧಿಯಾದ ರುದ್ರ ಪಶುಪತಿಯು ಹರಿ , 
ಬ್ರಹ್ಮಾದಿ ದೇವ ಗಣವು ಹೆದರುವ ಹಾಗೆ ಹೇಳಲಾಗಿ, ಶಂಕರನು ನಗುತ್ತ ಹೀಗೆ 
ಹೇಳಿದನು : [ ಹರಿ ಬ್ರಹ್ಮಾದಿ ದೇವತೆಗಳು ಹೆದರಲು ಕಾರಣವೇನೆಂದರೆ ಶಿವನು ಈ 
ವಿಷವನ್ನು ಉಗುಳಿದರೆ ಮುಂದೆ ನಮ್ಮ ಗತಿಯೇನು ? ಎಂಬುದು] ೪೯ . ಎಲೆ 
ಮಗನೇ , ವಿಷದ ಭಯವು ನಮಗೆ ಉಂಟು ಎಂದು ಹೆದರಬೇಡ, ನನ್ನ ಕೊರಳಿನಲ್ಲಿ 
ರಂಜಿಸುತ್ತಿರುವ ಕಾಡಿಗೆ ( ಅಂಜನ ) ಬಣ್ಣದ ಮಂಜಿನ ಸಣ್ಣ ಹನಿಯಂತೆ ಶೋಭಿಸುವ 
ಹಾಲಾಹಲವನ್ನು ನೋಡುವವನಾಗು. ವ|| ಈ ( ವಿಷವು) ನನ್ನನ್ನೇನು ಮಾಡೀತು ? 
ಎಂದು ಶಿವನು ಹೇಳಲು ರುದ್ರ ಪಶುಪತಿಯು ಕೇಳಿ, ತತ್‌ಕ್ಷಣದಲ್ಲಿಯೇ ಆ ವಿಷದ 
ಹನಿಯನ್ನು ನೋಡಿ - ೫೦ . ದಯಾನಿಧಿಯೇ , ಈ ವಿಷದ ( ಚಿಕ್ಕ ) ಹನಿಯು ದಿನ 
ದಿನವೂ ಬೆಳೆ ಬೆಳೆದು ಹೊಟ್ಟೆಯನ್ನು ಪ್ರವೇಶಿಸದೆ ಬಿಡುವುದೇ ? (ಹೊಟ್ಟೆಯನ್ನು ) 
ಪ್ರವೇಶಿಸಿದ ಆ ಕಾಲದಲ್ಲಿ ( ನಿನ್ನನ್ನು ) ಸುಖವಾಗಿರಲು ಅವಕಾಶ ಕೊಡುವುದೇ ? 


- ನವಮಾಶ್ವಾಸಂ 


೨೮೩ 


ಬಿಡದೊಡೆಕೇಳೆನ್ನ ಸುವಂ 
ಬಿಡುವಂ ಬಿಡದಂದದೆಂತು ನೋನೋ ನಿನಗ 
ಪೃಡವಳಲನೆಂದು ಕೂರಸಿ 
ವಿಡಿದು ಮೃತಿಗಮರರಕ್ಕೆ ಪೊಗಳೆ ಗಣಂಗಳ 

ವಂ ಅಂತು ತನ್ನ ಪರಿಚ್ಛೇದಂಗೆಯ್ಯಲುಜ್ಜುಗಿಸಿದ ಭಕ್ತವರನ ನೇಹದ ಬಗೆಗೆ ಮಚ್ಚಿ 
ಮದನಹರಂ ಕಾರುಣ್ಯದಿನೀಕ್ಷಿಸುತ್ತಮಿಮಂ ವಿಷಮನುಗುಳದಿರೆ ಸಾಯದಿರಂ ವಿಷಮನುಗುಳೆ ಭುವನಂ 
ಬೇಯದಿರದೇಗೆಯೋನೆಂದು ಭಕ್ತಹಿತಭುವನಹಿತ ಕಾರ್ಯದ್ವಂದ್ವದೊಳಾಂದೋಳಿಪ ಮನಮನೊಂದೆಡೆ 
ಗೊಂದಿಸಿ ನೆನೆದುಭಯ ಹಿತಾರ್ಥವಾಗಿ ಶಿವನಿಂತೆಂದಂ 


ಪ್ರಮಥವರರಾಣೆ ನಿನ್ನಾ 
ಣೆ ಮಗನೆ ಗಳವಿಷದಿನಳಿಯೆನಳಿಯೆಂ ದಿಟಮ್‌ 
ರ್ವಮಹಾಶಿಖಿ ನಂದಿದಪುದೆ 
ಹಿಮಕಣದಿನೆನುತ್ತೆ, ಶಂಭು ನಂಬುಗೆಗೊಟ್ಟಂ 

ವ|| ಅಂತು ನಂಬುಗೆಯಿತ್ರಿದುಮಂ ನಂಬದೊಡೆನ್ನ ಬಲದೊಡೆಯನೇಕೊರಲಂ ನಿಚ್ಚರಿ 
ನಿರೀಕ್ಷಿಸುತ್ತಿರೆಂದು ನುಡಿದೊಡಂಬಡಿಸುತಾತನನಂಕಾಲಂಕಾರನಂ ಶಂಕರಂ ಮಾಡೆ 


ಈಗಲೇ ಈ ವಿಷವನ್ನು ಕತ್ತಿನಿಂದ ತೆಗೆದು ಕಳೆಯಬೇಕು. ೫೧. ಕೇಳು ( ಈ ) ವಿಷ 
ವನ್ನು (ನೀನು) ಬಿಡದಿದ್ದರೆ, ನನ್ನ ಪ್ರಾಣವನ್ನೇ ಬಿಡುವೆನು. ಬಿಡದಿದ್ದರೆ ಹೇಗೆ ? 
( ಮುಂದೆ) ನಿನಗಾಗುವ ವ್ಯಥೆಯನ್ನು ನೋಡಲೇನು ? ಎಂದು ದೇವತೆಗಳೆಲ್ಲ ಹೆದರು 
ತಿರಲು, ಅವನ ಸಾವಿಗೆ ದೇವತೆಗಳೆಲ್ಲ ಶ್ಲಾಘಿಸುತ್ತಿರಲು ಹರಿತವಾದ ಕತ್ತಿಯನ್ನು ಹಿಡಿ 
ದನು . ವ|| ಈ ರೀತಿಯಲ್ಲಿ ತನ್ನನ್ನು ಕತ್ತರಿಸಿಕೊಳ್ಳುವುದಕ್ಕೋಸ್ಕರ ತೊಡಗಿದ ಭಕ್ತ 
ಶ್ರೇಷ್ಟನಾದ ರುದ್ರಪಶುಪತಿಯ ರೀತಿಗೆ ಪರಶಿವನು ಮೆಚ್ಚಿ , ಶ್ಲಾಘನೆಮಾಡುತ್ತ , 
- ಕಾರುಣ್ಯ ದೃಷ್ಟಿಯಿಂದನೋಡುತ್ತ , (ನಾನು) ವಿಷವನ್ನು ಉಗುಳದಿದ್ದರೆ ಈ ಭಕ್ತನು 
ಸಾಯದೆ ಇರನು, ವಿಷವನ್ನು ಉಗುಳಿದರೆ ಭೂ ಮಂಡಲವು ಸುಟ್ಟು ಹೋಗದೆಇರದು . 
ಏನು ಮಾಡಲಿ ?' ಎಂದು ಶಿವನು ಭಕ್ತನ ಹಿತ ಮತ್ತು ಲೋಕಹಿತ ಕಾವ್ಯಗಳೆರಡರ 
ವಿಷಯದಲ್ಲೂ ಡೋಲಾಯಮಾನವಾದ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿ, ಭಕ್ತಿ ಮತ್ತು 
ಲೋಕ ಎರಡರ ಹಿತವನ್ನು ನೆನೆದವನಾಗಿ ಹೀಗೆ ಹೇಳಿದನು : ೫೨. ಮಗನೇ , ( ಈ ) 
ಪ್ರಮಥಶ್ರೇಷ್ಟರ ಆಣೆ , ನಿನ್ನ ಆಣೆ, ಕತ್ತಿನಲ್ಲಿರುವ ವಿಷದಿಂದ ( ನಾನು) ಸಾಯುವುದಿಲ್ಲ! 
ಸಾಯುವುದಿಲ್ಲ, ( ಈ ಮಾತು) ಸತ್ಯ , ಬಡಬಾಗ್ನಿಯು ಮಂಜಿನ ಒಂದು ಹನಿಯಿಂದ 
ನಂದಿ ಹೋಗುವುದೇ ? ಎನ್ನುತ್ತ ಶಂಭುವು ( ಆ ರುದ್ರ ಪಶುಪತಿಗೆ) ಭರವಸೆಯನ್ನು 
ಕೊಟ್ಟನು. ವ|| ಹೀಗೆ ನಾನು ಭರವಸೆಯನ್ನಿತ್ತುದನ್ನೂ ನಂಬದಿದ್ದರೆ, ನನ್ನ ಬಲ 
ದೊಡೆಯನ್ನು ಹತ್ತಿ ಕತ್ತನ್ನು ಯಾವಾಗಲೂ ನೋಡುತ್ತಿರು ಎಂದು ಹೇಳಿ ಅವನನ್ನು 
ಒಪ್ಪಿಸಿ, ತನ್ನ ತೊಡೆಗೆ ಅವನನ್ನು ಭೂಷಣನನ್ನಾಗಿ ಮಾಡಲು ( ತನ್ನ ತೊಡೆಯ 


೨೮೪ 


ಬಸವರಾಜ ವಿಜಯಂ 


ಕರವಾಲನುರ್ಚಿ ಪಿಡಿದೀ 
ಶ್ವಕನಂಕಮನೇಲಿ ಕೊರಲನೀಕ್ಷಿಸುತುತ್ಯಂ , 
ಧರ ರುದ್ರಪಶುಪನಿರ್ಪಂ 
ಗರಂ ಮಿಡುಕಿದೊಡೆ ಮಡಿವೆನೆಂದತಿ ಮುಗ್ಗರಿಸಿದ 


ವರರುದ್ರಪಶುಪತಿಯ ಸ 
ಚರಿತಮನಿಂತೊರೆದು ಚನ್ನಬಸವಂಗೆ ಗುಣಾ 
ಕರ ಬಸವಂ ಮಗುಳೊರ್ವನ 
ಶರಣನ ಸತ್ಕಥೆಯನೊರೆವೆನೆಂದಿಂತೆಂದಂ 


೫೪ 


ತಿರುನೀಲನಕ್ಕನ ಕಥೆ 


ತಿರುನೀಲಕ್ಕನೆನಿಪೀ 
ಶ್ವರಭಕ್ತಂ ದ್ರವಿಡದೇಶದೊಳ್ಳೆಲಸಿರ್ಪಾಯ 
ಪರಮ ಗುಣಾನ್ವಿತನಾತನ 
ತರುಣಿ ಸುಶೀಲಾಭಿಧಾನದಿಂ ಕಂಗೊಳಿಪಳ 


ಪರಮಾನಂದದಿನೊಂದು ವಾಸರದೊಳಾ ಭಕ್ತಂ ಶಿವಾಗಾರದೊ 
ಆರ ಲಿಂಗಾರ್ಚನಮಂ ನೆಗಳ್ಳುತಿರೆ ತಲ್ಲಿಂಗಾಗ್ರದೊಳ ಮೇ 
ಇರಿತರ್ಪೊಂದು ಸೆಲಂದಿಯಂ ಜವದಿನಾಗಲ್ಯಂಡು ತತ್ಕಾಂತೆ ಬಾ 
ಯೆರಲಿಂ ತೂಂತಿದಳ ಭಯಾಕುಲಿತೆ ಗಂಡಂ ಕಂಡನಾ ಕಜ್ಜಮಂ 


- ೫೬ 


ಮೇಲೆ ಕುಳ್ಳಿರಿಸಿಕೊಳ್ಳಲು), ೫೩ . ಅತಿ ಮುಗ್ಧನೂ , ಮೇಲಕ್ಕೆತ್ತಿದ ಕತ್ತನ್ನುಳ್ಳವನೂ 
ಆದ ರುದ್ರ ಪಶುಪತಿಯು, ಈ ವಿಷವು ಕತ್ತನ್ನು ಬಿಟ್ಟು ಚಲಿಸಿದರೆ , ಸಾಯುತ್ತೇನೆ 
ಎಂದು ಕತ್ತಿಯನ್ನು ( ಒರೆಯಿಂದ) ಹೊರ ತೆಗೆದು ಹಿಡಿದು ಈಶ್ವರನ ತೊಡೆಯ 
ಮೇಲೇರಿಕೊರಳನ್ನೇ ನೋಡುತ್ತಿದ್ದನು. ೫೪. ಗುಣಗಳಿಗೆ ಆಕರನಾದ ಬಸವನು 
ಈ ರೀತಿ ಚೆನ್ನಬಸವೇಶ್ವರನಿಗೆಶ್ರೇಷ್ಟನಾದ ರುದ್ರ ಪಶುಪತಿಯ ಸತ್ಕಥೆಯನ್ನು ಹೇಳಿ 
ಪುನಃ ಮತ್ತೊರ್ವ ಶರಣನ ಸತ್ಕಥೆಯನ್ನು ತಿಳಿಸುವೆನೆಂದು ಹೀಗೆ ಹೇಳಿದನು : 
ತಿರುನೀಲನಕ್ಕನ ಕಥೆ ೫೫ . ತಿರುನೀಲನಕ್ಕನೆಂದೆಂಬ ಈಶ್ವರ ಭಕ್ತನು ಶ್ರೇಷ್ಠ 
ಗುಣ ಸಮೂಹಗಳಿಂದ ಕೂಡಿದವನೆನಿಸಿ ದ್ರಾವಿಡ ದೇಶದಲ್ಲಿ ವಾಸವಾಗಿದ್ದನು. ಆತನ 
ಪತ್ನಿಯು ' ಸುಶೀಲೆ' ಎಂಬ ಹೆಸರಿನಿಂದ ಕಂಗೊಳಿಸುತ್ತಿದ್ದಳು. ೫೬ . ಒಂದು ದಿವಸ 
ಆ ಭಕ್ತನು ಪರಮಾನಂದದಿಂದ ಶಿವ ದೇವಾಲಯದಲ್ಲಿ ಶ್ರೇಷ್ಟವಾದ ಲಿಂಗ ಪೂಜೆ 
ಯನ್ನು ಮಾಡುತ್ತಿರಲು, ಆ ಸಮಯದಲ್ಲಿ ಆ ಲಿಂಗದ ಮೇಲ್ಬಾಗದಲ್ಲಿ ಹತ್ತಿ ಹರಿದು 
ಬರುವ ಒಂದು ಜೇಡರ ಹುಳುವನ್ನು ಅವನ ಪತ್ನಿಯುಶೀಘ್ರವಾಗಿ ಕಂಡು, ಭಯ . 
ದಿಂದ ವ್ಯಾಕುಲಗೊಂಡವಳಾಗಿ, ಬಾಯಿಯ ಗಾಳಿಯಿಂದ ಊದಿದಳು . ಗಂಡನು. 


೨೮೫ 


ನವಮಾಶ್ವಾಸಂ 


ಎಲೆ ಎಲೆ ದೋಷದೂಷಿತೆ ದುರಾತ್ಮಿಕೆ ಲಿಂಗದ ಪಾವನಾಂಗವುಂ 
ತೊಲಗದೆ ಬಾಯುಗುಳ ಸಿಡಿಯೆ ತೂಂತಿಜದಪ್ಪ ವರಾಕಿ ಪಾಜನು 
ತಲೆದುಲಿದಾಕೆಯಂ ನಿಳಯದಿಂ ಪೋಗಿಕ್ಕಿ ನಿರೀಕ್ಷಿಪಾಗಳಾ 
ಲಲನೆ ಬಿಗುರ್ತು ತೂಂತಿಅರಿಯದಿರ್ದ ತದೀಯ ಕಳೇವರಾರ್ಧದೊಳ್ 
ಕರ್ಪೂರದ ಮಣಿಗಣಮನ 
ತೋರ್ಪ ನವಸ್ಫೋಟಕಂಗಳಿರೆ ಕಾಣುತ್ತಂ 
ಸರ್ಪಧರಭಕ್ತನುತ್ಸವ 
ಮಿರ್ಪುಡುಗೆ ವಿಷಾದದಿಂದೆ ಬಿಸುಸುಯ್ಯಾಗಳ 
ತಂತಿಳಿದು ಹಿತಮನೆಸಗಿದ 
ಕಾಂತೆಯ ಕೆಡೆನೂಂಕಿ ಪೊಲ್ಲವೆಸಗಿದೆನೆಂದಾ 
ಚಿಂತಾಭರಿತು ಭರದಿಂ 
ತಾಂ ತರುಣಿಯ ಪೊರೆಗೆ ಬಂದು ಪೊಡಮಡುತೆಂದಂ 

- 


೫೮ 


೫೯ 


ಪರಮ ಶಿವಭಕ್ಕೆ ನಿನ್ನಯ 
ಪರಿಯಂ ಮುನ್ನ ಆಯದಕಟ ಜಡಿದೆಂ ಬಡಿದೆ 
ತರಳಾಕ್ಷಿ ನಿನಗೆ ತಪ್ಪಂ 
ಕರಮೆಸಗಿದೆನೆನ್ನವೋಲ್ಲು ರಾತ್ಮಕರೊಳರೇ 


( ಇವಳ) ಈ ಕಾವ್ಯವನ್ನು ಕಂಡನು . ೫೭- ೫೮-೫೯ . ಎಲೆಲೆ ಪಾಪ ವಿಶಿಷ್ಟಳಾದ 
ದುರಾಕೇ, ಲಿಂಗದ ಪರಿಶುದ್ಧವಾದ ಶರೀರವನ್ನು ಬಿಡದೆ ಬಾಯಿಯ ಉಗುಳು 
ಸಿಡಿಯುವಂತೆ ಉರುಬಿದ ನೀಚಳೇ , ಹೋಗು ಎನ್ನುತ್ತ ಪೀಡಿಸುತ್ತ , ಕೂಗಾಡುತ್ತ 
ಮನೆಯಿಂದ ಹೊರಕ್ಕೆ ಕಳುಹಿಸಿ, ನೋಡುವ ಕಾಲದಲ್ಲಿ ಆ ಸ್ತ್ರೀಯು ಭಯಗೊಂಡು 
ಉಗುಳದೆಯಿದ್ದ ಆ ಶಿವನ ಶರೀರಾರ್ಧದಲ್ಲಿ ಕರ್ಪೂರದಿಂದ ಮಾಡಿದ ಮಣಿಗಳ 
ಸಮೂಹವೋ ಎನ್ನುವಂತೆ ಕಾಣುವ ನೂತನವಾದ ಗುಳ್ಳೆಗಳು ಕಾಣಲಾಗಿ, ಆ ಶಿವ 
ಭಕ್ತನಾದ ತಿರುನೀಲನಕ್ಕನು ಕಂಡು, ಉತ್ಸಾಹಗುಂದಿ ಮನಃಕ್ಷೇಶದಿಂದ ಬಿಸಿ 
ಯುಸಿರನ್ನು ಬಿಟ್ಟು , ಆಗ ತುಂತಿರಿನಿಂದ ಕೂಡಿರುವಂತೆ ಉರುಬಿ ( ಶಿವನಿಗೆ) ಹಿತವನ್ನು 
ಮಾಡಿರುವಂಥ ಕಾಂತೆಯನ್ನು ಆಚೆಗೆ ನೂಕಿ ಉಚಿತವಲ್ಲದ ಕಾವ್ಯವನ್ನು ಮಾಡಿದೆನು , 
ಎಂದು ಚಿಂತಾಭರಿತನಾಗಿ ಶೀಘ್ರವಾಗಿ ಆ ತನ್ನ ಪತ್ನಿಯ ಸವಿಾಪಕ್ಕೆ ಬಂದು, 
ನಮಸ್ಕರಿಸುತ್ತ ಹೀಗೆ ಹೇಳಿದನು : ೬೦. ಪರಮ ಶಿವಭಕ್ತಿಯೇ , ನಿನ್ನ ರೀತಿಯನ್ನು 
ಮೊದಲು ಅರಿಯದೆ ಅಯ್ಯೋ ! ಭಯಗೊಳಿಸಿದೆನು , ಹೊಡೆದೆನು, ಚಂಚಲನೇತ್ರೆಯೇ 
ನಿನ್ನ ವಿಷಯದಲ್ಲಿ ಮಹಾಪರಾಧ ಮಾಡಿದೆನು. ನನ್ನಂತಹ ದುರಾತ್ಮರು ಇರುವರೆ ! 


೨೨೬ 


ಬಸವರಾಜ ವಿಜಯಂ 


ಪೆಜತೆದಲೆಯನಂಗಡೊಳ್ ತೂಂ 
ತಿಜದೆಡೆಯೊಂ ಮೃಗಾಕ್ಷಿ ಪುಗುಳಿಲ್ಲುಳಿದಾ 
ತೆಂಪಿನೊಳೊಗೆದುದು ಬಂದದ 
ನುಆತೆ ತಂತಿಜದೊರಸಿ ಕಳೆ ಕಳಾಧರವದನೇ 


ಎನೆ ಕೇಳ್ತಾತನ ಕಾಂತೆ ನೊಂದು ಮನದೊಳ್ ಮದ್ದೇವದೇವಂಗೆ ನೋ 
ವನಿತಾಯೊ ಪುಗುಳಿಂದೆ ಕೆಟ್ಟೆನಿನಿಯಂಕೊಪಾತುರಂ ಬೈದೊಡಂ| 
ಮುನಿಸಿಂ ಪೊಯೊಡತೊವೊ ತಂತಿಯದಾನೇಕಿಲ್ಲಿಗೆಂದೆನೆಂ 
ದು ನಿತಾಂತಂ ಪೊನಲಾಗೆ ಕಬ್ಬನಿಯಳು. ತಂದು ತಲ್ಲಿಂಗದಾ 
ಕೆಲದೊಳ್ಳೆಂದು ನಿರೀಕ್ಷಿಸುತ್ತೆ ನಿಬಿಡಸ್ಕೂಟಂಗಳಂ ಕಂಡು ಕಾ 
ದಲನುಂ ತಾನುಮಮಂದ ಶೋಕರಸದೊಳ್ ತೇಂಕಾಡುತುಂ ಪುಷ್ಪ 
ಮಲ ಲಿಂಗಾಂಗದೊಳಾಯ್ತು, ಬುಗುಳಿದೆಂ ಮುನ್ನ ಮೇಗೈವೆನೆಂ 
ದು ಲಸತ್ಖಡ್ಗದೆ ತನ್ನ ಕೋಣೆಯಕೊರ್ಪಿ೦ ಮಚ್ಚಿದಂ ಶಂಕರಂ 


೬೩ 


ವರಿ ಅಂತುಮಾಮಹೇಶ್ವರಂ ದಿವಿಜಗಣಗಣೇಂದ್ರಸಹಿತಂ ತನ್ಮುಗ್ಧಭಕ್ತಿಗೊಲವಿ ಪ್ರತ್ಯಕ್ಷ 
ಮಾಗಿ ವರಮನಿಪಂಬೇಡಿಮೆನೆ ಜಾಯಾಪತಿಗಳ ಸಾಷ್ಟಾಂಗ ಆಗಿ ಬದ್ಧಾಂಜಲಿಗಳಾಗಿ 


೬೧ . ಮೃಗಾಕ್ಷಿಯೇ , ಚಂದ್ರಮುಖಿಯೇ , ನೀನು ಶಿವನ ( ಪೆರೆದಲೆಯನ) ದೇಹ 
ದಲ್ಲಿ ತೂಪಿರಿದ ಕಡೆಯಲ್ಲಿ ಉಗುಳಿನ ಗುಳ್ಳೆಗಳಿಲ್ಲ ; ಮಿಕ್ಕ ಸ್ಥಳಗಳಲ್ಲಿ ಗುಳ್ಳೆಯು 
ಹುಟ್ಟಿರುವುದು . ನೀನು ಬಂದು ಆ ಗುಳ್ಳೆಗಳನ್ನು ಅಧಿಕವಾಗಿ ತೂಪಿರಿದು ಊದಿ, 
ಒರೆಸಿ ಹೋಗಲಾಡಿಸು ( ಎಂದನು). ೬೨ -೬೩ . ಹೀಗೆಂದು ಹೇಳಲು ಆತನ ಆ 
ಹೆಂಡತಿಯು ಕೇಳಿ, ಮನಸ್ಸಿನಲ್ಲಿಯೇ ನೊಂದವಳಾಗಿ , ನನಗೆ ಸ್ವಾಮಿಯಾದ ಪತಿಗೆ 
ದೇವರಾದ ಶಿವನಿಗೆ ಗುಳ್ಳೆಗಳಿಂದ ಎಷ್ಟೊಂದು ನೋವಾಗಿರುವುದೋ ! ಕೆಟ್ಟೆನು. 
ಪತಿಯುಕೋಪಾಸಕನಾಗಿ , ಬಯ್ದರೂ , ಸಿಟ್ಟಿನಿಂದ ಹೊಡೆದರೂ ನಾನು ತೂಪಿರಿದು 
ಊದದೆ ಇಲ್ಲಿಗೇಕೆ ಬಂದೆನೋ ! ಓಹೋ !! ಎಂದು ಬಹಳವಾಗಿ ಕಣ್ಣೀರ ಹನಿಗಳ 
ಪ್ರವಾಹವಿಳಿಯುವಂತೆ ಅತ್ಯು , ಬಂದು , ಆ ಲಿಂಗದ ಪಾರ್ಶ್ವದಲ್ಲಿ ನಿಂತುಕೊಂಡು 
ನೋಡುತ್ತ ದಟ್ಟವಾಗಿ ಎದ್ದಿರುವ ಗುಳ್ಳೆಗಳನ್ನು ಕಂಡು, ಪತಿಯ ತಾನೂ ಅಧಿಕ 
ವಾದ ದುಃಖವೆಂಬ ಜಲದಲ್ಲಿ ತೇಲಾಡುತ್ತ , ಹೂವಿನಂತೆಕೋಮಲವಾದ ಲಿಂಗದೇವನ 
ದೇಹದಲ್ಲಿ ಈ ಬಲವಾದ ಗುಳ್ಳೆಗಳು ಮೊದಲು ನನ್ನಿಂದಲೇ ಆದುವು. ಈಗೇನು 
ಮಾಡಲಿ ? ಎಂದು ಪ್ರಕಾಶಿಸುವ ಖಡ್ಗದಿಂದ ತನ್ನ ಶಿರಸ್ಸನ್ನು ಕತ್ತರಿಸಿಕೊಳ್ಳಲು, 
ಶಂಕರನು ಪ್ರೀತಿಯಿಂದ ಮೆಚ್ಚಿದನು . ವ|| ಆ ರೀತಿ ಉಮಾ ಸಹಿತನಾದ 
ಪರಮೇಶ್ವರನು ದೇವತಾಗಣೇಂದ್ರರು ಸಹಿತವಾಗಿ ಅವರ ಮುಗ್ಧ ಭಕ್ತಿಗೆ ಪ್ರೀತಿ 
ಯಿಂದ ಪ್ರತ್ಯಕ್ಷನಾಗಿ , ವರವನ್ನು ಕೊಡುತ್ತೇನೆ, ಬೇಡಿರಿ ಎನ್ನಲು, ಆ ದಂಪತಿಗಳು 


ನವಮಾಶ್ವಾಸಂ 


ಇನ್ನೆಮಗೆ ಬೇಜತೆ ವರಮೇಂ 
ನಿನ್ನಯ ತನು ಸುಖದೊಳಿರೆ ನಿರೀಕ್ಷಿಪುದೆ ವರಂ 
ಭಿನ್ನ ವರಂಗಳನರ್ಥಿಸೆ 
ನಿನ್ನಂಫಿಯನೊಲ್ಲದಿರ್ದರಾಗವೆ ನಿಜದಿಂ 


ಭವ ಭವದಂಫಿಸ್ಮರಣಮಿ 
ದವಿರತವಿರ್ಕಮಗೆ ನಿನ್ನ ಗಣಮುಂ ನೀನು 
ಪವಿತತ ಸುಖವಿರ್ಪುದು ಬೇ 
ಆ ವರಂ ಬೇರಿಲ್ಲ ಬಾಲಚಂದ್ರಾಭರಣಾ 


೬೫ 


ವಗಿ ಎಂದು ಬಿನ್ನೆ ಸಲೊಡನೆ 


ಹರಿವಿರಿಂಚಿಪುರಂದರಾದಿಗಳಂದು ತನ್ನಿಜ ಭಕ್ತಿಗ. 
ಚೂರಿಯನಾನೆ ಗಣಾಳಿ ಸಂತಸವೊಂದಿ ಕೀರ್ತಿಸೆ ಸತ್ಯಪಾ 
ಶರಧಿಯಲ್ಲಿ ಮುಳುಗಿಸುತ್ತವರಂ ಮಹಾನಿಜಮೋಕ್ಷ ಭಾ 
ಸುರ ಸುಖಸ್ಥಿತಿಯಿತ್ತು ಮನ್ನಿಸಿದಂ ಮನೋಭವಮರ್ದನಂ 


ವ! ಎಂದೀ ಕಥೆಯನುಸುರ್ದು ಮತ್ತಂ ಕೇಳ್ಳುದೆಂದಿಂತೆಂದಂ 


ಸಾಷ್ಟಾಂಗ ನಮಸ್ಕಾರಮಾಡಿ ಕೈಗಳನ್ನು ಮುಗಿದವರಾಗಿ - ೬೪, ಇನ್ನು ನಮಗೆ 
ಬೇರೆ ವರವೇಕೆ ? ನಿನ್ನ ದೇಹವು ಸುಖದಿಂದ ಇರುವುದನ್ನು ನೋಡುವುದೇ ನಮಗೆ 
ವರ , ಬೇರೆ ವರಗಳನ್ನು ಬೇಡಿದರೆ ನಿಜವಾಗಿಯೂ ನಿನ್ನ ಪಾದವನ್ನು ಇಚ್ಚಿಸದೆ 
ಇರುವವರಾಗುವುದಿಲ್ಲವೇ ? ೬೫. ಬಾಲಚಂದ್ರನನ್ನು ಆಭರಣವಾಗಿ ಧರಿಸಿರುವ 
ಶಿವನೇ , ಈ ನಿನ್ನ ಪಾದ ಸ್ಮರಣೆಯು ನಮಗೆ ನಿರಂತರದಲ್ಲೂ ಇರಲಿ . ನಿನ್ನ 
ಪ್ರಮಥಗಣರೂ ,ನೀನೂ ವಿಶೇಷವಾದ ಸುಖವುಳ್ಳವರಾಗಿ, ಇರುವುದೇ ನಾವು ಬೇಡುವ 
ವರ , ಬೇರೆ ( ಏನೂ ಇಲ್ಲ. ವ|| ಹೀಗೆಂದು ಕೇಳಿ ಕೊಳ್ಳಲಾಗಿ ಕೂಡಲೇ - ೬೬ . 
ವಿಷ್ಣು , ಬ್ರಹ್ಮ , ಇಂದ್ರ ಮೊದಲಾದವರು ಆಗ ಆ ತಿರುನೀಲನಕ್ಕನ ಭಕ್ತಿಗೆ ಆಶ್ಚಯ್ಯ 
ವನ್ನು ಹೊಂದಲು, ಪ್ರಮಥಗಣ ಸಮೂಹವು ಸಂತೋಷಗೊಂಡು ಹೊಗಳಲು , 
ಮದನಹರನಾದ ಶಿವನು ಆ ಮುಗ್ಧ ಭಕ್ತರನ್ನು ಸಮಾಚೀನವಾದ ದಯೆಯೆಂಬ ಸಮುದ್ರ 
ದಲ್ಲಿ ಮುಳುಗಿಸುತ್ತ , ಶ್ರೇಷ್ಟವಾದ ಮೋಕ್ಷದ ಪ್ರಕಾಶಮಾನವಾದ ಒಳ್ಳೆಯ ಸ್ಥಾನ 
ವನ್ನಿತ್ತು ಮನ್ನಿಸಿದನು . ವ|| ಹೀಗೆಂದು ಈ ಕಥೆಯನ್ನು ಹೇಳಿ, ಮತ್ತೂ ಕೇಳಿರಿ, 


೨೮೮ 


ಬಸವರಾಜ ವಿಜಯಂ 


[ಕೋಳೂರಕೊಡಗೂಸಿನ ಕಥೆ] 


ವಿಳಸದ್ಭಾಷ್ಯವನೋಪರಮ್ಯ ಪರಿಖಾಪೂರ್ಣಾಂಬುಜಾತಾಂಬುಜೋ 
ತೃಳ ಕಲ್ಲಾರಸುಗಂಧಿ ಚುಂಬಿತ ನಭಶ್ಚಂದ್ರಾತ್ಮಸಾಲಂ ಸಮು 
ಜ್ವಳ ರತ್ಸಾಲಯ ಹರ್ವ್ಯ ಮಂಟಪ ಶಿವಾಗಾರಾಮಿತಶ್ರೀಯುತಂ 
ಕಳೆವಾಗ್ಗಳವಾಗಿ ರಂಜಿಪುದುಕೋಳೂರೆಂಬ ಸತ್ಪತ್ತನಂ 


ಆ ಪಟ್ಟಣದೊಳಗಿರ್ಪ 
ಗೋಪಧ್ವಜಪಾದಪೂಜಕಂ ಮೃದುಮಧುರಾ 
ತಾಪಂ ಸದ್ಗುಣನಿವಹ ಕ 
ತಾಪಂ ಶಿವದೇವನೆಂಬ ಭಕ್ತನದೊರ್ವಂ 


ಅವನ ತನುಜಾತೆ ಸೌಂದರಿ 
ಕುವಲಯದಳನಯನೆಕೋಮಲಾಂಗಿ ಸುಧಾಮಾ 
ರ್ದವವಿನಯವಾಣಿ ಮೃದುಹಸಿ. 
ತವನೇರುಹವದನೆ ಕಸ್ಯೆ ಕಂಗೊಳಿಸಿರ್ಪಲ್ಲ 


ವಗಿ ಆ ಶಿವದೇವನೊಂದು ದಿನಂ ದೇವಕಾರ್ಯನಿಮಿತ್ತಂ ಗೃಹಿಣಿವೆರಸಿ ನೆರೆಯೂರ್ಗೆ 


ಎಂದು ಹೀಗೆ ಹೇಳಿದನು :ಕೋಳೂರುಕೊಡಗೂಸಿನ ಕಥೆ: ೬೭ . ಪ್ರಕಾಶಮಾನವಾದ 
ಪಟ್ಟಣದ ಹೊರಗಿನ ಉಪವನದ ಸವಿಾಪದಲ್ಲಿ ಮನೋಹರವಾದ ಅಗಳು ( ಇದೆ). 
ಆ ಅಗಳಿನಲ್ಲಿ ತುಂಬಿರುವ ನೀರಿನಲ್ಲಿ ಕಮಲ, ಕನೈದಿಲೆ , ಕಲ್ನಾರಗಳು ಹುಟ್ಟಿ , ಸಮಾ 
ಚೀನವಾದ ಅವುಗಳ ಪರಿಮಳ ಹರಡಿದೆ. ಆಕಾಶವನ್ನು ಚುಂಬಿಸುತ್ತವೆಯೋ 
ಎಂಬಂತೆ ಚಂದ್ರಕಾಂತಶಿಲೆಯಿಂದ ಕಟ್ಟಿದಕೋಟೆಯ ಗೋಡೆಸುತ್ತಲೂ ಇದೆ. ( ಇದರ 
ಒಳಭಾಗದಲ್ಲಿ) ಪ್ರಕಾಶಮಾನವಾದ ರತ್ನ ನಿರ್ಮಿತ ಮನೆಗಳು, ಉಪ್ಪರಿಗೆಗಳು, 
ಶಿವಾಲಯಗಳು ಇವುಗಳ ' ಅಪರಿಮಿತ ಕಾಂತಿಯಿಂದ ಕೂಡಿದ ಕೋಳೂರೆಂಬ 
ಒಳ್ಳೆಯ ಪಟ್ಟಣವು ತೇಜೋವಿಶಿಷ್ಟವಾಗಿಯೂ ಶ್ರೇಷ್ಠವಾಗಿಯೂ ರಂಜಿಸು 
ವುದು. ೬೮. ಆ ಪಟ್ಟಣದಲ್ಲಿ ವೃಷಭಧ್ವಜನಾದ ಪರಮೇಶ್ವರನ ಪಾದಪೂಜಕನೂ , 
ಕೋಮಲವೂ , ಇಂಪಾದುವೂ ಆದ ಮಾತುಗಳಿಂದಕೂಡಿದವನೂ , ಸದ್ಗುಣ ಸಮೂಹ 
ಗಳೆಂಬ ಆಭರಣವುಳ್ಳವನೂ ಆದ ' ಶಿವದೇವ' ಎಂಬ ಒಬ್ಬ ಭಕ್ತನಿದ್ದನು. ೬೯ . 
ಅವನ ಮಗಳು ಸುಂದರಿ ; ಕಮಲದ ಎಸಳಿನಂತಹ ಕಣ್ಣುಳ್ಳವಳು ; ಕೋಮಲವಾದ 
ಶರೀರವುಳ್ಳವಳು; ಅಮೃತದಂತೆ ಮೃದುವಾದುವೂ , ವಿನಯದಿಂದ ಕೂಡಿದುವೂ ಆದ 
ಮಾತುಳ್ಳವಳು ; ಸದಾ ಮುಗುಳುನಗೆಯುಳ್ಳವಳು ; ಕಮಲದಂತೆ ಮುಖವುಳ್ಳವಳು; 
ಮದುವೆಯಾಗದವಳು ಅವಳು ಹೀಗೆ ಕಂಗೊಳಿಸುತ್ತಿದ್ದಳು. ವ|| ಆ ಶಿವದೇವನು 
ಒಂದು ದಿನ ದೇವಕಾರದ ಕಾರಣದಿಂದ ತನ್ನ ಹೆಂಡತಿಯೊಡನೆಕೂಡಿಕೊಂಡು ಪಕ್ಕದ 


೨೮೯ 


ನವಮಾಶ್ವಾಸಂ 


ತೆರಳಲುಜ್ಜುಗಿಸಿ ತನೂಜೆಯಂ ಕರೆದು ಮೈದಡಪಿ ಗಲ್ಲುಬಿಡಿದು ಮುದ್ದಿಸಿ ನಿಡುನೇಹದಿಂ ನಿರೀಕ್ಷಿಸಿ 
ಮನೆಗಾಂಪಿಗಿರಿಸಲೆಂದಿಂತೆಂದಂ 

ಮಗಳೆ ಮನೋಜ್ಞೆ ಮಾತೆ ಮಹದೊರ್ಮೆಯುಮಾಡದಿರಕ್ಕೆ ಮಕ್ಕಳೊಳ್ 
ಪೋಗದಿರು ಪಿತೃಲೋವರಿಯನೊರ್ವಳೆ ಪೋಗದಿರೆತ್ತಲುಂ ಮನಂ 
ಬುಗುವ ದುಕೂಲಮಂ ಮಿಸುನಿಬೊಂಬೆಯನೊಪ್ಪುವ ಭೂಷಣಂಗಳಂ 
ಬಗೆಮಿಗೆ ತಂದು ನಾಳೆ ನಿನಗಿತ್ತಪೆನಾಂ ಮನೆಗಾದಿರೊಪ್ಪದಿಂ 

- ೭೦ 


೭೧ 


ಶಿವನಿಳಯಕ್ಕೆಯ್ದ ತನ 
ಭವೆ ನೀಂ ಪ್ರಶ್ನೆ ಕವಿತದ ಕಪಿಲೆಯ ಪಾಲಂ | 
ಶಿವಲಿಂಗಕೆ ಪೊಳ್ಳದೆ 
ಪ್ಪುವ ತೆಆದಿಂ ಸಲಿಸಿ ಸಲಿಪುದೆನ್ನಿ ವ್ರತಮ 

ವಃ ಎಂದು ಮಗಳೆ ಬುದ್ದಿ ಕೇಳು ನಿಜರವಣಿವೆರಸಿ ಬೇಲೂರ್ಗವಂ ಪೋದಾಗಳ್ 
ಪರಿಮಳೋದಕದಿಂ ಜಳಕಂಬೊಕ್ಕು ದಣಿಂಬಮನುಟ್ಟು ನೊಸಲೊಳ್ ಭಸಿತಮಂ ತಳೆದು 
ಸಿಂಗರಿಸುತಂ ಶಿವನಿಯಮಿತ ಕಪಿಲಾಕ್ಷೀರಮಂ ಕಮ್ಮಗಿನಿದಪ್ಪಂತೆ ಕಾಸಿ ಬಳ್ಳದಿನಳೆದು ಪೊಯ್ಯು 


ಊರಿಗೆ ಹೋಗಲು ಅಣಿಯಾಗಿ, ತನ್ನ ಮಗಳನ್ನು ಕರೆದು ( ಅವಳ) ಮೈಮೇಲೆ 
ಕಯ್ಯಾಡಿಸಿ, ಮುದ್ದು ಮಾಡಿ, ಅಧಿಕವಾದ ಪ್ರೀತಿಯಿಂದ ನೋಡಿ ಮನೆಯನ್ನು 
ಕಾಯ್ದುಕೊಂಡು ಇರುವುದಕ್ಕೋಸುಗ ಹೀಗೆ ಹೇಳಿದನು : ೭೦ . ಮಗಳೇ , ಮನೋ 
ಹರಳಾದ ತಾಯಿಯೇ , ಅಕ್ಕ , ಮರೆತು ಒಮ್ಮೆಯೂ ( ಉಳಿದ) ಮಕ್ಕಳೊಡನೆ ಆಡದಂತೆ 
ಇರು ; ಹಿತ್ತಿಲಿನ ಪ್ರವೇಶದಲ್ಲಿ ಪ್ರವೇಶಿಸಬೇಡ; ಒಬ್ಬಳೇ ಯಾವಕಡೆಗೂ ಹೋಗದಂತೆ 
ಇರು; ನಾನು (ನಿನಗೆ) ಮನೋಹರವಾದ ರೇಷ್ಮೆಪಟ್ಟೆ ಸೀರೆಯನ್ನೂ , ಚಿನ್ನದ ಗೊಂಬೆ 
ಯನ್ನೂ ; ಒಪ್ಪುವಂತಹ ಆಭರಣಗಳನ್ನೂ ಮನಸ್ಸಿನಿಚ್ಛೆಗೆ ಮಾರಿ ತಂದು, ನಾಳೆ 
ಕೊಡುತ್ತೇನೆ, ಚೆನ್ನಾಗಿ ಮನೆಯನ್ನು ಕಾಯ್ದುಕೊಂಡು ಇರು, ೭೧ . ಮಗಳೇ 
ನೀನು ಶಿವದೇವಾಲಯಕ್ಕೆ ಹೋಗಿ, ಒಂದು ಬಳ್ಳದ ಅಳತೆಯ (ಪ್ರಸೈಕಮಿತದ) 
(ನಮ್ಮ ) ಕಪಿಲವರ್ಣದ ಹಸುವಿನ ಹಾಲನ್ನು ಶಿವನಿಗೆ ಕಾಲವರಿತು ( ಅವನು) ಒಪ್ಪುವ 
ರೀತಿಯಲ್ಲಿ ಸಮರ್ಪಿಸಿ , ನನ್ನ ವ್ರತವನ್ನು ನೆರವೇರಿಸು. ವ|| ಹೀಗೆಂದು ಮಗಳಿಗೆ 
ಬುದ್ದಿಯನ್ನು ಹೇಳಿ, ತನ್ನ ಹೆಂಡತಿಯೊಡನೆ ಅವನು ಬೇರೆ ಊರಿಗೆ ಹೋದಮೇಲೆ, 
(ಕೊಡಗೂಸು) ಪರಿಮಳ ವಿಶಿಷ್ಟವಾದ ನೀರಿನಿಂದ ಜಳಕ ಮಾಡಿ, ಮಡಿಯನ್ನುಟ್ಟು , 
ಹಣೆಯಲ್ಲಿ ಭಸ್ಮವನ್ನು ಧರಿಸಿ , ಶೃಂಗಾರಮಾಡಿಕೊಂಡು , ಶಿವನಿಗಾಗಿ ನಿಯಮಿತಗೊಂಡ 
ಕಪಿಲವರ್ಣದ ಹಸುವಿನ ಹಾಲನ್ನು ಸುವಾಸನೆಯಿಂದ ಕೂಡಿ ಸವಿಯಾಗಿರುವಂತೆ 
ಕಾಯಿಸಿ, ಬಳ್ಳದಿಂದ ಅಳೆದು ಹೊನ್ನಿನ ಬಟ್ಟಲಿಗೆ ಹೊಯ್ದು ತುಂಬಿ , ಬಿಳಿಯ ವಸ್ತ್ರ 
ವನ್ನು ಎರಡು ಮಡಿಕೆ ಮಾಡಿ ಮೇಲೆ ಮುಚ್ಚಿ , ಸಂಭ್ರಮದಿಂದ ಹೊರಟು ಬಂದು 


19 


೨೯೦ 


ಬಸವರಾಜ ವಿಜಯ 


ಪೊಂಬಟ್ಟಲೀವಿ ಧವಳವವನಿರ್ಮಡಿಕೆಯಿಂ ಮುಸುಂಕಿ ಸಡಗರದಿನೇಳಂದು ಶಿವಾಲಯಮಂ 
ಪೊಕ್ಕು ಕಲ್ಲಿನಾಥನಂ ಕಂಡೆಂಗಿ ಮುಂದೆ ಪಾಲ್ಬಟ್ಟಲನಿಟ್ಟು ದೇವ ಪಸಿದೆ ಪಾಲ್ಗುಡಿವುದೆಂದುಸುರ್ದು 
ಕೊಡಗೂಸು ಕಂಬಮಂ ಮಆಲೆಗೊಂಡು ನಿಂದಿರ್ದಿನಿಸಾನುಂ ಬೇಗದಿಂ ಮರಳು ನೋಳ್ಳಿನಮಾ 
ಪಾಲ್ಬಟ್ಟಲಿರ್ದಂತಿರೆ ಪೆಳರ್ದು ಮನನೊಂದು ಮಲಗಿ 


ದಡದಡಿಪರ್ದೆ ಬಿಸಿ ಮಸಗುವ 
ನಿಡುಸುಯ್ ಕಂಪಿಪ ಕರಂಗಳಿರ್ಫೋಡಿದ ಬಾ 
ಯು ಡಗುಡನೆ ಸುರಿವ ಕಣ್ಣನಿ 
ಯೊಡನಿರೆ ಕೊಡಗೂಸು ನೋಡಿ ಲಿಂಗಮನಾಗಳ್ ' 


೭೩ 


ಏಂ ಕಾರಣವೋ ಪಾಲಂ | 
ನೀಂ ಕುಡಿಯದೆ ಸುಮ್ಮನಿರ್ಪೆಯಕಟಕಟೆನಗಾ 
ತಂಕವನಾಗಿಪುದುಚಿತವೆ 
ಶಂಕರ ನೀಂ ಪೇಳ್ವುದೆಂದು ಮಗುಲ್ಲಿಂತೆಂದಲ್ 

ಅ 
ಪಸಿವೇನಾಗದೋ ದೇವ ಕೇಳ್ಳಿನಗೆ ಪಾಲೇಂ ಕಾಯದೇ ಪೊತ್ತಿತೋ 
ಬಿಸುಪಾರ್ದುದೆ ಕಮ್ಮನಾಗದೇ ತನಿಂಪೇಆಡೋ ಕಣೆ ರಂ 
ಜಿಸದೋ ಮೇಣ್ ಪೊಗೆ ಸುತ್ತಿದ ಪೆರಿಂ ಕಣ್ಣಿಂಜಲಾದ ಬ 
ಸಿಯಾಗಿರ್ದುದೊ ಮೀಸಲೋಸರಿಸಿತೋ ಪೇಳಿ೦ತಿದಿರ್ಷಂದನಂ 


ಶಿವಾಲಯವನ್ನು ಹೊಕ್ಕು , ಕಲ್ಲಿನಾಥನನ್ನು ಕಂಡು ನಮಸ್ಕಾರ ಮಾಡಿ , ಅವನ ಮುಂದೆ 
ಹಾಲಿನ ಬಟ್ಟಲನ್ನಿಟ್ಟು , 'ದೇವ, ಹಸಿದಿದ್ದೀಯೆ; ಹಾಲನ್ನು ಕುಡಿಯುವುದು ; ಎಂದು 
ಹೇಳಿ ( ಅಲ್ಲಿದ್ದ ) ಕಂಬದ ಮರೆಗೆ ನಿಂತುಕೊಂಡು, ಸ್ವಲ್ಪ ಹೊತ್ತಿನಲ್ಲಿಯೇ ಪುನಃ 
ನೋಡುವಷ್ಟರಲ್ಲಿ ಆ ಹಾಲಿನ ಬಟ್ಟಲಿನಲ್ಲಿ ಹಾಲು ಇದ್ದಂತೆಯೇ ಇರಲು, ಹೆದರಿ , 
ಮನಸ್ಸಿನಲ್ಲಿ ನೊಂದುಕೊಂಡು ದುಃಖಿಸುತ್ತ - ೭೨ . ಕೊಡಗೂಸು ಬಡಿದುಕೊಳ್ಳುವ 
ಎದೆಯಿಂದಲೂ , ಬಿಸಿಯುಸಿರಿನಿಂದಲೂ , ನಡುಗುವ ಕೈಗಳಿಂದಲೂ , ಒಣಗಿ ಹೋದ 
ಬಾಯಿಯಿಂದ, ಗಳಗಳನೆ ಸುರಿಯುವ ಕಣ್ಣೀರ ಹನಿಯಿಂದ ಕೂಡಿರಲು ಲಿಂಗವನ್ನು 
ನೋಡುತ್ತ - ೭೩ . ಶಂಕರ, ನೀನು ಈ ಹಾಲನ್ನು ಯಾವ ಕಾರಣದಿಂದ ಕುಡಿಯದೆ 
ಸುಮ್ಮನಿರುವೆ ? ಅಕಟಕಟ ! ನನಗೆ ನೀನು ( ಈ ರೀತಿ) ಆತಂಕವನ್ನುಂಟು ಮಾಡು 
ವುದು ಯೋಗ್ಯವೇ ? ಹೇಳು ಎಂದೆನ್ನುತ್ತ ಪುನಃ ಹೀಗೆ ಕೇಳಿದಳು . ೭೪, ದೇವ, 
ಕೇಳು, ನಿನಗೆ ಹಸಿವು ಆಗಿಲ್ಲವೋ ಹೇಗೆ ? ಹಾಲು ಕಾಯ್ದಿಲ್ಲವೋ ( ಅಥವಾ) ಹೊತ್ತಿ 
ದೆಯೋ ? ಬಿಸಿಯೇನಾದರೂ ಆರಿ ಹೋಗಿದೆಯೋ ? ಸುವಾಸನೆಯುಳ್ಳದ್ದಾಗಿ ಆಗಿ 
ಲ್ಲವೋ ? ತನಿಯಾದ ಮಾಧುರವು ಉಂಟಾಗಿಲ್ಲವೋ ? ಕಣ್ಣಿಗೆಶೋಭಿಸುತ್ತಿಲ್ಲವೋ ? 
ಅಥವಾ ಹೊಗೆಸುತ್ತಾಗಿರುವುದೋ ಬೇರೆಯವರ ಕಣ್ಣಂಜಲೇನಾದರೂ ಆಗಿರುವುದೋ ? 
ಬಹಳ ಬಿಸಿಯಾಗಿರುವುದೋ ? ಮಾಸಲು ಕೆಟ್ಟಿರುವುದೇ ? ಕುಡಿಯದಿರುವ ರೀತಿ 


೨೯೧ 


ನವಮಾಶ್ವಾಸಂ 


ಮನಮೆಳಸಿ ನೋಡಿದೆನೆ ನು 
ಜೈನೆಯಂ ಬೇರ್ಕೆಯು ತಂದೆನೇ ಪಾಲನಿದಂ 
ಮನೆಯಲ್ಲಿ ತಡಂಗೆಯ್ದೆನೆ 
ನೆನೆದೆನೆ ಪಣತೊಂದನೇಕೆ ನುಡಿಯೆ ಪುರಾರೀ 


೭೫ 


ಬಿಸುಪಾರ್ದೊಡೆ ಸವಿಸವ 
ನಿಸುಗುಮೆ ಬಗೆದಂದು ಜವದಿನೀಂಟಯ್ಯ ಸುಧಾ 
ರಸಮಂ ನೀಂ ಬಯಸಿದುದು 
ಬೆಸಸಿಗಳೆ ಮನೆಗೆ ಪೋಗಿ ತಂದಪೆನಭವಾದ 


೭೬ 


ಪೊಸ ಸರ್ಕರೆಯಂ ನವವಧು 
ರಸಮಂ ನಟನೆಯನೆಸೆವ ಕದಳೀಫಲಮಂ 
ರಸನೆಯೆಳಸಿದುದನೆನ್ನೋ 
ಲೈಸಸಿಗಳೆ ನಿನಗೆ ತಂದಪೆಂ ಶಶಿಮೌಳೀ 


ಪುರಿಗಡುಬು ತಗು ಚಕ್ಕುಲಿ 
ಕರಂಜಿಗಾಯತಿರಸಂ ಚಿಗುಳಿ ಲಡ್ಡುಗೆ ಸ 
ಕ್ಕರೆ ಪೇಣೆಯೊಳವು ಮನ್ಮಂ 
ದಿರದೊಳ್ಳಿಂ ಬಯಸೆ ಪೋಗಿ ತಂದಪೆನಿಗಳ 


- 


೭೮ 


ಯೇನು ಹೇಳು. ೭೫ . ತ್ರಿಪುರ ಹರನೇ , ( ನಾನು ಈ ಹಾಲನ್ನು ಮನಸ್ಸಿನಿಂದ ಬಯಸಿ 
ನೋಡಿದೆನೆ ? ( ಮೇಲ್ಬಾಗದ) ಒಳ್ಳೆಯ ಕೆನೆಯನ್ನು ಬೇರೆಮಾಡಿ ( ಕೆನೆಯಿಲ್ಲದ) ಹಾಲ 
ನ್ನು ತಂದಿರುವೆನೋ ?' ಮನೆಯಲ್ಲಿ ತಡಮಾಡಿ ತಂದೆನೊ ? ಬೇರೊಂದನ್ನು ನೆನೆ 
ದೆನೋ ? ಏಕೆ ಕುಡಿಯುತ್ತಿಲ್ಲ ? ೭೬ . ಬೆಚ್ಚಗೆ ಇರುವಿಕೆಯು ಆರಿದರೆ ಮಾಧುರವು 
ಉಂಟಾಗುವುದೇ ? ಮನಸ್ಸು ಮಾಡಿ, ಬೇಗನೆ ಹಾಲನ್ನು ಕುಡಿಯಯ್ಯ ! ನೀನು ಬಯಸಿ 
ದುದನ್ನಾದರೂ ಹೇಳು. ಈಶ್ವರ, ಈಗಲೆ ಹೋಗಿನಿನಗೆ ತಂದು ಕೊಡುತ್ತೇನೆ. ೭೭. 
ನಿನ್ನ ನಾಲಿಗೆಯು ಅಪೇಕ್ಷಿಸಿದ ಹೊಸದಾದ ಸಕ್ಕರೆಯನ್ನು , ನೂತನವಾದ ಜೇನು 
ತುಪ್ಪವನ್ನು , ಸುವಾಸನೆಯಿಂದ ಕೂಡಿದ ತುಪ್ಪವನ್ನು , ರುಚಿಯಾದ ಬಾಳೆಯ 
ಹಣ್ಣನ್ನು , ಚಂದ್ರಧರನಾದ ಶಿವನೇ , ನನ್ನೊಡನೆ ಹೇಳು. ಈಗಲೇ (ಹೋಗಿ) ನಿನ 
ಗಾಗಿ ತರುತ್ತೇನೆ. ೭೮. ನಮ್ಮ ಮನೆಯಲ್ಲಿ ಪುರಿ , ಕಡುಬು, ತರಗು, ಚಕ್ಕುಲಿ, 
ಕರಜಿಕಾಯಿ , ಅತಿರಸ , ಚಿಗುಳಿ , ಲಡ್ಡುಗೆ, ಸಕ್ಕರೆಪೇಣಿ- ಇವೆಲ್ಲ ಇರುವುವು. ನೀನು 


១១ 


ಬಸವರಾಜ ವಿಜಯಂ 


ಪಾಲೊಡನಾರೋಗಿಪೆನೆನೆ 
ಲೀಲೆಯೋಳಾಂಪೋಗಿ ತರ್ಪೆನೋಗರವನಿವ 
ಛಾಲಕಿ ಪುಸಿನುಡಿದಪಳೆಂ 
ದಾಲೋಚಿಸದಿರು ಪರೀಕ್ಷಿಸೆನ್ನಯ ಗುಣಮಂ 
ಎನ್ನ ಮಾತನುಪೇಕ್ಷೆಗೆಯ್ಯದೆ ಪಾಲನೀಂಟಿದೊಡಯ್ಯ ಕೇ 
ಆ್ಯನ್ನನಾಂ ಕರೆದೊಯೊನೊಪ್ಪುವ ವೀರಭದ್ರನ ತೇರ್ಗ ಸಂ 
ಪನ್ನ ಮದ್ದುರು ಪರ್ವಕೆನ್ನಯ ತಂದೆ ನಾಳೆನಗೀವ ರ 
ತೊನ್ನತಾಭರಣಂಗಳಂ ನಿನಗೀವೆನಿಂದುಕಳಾಧರಾ 

ವ ॥ ಎಂದಡಿಗೆಅಗಿ ಮಲಗಿ ಬಾಯಳಿದು ಪಲವಂದದಿನೊಡಂಬಡಿಸಿದೊಡಂ ತುಟಿ ಮಿಡುಕ 
ದುಗ್ರಂ ಸುಮ್ಮನಿರೆ ಮನನೊಂದು ತಲ್ಲಣಿಸಿ ಮಲ್ಲಳಿಗೊಂಡು 

ನುಡಿಯಂ ಪಾಲ್ಗುಡಿಯಂ ಮಹೇಶನಕಟಿನ್ನೇಗೆನೆಂದಳು ಬಾ 

ಡುತುಂ ಸುಳ್ಳಿನ ಸುಯ್ಯುತುಂ ಸುಗಿವುತುಂ ಬೇಳಾಗುತುಂ ಬೆರ್ಚಿ ಸೈ 
ಗೆಡೆಯುತ್ತುಂ ಬಿಡದೆಳು ಡೆಂಡಣಿಸುತುಂ ಬಾಯಾಯಿತುಂ ಬಳ್ಳುತುಂ 
ಸೆಡವುತ್ತುಂ ಕೊಡಗೂಸುಕೋಟಲೆಗೆ ಪಕ್ಕಾಗಿರ್ದಳಾ ವೇಳೆಯೊಳ್ - ೮೧ 


೮೦ 


ಇಚ್ಚಿಸಿದ್ದಾದರೆ ಈಗಲೇ ಹೋಗಿ ತರುತ್ತೇನೆ. ೭೯ . (ನೀನು) ಅನ್ನವನ್ನು ಹಾಲಿ 
ನೊಡನೆ ( ಸೇರಿಸಿ) ಊಟ ಮಾಡುತ್ತೇನೆಂದರೆ (ಹೇಳು) ನಾನು ಸಂತೋಷದಿಂದ 
( ಈಗಲೇ ಹೋಗಿ ತರುತ್ತೇನೆ. ಇವಳು ಚಿಕ್ಕ ಹುಡುಗಿ, ಸುಳ್ಳು ಹೇಳುತ್ತಾಳೆ 
ಎಂದು ಆಲೋಚನೆ ಮಾಡದೆ ಇರು. ನನ್ನ ಗುಣವನ್ನಾದರೂ ಪರೀಕ್ಷಿಸು. ೮೦ . ಚಂದ್ರ 
ಕಳೆಯನ್ನು ಧರಿಸಿದವನೇ , ನನ್ನ ಮಾತನ್ನು ಉದಾಸೀನ ಮಾಡದೆ ಹಾಲನ್ನು ಕುಡಿದದ್ದೇ 
ಆದರೆ ಅಯಾ , ಕೇಳು : ನಿನ್ನನ್ನು ನಾನು ಶೋಭಿಸುವ ವೀರಭದ್ರನ ರಥೋತ್ಸವ 
ನೋಡಲು ಕರೆದುಕೊಂಡು ಹೋಗುತ್ತೇನೆ. ನನ್ನ ತಂದೆಯು ಮುಂದೆ ಬರುವ 
ಸನ್ನದ್ದನಾದ ನನ್ನ ಗುರುವಿನ ಹಬ್ಬಕ್ಕಾಗಿ ನಾಳೆ ನನ್ನ ತಂದೆಯು ನನಗಾಗಿ ತಂದು 
ಕೊಡುವ , ಶ್ರೇಷ್ಠವಾದ ರತ್ನಾಭರಣಗಳನ್ನು ನಿನಗೆ ಕೊಡುತ್ತೇನೆ. ವ|| ಈ ರೀತಿ 
ಹೇಳಿ, (ಶಿವಲಿಂಗದ) ಪಾದಕ್ಕೆ ನಮಸ್ಕಾರ ಮಾಡಿ , ಸಂತಾಪಗೊಂಡು, ಸ್ವರವು ಕುಂದಿ, 
ಅನೇಕ ರೀತಿಯಿಂದ ಸಮಾಧಾನಪಡಿಸಿದರೂ , ಪರಶಿವನು ತುಟಿಯನ್ನೂ ಕೂಡ 
ಅಲ್ಲಾಡಿಸದೆ, ಸುಮ್ಮನೆ ಇರಲಾಗಿ , (ಕೊಡಗೂಸು) ಮನಸ್ಸಿನಲ್ಲಿ ನೊಂದುಕೊಂಡು, 
ಭಯದಿಂದ ನಡುಗಿದವಳಾಗಿ, ಬೆಚ್ಚಿ ಹೋದವಳಾಗಿ, ೮೧ . ಆ ಸಮಯದಲ್ಲಿ ಕೊಡ 
ಗೂಸು ಈ ಪರಮೇಶ್ವರನು ಮಾತನಾಡುತ್ತಿಲ್ಲ; ಹಾಲನ್ನು ಕುಡಿಯುತ್ತಿಲ್ಲ; ಅಕ್ಕಟ ! 
ಇನ್ನು ಏನು ಮಾಡಲಿ ?” ಎಂದು ಅತ್ತು , ಬಾಯನ್ನು ಬಿಟ್ಟು ಅಳುತ್ತ , ಸುರೆಂದು 
ನಿಟ್ಟುಸಿರು ಬಿಡುತ್ತ , ಭಯಗೊಳ್ಳುತ್ತ , ಮರುಳುಗೊಂಡವಳಂತೆ ಮಾಡುತ್ತ , 
ಬೆಚ್ಚುತ್ಯ , ನಿಂತು ನಿಂತಂತೆ ಬೀಳುತ್ತ , ತಪ್ಪದೆ ಮೇಲಕ್ಕೇಳುತ್ತ , ದಡಗುಡುತ್ತ , 
ಬಾಯೊಣಗಿದವಳಾಗಿ, ಬಳುಕಾಡುತ್ತ , ಭಯಪಡುತ್ತ , ಮನೋವ್ಯಥೆಯಿಂದ ಕೂಡಿ 


ನವಮಾಶ್ವಾಸಂ 


೨೯೩ 


ವ ! ಇಂತು ಪಿಡಿದು ವಿಷಾದಂಬಡೆದು ಪಾಲ್ಗುಡಿಯದ ನಿನಗೆನ್ನ ಹರಣಮಂ ಸಮರ್ಪಿಸುವೆ 
ನೆಂದು ಮರಣೋದ್ಯತೆಯಾಗಿ ಮುಂತಣ ಶಿಲಾಸ್ತಂಭವಂ ಶಿರಡ್ಡಿ ಘಳಿಲನೆ ಪಾಯಲೊಡನೆ 


ನಂದನೆ ನೋಂದವಳೆಂದೋ 

೦ದುಧರಂ ಪಿಡಿದು ನೆಗಪಿ ನಿಜಕರದಿನವ 
ಛಂದಸ್ಸವಾಲನೀಂಟಿದ 
ನಂದಂ ಮಿಗೆ ಭಕ್ತವತ್ಸಲಂ ಬಳಿಕಾಗಳ್ 


ಎಳೆನಗೆಯು ಮುದ್ದು ಮೊಗದೊಳು ಧೆಯಿಂದಭಿಷೇಕಿಪಂತೆ ಕಂ 
ಬೆಳಗಡರ್ದೋಪೈ ಲಿಂಗತನುವಂ ಕೊಡಗೂಸು ಮನೋನುರಾಗ ಸ 
ಮ್ಮಿಳಿತ ವಿನೋದದಿಂ ಪಸುಳೆಯಾನೆನುತುಂ ಸುಧೆಯೋಂಟಲೊಲ್ಲದು 
ಮೂಳಮನೊಡರ್ಚಿ ಕಾಡಿದೆ ಗಡೆಂದೆನೆ ನಕ್ಕನಹೀಂದ್ರಭೂಷಣಂ 
ಜನಕಂ ಬಂದೊಡೆಪೇಳಪೆ 
ನಿನಿತೆಲ್ಲಮನಯ್ಯ ಮರೆಯದಿರ್ಬಳಿಕೆನಗಂ 
ನಿನಗಂ ಸಂವಾದಮದು 
ಟೆನುತುಂ ಪೊಡಮಟ್ಟು ನಗುತೆ ಮನೆಗೇಂರ್ದ 


೮೪ 


ದವಳಾದಳು. ವ|| ಈ ರೀತಿಯಲ್ಲಿ ಹೆಚ್ಚಾದ ಮನಃಕ್ಷೇಶವನ್ನು ಹೊಂದಿದವಳಾಗಿ, 
ಹಾಲನ್ನು ಕುಡಿಯದಿರುವ ನಿನಗೆ ನನ್ನ ಪ್ರಾಣವನ್ನೇ ಸಮರ್ಪಿಸಿ ಬಿಡುತ್ತೇನೆ ಎನ್ನುತ್ತ 
ಸಾಯುವುದಕ್ಕೆ ಸಿದ್ಧಳಾಗಿ ಮುಂಭಾಗದಲ್ಲಿರುವ ಕಲ್ಲಿನ ಕಂಬಕ್ಕೆ ತಲೆಯನ್ನು ಚಾಚಿ, 
ಶೀಘ್ರವಾಗಿ ಘಳಿಲ್ ಎಂದು ಡಿಕ್ಕಿ ಹೊಡೆಯಲು ಮುಂದೆ ಹಾಯಾಗ ಆ ಕೂಡಲೆ , 
೮೨ . ಕುಮಾರಿಯು ನೊಂದುಕೊಳ್ಳುತ್ತಾಳೆ ಎನ್ನುತ್ರ , ಚಂದ್ರಶೇಖರನು , ಪ್ರೀತಿಯಿಂದ 
ಅವಳನ್ನು ತನ್ನ ಕೈಗಳಿಂದ ಹಿಡಿದು ಮೇಲಕ್ಕೆತ್ತಿಕೊಂಡನು. ಅವಳು ತಂದ ಮಧುರ 
ವಾದ ಹಾಲನ್ನು ಭಕ್ತವತ್ಸಲನಾದ ಪರಶಿವನು ( ಅವಳ ಮನಸ್ಸಿಗೆ ಒಪ್ಪುವ ಹಾಗೆ 
ಕುಡಿದನು . ಅನಂತರ೮೩ . ಕೊಡಗೂಸು ಮುದ್ದಾದ ಮುಖದಲ್ಲಿ ಮುಗುಳುನಗೆ 
ಹೊರಹೊಮ್ಮುತ್ತಿರಲು, ಕಣ್ಣಿನ ಕಾಂತಿಯು ಲಿಂಗದ ಶರೀರವನ್ನು ಮುತ್ತಿ , ಹಾಲಿನಿಂದ 
ಅಭಿಷೇಕ ಮಾಡುತ್ತಿರುವುದೋ ಎನ್ನುವ ರೀತಿಯಲ್ಲಿ ಪ್ರಕಾಶಿಸುತ್ತಿರಲು, ಮನಸ್ಸಿನಲ್ಲಿ 
ಉಂಟಾದ ಪ್ರೇಮದಿಂದ ಕೂಡಿದ ವಿನೋದದಿಂದ , ' ನಾನು ಚಿಕ್ಕವಳೆಂದುಕೊಂಡು, 
( ನಾನು ತಂದ) ಹಾಲನ್ನು ಕುಡಿಯದೆ (ನನಗೆ) ಮನೋವ್ಯಥೆಯನ್ನುಂಟುಮಾಡಿ , 
ಪೀಡಿಸಿದೆಯಲ್ಲವೆ ? ಎಂದೆನ್ನಲು, ಆ ಆದಿಶೇಷನನ್ನು ಧರಿಸಿದ ಪರಮೇಶ್ವರನು ನಕ್ಕನು. 
೮೪ . ಅಯ್ಯ ! ನಮ್ಮ ತಂದೆ ಬರಲಿ ; ಬಂದ ಮೇಲೆ, ನೀನು ಮಾಡಿದುದೆಲ್ಲವನ್ನೂ 
ತಪ್ಪದೆ ಹೇಳುತ್ತೇನೆ. ಮರೆಯಬೇಡ. ಆಮೇಲೆ ನನಗೂ ನಿನಗೂ ಮಾತುಕತೆ 
ಯುಂಟು ! ಎಂದು ಹೇಳುತ್ತ ನಮಸ್ಕರಿಸಿ, ನಗುತ್ತ ಮನೆಗೆ ಹೊರಟು ಬಂದಳು , 


೨೯೪ 


ಬಸವರಾಜ ವಿಜಯಂ 


ಬಾಲೆಯ ನುಣ್ಣುಡಿ ಬಟ್ಟಲು 
ಪಾಲಿಂದಿನಿದಾಗೆ ಕಿವಿಗೆ ಪಾಲ್ಗುಡಿಯದೆ ಮು 
ನ್ಯಾ ಲಲನೆಯ ಮುಗ್ಗೋಕ್ತಿಯ 
ನಾಲಿಸಿದೆಂ ಮುದದಿನೆಂದನುಮೆಗೆ ಮಹೇಶಂ 


ಪಾಲಂ ತಂದನುದಿನಮಾ 
ಬಾಲೆ ಪೊದಲ್ಲಿಂಟೆ ಗಿರೀಶನೆಂದೈದುಗುಮಾ 
ತ್ಮಾಲಯಕೆ ಮುಗ್ಧಭಕ್ತಿಸ 
ಮಾಲಂಬಿತ ಚಿತ್ತೆ ಮತ್ತೆಮಿಂತೊಂದು ದಿನಂ 


ಬೇಲೂರ್ಗೆ ಪೋದ ಪಿತನಾ 
ದಾರಿಯೊಳೆತರುತೆ ಬದಿಯ ಬಟ್ಟಿಡಿದಂ 
ದೂರಂತೆ ಬರ್ಪ ಸುತೆಯಂ 
ಸಾರೆಯೊಳೀಕ್ಷಿಸುತೆ ನಾಡೆ ಕೆರಲ್ಲಿಂತೆಂದಂ 


ಎಲೆ ತರುವಲಿ ಬಟ್ಟಲ ಪಾ 
ಲೈಲಕೊಕ್ಕುದೊ ನೀನೆ ರ್ಪೀಯೋ ಪೇಳಿದನು 
ಕಲಿಸದೊಡನಾಡಿಗಳೆಂ 
ನಲಿದೆಯದೆಯೋ ಬಳಿಯ ಬಟ್ಟಲಿರ್ದುದೆ ಕರದೊಳ್ 


Seoses 


೮೫. ( ಆಗ) ಪರಮೇಶ್ವರನು ಪಾರ್ವತೀದೇವಿಗೆ ಹುಡಿಗೆಯ ಮೃದುವಾದ ಮಾತುಗಳು , 
ಬಟ್ಟಲಿನಲ್ಲಿದ್ದ ಹಾಲಿಗಿಂತಲೂ ಕಿವಿಗೆ ಮಧುರವಾದುವಾದ್ದರಿಂದ, ಹಾಲನ್ನು ಕುಡಿಯದೆ 
ಮೊದಲು ಆ ಹುಡಿಗೆಯ ಮುಗ್ಧವಾದ ಮಾತುಗಳನ್ನು ಸಂತೋಷದಿಂದ ಕೇಳಿದೆನು 
ಎಂದನು. ೮೬ . ಅನಂತರ ಪ್ರತಿದಿವಸವೂ , ಮುಗ್ಧವಾದ ಭಕ್ತಿಯಿಂದ ಕೂಡಿದ 
ಮನಸ್ಸುಳ್ಳ ಆ ಚಿಕ್ಕ ಹುಡುಗಿಯು, ಹಾಲನ್ನು ತರುತ್ತ ಪರಮೇಶ್ವರನು ಕುಡಿಯುವಂತೆ 
( ಅವನಿಗೆ ಸಮರ್ಪಿಸುತ್ತ ತನ್ನ ಮನೆಗೆ ಹೋಗುತ್ತಿದ್ದಳು. ಈ ರೀತಿ (ಸಮರ್ಪಿಸಿ 
ಹೋಗುವಾಗ) ಒಂದು ದಿವಸ - ೮೭. ಬೇರೂರಿಗೆ ಹೋಗಿದ್ದ ( ಈ ಹುಡುಗಿಯ ) 
ತಂದೆಯು ಆ ದಾರಿಯಲ್ಲಿ ಬರುತ್ತೆ ಹಾಲಿಲ್ಲದ ಬರಿಯ ಬಟ್ಟಲನ್ನು ಹಿಡಿದುಕೊಂಡು ಆ 
ದಿನ ಉಲ್ಲಾಸದಿಂದ ಬರುತ್ತಿರುವ ಮಗಳನ್ನು ಸವಿಾಪದಲ್ಲಿಯೇ ಕಂಡು ವಿಶೇಷವಾಗಿ 
ಕೋಪಗೊಂಡು ಹೀಗೆ ಹೇಳಿದನು : ೮೮. ಎಲೈ ತಬ್ಬಲಿ ಮಗಳೇ ! ಈ ಬರಿಯ 
ಬಟ್ಟಲು ಕಯ್ಯಲ್ಲಿದೆ ; ಬಟ್ಟಲಿನಲ್ಲಿದ್ದ ಹಾಲು ನೆಲಕ್ಕೆ ಸುರಿದುಹೋಯಿತೋ ! 
( ಅಥವಾ) ನೀನೇ ಕುಡಿದುಬಿಟ್ಟಿಯೋ ! ಸಂತೋಷದಿಂದ ಒಡನಾಡಿಗಳಾದ ಹುಡುಗಿ 


೨೯೫ 


ನವಮಾಶ್ವಾಸಂ 3 


* ವ ಎಂದಾಗ್ರಹಿಸಿ ಜನಕಂ ನುಡಿಯೆ ಬಿಗುರ್ತು ನಿಂದು 

ನೀಂ ಬೆಸಸಿದಂತೆ ಬಟ್ಟ 
ಲುಂಬಿ ಸುಧಾರಸಮನೆಯು ಮುಂದಿಡೆ ಸವಿದಂ 
ತ್ರ್ಯಂಬಕನೆಲೆ ಜನಕ ಬಳಿ 
ಕ್ಯಂ ಬಡವಟ್ಟಲನೆ ಕೊಂಡು ಬಂದಪೆನಿಗಳ 

೮೯ 
ಅನುದಿನವಿಂತಾರೊಗಿಪ . 
ನಿನಿವಾಲಂ ಶೂಲಿ ನನ್ನಿ ತೊದಳಲ್ಲೆನೆ ತಾಂ 

, 
ಜೈನಕಂ ಪಾಲಂ ಶಿವನು 

ನೆ ಪುಸಿಪುಸಿಯೆಂದು ತನ್ನೊಳಂದಿಂತೆಂದಂ 
ಅತಿವೃದ್ದ ಭಕ್ತತತಿ ಸಂ 
ತತಮು ಪ್ರಾರ್ಥಿಸಿದೊಡುಣ್ಣುದದು ದುರ್ಲಭವಿ - - - - 
ಸಿತಿಗಳನೇನುವನಯದ 
ಮತಿರಹಿತೆಯ ಮಾತುಗಳು ಪಾಲ್ಕುಡಿದವನೇ 

ವ॥ ಎಂದು ಬಗೆಯುತ್ತುಂ ಶಿವಂಗಿವಾಲುಡಿಪುದಂ ನಾಳೆ ನೋಟ್ಟೆನೆಂದು ನಿರ್ಧರಿಸಿ 
ಮಗಳಡಿ ನಿಜಗೃಹಮಂಬೊಕ್ಕಿರ್ದು ಮಂದಿನದುದಯದೊಳೆಂದಿನಂತಳೆದ ಪಾಲಂಪೊಂಬಟ್ಟ 


೯೦ 


ಯರಿಗೆ ಕುಡಿಸಿದೆಯೋ ! ಇದನ್ನು ಮರೆಮಾಚದೆ ತಿಳಿಸುವ|| ಹೀಗೆಂದುಕೋಪ 
ಗೊಂಡು ನುಡಿಯಲಾಗಿ ( ಅವಳು) ಭಯಗೊಂಡು ನಿಂತು - ೮೯ . ಅಪ್ಪಾ ತಂದೆಯೇ , 
ನೀನು ಅಪ್ಪಣೆ ಮಾಡಿದ ಹಾಗೆ ಹಾಲನ್ನು ಬಟ್ಟಲಿನ ತುಂಬ ತುಂಬಿಕೊಂಡು ಹೋಗಿ, 
ಮುಂದೆ ಇಡಲು ಆ ತ್ರಿನೇತ್ರನು ( ಪರಶಿವನು) ಕುಡಿದನು . ಆದ್ದರಿಂದ ಈಗ ( ನಾನು ) 
ಬರಿದಾದ ಬಟ್ಟಲನ್ನು ತೆಗೆದುಕೊಂಡು ಬರುತ್ತಿದ್ದೇನೆ ( ಎಂದಳು). ೯೦ . ಪ್ರತಿ 
ದಿನವೂ ಈ ರೀತಿಯಲ್ಲಿ ಆ ಪರಮೇಶ್ವರನು ಮಧುರವಾದ ( ನಾನು ಒಯ್ದ ಆ) 
ಹಾಲನ್ನು ಸ್ವೀಕಾರ ಮಾಡುವನು ; ಇದು ನಿಶ್ಚಯ ; ಸುಳ್ಳಲ್ಲ ಎನ್ನಲು ಅವಳ ಆ 
ತಂದೆಯು ಶಿವನು ಹಾಲನ್ನುಣ್ಣುವನೇ ? ಸುಳ್ಳು ಸುಳ್ಳು ! ಎನ್ನುತ್ತ ಆಗ ತನ್ನಲ್ಲಿಯೇ 
ಈ ರೀತಿ ಹೇಳಿಕೊಂಡನು : ೯೧. ಈ ವಿಷಕಂಠನಾದ ಶಿವನು ಅತ್ಯಂತ ವೃದ್ದರಾದ 
ಭಕ್ತರ ಸಮೂಹವು ಸತತ ಪ್ರಾರ್ಥನೆ ಮಾಡಿಕೊಂಡರೂ ಕೂಡ ( ಈ ರೀತಿ) ಪ್ರಸಾದ 
ಸ್ವೀಕರಿಸುವುದು ದುರ್ಲಭವಾಗಿರುವಾಗ ಏನನ್ನೂ ತಿಳಿಯದ ಬುದ್ದಿಯಿಲ್ಲದ ( ಈ ) 
ಹುಡುಗಿಯ ಮಾತನ್ನು ಕೇಳಿ ಹಾಲನ್ನು ಕುಡಿಯುವನೇ ? ವ|| ಹೀಗೆಂದು ಯೋಚನೆ 
ಮಾಡುತ್ತ , ಶಿವನಿಗೆ ಇವಳು ಹಾಲು ಕುಡಿಸುವುದನ್ನು ನಾಳೆ ( ನಾನು) ನೋಡುತ್ತೇನೆ. 
ಎಂದು ನಿರ್ಧಾರ ಮಾಡಿಕೊಂಡು, ತನ್ನ ಮನೆಯನ್ನು ಪ್ರವೇಶಿಸಿದನು. ಮರುದಿವಸ 
ಬೆಳಗಿನ ಸಮಯದಲ್ಲಿ ಎಂದಿನಂತೆ ಅಳತೆ ಮಾಡಿದ ಹಾಲನ್ನು ಬಂಗಾರದ ಬಟ್ಟಲಲ್ಲಿ 


1 + ಯಿ ( ಮು , ಅ) 2 ದು ( ಮು ) . 


೨೯೬ 


ಬಸವರಾಜ ವಿಜಯಂ 


ಲೀವಿ ತಳೆದ ನಂದನೆಯಂ ಮುಂದಿಟ್ಟೆಂದು ಶಿವದೇವಂ ಶಿವನಿದಿರೆಂದು ನಿರೀಕ್ಷಿಸುತ್ತಿರೆ 
ಕೊಡಗೂಸು ಮೃದಂಗೆಂಗಿ ಪಾಲಂ ಮುಂದಿಟ್ಟು ಕೈಮುಗಿದಾರೋಗಿಪುದೆಂದು ಬಿನ್ನಪಂಗೆಯ್ಯ 

ಹರನಾ ಭಕ್ತಿಯ ಮಹಿಮೆಯ 
ಪರಿಯಂ ಧರೆಗುಪಲೆಂದು ಪಾಲ್ಗುಡಿಯದೆ ಸೈ 
ತಿರೆ ಸುರ್ಕಿ ಸುಗಿದಳಾಗ 
ಇರಳೆ ಪಿತಂ ಕಂಡು ಕಾಯು ಸುತೆಗಿಂತೆಂದಂ . 


- - 


ಕುಡಿಕುಡಿದು ನೀನೆ ಸುಧೆಯಂತಿ 
ಮೃಡನೀಂಟುಗುವೆಂದು ನುಡಿದೆ ಪುಸಿಯಂ ನಿನ್ನ೦ 
ಕಡಿದಿಕ್ಕದೆ ಮಾಣ್ನೆ ಕೇ 
ಆಡುಪಾತಕಿಯೆಂದು ತಂದೆಯಜತೆಯಟ್ಟಲೊಡಂ 


ಹಾ ಮಹೇಶ್ವರ ಹಾ ಮದೀಶ್ವರ ನೀನೆ ಸದ್ಗತಿ ಕಾವುದೆಂ 
ದಾ ಮಹಾಭಯಕಂಪಿತಾಂಗಿಯೊಅ ಬಾಲ್ಟಿಡೆ ಬೇಗದಿಂ 
ಸೋಮಶೇಖರನಂಜದಿರ್ತನುಜಾತೆಯೆಂದಭಯಂಗುಡು 
ತಾ ಮನೋಜ್ಞಸುಧಾರಸಂಗುಡಿದಂ ಕೃಪಾನಿಧಿ ಶಂಕರಂ 


೯೪ 


ತುಂಬಿ ಕೈಯಲ್ಲಿ ಹಿಡಿದ ಮಗಳನ್ನು ಆ ಶಿವದೇವನು ಮುಂದೆ ಮಾಡಿಕೊಂಡು, 
ಶಿವಾಲಯಕ್ಕೆ ಬಂದನು . ( ಅವನು ) ಶಿವನ ಎದುರಿನಲ್ಲಿಯೇ ನಿಂತುನೋಡುತ್ತಿರಲಾಗಿ, 
ಕೊಡಗೂಸು ಶಿವನಿಗೆ ನಮಸ್ಕರಿಸಿ, ಹಾಲಿನ ಬಟ್ಟಲನ್ನು ಮುಂದೆ ಇಟ್ಟು ಕೈಮುಗಿದು. 
ಕುಡಿಯಬೇಕು ಎಂದು ವಿಜ್ಞಾಪಿಸಿಕೊಳ್ಳಲು ೯೨. ಪರಮೇಶ್ವರನು ಈ ಭಕ್ತಿಯ 
ಮಹಿಮೆಯನ್ನು ಭೂಮಿಯ ಜನಕ್ಕೆ ತಿಳಿಸಬೇಕೆಂದುಕೊಂಡು, ಹಾಲನ್ನು ಕುಡಿಯದೆ 
ಸುಮ್ಮನೆ ಇರಲಾಗಿ, ಆ ಹುಡುಗಿಯು ಆಗ ಸಂಕೋಚಗೊಂಡು, ಭಯದಿಂದ 
ಕೂಡಿದಳು. ತಂದೆಯು (ಇದನ್ನು ) ಕಂಡು, ಕೋಪದಿಂದ ಕೂಡಿದವನಾಗಿ ಮಗಳಿಗೆ 
ಹೀಗೆ ಹೇಳಿದನು : ೯೩ . ಕಡುಪಾಪಿನಿಯೇ , ( ದಿನದಿನವೂ ) ನೀನೇ ಹಾಲನ್ನು 
ಕುಡಿದು ಕುಡಿದು, ಪರಮೇಶ್ವರನು ಕುಡಿಯುವನೆಂದು ಸುಳ್ಳು ಹೇಳಿದೆಯಾ ! ಕೇಳು : 
ನಿನ್ನನ್ನು ಕಡಿದುಹಾಕದೆ ಬಿಡುವುದಿಲ್ಲ' ಎಂದು ( ಆ) ತಂದೆಯು ( ಮಗಳನ್ನು ) ಅಟ್ಟಿಸಿ 
ಕೊಂಡು ಬರಲು, ಆ ಕೂಡಲೆ -೯೪. ಹಾ ! ಮಹೇಶ್ವರನೇ ! ಹಾ ! ನನ್ನ 
ಸ್ವಾಮಿಯೇ ! ನೀನೇ ನನಗೆ ಸದೃತಿ ರಕ್ಷಿಸು ಎಂದು ಅತ್ಯಂತ ಭಯದಿಂದ ನಡುಗು 
ತಿರುವ ದೇಹವುಳ್ಳ ಆ ಕೊಡಗೂಸು ಬಾಯಿಬಿಟ್ಟು ಅಳುತ್ತಿರಲು ಶೀಘ್ರವಾಗಿ 
ಚಂದ್ರಶೇಖರನು - ' ಮಗಳೇ , ಭಯಪಡಬೇಡ' ಎಂದು ಅಭಯವನ್ನು ಕೊಡುತ್ತ ಕೃಪಾ 


೨೭ 


ನವಮಾಶ್ವಾಸಂ 


ಆ ಕೊಡಗೂಸಂಕರುಣಾ 
ಲೋಕದಿ ನಡೆನೋಡಿ ತೆಗೆದು ಬಿಗಿದಪ್ಪುತೆ ಗೌ 
ರೀಕಾಂತಂ ತನೋಡಿ 
ಲೈಕೆಯಿನೊಳಪೊಗಿ ಪೊಗುವ ಮಗಳಂ ಜನಕು 


ಎಂದು 


ಕಂಡೆಲೆಲೆ ಪೋಗದಿರೆನುತುಂ 
ಚಂಡಿಕೆವಿಡಿದೆಳೆಯ ಶಿಖಿಯೆ ಪೊಂಗುಳಿದಿರೆ 

ಭೂತ 
ಮಂಡಲಮಚ್ಚರಿವಡೆ ಮುಂ 
ಕೊಂಡಾ ಕೊಡಗೂಸು ಲಿಂಗದೊಳವೊಕ್ಕಿರ್ದಲ್ಲ 


ಅಮರ್ದಮಳ ಮುಗ್ಧ ಭಕ್ತಿಯೊಂದು 
ಳಮರ್ದಂ ತನಗಿತ್ತ ಮುಗ್ಧ ಭಕ್ತಿಗೆ ಸೊಗಯಿ 
ಪ್ಪಮರ್ದನೊಸೆದಿತ್ಯನಘಹರ 
ನಮರ್ದುಣಿಗಳೊಗಳೆ ನಲಿಯ ಶರಣಸಮೂಹಂ 


62 


ಷಣ್ಮಾಸಕೊರ್ಮೆ ಲಿಂಗದೊ 
ತುಣ್ಯದ ಕುಂತಳಮನೀಗಳುಂ ಕತ್ತರಿಪ 
ರ್ಪಣ್ಮಣಿಗಿಂತೆಸಗಿದನುಮೆ 
ಯಾಣ್ಮಂ ತಾನಿದು ಸಮಸ್ತ ಭುವನಪ್ರಥಿತಂ 


೯೮ 


ನಿಧಿಯಾದ ಆ ಶಂಕರನು ಆ ಮನೋಹರವಾದ ಹಾಲನ್ನು ಕುಡಿದನು . ೯೫ - ೯೬ . 
ಪಾರ್ವತೀಪತಿಯಾದ ಈಶ್ವರನು ಆಕೊಡಗೂಸನ್ನು ದಯೆಯಿಂದ ಕೂಡಿದ ಕಣ್ಣಿನಿಂದ 
ಚೆನ್ನಾಗಿನೋಡುತ್ತ ಬರಸೆಳೆದು ಗಟ್ಟಿಯಾಗಿ ಎದೆಗವಚಿಕೊಂಡು, ತನ್ನ ಶರೀರದಲ್ಲಿ 
ಜೋಕೆಯಾಗಿ ಒಳಗೆ ಹೋಗಿಸಿಕೊಂಡನು . (ಶಿವನ ದೇಹದಲ್ಲಿ) ಇಳಿಯುತ್ತಿರುವ 
ಮಗಳನ್ನು ತಂದೆಯು ಕಂಡು 'ಎಲೆಲೇ ! ಹೋಗಬೇಡ' ಎನ್ನುತ್ತ ತಲೆಗೂದಲನ್ನು 
ಹಿಡಿದು ಎಳೆದನು . ಕೂದಲೇ ಹೊರಗೆ ಉಳಿಯಲಾಗಿ ಭೂಮಂಡಲವೇ ಆಶ್ಚಯ್ಯ 
ಗೊಂಡಿತು. ಕೊಡಗೂಸು ಶೀಘವಾಗಿ ಲಿಂಗತನುವಿನೊಳಗೆ ಹೊಕ್ಕು ಇದ್ದಳು. 
೯೭ , ಪಾಪನಾಶಕನಾದ ಶಿವನು ದೇವತೆಗಳು ಹೊಗಳುವಂತೆ, ಶರಣರುಗಳ ಸಮೂಹವು 
ನಲಿಯುವ ಹಾಗೆ , ಶ್ರೇಷ್ಟವಾದ ಮುಗ್ಧ ಭಕ್ತಿಯಿಂದ ತನಗೆ ಹಾಲನ್ನು ಕೊಟ್ಟು 
(ಕುಡಿಸಿದ) ಆ ಮುಗ್ಗಳಾದ ಭಕ್ತಿಗೆ ಶೋಭಿಸುವ ಮೋಕ್ಷವನ್ನು ಪ್ರೀತಿಯಿಂದ 
ಕೊಟ್ಟನು. ೯೮. ಆರು ತಿಂಗಳಿಗೊಮ್ಮೆ ಲಿಂಗದಲ್ಲಿ ಉಂಟಾಗುವ ( ಹುಟ್ಟಿ ಬೆಳೆಯುವ) 
ತಲೆಯ ಕೂದಲುಗಳನ್ನು ಈಗಲೂ ಕತ್ತರಿಸುತ್ತಿದ್ದಾರೆ. ಪಾರ್ವತೀಪತಿಯು ಸ್ತ್ರೀ 
ರತ್ನವಾದ ಆ ಕೊಡಗೂಸಿಗೆ ಈ ಪೂರ್ವದಲ್ಲಿ ವಿವರಿಸಿದ ರೀತಿಯಲ್ಲಿ (ಮೋಕ್ಷಸುಖ 
ವನ್ನು ) ಉಂಟುಮಾಡಿದನು. ಈ ವಿಷಯವು ಎಲ್ಲಾ ಲೋಕದಲ್ಲಿ ಪ್ರಸಿದ್ದವಾದು 


೨೯೮ 


ಬಸವರಾಜ ವಿಜಯಂ 


ವ|| ಅಂತುವಲ್ಲದೆಯುಂ 

[ ಬಿಜ್ಜ ಮಹಾದೇವಿಯ ಕಥೆ] 
ಹರಚರಣಸ್ಮರಣಾಂತಃ 
ಕರಣೆ ಗುಣಾಭರಣೆ ಬಿಜ್ಜಮಾದೇವಿವಸ 
ರ್ಕರಮೆಸೆವ ಭಕ್ತಿಯೋರ್ವ 
ಆರಣೀತಳದೊಳ್ಳೆಗಳೆವೆತ್ತೆಸೆದಿರ್ದಳ 

ಗ ತಿ 
ವ! ಆ ಮುಗ್ಧ ಭಕ್ತಿಯೊಂದು ದಿವಸಂ 

ನಟ್ಟ ನಿರೀಕ್ಷಣೆ ಕದಪಿನೊ 
ಇಟ್ಟ ಕರಂ ಕಂದಿದಾನನಂ ಕದಡಿ ಹಸು 
ಗೆಟ್ಟ ಮನಮಿರೆ ವಿಷಾದ 
ಪುಟ್ಟಿ ಕರಂ ಶಂಕರಂಗವಳ್ಳಿಂತಿಸಿದ 
ಸತಿಯುಂ ಸುತರುಂ ಹಿತರುಂ 
ನುತ ವಿನಿಯೋಗದರುಮೊಳರಿಳಾಧರತನಯಾ 
ಪತಿಗಾತ್ಮಜನನಿಯಿಲ್ಲ 
ದ್ಭುತಮಿದು ತಾನೊಗೆದನೆಂತೊ ತಾಯಿಲ್ಲದವಂ 
ಭೂತಪತಿಯೊಗೆವುದುಂ ತ 
ನ್ಯಾತೆ ವಲಂ ಮಡಿದಳಕ್ಕುಮಲ್ಲದೊಡಾತಂ 
ಪ್ರೇತಾವಾಸದೊಳಾಡುವ 
ಭೂತಂಗಳ ಕೂಡೆ ವಿಹರಣಂ ಗೆಯ್ದ ಪನೆ 


ದಾಗಿದೆ. ವ! - ಇದೂ ಅಲ್ಲದೆ ಬಿಜ್ಜ ಮಹಾದೇವಿಯ ಕಥೆ : ೯೯ , ಪರಶಿವನ 
ಪಾದಧ್ಯಾನದಿಂದ ಕೂಡಿದ ಮನಸ್ಸುಳ್ಳವಳೂ , ಸದ್ಗುಣಗಳೇ ಆಭರಣವಾಗಿ 
ಉಳ್ಳವಳೂ ಆದ ಬಿಜಮಹಾದೇವಿ ಎಂಬ ಹೆಸರು ಚೆನ್ನಾಗಿ ಶೋಭಿಸುವಂಥ ಓರ್ವ 
ಶಿವಭಕ್ತಿಯು ಈ ಭೂಮಂಡಲದಲ್ಲಿ ಪ್ರಸಿದ್ದಿ ಪಡೆದು ಶೋಭಿಸುತ್ತ ಇದ್ದಳು. ವ|| ಆ 
ಮುಗ್ಧ ಭಕ್ತಿಯು ಒಂದು ದಿವಸ - ೧೦೦ . ಕೆನ್ನೆಯ ಮೇಲೆಕೈಯಿಟ್ಟುಕೊಂಡು , ಕಾಂತಿ 
ಹೀನವಾದ ಮುಖದಿಂದ ಕೂಡಿದವಳಾಗಿ, ಅಶಾಂತಿಯಿಂದ ಒಪ್ಪುಗೆಟ್ಟ ಮನಸ್ಸಿ 
ನವಳಾಗಿ, ವಿಷಾದಗೊಂಡು , ಆ ಬಿಜ್ಜಮಹಾದೇವಿಯು ನಟ್ಟದೃಷ್ಟಿಯಿಂದ ಕೂಡಿ 
ದವಳಾಗಿ ಈಶ್ವರನ ವಿಷಯದಲ್ಲಿ ಚಿಂತೆಗೊಳಗಾದಳು. ೧೦೧. ಪರ್ವತರಾಜ 
ಪುತ್ರಿಯ ಪತಿಯಾದ ಪರಮೇಶ್ವರನಿಗೆ ಪತ್ನಿಯೂ , ಮಕ್ಕಳೂ , ಬಂಧುಗಳೂ , ಶ್ಚಾತ್ಯ 
ರಾದ ಸೇವಕರೂ ಇದ್ದಾರೆ. ( ಆದರೆ) ತಾಯಿ ಮಾತ್ರ ಇಲ್ಲ . ತಾಯಿಯಿಲ್ಲದ ಇವನು 
ಹೇಗೆ ಜನಿಸಿದನೋ ? ಇದು ಅದ್ಭುತ ! ೧೦೨ . ಆ ಪರಶಿವನು ಹುಟ್ಟಿದೊಡನೆಯೇ 
ತಾಯಿಯು ಸತ್ತಿರಬೇಕು ! ಇದು ನಿಶ್ಚಯ ! ಹಾಗಲ್ಲದಿದ್ದರೆ, ಆತನು ಸ್ಮಶಾನದಲ್ಲಿ 


೨೯೯ 


ನವಮಾಶ್ವಾಸಂ 


ಜಡೆಗಟ್ಟಿದ ಶಿರವುಂ ಕೆಂ 
ಪಡರ್ದಕ್ಷಿಯುಮೈದೆ ಥಳಿವಡೆದಂಗಮುಮಿ 
ರ್ಪುಡುಗಿದ ಮೇಯುಮಂ ಕ | 
ನೃಡಿಸವೆ ಕರಿಮುಖಪಿತಂಗೆ ತಾಯಿಲ್ಲದುದಂದು 
ಜನನಿಯುಳೊಡೆಸರ್ಪನಾಭರಣಂಗಳಂ ತಲೆಮಾಲೆಯಂ 
ತನಯನಂ ತೊಡಲೀವಳೇ ಬಿಸಗೆಂಬುದಂ ತಿರಿದುಣ್ಣುದಂ 
ಮುನಿದು ಮಾಣಿಸದಿರ್ಪಳೇ ಕರಿಕೃತಿಯಂ ಪುಲಿಸಮ್ಮಮಂ 
ತನುಗೆ ತಾಂ ಪೊದೆವಂತೆ ಮಾಳ್ವಳೆ ಬುದ್ದಿಗೆಟ್ಟರೆ ತಾಳ್ವಳೇ 
ಮನೆ ಮನೆವಾಳೆಯನೇನು 
ನೆನೆಯದೆ ತೊಡೆಜೆಡೆಯೊಳಾಗಳುಂ ಕುಳ್ಳಿರ್ದಾ 
ವನಿತೆಯರಿರವಿಂಗಸಮಾ 
ಕ್ಷನ ತಾಯ್ತಾನುಳ್ಕೊಡೆಂತುಂ ಸೈರಿಗಳೇ 
ಕಲಿ ಪಾರ್ಥಂ ಧನುವಿಂದೆ ಪೊಯ್ದುನೊದೆದು ಕಾಲಿಂ ಪುಳಿಂದಂ ಮಹಾ 
ಬಲಸಾಂಖ್ಯ ಬಿಜುಗಳಿಂದ ಬಿಡದಿಟ್ಟಂ ಬಾಣನೋವೋವೊ ಬಾ 
ಗಿಲ ಕಾಪಿಂಗಿರನೇಳು ನೇಮಿಸಿದನಂದಾ ನಂಬಿ ದೂದಟ್ಟಿ ಕಾ 
ಲೈಲಸಂ ಗೈಸಿದನಯ್ಯೋ ದೇಸಿಗನಿವಂ ತಾಯುಡಿಂತಪ್ಪನೇ 


೧೦೫ 


೧೦೬ 


ಆಡುವ ಭೂತಗಳೊಡನೆ ಕ್ರೀಡಿಸುತ್ತಿದ್ದನೇ ? ೧೦೩ . ಆನೆಯ ಮುಖದ ಗಣಪತಿಯ ಆ 
ತಂದೆಗೆ ಜಡ್ಡುಗಟ್ಟಿದ ತಲೆಯೂ , ಕೆಂಪಾದ ಕಣ್ಣೂ , ಚೆನ್ನಾಗಿ ಧೂಳಿನಿಂದ ಮುಸುಕಿದ 
ಶರೀರವೂ , ನೀರು ಕಾಣದ ಮೈಯ -ಇವೇ ತಾಯಿ ಇಲ್ಲದುದನ್ನು ಪ್ರಕಾಶಪಡಿಸುವು 
ದಿಲ್ಲವೇ ? ೧೦೪. ತಾಯಿಯು ಇದ್ದಿದ್ದರೆ, ಸರ್ಪದ ಆಭರಣಗಳನ್ನೂ , ರುಂಡಗಳ 
ಮಾಲೆಯನ್ನೂ , ತನ್ನ ಮಗನ್ನು ತೊಟ್ಟುಕೊಳ್ಳುವುದಕ್ಕೆ ಬಿಡುತ್ತಿದ್ದಳೇ ? ವಿಷ ಕುಡಿ 
ಯುವುದನ್ನೂ , ತಿರಿದು ತಂದು ಊಟಮಾಡುವುದನ್ನೂ ಕೋಪಮಾಡಿ ಬಿಡಿಸದೆ ಬಿಡು 
ತಿದ್ದಳೇ ? ಆನೆಯ ಚರ್ಮವನ್ನೂ , ಹುಲಿಯ ತೊಗಲನ್ನ ದೇಹಕ್ಕೆ ಹೊದ್ದುಕೊಳ್ಳುವ 
ಹಾಗೆ ಅವಳು ಮಾಡತ್ತಿದ್ದಳೇ ? ಮತಿಹೀನನಾಗಿ ಇರುವುದಕ್ಕೆ ತಡೆಯುತ್ತಿದ್ದಳೇ ? 
೧೦೫. ಮನೆಯ ಸಂಸಾರದ ವ್ಯಾಪಾರವನ್ನೇನನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದೆ, 
ತೊಡೆಯ ಮೇಲೆ ಕುಳಿತ ಪಾರ್ವತಿಯ , ಜಡೆಯಲ್ಲಿ ಕುಳಿತ ಗಂಗೆಯ ( ಆ) ರೀತಿಗೆ 
ಶಿವನಿಗೆ ತಾಯಿಯಿದ್ದಿದ್ದರೆ ಹೇಗಾದರೂ ಸೈರಿಸುತ್ತಿದ್ದಳೇನು ? ( ಸದಾ ಇವರು ತೊಡೆ 
ಜಡೆಗಳಲ್ಲಿ ಕುಳಿತು ಹಿಂಸೆ ಮಾಡುವುದಕ್ಕೆ ತಾಯಿಯು ಸೈರಿಸುತ್ತಿದ್ದಿಲ್ಲವೆಂದು ಭಾವ). 
೧೦೬ . ಶೂರನಾದ ಅರ್ಜುನನು ಬಾಣದಿಂದ ಹೊಡೆದನು. ಬೇಡರಕಣ್ಣಪ್ಪಯ್ಯನು 
ಕಾಲಿನಿಂದ ಒದ್ದನು. ಅತ್ಯಂತ ಬಲಶಾಲಿಯಾದ ಸಾಂಖ್ಯತೊಂಡನೆಂಬುವನು 
ತಪ್ಪದೆ ಬಿರುಗಲ್ಲುಗಳಿಂದ ಹೊಡೆದನು . ಓಹೋ ! ( ಆ) ಬಾಣಾಸುರನು ತಪ್ಪದೆ 
ಬಾಗಿಲು ಕಾಯುವ ಕಾರ್ಯಕ್ಕೆ ನೇಮಿಸಿದನು . ಅಂದು ಆ ನಂಬಿಯಣ್ಣನು 


೩co 


ಬಸವರಾಜ ವಿಜಯಂ 


೧೦೭ 


ತನಿವಾಲಿಂ ಮೃತದಿಂ ಕರು 
ಆನಸುಂ ಬಾಲ್ಯದೊಳೆ ನಾಂದುದಿಲ್ಲದಚಿಂ ತಾ 
ನೆನಿತು ತಿರಿದುಂಡೊಡಂ ಪಸಿ 

ವನುಗೆಡದಿರೆ ಬಸಿರ್ಗೆ ಬಿಟ್ಟಿಯೆಸಗಿದನಿ 
ವ ॥ ಎಂದು ಪಲವಂದದಿಂ ಪಲುಂಬಿ ಪಳಯಿಸಿ ಜನನಿಯಿಲ್ಲದ ದೇಸಿಕಂಗಾನಾದೊಡಂ ಜನನಿ 
ಯಾಗಿ ಪೊರೆದಪೆನೆಂದು ನೇಹದಿಂ ನೆನೆದು ಶಿಶುಭಾವದಿಂ ನಿಜಲಿಂಗಮನವಲೋಕಿಪುದುಮನಿತಳಾ 
ಲಿಂಗಮಾ ಭಕ್ತಿಯನಿಳೆಯೊಅಲೆಯಲೆಳಸಿ ಶಿಶುರೂಪನಾಳು ತೊಡೆಯೆಡೆಯೊಳ್ಳಟ್ಟರೆ ಕಂಡು 
ನನೆಕೊನೆವೋಗಿ ಮುಟ್ಟಿ ಮುದ್ದಿಸುತ್ತಮಿರೆಯಿರೆ 

ಅರೆಮುಗಿದ ಕಣ್ಣಳುಂ ಬಿದಿ 
ರ್ವರುಣಾಂಘಿಕರಂಗಳುಂ ವಿರಾಜಿಸೆ ವೀಣಾ 
ಸ್ವರದಂತಿರೆ ದನಿ ರೋದಿಪ 
ತರುಣಂಗಾ ಜನನಿ ಮೊಲೆಯನೂಡಿದಳಾಗಳ 

೧೦೮ 


ಸೇವಕನನ್ನಾಗಿ ಮಾಡಿಕೊಂಡು, ಕೆಟ್ಟ ಕೆಲಸವನ್ನೇ ಮಾಡಿಸಿಕೊಂಡನು. (ಕುಂಟಣಿಗೆಲಸ 
ವನ್ನು ಮಾಡಿಸಿಕೊಂಡನು .) ಅಯ್ಯೋ ! ಈ ಶಿವನು ಪರದೇಶಿ. ತಾಯಿಯಿದ್ದಿದ್ದರೆ, 
ಹೀಗಾಗುತ್ತಿದ್ದನೆ ? ೧೦೭. ಬಾಲ್ಯದಲ್ಲಿ (ತಾಯಿಯಿಂದ ಎರೆಯಲ್ಪಟ್ಟ ) ತನಿ 
ಹಾಲಿನಿಂದ, ತುಪ್ಪದಿಂದ ಇತನ ಕರುಳು ಸ್ವಲ್ಪವೂ ನೆನೆಯಲೇ ಇಲ್ಲ. ಆದ್ದರಿಂದ 
ಇವನು ಎಷ್ಟೇ ತಿರಿದು ತಂದು ಉಂಡರೂ , ಹಸಿವು ಅಡಗದೆ ಇರಲು, ಹೊಟ್ಟೆ 
ಗೋಸ್ಕರ (ಹೊಟ್ಟೆಯ ಹಸಿವಿಗೊಸ್ಕರ) ಬಿಟ್ಟಿಯ ಕೆಲಸವನ್ನು (ದೋಸೆಯ 
ಪಿಡ್ಡವ್ವಗೋಸುಗ ಮಾಡಿದನಲ್ಲವೇ ? ವ|| ಹೀಗೆಂದು ಹಲವಾರು ಪ್ರಕಾರದಲ್ಲಿ 
ಹಂಬಲಿಸಿ , ಅತ್ತು ತಾಯಿಯಿಲ್ಲದ ಈ ಪರದೇಶಿಗೆ ನಾನಾದರೂ ತಾಯಿಯಾಗಿ 
ಸಂರಕ್ಷಣೆ ಮಾಡುತ್ತೇನೆ ಎಂದು ಪ್ರೀತಿಯಿಂದ ಯೋಚನೆ ಮಾಡಿ, ಲಿಂಗವನ್ನು 
ಮಗುವೆಂಬ ಭಾವನೆಯಿಂದ ನೋಡಿದಳು. ಅಷ್ಟರಲ್ಲಿ ಆ ಲಿಂಗದೇವನು ಆ ಭಕ್ತ 
ಯಾದ ಬಿಜ್ಜಮಹಾದೇವಿಯನ್ನು ಭೂಲೋಕದಲ್ಲಿ ಪ್ರಕಾಶಪಡಿಸುವುದಕ್ಕೋಸ್ಕರ 
ಅಪೇಕ್ಷೆಪಟ್ಟು , ಮಗುವಿನ ಆಕಾರವನ್ನು ಹೊಂದಿ, ತೊಡೆಯ ಮೇಲೆ ಮಲಗಿರಲು, 
ಬಿಜ್ಜ ಮಹಾದೇವಿ ಅತ್ಯಂತ ಸಂತೋಷಗೊಂಡವಳಾಗಿ, ಆ ಮಗುವನ್ನು ಮುಟ್ಟಿ 
ಮುದ್ದು ಮಾಡುತ್ತಿರಲಾಗಿ - ೧೦೮, ಅರ್ಧ ಮುಚ್ಚಿ ಅರ್ಧ ತೆರೆದಿರುವ ಕಣ್ಣು 
ಗಳು ; ಸುತ್ತಲೂ ಚಲಿಸುವ (ಪ್ರಸರಿಸುವ) ಕೆಂಪು ಬಣ್ಣದ ಕೈ ಮತ್ತು ಕಾಲುಗಳು 
ಶೋಭಿಸುತ್ತಿರಲು, ಧ್ವನಿಯು ವೀಣೆಯ ಶಬ್ದದಂತೆ ಇರಲು, ಅಳುತ್ತಿರುವ ಆ 
ಮಗನಿಗೆ ಆ ತಾಯಿಯಾದ ಬಿಜ್ಜಮಹಾದೇವಿ ಆಗ ಮೊಲೆಯನ್ನು ಕುಡಿಸಿದಳು , 


೩೦೧ 


ನವಮಾಶ್ವಾಸಂ 


ತರಿಸಿ ಪೊಸತೊಟ್ಟಿಲಂ ಪ 
ಟೀರಿಸಿ ಕುಮಾರಕನನದು ಮೃದುತಳದೊಳಾ 
ದರಿಸಿ ನಡೆನೋಡಿ ಪಾಡಿದ 
ತರವಿಂದದಳಾಕ್ಷಿ ಗಾಡಿ ಮಿಗೆ ಮದುರವದಿಂ 


ಪಾವನಾತ್ಮಕ ಪನ್ನಗೇಂದ್ರಕಲಾಪ ಜೋ ಜೋ ಚಂದ್ರ ಕ 
ಲಾವತಂಸಕ ಚಂಚದುಜ್ರಳರೂಪ ಜೋ ಜೋ 
ಚಂಡತಾಂಡವಚಾಲಿತಾಬ್ಬ ಭವಾಂಡ ಜೋ ಜೋ ದಂಡಿತ 
ದಂಡಪಾಣಿ ಫಣೀಂದ್ರಕುಂಡಲಗಂಡ ಜೋ ಜೋ 
ಪ್ರಣವಸಾರಸರೋಜರಾಜಮರಾಳ ಜೋ ಜೋ ಮಂಗಳ 
ಗುಣಸಮುದ್ರಮುನೀಂದ್ರನನ್ನು ತಿಲೋಲ ಜೋ ಜೋ 
ದಕ್ಷಯಾಗಸಮಾಗತಾಮರಮರ್ದಿ ಜೋ ಜೋ ದಂತಿ ತ 
ರಕ್ಷು ರಾಕ್ಷಸಕೃತ್ತಿವಸ್ಯ ಕಪರ್ದಿ ಜೋ ಜೋ 
ಅಂಬುಜಾಂಬಕಲೋಚನಾಂಬುಜಪಾದ ಜೋ ಜೋ ಪುಷ್ಪಕ 
ಳಂಬದರ್ಪವಿಭಂಗ ಜಿತವೇದ ಜೋ ಜೋ 


೧೦೯ . ಕಮಲದ ಹೂವಿನ ಎಸಳಿನಂತಹ ಕಣ್ಣುಳ್ಳ ಆ ಬಿಜ್ಜಮಹಾದೇವಿಯು 
ನೂತನವಾದ ತೊಟ್ಟಿಲೊಂದನ್ನು ತರಿಸಿ ಕುಮಾರನನ್ನು ಆ ತೊಟ್ಟಿಲಿನಲ್ಲಿ ಮೃದು 
ವಾದ ಹಾಸಿಗೆಯ ಮೇಲೆ ಮಲಗಿಸಿ, ಪ್ರೀತಿಯಿಂದ ಚೆನ್ನಾಗಿನೋಡಿ, ವಿಶೇಷವಾಗಿ 
ಕೋಮಲವಾದ ಮಾತುಗಳಿಂದ (ಜೋಗುಳ) ಹಾಡುತ್ತಿದ್ದಳು. ಜೋಗುಳ : 
ಪರಿಶುದ್ಧಾತ್ಮವುಳ್ಳವನೇ , ಶ್ರೇಷ್ಠ ಸರ್ಪಗಳ ಆಭರಣವುಳ್ಳವನೇ ಜೋಜೋ ; 
ಚಂದ್ರಕಳೆಯನ್ನು ಆಭರಣವಾಗಿ ಉಳ್ಳವನೇ , ಥಳಥಳಿಸುವ ಪ್ರಕಾಶಮಾನವಾದ 
ಆಕಾರವುಳ್ಳವನೇ ಜೋಜೋ ; ಪ್ರಚಂಡವಾದ ತಾಂಡವನೃತ್ಯದಿಂದ ಬ್ರಹ್ಮಾಂಡ 
ವನ್ನು ಅಲ್ಲಾಡುವಂತೆ ಮಾಡುವವನೇ ಜೋಜೋ ; ಯಮನನ್ನು ( ದಂಡಪಾಣಿ) 
ದಂಡಿಸಿದವನೇ , ಶ್ರೇಷ್ಟವಾದ ಸರ್ಪಗಳ ಕರ್ಣಕುಂಡಲಗಳಿಂದ ಶೋಭಿಸುವ ಕಪೋಲ 
ಭಾಗವುಳ್ಳವನೇ ಜೋಜೋ ; ಓಂಕಾರಪ್ರಣವನೆಂಬ ಶ್ರೇಷ್ಟವಾದ ಕಮಲಕ್ಕೆ 
ರಾಜಹಂಸ ಪಕ್ಷಿಯಂತಿರುವವನೇ ಜೋಜೋ ; ಮಂಗಳಕರಗಳಾದ ಸದ್ಗುಣಗಳಿಗೆ 
ಸಮುದ್ರ ಸ್ವರೂಪನಾದವನೇ , ಮುನೀಶ್ವರರಿಂದ ಮಾಡಲ್ಪಡುವ ಸ್ತೋತ್ರದಲ್ಲಿ 
ಆಸಕ್ತನಾದವನೇ ಜೋಜೋ ; ದಕ್ಷಬ್ರಹ್ಮನ ಯಾಗಕ್ಕೆ ಬಂದಿದ್ದ ದೇವತೆಗಳನ್ನು 
ಮರ್ದನ ಮಾಡಿದವನೇ ಜೋಜೋ : ಗಜಾಸುರ ಮತ್ತು ವ್ಯಾಘ್ರಾಸುರರುಗಳ 
ಚರ್ಮವನ್ನು ಬಟ್ಟೆಗಳನ್ನಾಗಿ ಧರಿಸಿದವನೇ , ಜಟಾಜೂಟವುಳ್ಳವನೇ ಜೋಜೋ ; 
ಕಮಲನೇತ್ರನಾದ ವಿಷ್ಣುವಿನ ನೇತ್ರಕಮಲವನ್ನು ಬರಣದಲ್ಲಿ ಉಳ್ಳವನೇ ಜೋಜೋ ; 
ಪುಷ್ಪಗಳೇ ಬಾಣವಾಗಿ ಉಳ್ಳ ಮನ್ಮಥನ ಅಹಂಕಾರವನ್ನು ನಾಶಪಡಿಸಿದವನೇ , 


೩೦೨ 


ಬಸವರಾಜ ವಿಜಯಂ 


ವ॥ ಎಂದಿಂತು ಜೋಗುಳಂ ಪಾಡೆ ರೋದನವನುಳಿದೊಯ್ಯನೆ ನಿದ್ರೆಗೆ ರ್ದನಿತಳಾ 
ಶಿಶು ವಿಕಸಿತಲೋಚನಮಾಗೆ ಕಂಡಾ ಜನನಿ ಸಂತಸಂದಾಳು ತೆಗೆದು ಬಿಗಿದಪ್ಪಿ ಮೊಲೆಯೂಡಿ 
ಮುಂಡಾಡಿ ಮುದ್ದಿಸಿ - 

ತಿಳಜಾಭ್ಯಂಗವನಳ್ಳಂ ರಚಿಸಿ ಮಂಡೋಷ್ಟಾಂಬುವಿಂ ಮಜ್ಜನಂ 
ಗೊಳಿಸುತ್ತಂಕದೊಳಿಟ್ಟು ಕಿವಿಗಳಂ ಸೈತೂದಿ ದಿವ್ಯಾಂಬರಾಂ 
ಚಳದಿಂ ಮೈಯೊರಸುತ್ತೆ ಮೈದಿಗುರನಿಟ್ಟಾಗ ಶಾಚೂರ್ಣದಿಂ 
ದಳ ಕಂದೀವಿ ಸುರಕ್ಷೆಯಂ ಪೊರೆದಳಾ ಮಾದೇವಿ ತಾಲನಂ 
ಚಿಣ್ಣನ ಚೆಲ್ವಿಂಗನ್ಯರ 
ಕಣ್ಣಿಂಜಲ್ಯಾಗೆ ತಾಳಗುಂ ತನುವೆನುತಾ 
ಪಣಾತ್ಮಪದಾಂಗುಷ್ಠದ 
ಮಣ್ಣಿಂ ಶಿಶುವಿಂಗೆ ತಿಲಕಮಂ ವಿರಚಿಸಿದ 
ಪರಿಮಳಿಪ ನವಚ್ಛತದೊಳೊಡ 
ವೆರಸುತ್ತಿನಿವಾಲನೆರೆವುತಂಗುಳಮುಳ್ಳಂ 

ಹಿಂಗುಳವಳ್ಳಿ 
ಕರದಂಗುಲಿಯಿಂದೊತ್ತುತೆ| 
ಸರಸಿರುಹಸುಗಂಧಿಯೋವಿದಾಲಕನ 

೧೧೨ 


ವೇದಗಳಿಂದ ಹೊಗಳಿಸಿಕೊಳ್ಳುವವನೇ ಜೋಜೋ ವ|| ಎಂದು ಈ ರೀತಿಯಲ್ಲಿ 
ಜೋಗುಳವನ್ನು ಹಾಡಲು ಅಳುತ್ತಿರುವುದನ್ನು ಬಿಟ್ಟು ಮೆಲ್ಲ ನಿದ್ದೆಯನ್ನು ಮಾಡು 
ತಿದ್ದನು. ಅಷ್ಟರಲ್ಲಿ ಆ ಶಿಶುವು ಕಣ್ಣುಗಳನ್ನು ತೆರೆಯಲು ಆ ತಾಯಿಯು ಕಂಡು 
ಸಂತೋಷಗೊಂಡು ಬರಸೆಳೆದು ಬಿಗಿಯಾಗಿ ಅಪ್ಪಿಕೊಂಡು , ಮೊಲೆಯನ್ನು ಕುಡಿಸಿ, 
ಮೈಮೇಲೆ ಕೈಯಾಡಿಸಿ, ತಬ್ಬಿಕೊಂಡು (ಕೈಯಲ್ಲಿ) ತೂಗಾಡುತ್ತ , ಮುತ್ತನ್ನು 
ಕೊಡುವಳು. ೧೧೦ . ಆ ಬಿಜ್ಜ ಮಹಾದೇವಿಯು ಪ್ರೀತಿಯಿಂದ ತೈಲಾಂಭ್ಯಂಜನ 
ಸ್ನಾನವನ್ನು ಸ್ವಲ್ಪ ಬಿಸಿಯಾದ ನೀರಿನಿಂದ ಮಾಡಿಸುತ್ತ , ತೊಡೆಯ ಮೇಲೆ ಮಲಗಿಸಿ 
ಕೊಂಡು, ಕಣ್ಣನ್ನೂ ಕಿವಿಯನ್ನೂ ಊದಿ, ಶ್ರೇಷ್ಠವಾದ ಶುಭ್ರ ವಸ್ತ್ರದಿಂದ ಮೈಯನ್ನು 
ಒರೆಸಿ , ಆಗ ಅರಿಸಿಣದ ಧೂಳಿನಿಂದ ಮೈಗೆ ಲೇಪನವನ್ನಿಟ್ಟು , ಪವಿತ್ರ ಭಸ್ಮವನ್ನು 
ಹಣೆಗೆ ಧರಿಸಿ ಆ ಬಾಲಕನನ್ನು ಸಾಕುತ್ತಿದ್ದಳು. ೧೧೧. ಆ ಬಾಲಕನ ಚೆಲುವಿಕೆಗೆ 
ಬೇರೆಯವರ ದೃಷ್ಟಿದೋಷವು ತಗುಲಿದರೆ ದೇಹವು ಕುಂದುವುದೆಂದುಕೊಂಡು, ಆ 
ಬಿಜ್ಯ ಮಹಾದೇವಿಯು ತನ್ನ ಕಾಲಿನ ಹೆಬ್ಬೆಟ್ಟಿನ ಮಣ್ಣಿನಿಂದ ಹಣೆಗೆ ತಿಲಕ 
ವನ್ನಿಡುತ್ತಿದ್ದಳು. ೧೧೨. ಕಮಲದ ಸುವಾಸನೆಯಂತೆ ಅಂಗ ಪರಿಮಳವುಳ್ಳ ಆ 
ಬಿಟ್ಟಮಹಾದೇವಿಯು ಕಂಪಿನಿಂದ ಕೂಡಿದ ಹೊಸ ತುಪ್ಪದೊಡನೆ ಸಿಹಿಯಾದ 
ಹಾಲನ್ನು ಸೇರಿಸುತ್ತ ಕುಡಿಸುತ್ತಿದ್ದಳು. ಗಂಟಲಿನ ಗುಪ್ಪೆಯನ್ನು ಕೈಬೆರಳುಗಳಿಂದ 


| ( ಮು , ಚ, ಜ , ಅ, ) 


೩ರಿಷಿ 


ನವಮಾಶ್ವಾಸಂ 


ನಗಿಸುತ್ತಳ್ಳೆಯನೊಲ್ಲು ಜಕ್ಕುಲಿಸಿ ಮುದ್ದಂ ಬೇಡುತುಂ ವಕ್ತಮಂ 
ನಗೆಗಣ್ಣಿಂ ನಡೆನೋಡುತುಂ ಮುದಮನಾಳೆಪುಪೈ ಸಂಪ್ರೀತಿ ಕೈ 
ಮಿಗೆ ಬಿಣ್ಣಿಂ ತೊರೆದೆಚ್ಚುಪಾಯ್ಕ ಮೊಲೆವಾಲಂ ತೀವಿ ಬಾಯಡುತುಂ 
ಬಗೆವರ್ಚುಳೆಗೂಸನಿಂತು ಬಿಡದೋವುತ್ತಿರ್ದಳಾ ವೇಳೆಯೊಳ್ 


೧೦೪ 


ಭವರಹಿತಂ ಭವಂ ಭುವನವಲ್ಲಭನಾಕೆಯ ಭಕ್ತಿಗೊಲ್ಲು ಶೈ 
ಶವವನಮರ್ಚಿ ಕೈಕೊಳುತೆ ತತ್ಕತ ಬಾಲ್ಯಹಿತೋಪಚಾರಮರಿ 
ವಿವಿಧವಿನೋದನಾಟಕಮನಾಳೆ ಸೆದಂ ಗಡ ಭಕ್ತವತ್ಸಲಂ. 
ಭುವನದ ಭಕ್ತರಿಚ್ಚೆವಿಡಿದಾ ಪರಿಜಂ ತಳೆವಂದನೊಪ್ಪದೇ 
ಕೆಳೆಯಂ ನಂಬಿಗೆ ಗುಂಡಯಂಗೆ ನಟನಾದಯ್ಯಂಗೆ ವೇಳಾಚರಂ 
ವಿಳಸದ್ದೀರಗಣೇಶ್ವರಂಗೆಸೆವ ಶಿಷ್ಯಂ ತಂದೆ ಚಂಡಂಗೆ ನಿ . 
ಶೃತಭಾವಂ ಗುರುಲಿಂಗಯೋಗಿಗೆ ವರಂ ತಾನಾದನಂದಿಂದು ವ . 
ತೃಳಭಾವಂ ಮಿಗೆ ವತ್ಥನಾದನಭವಂ ಮಾದೇವಿಗಾನಂದದಿಂ 


ರಿರಿ 


ವ|| ಎಂದಿಂತು ಭಕ್ತನಿವಹಂ ಬಣ್ಣಿಸುತ್ತಿರ್ಪಿನಮಾ ಮಹಾದೇವ ಮಾದೇವಿಯ ಮೈ 
ಮೇಯಂ ಮಹಿಯೊಳ್ ಪ್ರಕಟಂಗೆಯ್ಯಲೆಳಸಿ - 


ಒತ್ತುತ್ತ ಆ ಬಾಲಕನನ್ನು ಸಂರಕ್ಷಿಸಿದಳು. ೧೧೩ . ಪಕ್ಕೆಯಲ್ಲಿ ಬೆರಳಿಟ್ಟು ಪ್ರೀತಿ 
ಯಿಂದ ಚಕ್ಕುಳಿಗೊಟ್ಟು ನಗಿಸುವಳು ; ' ಮುದ್ದುಕೊಡು' ಎಂದು ಬೇಡುತ್ತ ಅವನ 
ಮುಖವನ್ನೇ ದೃಷ್ಟಿಯಿಟ್ಟು ನೋಡುತ್ತ ಸಂತೋಷಗೊಳ್ಳುವಳು ; ಅಪ್ಪಿಕೊಂಡು 
ಹೆಚ್ಚಾದ ಅನುರಾಗದಿಂದ ದಪ್ಪಗೊಂಡು ತೊರೆಸಿ ಹಾಲು ಚಿಮ್ಮಿ ಹಾರಿ ಬರುವ 
ಮೊಲೆಯನ್ನು ಬಾಯಿಗೆ ಇಟ್ಟು ಕುಡಿಸುವಳು. ಈ ರೀತಿ ಅತ್ಯುತ್ಸಾಹಗೊಂಡ 
ಮನಸ್ಸಿನಿಂದ ಆ ಎಳೆಗೂಸನ್ನು ತಪ್ಪದೆ ಸಾಕುತ್ತಿದ್ದಳು. ೧೧೪ , ಜನನ ಮರಣ 
ರಹಿತನಾದವನೂ , ಸಮಸ್ತ ಭುವನಗಳ ಒಡೆಯನೂ ಆದ ಪರಶಿವನು ಆಕೆಯ 
ಭಕ್ತಿಗೆ ಮೆಚ್ಚಿ ಬಾಲ್ಯಾವಸ್ಥೆಯನ್ನು ಹೊಂದಿ, ಅವಳಿಂದ ಮಾಡಲ್ಪಡುವ ಬಾಲ್ಯ 
ಕಾಲದ ಹಿತವಾದ ಉಪಚಾರಗಳನ್ನು ಪಡೆಯುತ್ತ , ಆ ಭಕ್ತವತ್ಸಲನು ನಾನಾ ವಿಧ 
ವಾದ ಲೀಲಾಮಯ ನಾಟಕಗಳನ್ನು ಆಡುತ್ತ ಪ್ರಕಾಶಿಸಿದನಲ್ಲವೆ ! ಲೋಕದಲ್ಲಿ 
ಭಕ್ತರಾದವರ ಇಷ್ಟಕ್ಕನುಗುಣವಾಗಿ , ಆ ಆಕಾರವನ್ನು ಧರಿಸಿದ ರೀತಿಯು ಒಪ್ಪದೇ ? 
೧೧೫ . ಅಂದು ನಂಬಿಯಣ್ಣನಿಗೆ ಸ್ನೇಹಿತನು ; ಕುಂಬರ ಗುಂಡಯ್ಯನಿಗೆ ನರ್ತಕನು ; 
ಆದಯ್ಯನಿಗೆ ಕಾಲವನ್ನು ಸೂಚಿಸುವವನು ; ಪ್ರಕಾಶಮಾನನಾದ ವೀರಗಣೇಶ್ವರನೆಂಬು 
ವವನಿಗೆ ಶೋಭಿಸುವ ಶಿಷ್ಯನು ; ಚಂಡೇಶನಿಗೆ ತಂದೆ ; ನಿಶ್ಚಲವಾದ ಮನಸ್ಸುಳ್ಳ ಗುರು 
ಲಿಂಗ ಯೋಗಿಗೆ ವರನಾದ ಪರಶಿವನು ಇಂದು ಆನಂದದಿಂದ ಬಿಜ್ಜ ಮಹಾದೇವಿಯ 
ವಿಶೇಷ ವಾತ್ಸಲ್ಯಕ್ಕೆ ಪಾತ್ರನಾದ ಶಿಶುವಾದನು. ವ ! ಎಂದು ಈ ರೀತಿಯಲ್ಲಿ ಭಕ್ತರು 
ಗಳ ಸಮೂಹವು ವರ್ಣಿಸುತ್ತಿರಲು ಮಹಾದೇವನು ಮಹಾದೇವಿಯ ಮಹಿಮೆಯನ್ನು 


೩೦೪ 


ಬಸವರಾಜ ವಿಜಯಂ 


, 


ಕಣ್ಣುಂ ಮೊಗಮುಂ ಬೆಳಿತಿರೆ 
ತಣ್ಣನೆ ಕೈಕಾಲ್ಗಳಿರೆ ನಿಜೋದರಮಾಗಳ್ 
ತಿಣ್ಣಮದಾಗುತ್ತಿರೆ ಮು 
ಕಣ್ಣ ಮೊಲೆಯೊಲ್ಲದಂಗದಳವಲಿತಿರ್ದ೦ 


೧೧೬ 


ಪಡಿದೆಚಿದಂತೆ ಪಾತೆರ್ದೆ ಕಾಣುದುಮಾ ಶಿಶುಗಾದವಸ್ಥೆಯಂ 
ನಡುಗಿ ಬೆವರ್ತುಸುಳವುಗೆಳ್ಕೊಳಗಾಗಿ ಬಳಲ್ಲ ಳಲ್ಲು ಬಾ 
ಮೃಡುನೆಲೆ ಕಂದ ಕೆಟ್ಟೆನಕಟೇನೋದವಿರ್ದುದೆ ರೋಗಮೇಕೆ ನಿ 
ನ್ಯೂಡಲಿರವಿಂತುಟಾದುದೆನುತಾಕೆ ಮನೋಗದದಿಂ ಪಲುಂಬಿದ 


೧೧೭ 


ಎಳೆನಗೆಯು ಮುದ್ದು ಮೊಗದೊಳೆವ ಗೆವಳ್ಳಿ ತಾಳ ಕು 
ಟ್ಕಳಮೆನೆ ತೋ ಬಾಯ್ದೆ ಅಳೆವುತಂ ಮೊಲೆಯುಂಬ ಮರಲ್ಲು ನೋಳ ಸಂ 
ಗಳಿಸಿ ತೊದಲ್ಟಿನೋದಿಪ ಕರಾಂಗುಲಿಯಂ ಪಿಡಿದೇಳೋ ನಿಲ್ವ ಕಂ ದರ 
ಗೊಳಿಪ ಕುಮಾರ ನಿನ್ನ ತನುಗಾದ ಬಳಿಯನೆಂತು ನೋಟ್ಟೆನೋ - ೧೧೮ 


ಲೋಕದಲ್ಲಿ ಪ್ರಕಟಿಸಲು ಇಚ್ಛೆ ಹೊಂದಿ - ೧೧೬. ಕಣ್ಣುಗಳು , ಮುಖವೂ 
ಶುಷ್ಕವಾಗಿರಲು, ಕೈಕಾಲುಗಳು ತಣ್ಣಗಾಗಿರಲು, ತನ್ನ ಆ ಹೊಟ್ಟೆಯು ಉಬ್ಬಿಕೊಂಡ 
ದ್ದಾಗಿರಲು , ಆ ತ್ರಿಲೋಚನನು ಮೊಲೆಯನ್ನು ಕುಡಿಯದೆ ದೇಹಶಕ್ತಿಯೆಲ್ಲ ಕ್ಷೀಣ 
ವಾದದ್ದಾಗಿ ಇದ್ದನು. ೧೧೭. ಆ ( ತನ್ನ ) ಶಿಶುವಿಗಾದ ಈ ಅವಸ್ಥೆಯನ್ನು 
ನೋಡುತ್ತಲೆ ( ಆ ಬಿಜ್ಜಮಹಾದೇವಿಯ ) ಹೃದಯವು ತೆರೆದ ಕದವುಳ್ಳದ್ದಾಗಿ ಹಾರ 
ತೊಡಗಿತು. ಆಕೆಯು ನಡುಗುತ್ತ , ಬೆವರುತ್ತ , ನಿಟ್ಟುಸಿರು ಬಿಡುತ್ತ , ದಿಮೆ 
ಗೊಂಡು, ಶಕ್ತಿಯುಡುಗಿ, ಒಳಗೊಳಗೇ ಒಣಗುತ್ತ , ಆಯಾಸಗೊಂಡು ಸಂಕಟ 
ಗೊಂಡು ಅಳುತ್ತ , ಬಾಯಿ ಬಿಡುತ್ತ - ' ಎಲೆ ಕಂದ, ಕೆಟ್ಟೆನು ! ಅಕಟಕಟ ! 
ನಿನಗೆ ಏನುರೋಗವು ಪ್ರಾಪ್ತವಾಯಿತೋ ! ನಿನ್ನ ಹೊಟ್ಟೆ ಈ ರೀತಿ ಏಕೆ ಉಬ್ಬಿತು! 
ಎನ್ನುತ್ತ ಮನೋರೋಗದಿಂದ ಹಲುಬತೊಡಗಿದಳು . ೧೧೮ . ಎಳೆಯ ನಗೆಯು 
ಮುದ್ದಾದ ಈ ಮುಖದಲ್ಲಿ ಹೊರಹೊಮ್ಮುತ್ತಿರಲು, ಮೊಳಕೆಯೊಡೆಯುತ್ತಿರುವ 
ಹಲ್ಲುಗಳು ನಗೆಯ ಬಳ್ಳಿಯು ಹೊಂದಿದ ಮೊಗ್ಗುಗಳೋ ಎನ್ನುವಂತೆಶೋಭಿಸುತ್ತ 
ಬಾಯಿ ಬಿಡುತ್ತಿದ್ದೆ . ಆ ಬಾಯಿಯಿಂದ ಮೊಲೆ ಕುಡಿಯುತ್ತಿದ್ದೆ . ಪುನಃ ನೋಡುತ್ತ 
ತೊದಲಿನಿಂದ ಕೂಡಿದ ಮಾತಿನಿಂದ ವಿನೋದಗೊಳಿಸುತ್ತಿದ್ದೆ . ಕೈ ಬೆರಳನ್ನು 
ಹಿಡಿದು ಮೇಲಕ್ಕೆ ಏಳುವ, ನಿಂತುಕೊಳ್ಳುವ, ಕಂಗೊಳಿಸುವ ಕುಮಾರನೇ , ನಿನ್ನ 


ನವಮಾಶ್ವಾಸಂ 


ಪಲವೆಡೆಯೊಳ್ ವಿಷಮಾನವ 
ನಲಸದೆ ತಿರಿದುಂಡ ಕಾಲದೊಳ್ಳನ ಹಾಲಾ 
ಹಲಮಂ ಸವಿದಂದಿಲ್ಲದ 
ಬಲವದ್ರುಜೆಯಿಗಳೊಗೆದುದೇಂ ಕಾರಣವೋ 


ಅಂಜೆ ಬೆಳಗಾದುದೆಂದು ಜ 
ನಂ ಜಗದೊಳುಡಿವ ತೆಳಿದೆ ನಿನಗೆ ಗದಂಗ 
ಇಂಜನಿಪವೆಂದು ಪಿರಿದಾ 
ನಂಜುತ್ತಿರೆ ಬಂದುದುಗ್ರರುಜೆ ಸುಕುಮಾರಾ 


೧೨೧ 


ಎನ್ನಯ ಜೀವರತ್ನವಿದು ಕಟ್ಟಿಗೆ ಕಂದಿದುದೆನ್ನ ರನ್ನದೊ 
ಛನ್ನಡಿ ಮಾಸಿದು ಕೊರಗಿರ್ದಪುದೆನ್ನಯ ಪುಷ್ಪಮಾಲೆ ಮಾ 
ಯೆನ್ನ ಸುಧಾರಸಂ ಬಳಿಯಲಿರ್ದಪುದಯ್ಯೋಯೆನುತ್ತೆ ಶೋಕರಾ 
ವನ್ನೆಲೆವೆರ್ಚೆ ತಪ್ಪುತನನೀಕ್ಷಿಸಿ ಸೂಸಿದಳಂಬಕಾಂಬುವಂ 
ಸಂತಮಿರ್ದ ಶಿಶುಗಾಯು, ರೋಗಮಿ 
ನ್ನೆಂತು ಮಾಲ್ಪೆನಿದಕೌಷಧಂಗಳಂ 
ಮುಂತೆ ಬಲ್ಲರಣವಿಲ್ಲವೆಂದವ 
ಆ್ಯಂತೆಯಾಂತು ಬಗೆಗುಂದಿ ಕಂದಿದ 


೧೨೨ 


ದೇಹಕ್ಕಾದ ಆಯಾಸವನ್ನು ( ಈ ಕಣ್ಣುಗಳಿಂದ) ಹೇಗೆ ನೋಡಲಿ ? ೧೧೯ . ಅನೇಕ 
ಕಡೆಗಳಲ್ಲಿ ಆಲಸ್ಯ ಪಡದೆ ಕಾಡು ಕೂಳನ್ನು ತಿಂದು ಉಂಡ ಕಾಲದಲ್ಲಿ, ಭಯಂಕರವಾದ 
ಕಾಲಕೊಟ ವಿಷವನ್ನು ಉಂಡಾಗ ಇಲ್ಲದ ಬಲವಾದ ರೋಗವು ಈಗ ಅದೇನು 
ಕಾರಣ ಹುಟ್ಟಿತೋ ! ೧೨೦ . ಅಂಜಿಕೆಯುಂಟಾಗುತ್ತಿರುವಷ್ಟರಲ್ಲಿ ಬೆಳಗೇ ಆಯಿತು 
ಎಂದು ಜನರು ಜಗತ್ತಿನಲ್ಲಿ ಹೇಳುವ ರೀತಿಯಲ್ಲಿ ನಿನಗೆ ರೋಗವು ಹುಟ್ಟುವುದೆಂದು 
ನಾನು ಹೆಚ್ಚಾಗಿ ಅಂಜುತ್ತ ಇರಲು ಸುಕುಮಾರನೇ ನಿನಗೆ ಭಯಂಕರವಾದ ರೋಗವು 
ಉಂಟಾಯಿತು. ೧೨೧ . ನನ್ನ ಜೀವನದ ರತ್ನವಾದ ಈ ಶಿಶುವು ಕತ್ರನೆ ಕಂದಿ 
ಹೋಯಿತು ; ನನ್ನ ರತ್ನದ ಒಳ್ಳೆಯ ಕನ್ನಡಿ ಮಲಿನವಾಗಿ ಹೋಯಿತು ; ನನ್ನ 
ಪುಷ್ಪಮಾಲಿಕೆ ಬಾಡಿ ಹೋಯಿತು ; ನನ್ನ ಹಾಲು ಕಾದು ಹೊತ್ತಿ ಹೋಗುವುದಕ್ಕೆ 
ತೊಡಗಿತು ; ಆಯೊ ! ಎನ್ನುತ್ತ ದುಃಖ ಧ್ವನಿಯು ಹೆಚ್ಚುಗೊಂಡು ಆ ಮಗು 
ವನ್ನು ನೋಡಿ ಕಣ್ಣೀರನ್ನು ಸುರಿಸತೊಡಗಿದಳು. ೧೨೨ . ಚೆನ್ನಾಗಿದ್ದ ಶಿಶುವಿಗೆ 
ರೋಗ ತಗುಲಿತು. ಇನ್ನು ಈ ರೋಗಕ್ಕೆ ಔಷಧಗಳನ್ನು ಹೇಗೆ ಮಾಡಲಿ ? 
ತಿಳಿದವರಂತೂ ಮೊದಲೇ ಸ್ವಲ್ಪವೂ ಇಲ್ಲ ; ಎಂದು ಅವಳು ಚಿಂತೆಗೊಳಗಾಗಿ, 

20 


೩೦೬ 


ಬಸವರಾಜ ವಿಜಯಂ 


ವಂ ಅಂತು ಕಂದಿಕುಂದಿ ಮಾದೇವಿ ಮನಂ ಮಯುಗಿ ಮತ್ಸಾಣಸನ್ನಿಭನಾದ ಮಗಂಗಾದ 
ಬಳಿಯಂನೋಳ್ಳುದ೦ ಮರಣವೇ ಲೇಸೆಂದು ಹರಣಂಗಳೆಯಲುಜ್ಜುಗಿಸಿ ಕರತಳದಿಂ ಕರವಾಳ 
ನಡಸಿ ಪಿಡಿದು ತನ್ನ ಕೊರಲಂ ಕೋಆವಾಗಳಾ ಬಾಲಬಾಲೇಂದುಧರಂ ಮಚ್ಚಿ ಹೋಹೋ ಎಂದು 
ಮರಣದುಬ್ಬುಗಮಂ ನಿವಾರಿಸಿ 


ವಿಳಸದ್ಯಾಲೇಂದು ಬಂಬಲ್ಲೆಡೆ ಸುರನದಿ ಭಾಳೇಕ್ಷಣಂ ಭೋಗಿಭೂಷಾ 
ವಳಿ ನೀಲಗ್ರೀವನುದ್ಯಕ್ಷರಶು ಮೃಗವರಾಭೀತಿಭ್ರಷ್ಟಾಣಿಗಳ್ಯಂ 
ಜಳಭಸ್ಮಾಲೋಪಮುದ್ರಾ ' ಜಿನದ ಪೊದಕೆ ಕಾಲ್ಮಣ್ಣು ಮಾದೇವಿ ತನ್ನೋ 
ಳ್ಕೊಳಗುತ್ತುಂ ತೋಜಿ ಕಣೋಪ್ಪಿದನಮಳನಿಜಾಕಾರದಿಂ ಚಂದ್ರಚೂಡಂ ೧೨೩ 
ವ|| ಆಗಳಿಂತು ತರುಣತರುಣೇಂದುಧರಂ ಸಕಲಗಣ ಸುರಗಣಸಮೇತಂ ಪ್ರತ್ಯಕ್ಷನಾಗಿ 

ಎನಗಂ ಸುರನಿವಹಕ್ಕಂ 
ಜನನುತೆ ನಿಜದಿಂದೆ ನೀನೆ ಪಿರಿಯಬೈಯೆನು 


ಮನಗುಂದಿ ಕಂದುತ್ತಿದ್ದಳು. ವ! ಈ ರೀತಿ ಬಿಟ್ಟಮಹಾದೇವಿಯು ಕಾಂತಿಹೀನ 
ಳಾಗಿ, ಕೊರಗಿ , ಉತ್ಸಾಹಗುಂದಿದವಳಾಗಿ - ನನ್ನ ಪ್ರಾಣ ಸದೃಶನಾದ ಈ ಮಗುವಿಗೆ 
ಉಂಟಾದ ಬಳಲಿಕೆಯನ್ನು ನೋಡುವುದಕ್ಕಿಂತ ( ನನಗೆ) ಮರಣವೇ ಒಳ್ಳೆಯದು 
ಎಂದುಕೊಂಡು ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಪ್ರಯತ್ನಿಸಿ,ಕೈಯಲ್ಲಿ ಕತ್ತಿಯನ್ನು 
ಅಳವಡಿಸಿಕೊಂಡು ಹಿಡಿದು , ತನ್ನ ಕಂಠವನ್ನು ಕತ್ತರಿಸಿಕೊಳ್ಳುತ್ತಿರುವಾಗ ಆ 
ಬಾಲಕನಾದ ಚಂದ್ರಕಳಾಧರನು ಮೆಚ್ಚುತ್ತ ಹೋ ಹೋ ! ಅವಳ ಮರಣದ 
ಉದ್ಯೋಗವನ್ನು ನಿವಾರಿಸಿ - ೧೨೩ . ಚಂದ್ರಶೇಖರನು ಪ್ರಕಾಶಿಸುವ ಬಾಲಚಂದ್ರ , 
ಗುಂಪು ಗುಂಪಾದ ಜಡೆ , ದೇವಗಂಗಾನದಿ, ಹಣೆಯ ಕಣ್ಣು , ಸರ್ಪಾಭರಣ ಸಮೂಹ, 
ನೀಲವಾದ ಕಂಠ, ಶ್ರೇಷ್ಠವಾದ ಕೊಡಲಿ, ಶ್ರೇಷ್ಠವಾದ ಜಿಂಕೆ , ಅಭಯಪ್ರದಾನ 
ಹಸ್ತಮುದ್ರೆ , ಮನೋಹರವಾದ ಭಸ್ಮದ ಅನುಲೇಪನ, ಭಯಂಕರವಾದ ಚರ್ಮದ 
ಹೊದಿಕೆ, ಪಾದದ ಮೇಲೇರಿಸಿರುವ ವಿಷ್ಣುನೇತ್ರ , ಎಡಗಡೆಯಲ್ಲಿ ಧರಿಸಿರುವ 
ಪಾರ್ವತೀದೇವಿ- ಇವುಗಳಿಂದ ಪ್ರಕಾಶಮಾನವಾಗಿ ಪ್ರಕಟಗೊಂಡು , ನಿರ್ಮಲವಾದ 
ಸ್ವರೂಪದಿಂದ ಕಂಗೊಳಿಸಿದನು . ವ|| ಆಗ ಈ ರೀತಿ ಬಾಲಕನಾಗಿದ್ದ ಚಂದ್ರ 
ಶೇಖರನು ಸಮಸ್ತ ಶಿವಗಣಗಳು ಮತ್ತು ದೇವಗಣ ಸಮೂಹಗಳೊಡನೆ ಕೂಡಿ 
ಪ್ರತ್ಯಕ್ಷನಾಗಿ – ೧೨೪ , ' ಸರ್ವಜನರಿಂದ ಶ್ಲಾಘಿಸಲ್ಪಡುವ ಬಿಜ್ಜ ಮಹಾದೇವಿಯೇ , 
ನನಗೂ , ದೇವತೆಗಳ ಸಮೂಹಕ್ಕೂ , ನೀನೇ ನಿಜವಾಗಿ ದೊಡ್ಡ ತಾಯಿ ಎನ್ನುತ್ತ 


1 ಮೃಗಾ( ಅ, ಡ) 2 • ( ಮು ) 


೩೦೭ 


ನವಮಾಶ್ವಾಸಂ 


ತನುನಯದಿಂ ಕೊಂಡಾಡುತ್ತೆ 
ನಿನಗಾವುದು ವರಮಭೀಷ್ಟಮದನೆರೆಯೆಂದಂ 


೧೨೪ 


ಆ ನುಡಿಗೇಳನುರಾಗಿಸಿ 
ಮಾನಿನಿ ನಸುನಗುತ ವರಮನಾವುದನೊಲ್ಲೆಂ 
ನೀನರುಜನಾಗಿ ಸುಖವಿರೆ 
ಭೂನುತ ವರಕೊಟಿ ಬಂದುದಿಂದೆನಗೆಂದಳ 


೧೨೫ 


ಎನೆ ಕೇಳ್ತಾನಂದದಿಂದ ತೆಗೆದು ಬಿಗಿದು ತಳ್ಳಿಸಿಕೇನ್ಮಾತೆಯೆನ್ನಿಸಿದರೆ 
ತನು ನಿನ್ನಂತಪ್ಪ ತಾಯೊಪ್ಪಿರೆ ಗದರಹಿತಂ ಬಾಳ್ವುದೇಂ ಚೋದ್ಯಮೇ ಪೇ 
ಳೆನುತುಂ ನಿತ್ಯತ್ವಮಿತ್ತಂ ಗಿರಿಶನೊಸೆದು ಮಾದೇವಿಗೆಂದಿಂತು ವಿಶ್ವಾ 
ವನಶೀಲಂ ಪೇಳ ನಾಗಣತತಿಗೆ ಶಿವಾನಂದಸಾಂದ್ರಂ ವೃಷೇಂದ್ರಂ 


೧೨೬ 


ಮುಗ್ಧ ಸಂಗವಿಭುಸಚ್ಚರಿತ್ರಮಂ 
ಸ್ನಿಗ್ಧಭಕ್ತಿ ಮಿಗೆಕೇಳವಂ ಸುಧಾ 
ರುಗ್ಧರೋರುಕೃಪೆಯಿಂದ ಮೋಕ್ಷಸ 
ಮ್ಯಗ್ಧರಿತ್ರಿಗಸಾಗಿ ರಂಜಿಪಂ 


೧೨೭ 


ಪ್ರೀತಿಯಿಂದ ಕೊಂಡಾಡುತ್ತ ನಿನಗೆ ಇಷ್ಟವಾದಂಥ ವರವು ಯಾವುದು ? ಅದನ್ನು 
ಕೇಳು' ಎಂದನು. ೧೨೫ . ಶಿವನ ಈ ಮಾತನ್ನು ಕೇಳಿ ಆ ಬಿಟ್ಟಮಹಾದೇವಿಯು 
ಆನಂದಭರಿತಳಾಗಿ ನಸುನಗುತ್ತ , ಯಾವ ವರವನ್ನೂ ನಾನು ಒಲ್ಲೆನು , ನೀನು 
ರೋಗವಿಲ್ಲದವನಾಗಿ ಸುಖದಿಂದ ಇದ್ದರೆ ಭೂಲೋಕದ ಜನರಿಂದ ಶ್ಲಾಘಿಸಲ್ಪಡುವ 
ಕೋಟಿ ವರವು ನನಗೆ ಬಂದ ಹಾಗೆಯೇ ಎಂದಳು . ೧೨೬ . ಹೀಗೆಂದು ಆ ಬಿಚ್ಚಿ 
ಮಹಾದೇವಿಯು ಅನ್ನಲು ಪರಮೇಶ್ವರನು ಕೇಳಿ, ಆನಂದದಿಂದ ಬರಸೆಳೆದು ಬಿಗಿದು 
ಅಪ್ಪಿಕೊಂಡು, ' ತಾಯೇ , ಕೇಳು : ನಿನ್ನಂಥ ತಾಯಿಯು ಶೋಭಿಸುತ್ತಿರುವಾಗ 
ನನ್ನ ಈ ದೇಹವು ರೋಗವಿಲ್ಲದುದಾಗಿ , ಬದುಕುವುದೊಂದು ಆಶ್ಚರ್ಯವೇ ? 
ಹೇಳು, ಎನ್ನುತ್ತ ಪ್ರೀತಿಯಿಂದ ಆ ಬಿಜ್ಜ ಮಹಾದೇವಿಗೆ ಶಾಶ್ವತವಾದ ಜೀವಿತ್ವವನ್ನು 
ಕೊಟ್ಟನು (ಮೋಕ್ಷಸುಖವಿತ್ತನು). ಎಂದು ಆಗ ಪ್ರಪಂಚವನ್ನು ಸಂರಕ್ಷಿಸುವ 
ಸ್ವಭಾವವುಳ್ಳ ಪರಬ್ರಹ್ಮಾನಂದ ಸಂಪೂರ್ಣನಾದ ವೃಷಭೇಂದ್ರನು (ಶಿವನು) ಪ್ರಮಥ 
ಗಣ ಸಮೂಹವನ್ನು ಕುರಿತು ಹೀಗೆ ಹೇಳಿದನು : ೧೨೭, ಮುಗ್ಗ ಸಂಗಯ್ಯನೆಂಬ 
ಸಚ್ಚರಿತ್ರದಿಂದ ಕೂಡಿದ ಶರಣ ಮುಗ್ಧ ಭಕ್ತಿಯ ಕಥೆಯನ್ನು ಕೇಳಿದವನು ಚಂದ್ರ 
ಶೇಖರನ ವಿಶೇಷವಾದ ಕೃಪೆಯಿಂದ ಮುಕ್ತಿಯೆಂಬ ಶ್ರೇಷ್ಟ ಭೂಮಂಡಲಕ್ಕೆ ಅರಸ 


೩೦೮ 


ಬಸವರಾಜ ವಿಜಯಂ 


ರುದ್ರಪಶುಪತಿಯ ಕಥೆಯಂ 
ಸದುಚಿಯಿಂದೋದೆಕೇಳೆ ಪಠಿಯಿಸೆ ಸಕಲೋದಿ 
ಪದ್ರವವಳಿಗುಂ ಕೈಲಾ 
ಸಾದ್ರಿಯೊಳತ್ಯಧಿಕಗಣಪದಂ ಸಮನಿಸುಗುಂ 


೧೨೮ 


ತಿರುನೀಲನಕ್ಕಮಾಹೇ 
ಶ್ವರಚರಿತಮನಾವನೋದುವಂ ಕೇಳ್ವಂ ಬಿ 
ತರಿಪನವಂಗೀಶಂ ಭಾ 
ಸುರ ನಿಜಪದಮಿತ್ತು ಪೊರೆವನೆಂಬುದು ಸಿದ್ಧಾಂತ 


೧೨೯ 


ಕೊಡಗೂಸಿನ ಸತ್ಕಥೆಯಂ 
ಬಿಡದಾವಂ ಬರೆವನಾವನೋದುವನಾವು 
ಸಡಗರದಿಂ ಕೇಳ್ವನವಂ 
ಪಡೆವಂ ಪರಮೇಶ್ವರಪ್ರಸಾದಾಮೃತಮಂ 


೧೩೦ 


ಬಿಜ್ಜ ಮಹಾದೇವಿಯ ಗುಣ 
ವಜ್ಜನಸನ್ನು ತಚರಿತ್ರಮಂ ಕೇಳ್ವ ಮಹಾ 


ನಾಗಿ ಹುಟ್ಟುತ್ತಾನೆ. ೧೨೮ . ರುದ್ರಪಶುಪತಿಯ ಕಥೆಯನ್ನು ಸಮಾಚೀನವಾದ 
ಪ್ರೀತಿಯಿಂದ ಓದಿದರೆ , ಕೇಳಿದರೆ, ಓದಿಸಿದರೆ, ಸಮಸ್ತ ಬಾಧೆಗಳು ನಾಶವಾಗುವುವು. 
ಕೈಲಾಸ ಪರ್ವತದಲ್ಲಿ ಅತ್ಯಂತ ಶ್ರೇಷ್ಟವಾದ ಪ್ರಮಥಗಣರ ಸ್ಥಾನವು ಪ್ರಾಪ್ತ 
ವಾಗುವುದು . ೧೨೯ . ತಿರುನೀಲನಕ್ಕಮಾಹೇಶ್ವರರ ಚರಿತ್ರೆಯನ್ನು ಯಾವನು 
ಓದುವನೋ , ಕೇಳುವನೋ , ಬಿತ್ತರಿಸುವನೋ ( ಇನ್ನೊಬ್ಬರಿಗೆ ಹೇಳುವನೋ ) 
ಅವನಿಗೆ ಈಶ್ವರನು ಮನೋಹರವಾದ ಸ್ಥಾನವನ್ನು (ಕೈಲಾಸ ಪದವಿಯನ್ನು) ಕೊಟ್ಟು 
ಸಂರಕ್ಷಿಸುವನು ಎಂಬುದು ಸಿದ್ದವಾದದ್ದು . ೧೩೦ . ಕೊಡಗೂಸಿನ ಶ್ರೇಷ್ಠ ಕಥೆ 
ಯನ್ನು ಯಾವನು ತಪ್ಪದೆ ಬರೆಯುವನೋ , ಯಾವನು ಓದುವನೋ , ಯಾವನು 
ಸಡಗರದಿಂದ ಕೇಳುವನೋ ಅವನು ಪರಮೇಶ್ವರನ ಪ್ರಸಾದವೆಂಬ ಅಮೃತವನ್ನೂ , 
ಮೋಕ್ಷವನ್ನೂ ಪಡೆಯುವನು . ೧೩೧. ಬಿಜ್ಜಮಹಾದೇವಿಯ ಸದ್ದುಣಯುಕ್ತರಾದ 


ನವಮಾಶ್ವಾಸಂ 


೩೦೯ 


ಸಜ್ಜನತತಿಗೆ ಸಮಸ್ತ ಜ 
ಗಜ್ಜನಕಂ ತವಿಪನೊಲ್ಲು ಜನನಾಮಯಮಂತ 


೧೩೧ 


ವರಿಗೆ 


ಪಂಚಜನಭಂಜನ ವಿರಿಂಚಿಮುಖನಿರ್ಜರಸ 

ಮಂಚಿತಪದಾಂಬುಜ ವಿಂವಚಿತಮನೋಜ ಅ 
ಪ್ರಾಂಚಿತಕೃಪಾರಸದೃಗಂಚಲ ಶಿವೈಕ್ಯಗಣಪತಿ 
ಸಂಚಿತನಿಧಾನ ಯಮಿಸಂಚಯವರೇಣ್ಯ 
ಕಾಂಚನನಗೇಂದ್ರತಟಸಂಚರಣಶೀಲ ಸಮು 

ದಂಚಿತ ಮಹತ್ವಮಣಿಕಂಚುಕ ಚರೌಘಾ 
ವಂಚಕ ಬುಧಪ್ರಣುತಚಂಚದಮಳಾಂಗ ಪೊರೆ 
ಪಂಚಮುಖಮಂತ್ರರಸನಾಂಚಲ ವೃಷೇಂದ್ರಾ 


೧೩೨ 


ಸುರರಾಜರತ್ನಮಕುಟಾಂಶುಮಂಜರೀ ವಾಂತಿ 
ಪರಿರಮ್ಯಪಾದೆ ದುರಿತಾಬ್ದ ಕುಂಜರೀ 


ಜನರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ ಚರಿತ್ರೆಯನ್ನು ಕೇಳುವ ಶ್ರೇಷ್ಠ ಸಜ್ಜನ 
ಸಮೂಹಕ್ಕೆ , ಸಮಸ್ತ ಲೋಕಗಳ ತಂದೆಯಾದ ಪರಮೇಶ್ವರನು ಪ್ರೀತಿಯಿಂದ 
ಜನನವೆಂಬ ರೋಗವನ್ನು ಕೊನೆಗೊಳಿಸುವನು . ೧೩೨. ಸಮುದ್ರ ಸಂಚಾರಿಯಾದ 
' ಪಂಚಜನ' ಎಂಬ ರಾಕ್ಷಸನನ್ನು ಕೊಂದ ವಿಷ್ಣು , ಬ್ರಹ್ಮರೇ ಮೊದಲಾದ ದೇವತೆ 
ಗಳಿಂದ ಪೂಜಿಸಲ್ಪಡುವ ಪಾದಕಮಲವುಳ್ಳವನೂ , ಮನ್ಮಥನನ್ನು ವಂಚಿಸಿದವನೂ , 
ದಯಾರಸಪೂರ್ಣವಾದ ಕಡೆಗಣ್ಣುಗಳಿಂದ ಕೂಡಿದವನೂ , ಶಿವನೊಡನೆ ಏಕತ್ವವನ್ನು 
ಹೊಂದಿದ ಶಿವಗಣಗಳಿಂದ ಸಂಪಾದಿಸಲ್ಪಟ್ಟ ನಿಧಿಯಾಗಿ ಉಳ್ಳವನೂ , ಋಷಿ 
ಸಮೂಹಕ್ಕೆ ಶ್ರೇಷ್ಟವಾದವನೂ , ಮೇರುಪರ್ವತದ ತಪ್ಪಲು ಪ್ರದೇಶದಲ್ಲಿ ಸಂಚರಿ 
ಸುವ ಸ್ವಭಾವವುಳ್ಳವನೂ , ಉತ್ಕೃಷ್ಟವಾದ ಮಹಿಮೆಯೆಂಬ ರತ್ನ ಕವಚವನ್ನುಳ್ಳ 
ವನೂ ಜಂಗಮ ಸಮೂಹಕ್ಕೆ ವಂಚನೆಯನ್ನು ಮಾಡದವನೂ , ವಿದ್ವಾಂಸರಿಂದ 
ಹೊಗಳಲ್ಪಡುವ ಹೊಳೆಯುವ ಪವಿತ್ರ ಶರೀರವುಳ್ಳವನೂ , ಶಿವ ಮಂತ್ರವು 
ನಾಲಿಗೆಯ ತುದಿಯ ಮೇಲೆ ಉಳ್ಳವನೂ ಆದ ವೃಷೇಂದ್ರನೇ ಸಂರಕ್ಷಿಸು. 
೧೩೩ . ದೇವತೆಗಳ ರಾಜನಾದ ದೇವೇಂದ್ರನ ರತ್ನಖಚಿತವಾದ ಕಿರೀಟಗಳ ಕಾಂತಿ 
ಯೆಂಬ ಪುಷ್ಪಗುಚ್ಛದಿಂದ ಮನೋಹರವಾದ ಚರಣವುಳ್ಳವಳೂ , ಪಾಪವೆಂಬ 
ಕಮಲಕ್ಕೆ ಆನೆಯ ಸ್ವರೂಪಳಾದವಳೂ , ದೇವತಾ ಶ್ರೇಷ್ಟರುಗಳಿಗೆ ಶತ್ರುಗಳಾದ 


೩00 


ಬಸವರಾಜ ವಿಜಯಂ 


ಮರುದಿಂದ್ರವೈರಿಚಯಹೃದ್ಭಯಂಕರೀ 
ಪೊರೆಯೆನ್ನನಿಂದುಧರಜಾಯೆ ಶಾಂಕರೀ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ 
ಮುಗ್ಗ ಸಂಗಯ್ಯರುದ್ರಪಶುಪತಿ ತಿರುನೀಲನಕ್ಕಕನ್ಯಕಾಮಹಾದೇವೀಕಥನಂ 

ನವಮಾಶ್ವಾಸಂ ಸಮಾಪ್ತಂ ನಿಂದ 


ಅಂತು ಆಶ್ವಾಸ ೯ಕ್ಕೆ ಪದಗಣನೆ ೭೫೪ ಕ್ಕೆ ಮಂಗಳಮಹಾ ಶ್ರೀ || 


ರಾಕ್ಷಸ ಸಮೂಹದ ಹೃದಯಕ್ಕೆ ಭೀಕರಳೆನಿಸಿದವಳೂ ಎನಿಸಿದ ಶಿವನ ಪತ್ನಿಯಾದ 
ಶಂಕರಿಯೇ ನನ್ನನ್ನು ರಕ್ಷಿಸು. 

ಒಂಬತ್ತನೆಯ ಆಶ್ವಾಸವು ಸಮಾಪ್ತವಾಯಿತು 


ದಶಮಾಶ್ವಾಸಂ 


ಶ್ರೀ ಮೇನಕಾತ್ಮಜಾನಯ 
ನಾವಳರುಚಿ ಧವಳಿತೇಭಚರ್ಮಾಂಬರನು 
ದ್ದಾಮ ಗುಣಧಾಮನಮರಲ 
ಲಾಮಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 


ವ|| ಅದಲ್ಲದೆಖುಮಿನ್ನುಂ ತೇಳ್ಳುದೆಂದು ಬಸವರಸನಿಂತೆಂದು 

[ದೀಪದ ಕಲಿಯಾರನ ಕಥೆ] 


ಪೊಳೆಯಿಂದಂ ಪರಿಕಾಳಿಂ ಕಳಮಸುಕ್ಷೇತ್ರಂಗಳಿಂ ನಂದನಾ 
ವಳಿಯಿಂದಿದ್ದು ಕದಂಬಕಾದಳವನಾತಂಗಳಿಂ ಚೆಲ್ವ ಪೂ 
ಗೊಳದಿಂ ಸಂಪದದೇಳೆ ವೆ ವಿಳಸದ್ಗಾ ಮಂಗಳಿಂ ಲಿಂಗಂ 
ಗಳ ಗೇಹಂಗಳಿನಾಗಳುಂ ಮಿಸುಪುದಾ ಚೋಳಕ್ಷಮಾಮಂಡಳಂ 


ವ|| ತನ್ಮಹೀರಮಾರಮಣೀ ರಮಣೀಯಮಣಿವಂಕುರವೆನಿಸಿ 


ದೀಪದ ಕಲಿಯಾರ ಮೊದಲಾದವರ ಕಥೆ : ೧. ಮಂಗಳಕರಳಾದ ಮೇನಕೆಯ 
ಪುತ್ರಿಯಾದ ಪಾರ್ವತಿಯ ನೇತ್ರಗಳ ನಿರ್ಮಲ ಕಾಂತಿಯಿಂದ ಶುಭ್ರವಾಗಿ 
ಮಾಡಲ್ಪಟ್ಟ ಗಜದ ಚರ್ಮವನ್ನು ವಸ್ತ್ರವಾಗಿ ಉಳ್ಳವನೂ , ಉದ್ದಾಮವಾದ 
ಗುಣಗಳಿಗೆ ಸ್ಥಾನ ಭೂತನೂ ದೇವತೆಗಳಲ್ಲಿ ಶ್ರೇಷ್ಟನೂ , ಎನಿಸಿದ ಶಿವಲಿಂಗನು 
ನಮ್ಮನ್ನು ಸದಾ ರಕ್ಷಿಸಲಿ. ವ|| ಇದಲ್ಲದೆ ಇನ್ನೂ ಕೇಳುವುದು ಎಂದು 
ಬಸವರಸನು ಹೀಗೆ ಹೇಳಿದನು : ದೀಪದ ಕಲಿಯಾರನ ಕಥೆ : ೨ . ಆ 
ಚೋಳ ಮಂಡಲವೆಂಬ ಭೂ ಭಾಗವು ಹೊಳೆಗಳಿಂದಲೂ , ( ಸದಾ) ಹರಿಯು 
ತಿರುವ ಕಾಲುವೆಗಳಿಂದಲೂ , ಬತ್ತದ ಗದ್ದೆಗಳಿಂದಲೂ ತೋಟಗಳ ಸಾಲು ಗಳಿಂದಲೂ , 
ಕಬ್ಬಿನ ಸಮೂಹ ಬಾಳೆಯ ವನಗಳ ಸಮೂಹಗಳಿಂದಲೂ , ಚೆಲುವಾದ ಹೂವಿನ 
ಸರೋವರಗಳಿಂದಲೂ , ಐಶ್ವರದ ಆಧಿಕ್ಯವನ್ನು ಹೊಂದಿದ ಪ್ರಕಾಶಮಾನವಾದ 
ಊರುಗಳಿಂದಲೂ , ಶಿವದೇವಾಲಯಗಳಿಂದಲೂ ಸತತವೂ ಪ್ರಕಾಶಿಸುತ್ತಿರುವುದು . 
ವ|| ಇಂಥ ಭೂಮಿಯೆಂಬ ಸ್ತ್ರೀಯಳ ಮನೋಹರವಾದ ರತ್ನದ ಕನ್ನಡಿಯೋ ಎಂದೆನಿಸಿ 


೩೧೨ 


ಬಸವರಾಜ ವಿಜಯಂ 


ಪುರಮಧ್ಯೆದ್ಯಾನಕೇಳೀನಗಘನಜಘನಾಭೋಗೆಭೂಲಕ್ಷ್ಮಿ ತಾಳಂ 
ಬರವೆಂಬಂತಾಗೆ ಸಾಲಂ ಸಜಳಪರಿಖೆ ಕಾಂಚೀಕಲಾಪಂಬೋಲಿಂಬಾ 
ಗಿರೆ ಪಾಂಥಃಪಕೋಲಾಹಲರುತಿವಿಳಸದ್ಭರ್ವ್ಯ ಹರ್ಮ್ಮಪ್ರಭಾವಿ 
#ುರಿತಾಭ೦ ಪೊಂಜಳಂಬಂ ಮಿಸುಪವೊಲಿರೆ ಕಾಂಚೀಪುರಂ ಕಣೆ ತೋರ್ಕು೦ ೩ . 
ಆ ನಗರದೊಳೆಸೆದಿರ್ಪಂ 
ಮೀನಧ್ವಜದರ್ಪಭಂಜನಪ್ರಿಯ ಭಕ್ತಂ 
ಮಾನಿತ ಕಲಿಯಾರಾಖ್ಯನ 
ನನ ಗುಣಾಭರಣನತುಳ ಸಂಪದದಿಂದಂ 

ವಗಿ ಆ ಭಕ್ತನೊಂದುದಿನಂ ಪಗಲ್ ಬೇಲೂರ್ಗೆಪೋಗುವೆಡೆವಟ್ಟೆಯ ನಟ್ಟಡವಿಯೊಳೊಂದು 
ಜೀರ್ಣಾಲಯದೊಳ್ ಶಿವಲಿಂಗಮಿರೆ ಕಂಡು ಬಗೆ ಬೆದಅ ' ಬೆಬ್ಬಳಿವೋಗಿ ತನ್ನೊಳಿಂತೆಂದಂ 

ಕಡೆದುದು ಮಂಟಪಂ ಜರಿದು ಬಿತ್ತು ' ದು ಸುತ್ತಿದ ಕಲ್ಲಕೊಟೆಕೀಲ್ 
ಸಡಿಲೆ ಕದಂಗಳಿಲ್ಲಿ ಪಳೆದಾಗಿ ಕರಂ ಪಡಲಿಟ್ಟವಯ್ಯೋ ಕ 


೩ . 'ಕಾಂಚಿಪುರ ' ಎಂಬ ನಗರವು- ಪಟ್ಟಣ ಮಧ್ಯದಲ್ಲಿನ ಉಪವನಗಳಲ್ಲಿರುವ ಕ್ರೀಡಾ 
ಪರ್ವತಗಳೆಂಬ ಸಾಂದ್ರವಾದ ( ದಪ್ಪನಾದ) ಕಟಿಪಶ್ಚಾತ್ ಭಾಗದಿಂದ ಕೂಡಿತ್ತು . 
ಭೂಮಿಯೆಂಬ ಲಕ್ಷ್ಮಿಯು ಉಟ್ಟ ವಸ್ತ್ರವೋ ಎಂಬ ಹಾಗೆ ಇರುವಕೋಟೆಯಿಂದ 
ಕೂಡಿತ್ತು , ನೀರುಹಕ್ಕಿಗಳ ಕಲಕಲ ಧ್ವನಿಯಿಂದ ವಿಶಿಷ್ಟವಾದ ನೀರಿನಿಂದ ತುಂಬಿದ 
ಕಂದಕವು ( ಅಗಳು ), ಒಡ್ಯಾಣ ( ನಡುವಿನ ಪಟ್ಟಿ ) ದ ಹಾಗೆ ಮನೋಹರವಾಗಿ ಇತ್ತು . 
ಶೋಭಿಸುವ ಚಿನ್ನದ ಉಪ್ಪರಿಗೆಯ ಮನೆಗಳ ಕಾಂತಿಯಿಂದ ಪ್ರಕಾಶಿಸುವ ಮೇಘ 
ಮಂಡಲವು ಸುವರ್ಣಮಯವಾದ ಮೇಲು ಮುಸುಕು ಎನಿಸಿ ಮನೋಹರವಾಗಿ 
ಕಣ್ಣಿಗೆ ತೋರುತ್ತಿತ್ತು . ೪. ಆ ನಗರದಲ್ಲಿ ಮನ್ಮಥನ ದರ್ಪವನ್ನು ನಾಶಗೊಳಿಸಿದ 
ಶಿವನ ಆಪ್ತ ಭಕ್ತನಾದವನೂ , ಶ್ರೇಷ್ಠವಾದ ಸದ್ಗುಣಗಳೇ ಆಭರಣವಾಗಿ ಉಳ್ಳವನೂ 
ಆದ ಸಕಲ ಜನರಿಂದ ಸನ್ಮಾನಿಸಿಕೊಳ್ಳಲ್ಪಟ್ಟವನೂ ಆದ ಕಲಿಯಾರನೆಂಬವನು 
ಅಸದೃಶವಾದ ಐಶ್ವರ್ಯದಿಂದ ಕೂಡಿದವನಾಗಿ ಶೋಭಿಸುತ್ತಿದ್ದನು. ವ | ಇಂಥ 
ಭಕ್ತನಾದ ಕಲಿಯಾರನು ಒಂದು ದಿವಸದ ಹಗಲಿನಲ್ಲಿ ಬೇರೆ ಊರಿಗೆ ಹೋಗುತ್ತ 
ಮಾರ್ಗ ಮಧ್ಯದ ಘೋರ ಅರಣ್ಯದಲ್ಲಿ ಒಂದು ಶಿಥಿಲಗೊಂಡ ಶಿವಾಲಯದಲ್ಲಿ ಶಿವ 
ಲಿಂಗವಿರುವುದನ್ನು ಕಂಡು , ಬೆದರಿದ ಮನಸ್ಸಿನವನಾಗಿ, ಸ್ತಂಭೀಭೂತನಾಗಿ , ತನ್ನ 
ಮನಸ್ಸಿನಲ್ಲಿಯೇ ಹೀಗೆಂದುಕೊಂಡನು . ೫ . ( ಈ ಶಿವಾಲಯದ) ಮಂಟಪವು 
ಉರುಳಿ ಬಿದ್ದಿದೆ ; ಸುತ್ತಲೂ ಕಟ್ಟಿದ ಕಲ್ಲುಕೋಟೆ ಜಾರಿ ಬಿದ್ದಿದೆ ; ಕೀಲುಗಳು 
ಸಡಿಲುಗೊಂಡು ಕದಗಳೆಲ್ಲ ಹಳೆಯದಾಗಿ ಪೂರ್ಣ ಬಿದ್ದು ಹೋಗಿವೆ . ಅಯ್ಯೋ ! ಈ 


1 


ಆತಿ ( ಚ, ಜ) 


2 ದ್ದು ( ಜ) 


ದಶಮಾಶ್ವಾಸಂ 


ಲ್ಕುಡಿಯಿದು ಮೇಲೆ ಬಿಳ ಪುದೊ ಬಲ್ಲವರಾರತಿ ಜೀರ್ಣಮಕ್ಕಟೆ 
ನೊಡೆಯನದೇಕೆ ತಾಂ ನೆಲಸಿದಂ ಬಿಡದೊರ್ವನೆ ಗಾಂಪನಂದದಿಂ 


ಅರೆಮೆಯೊಳೆಂದುಮಗಲದ 
ಗಿರಿಸುತೆಯಂ ಕಾಣೆನಲ್ಲಿ ಶಿವಲಿಂಗದೆ ಅಮೆ 
ಯ ' ರೆದಳೊ ಸಲೆ ಸೇವಿಪ ಸಹ. 
ಚರರೊರ್ವರುಮಿಲ್ಲದೊರ್ವನೇ ಶಿವನಿರ್ಪಂ 
ಪಳೆಗಾಂದೆ ಬಳ ಪೊಸವು 
•ಳ ಪೊದಳನ್ನನೆತ್ತುವವರಿಲ್ಲದೆ ಮೇ 

ಳಲುತ್ತಿರ್ದಪುದೀ ಮಂ 
ಗಳಲಿಂಗಂ ಪೂಜೆಗೊಂಡ ಕುಯಿಪಣವಿಲ್ಲಂ 
ವಗಿ ಅಂತುವಲ್ಲದೆಯುಂ - 
ಸೊರ್ಕಿ' ದ ದೈತ್ಯರಂ ಸದೆದನಂಧಕನ ತುಳಿದು ಪುರಾಂಗಜಾ 
ತಾರ್ಕಜರಂ ಕನಲು ರುಪಿದಂ ಮಖದೂಟಕೊಡಲು ಬಂದ ದೇ 
ವರ್ಕಳನಿಕ್ಕಿದ ದ್ವಿಪನ್ನಗಾರಿಸುರಾರಿಗಳಂ ಪೊರಳ್ಳಿ ತತ 
ಕರ್ಕಶಚರ್ಮಮಂ ಸುಲಿದನಬ್ಬ ಜನೊಲ್ಲಲೆಗೊಯ್ದ ನೀಶ್ವರಂ 


ಕಲ್ಲಿನ ಗುಡಿ , ಲಿಂಗದ ಮೇಲೆ ಬಿದ್ದು ಬಿಡುವುದೋ ಏನೋ ತಿಳಿದವರಾರು ? 
ಅತ್ಯಂತಶಿಥಿಲಗೊಂಡು ಹೋಗಿದೆ. ಅಕ್ಕಟ ! ನನ್ನ ಸ್ವಾಮಿಯಾದ ಶಿವನು ತಾನು 
( ಇಲ್ಲಿ) ತಪ್ಪದೆ ಒಬ್ಬನೇ ಮೂಢನ ಹಾಗೆ ಯಾಕೆ ನೆಲಸಿದನೋ ! ೬ . ದೇಹದ 
ಅರ್ಧ ಭಾಗದಲ್ಲಿ ಸದಾ ಅಗಲದೆಯಿರುವ ಪಾರ್ವತೀದೇವಿಯನ್ನೂ ಕಾಣೆನು. ( ಅವಳು) 
ಹೆದರಿಕೊಂಡು ಲಿಂಗದಲ್ಲಿ ಅಡಗಿಕೊಂಡಳೋ ಏನೋ ! ಚೆನ್ನಾಗಿ ಸೇವೆ ಮಾಡುವ 
ಸೇವಕರು ಒಬ್ಬರೂ ಇಲ್ಲದೆ ಶಿವನು ಒಬ್ಬನೇ ಇದ್ದಾನೆ. ೭. ಹಳೆಯದಾದ ನಂದಿಯು 
ಹೊಸದಾದ ಹುಲ್ಲಿನ ಹೊದರಿನಲ್ಲಿ ಬಿದ್ದು ತನ್ನನ್ನು ಎತ್ತುವವರೇ ಇಲ್ಲದೆ ಆಯಾಸ 
ಗೊಳ್ಳುತ್ತ ಇರುವುದು . ಶುಭಕರವಾದ ಈ ಲಿಂಗವು ಪೂಜೆಯನ್ನು ಮಾಡಿಸಿಕೊಂಡ 
ಚಿಹ್ನೆಯೂ ಕೂಡ ಸ್ವಲ್ಪವೂ ಇಲ್ಲ. ವ|| ಇದೂ ಅಲ್ಲದೆಯೂ - ೮. ( ಈ ) 
ಈಶ್ವರನು ಕೊಬ್ಬಿಹೋದ ರಾಕ್ಷಸರನ್ನು ಸದೆಬಡಿದನು ; ಅಂಧಕಾಸುರನನ್ನು ತುಳಿ 
ದನು ; ತ್ರಿಪುರಾಸುರರು, ಮನ್ಮಥ, ಯಮ - ಇವರುಗಳನ್ನು ಕೋಪದಿಂದ ಸುಟ್ಟು 
ಹಾಕಿದನು ; ದಕ್ಷಯಜ್ಞದಊಟಕ್ಕೆ ಪ್ರೀತಿಯಿಂದ ಬಂದಂಥ ದೇವತೆಗಳನ್ನು ಬಡಿದನು. 
ಗಜಾಸುರನೆಂಬ ದೇವ ವೈರಿ, ವ್ಯಾಘ್ರಾಸುರ- ಇವರುಗಳನ್ನು ನೆಲಕ್ಕೆ ಕೆಡವಿ ಅವರುಗಳ 
ಕಠಿಣವಾದ ( ಬಿರುಸಾದ) ಚರ್ಮವನ್ನು ಸುಲಿದನು. ಬ್ರಹ್ಮನ ಒಳ್ಳೆಯ ತಲೆಯನ್ನು 


1 ಮೈಯೊ ( ಮು , ಜ) 2 ಮೈಗ( ಜ, ಮು ) 3 ದು ( ಮು ) 4 ಕ್ಕಿ ( ವು) 


೩೧೪ 


ಬಸವರಾಜ ವಿಜಯಂ 


೯ 


ಪಗೆವರನಂತರಂ ತಏದಿವಂ ಪಳೆಪಾಳು ಡಿಯಲ್ಲಿ ಕಜ್ಜದು 
ಜುಗಮಿನಿತಿಲ್ಲದಿಂತು ನೆಲಸಿರ್ದಹನೊರ್ವನೆ ವೈರದಿಂದವ 
ರ್ಬಗೆವಿಗೆ ತತ್ಕುಲೋದ್ಭವರುಮೇನನೊಡರ್ಚುವರೆಂದು ಬಲ್ಲರಾ 
ರ್ಮುಗುದನನೀತನಂ ಬಿಡದೆ ಕಾದಪೆನೆಚ್ಚಳೊಂದಿ ಚೆಚ್ಚರಂ 
ಪಗೆವರಿನಿಬರ್ಕಳಿರ್ದೊಡ 
ಮುಗಿಯದೆ ಲೆಕ್ಕಿಸದೆ ಘೋರವಿಪಿನಾಂತರ 
ಆಗಜಾಧಿಪನೇಂ ವೀರನೋ 
ನೆಗಳೊರ್ವನೆ ನಿಂದನಿಲ್ಲಿ ಪಾಳೇಗುಲದೊಳ 

ವ|| ಅಂತಾದೆಡಮಾನುಂ ಸಹಾಯನಾಗಿ ಕಾದಹೆನೆಂದು ನಿರ್ಧರಿಸಿ ತನಗುಳ್ಳ ಧನಕನಕಾದಿ 
ವಸ್ತುವಲ್ಲಮನವಂಚಕತ್ವದಿಂ ತರಿಸಿ ತಮ್ಮ ವ್ಯಮಂ ವೆಚ್ಚಿಸಿ ದೃಢತರ ಮನೋಜ್ಞ ಶಿವಾ 
ಲಯಶಿಖರಗೋಪುರದ್ವಾರಬಂಧಕವಾಟಮಂಟಪ ಪ್ರಕರಪ್ರಾಕಾರಪ್ರತೋಳಿಕಾಪರಿಖಾದಿಗಳಂ 
ಸಾಂಗಮೆನೆ ರಚಿಸಿಯುಂ ಪೆರ್ಗೊಳ ಪಿರಿಯ ಪಿರಿಂಗಿಗಳನಮರ್ಚಿಯು ಪಲಂದೆನೆಗಳೊಳಂಬು 
ಗಂಡಿಗಳನೊಡರ್ಚಿಯುಂ ದಸಿಬಸಿದ ಪೆರ್ದೊಲೆಗಳುಮಂ ಕಲ್ಬುಂಡು ಕವಣಿ ಪುರಿಮಣರ್ದುದಿದಿ 


ಕೊಯ್ದನು, ೯ . ಇವನಿಗೆ ವೈರಿಗಳು ಅನೇಕರಾಗಿದ್ದಾರೆ. ಆದುದರಿಂದ ಈ ಶಿವನು, 
ಒಬ್ಬನೇ ಹಳೆಯದಾದ ಮುರುಕು ಗುಡಿಯಲ್ಲಿ, ಯಾವ ಕಾರ್ಯೊದ್ಯೋಗವೂ ಸ್ವಲ್ಪವೂ 
ಇಲ್ಲದೆ ಈ ರೀತಿ ವಾಸವಾಗಿದ್ದಾನೆ. ಹಗೆತನದಿಂದ ಆ ಶತ್ರುಗಳೂ ಅವರ ವಂಶ 
ದಲ್ಲಿ ಹುಟ್ಟಿದವರೂ ಏನೂ ಮಾಡುವರೋ ಎಂದು ಬಲ್ಲವರಾರು ! ಏನನ್ನೂ 
ಅರಿಯದ ( ಮುಗ್ಧನಾದ) ಈ ಶಿವನನ್ನು ತಪ್ಪದೆ ಜಾಗರೂಕತೆಯಿಂದ ( ಆದ್ದರಿಂದ) 
ಇಲ್ಲಿಯೇ ಇದ್ದು ಎಚ್ಚರಿಕೆಯಿಂದ ಕಾದುಕೊಂಡಿರುವೆನು. ೧೦ . ಇಷ್ಟು ಮಂದಿ ಶತ್ರು 
ಗಳು ಇದ್ದರೂ ಈ ಪಾರ್ವತೀಪತಿಯು ಭಯಪಡದೆ ( ಯಾವುದನ್ನೂ ) ಲೆಕ್ಕಿಸದೆ , 
ಭಯಂಕರವಾದ ಈ ಕಾಡಿನ ಮಧ್ಯದಲ್ಲಿ ಈ ಹಾಳು ದೇವಾಲಯದಲ್ಲಿ ವಿಖ್ಯಾತವಾಗಿ 
ಒಬ್ಬನೇ ಉಳಿದಿದ್ದಾನೆ ( ಇವನು) ಆದೇನು ಧೀರನೋ ! ವ|| ಇಷ್ಟೊಂದು ಧೀರ 
ನಾದರೂ ನಾನೂ ಕೂಡ (ಇವನ) ಸಹಾಯಕನಾಗಿ ಕಾಯುತ್ತೇನೆ ಎಂದುಕೊಂಡು 
ಆ ಭಕ್ತನಾದ ಕಲಿಯಾರನು ನಿರ್ಧಾರ ಮಾಡಿಕೊಂಡು, ತನಗಿರುವ ಸಮಸ್ತ ಹಣ , 
ಬಂಗಾರವೇ ಮೊದಲಾದ ವಸ್ತುವೆಲ್ಲವನ್ನು ಸ್ವಲ್ಪವೂ ವಂಚನೆ ಮಾಡದೆ ತರಿಸಿ ಆ 
ದ್ರವ್ಯವನ್ನೆಲ್ಲ ವ್ಯಯಮಾಡಿ, ಅತಿ ಗಟ್ಟಿಯಾದ ಮನೋಹರವಾದ ದೇವಾಲಯ , 
ಕಳಶ, ಗೋಪುರ , ಚೌಕಟ್ಟು ( ದ್ವಾರಬಂಧ), ಕದ , ಮಂಟಪಗಳ ಸಮೂಹ, ಕೋಟೆ, 
ದೊಡ್ಡ ಬೀದಿ, ಅಗಳುಗಳೇ ಮೊದಲಾದವುಗಳನ್ನು ಯಥಾ ಸಾಂಗವಾದದ್ದೆನ್ನುವಂತೆ 
ನಿರ್ಮಾಣ ಮಾಡಿಸಿದನು. ದೊಡ್ಡ ದೊಡ್ಡ ಕೊತ್ತಳಗಳನ್ನು ಕಟ್ಟಿಸಿ ( ಅವುಗಳ ಮೇಲೆ) 


1 ಲ ( ಚ, ಗ, ಆ) 


೩೧೫ 


ದಶಮಾಶ್ವಾಸಂ 


ಮೊದಲಾದೆಲ್ಲಮುಮನೆಡೆಗೆಡೆಗೆ ತರಗೊಳಿಸಿಯುಂ ಪುರಮಧ್ಯದೊಳಗಾದ ವಾಪಿಕೂಪಸರೋವ 
ರೋದ್ಯಾನಪುಷ್ಪಾರಾಮಂಗಳಂ ನಿಮಿರ್ಚಿಯುಮನವಧಿಕ ನಾನಾ ಧಾನ್ಯಲವಣಮರೀಚಾದಿ 
ವಸ್ತುಸಂಗ್ರಹಮಂ ಸಮಕಟ್ಟಯುಂ ಲೋಕತ್ರಯದೊಳಾಕ್ರಮಿಸಲಾವಂಗಮಶಕ್ಯವೆಂಬಂತೆ 
ದುರ್ಗಮಂ ಬಲಿಯುತ್ತಮಾ ಭಕ್ತನಾಗಳ್ 


ಕೂರಸಿಯನಾಂತು ಬರೆ ವೀರಭಟವರ್ಗ೦ 
ಭೇರಿ ಜಯ ಘಂಟೆಗಳ ಭೂರಿರವದಿಂದಂ 
ಕಾರಿರುಳೊಳೆಚ್ಚಿಸುತೋರಣದಿ ಸುತ್ತು 
ತ್ಯಾರುತು ದುರ್ಗಮನುದಾರಮತಿ ಕಾದಂ 


ಎತ್ತಿದ ಪಂಜುಗಳುರಿ ಬೆಳ 
ಗೆಂ ಮಿಸುಗುವಿನಮೆಳ್ಳ ಜತೆಆನುತ್ತಂ 
ಬಿತ್ತರದಿನಾರ್ದು ತಿರುಗುತ 
ಸುತ್ತಂ ಸಲೆಕೋಟೆಗಾದನಚಳಿತ ಧೀರಂ 


ದೊಡ್ಡ ದೊಡ್ಡ ಫಿರಂಗಿಗಳನ್ನು ಅಳವಡಿಸಿದನು . ಅನೇಕಕೋಟೆದೆನೆಗಳಲ್ಲಿ ಬಾಣ 
ಗಳನ್ನು ಹೊಡೆಯುವ ಕಿಂಡಿಗಳನ್ನು ಮಾಡಿಸಿದನು. ಚೂಪಾಗಿ ಕೆತ್ತಿಸಿದ ? ದೊಡ್ಡ 
ದೊಡ್ಡ ಮೊಲೆಗಳನ್ನೂ , ಕಲ್ಲು, ಗುಂಡು , ಕವಣೆ, ಹುರಿಯುವ ಮಳಲು (ವೈರಿಗಳು 
ಬಂದಾಗ ಹುರಿದು ಅವನ ಮೈಮೇಲೆ ಎರಚುವುದಕ್ಕಾಗಿ ಸಂಗ್ರಹಿಸುವ ಮಳಲು) , 
ಮದ್ದಿನ ತಿದಿಯೇ ಮೊದಲಾದುವೆಲ್ಲವನ್ನು ಆಯಾಯ ಸ್ಥಳದಲ್ಲಿ ಸಾಲುಸಾಲಾಗಿ, 
ಇಡಿಸಿದನು . ಆಳವಾದ ಕಪಿಲೆಬಾವಿ , ಸೇದುವಬಾವಿ , ಸರೋವರ , ಉದ್ಯಾನವನ 
ಹೂದೋಟಗಳನ್ನು ನಿರ್ಮಾಣ ಮಾಡಿಸಿದನು. ಅಪಾರವಾದ ನಾನಾವಿಧವಾದ 
ಧಾನ್ಯ , ಉಪ್ಪು , ಮೆಣಸುಗಳೇ ಮೊದಲಾದ ಪದಾರ್ಥಗಳ ಸಂಗ್ರಹವನ್ನು ವ್ಯವಸ್ಥೆ 
ಗೊಳಿಸಿದನು . ಮೂರುಲೋಕಗಳಲ್ಲಿ ( ಇವನನ್ನು ) ಆಕ್ರಮಿಸಲು ಯಾವನಿಗೂ ಶಕ್ಯ 
ವಿಲ್ಲವೆಂಬಂತೆಕೋಟೆಯನ್ನು ಬಲಪಡಿಸಿದನು. ಆಗ ೧೧ , ಉದಾರ ಬುದ್ದಿಯುಳ್ಳ 
ಕಲಿಯಾರನು ರಾತ್ರಿಯ ಸಮಯದಲ್ಲಿ ಪರಾಕ್ರಮಶಾಲಿಗಳಾದ ಕಾಲಾಳಸಮೂಹವು 
ತೀಕ್ಷವಾದ ಖಡ್ಗವನ್ನು ಧರಿಸಿ ಬರುತ್ತಿರಲು, ನಗಾರಿ ಜಾಗಟೆಗಳ ಅಧಿಕವಾದ ಶಬ್ದ 
ದಿಂದ ಎಚ್ಚರಿಕೆಯನ್ನುಂಟು ಮಾಡುತ್ತ , ಕ್ರಮವಾಗಿ ( ಆ ಶಿವಾಲಯವನ್ನು ) ಸುತ್ತು 
ವರಿಯುತ್ತ , ಗಟ್ಟಿಯಾಗಿ ಕೂಗುತ್ತ , ಚೆನ್ನಾಗಿಕೋಟೆಯನ್ನು ಕಾಯ್ದನು. ೧೨. ಸ್ಥಿರ 
ವಾದ ಧೈಯ್ಯದ ಕಲಿಯಾರನು ಎತ್ತಿದ ಪಂಜುಗಳ ಉರಿಯ ಬೆಳಕು ಎಲ್ಲ ಕಡೆಗೂ 
ಪ್ರಕಾಶಿಸುವ ಹಾಗೆ ಮಾಡುತ್ತ , ಎಚ್ಚರ ! ಎಚ್ಚರ ! ಎಂದೆನ್ನುತ್ತ ಕೂಗಿ ಪ್ರಕಟ 


೩೧೬ 


ಬಸವರಾಜ ವಿಜಯಂ 


ವಂ ಅಂತು ಬೆಳಗಪ್ಪನ್ನೆಗಂ ಕಾದು ಪಲಕೆಲವು ದಿನಂಗಳಂ ಸವೆಸುತ್ತಿರೆ ನಿಜಧನವನಿತುಂ 
ತೀರೆ ಸಂಬಳಂಬಡೆಯದೊಡನೆ ಕೋಟೆಗಾವ ಸುಭಟರೆಲ್ಲರ್ಬಿಟ್ಟುವೋಗೆ ಧೈರ್ಯಂಗುಂದದೊರ್ವನೆ 
ಬಹುಬಲಮಿರ್ಪುದೆಂಬಂತಾಳ್ವರಿಯ ಮೇಲೆ ನಿಶಿಯೊಳಳಬಳಂಜಗರ್ಜಿಸಿ ದ 


ಉಡಿಗಂಟೆ ಢಣ ಢಣ ಧ್ವನಿ 
ಗುಡೆ ಘಲಘಲಕೆಂದು ಪಲಕಮುಲಿವುತ್ತಿರೆ 

ಕಾe 
ಲೌಡರದು ಝಣಝಣಸುತ್ತಿರೆ 
ಪಿಡಿದಸಿಯಂ ಪಂಜನಲ್ಲಿ ಬಳಸುತ್ತಿರ್ದಂ 


ವ|| ಆಗಳ ತಾಂ ಸಂಗ್ರಹಂಗೆಯ್ದೆಣ್ಣೆಯೆಲ್ಲಂ ತೀರಿಡವಿಂಧನಂಗಳಂ ತಂದುಪೊತ್ತಿಕ್ಕಿ 
ಪೇರುರಿಗೆಯು ಪಿಡಿದು ಮುನ್ನಿನಂತಬ್ಬರಿಸಿ ಬೊಬ್ಬೆಗೊಟ್ಟು ಕತಿಷಯದಿನಂಗಳ್ಳಳಿಯ ಕಾವುತ್ತಿರ 
ಲೊಡನಡುಗರ್ಬುಗಳುಂ ಸವೆಯೆ ಮರ ಕೊರಂಟು ಪುರವಿ ಪೊದೆದುಟ್ಟ ವಸನಂ ಮೊದಲಾ 
ದವಯಿಂ ಪೊತ್ತಿಸಿದುರಿಗಳಿಂ ಪ್ರಜ್ವಲಿಸುತಂತಂತೆ ಕೋಟೆಗಾವುಮಿರ್ಪಿನಮದುವುಂ 
ಸವೆಯಲೊಡನೆ 


ಗೊಳಿಸುತ್ತ ಸುತ್ತಲೂ ತಿರುಗುತ್ತ ಚೆನ್ನಾಗಿಕೋಟೆಯನ್ನು ಕಾಯ್ದನು. ವ|| ಈ ರೀತಿ 
ಬೆಳಗಾಗುವರೆಗೆ ಕಾಯು ಅನೇಕ ದಿನಗಳನ್ನು ಕಳೆದ ನಂತರ ತನ್ನ ಐಶ್ವರವೆಲ್ಲ ತೀರಿ 
ಹೋಯಿತು. ಕೋಟೆಯನ್ನು ಕಾಯುವ ಒಳ್ಳೆಯ ಶೂರುರುಗಳೆಲ್ಲ ಸಂಬಳವನ್ನು ಕೊಡ 
ಲಾಗದ ಇವನನ್ನು ಬಿಟ್ಟು ಹೋದರು. ಕಲಿಯಾರನು ಇದರಿಂದ ಧೈರಗುಂದದೆ, 
ಒಬ್ಬನೇ ಬಹು ಸೈನ್ಯ ಇರುವುದೆಂಬಂತೆ ಬತೇರಿ ( ಆಳ್ವರಿ) ಮೇಲೆ ರಾತ್ರಿಯ ಸಮಯ 
ದಲ್ಲಿ ಗದ್ದಲ ಮಾಡುತ್ತ , ಗರ್ಜಿಸುತ್ತ - ೧೩ . ನಡುವಿನ ಸುತ್ತಲೂ ಕಟ್ಟಿಕೊಂಡಿರುವ 
ಗಂಟೆಗಳು ಢಣ ಢಣ ಎಂಬ ಶಬ್ದವನ್ನು ಮಾಡುತ್ತಿದ್ದವು. ಹಲಗೆಯು ಘಲಘಲಕು 
ಎಂದು ಶಬ್ದವನ್ನು ಮಾಡುತ್ತ ಇದ್ದವು. ಕಾಲಿನಲ್ಲಿ ಕಟ್ಟಿದ ಪೆಂಡೆ ಗೆಜ್ಜೆಗಳು ರುಣ್ 
ಝಣ್ ಎಂಬ ಶಬ್ದ ಮಾಡುತ್ತಿದ್ದವು. ಹೀಗೆ (ಕೈಯಲ್ಲಿ ಖಡ್ಗವನ್ನು ಹಿಡಿದು ಅಲ್ಲಿ 
ಪಂಜನ್ನು ಬೆಳಗುತ್ತ ಇದ್ದನು. ವ|| ಅಷ್ಟು ದಿನಕ್ಕೆ ತಾನು ಸಂಗ್ರಹಿಸಿಟ್ಟಿದ್ದ ಎಣ್ಣೆ 
ಯೆಲ್ಲವೂ ತೀರಿ ಹೋಗಲಾಗಿಕೂಡಲೇ ಸೌದೆಯನ್ನು ತಂದು ಹೊತ್ತಿಸಿ ದೊಡ್ಡ ಉರಿ 
ಯನ್ನು ಮಾಡಿ ಹಿಡಿದು, ಮೊದಲಿನ ಹಾಗೆಯೇ ಆರ್ಭಟಿಸುತ್ತಿದ್ದನು; ಬೊಬ್ಬೆ ಹಾಕು 
ತಿದ್ದನು. ಹೀಗೆಕೆಲವಾರು ದಿನಗಳು ಕಳೆಯುವವರೆಗೂ ಕಾಯುತ್ತ ಇರಲು, ಅನಂತರ 
ಸೌದೆಯೂ ತೀರಿಹೋಯಿತು. ಮರ, ಕೊರಡು, ಹುಲ್ಲ ಹಗ್ಗ , ಹೊದ್ದು ಕೊಂಡಿದ್ದ 
ಬಟ್ಟೆ ಬರೆ ಮೊದಲಾದವುಗಳಿಂದ ಹೊತ್ತಿಸಿದ ಉರಿಯಿಂದ ಬೆಳಕು ಮಾಡುತ್ತ ಹೇಗೋ 
ಹಾಗೆ ಕೋಟೆಯನ್ನು ಕಾಯುತ್ತ ಇರುತ್ತಿರಲು ಕೊನೆಗೆ ಅದೂ ಕೂಡ ಇಲ್ಲದಂತಾ 


ದಶಮಾಶ್ವಾಸಂ 


ಉರಿವೆಳಗಿಲ್ಲದೆ ವರ್ಬಾ 
ವರಿಸಲಿದೆ ರಿಪುಗಳmದೊಡೇಂಮೋಸಂಗೆ . 
ಹೈರೊ ಸಾಧನವಿದಕಿಲ್ಲೆಂ 
ದುರವಣಿಸುತೆ ನೆನೆದನೊಂದುಪಾಯಮನಾಗಳ್ 


ತಲೆನವಿರಂ ಪೊತ್ತಿಸಿ ಕ 
ಛಲೆಯಂ ಕಡೆಗಣಿಪೆನೆಂದು ಬಗೆದಾ ಭಕ್ತ೦ 
ನೆಲೆವಚ್ಚಿದ ಧೈರ್ಯದಿನು 
ಜ್ವಲ ಕಚಮಂ ಪೊಸೆದು ಜೆಡೆಯೊಡರ್ಚಿದನಾಗಳ | 

೧೫ 
ವ|| ಅಂತು ಜೆಡೆವೆಣೆದಾತ್ಮಕಚೌಘವಂ ಸೊಡರ್ವತ್ರಿಸಿ ಪೆರ್ವೊಳಗಂಗೆಯ್ದಾರಿಯ ಮೇಲೆ 
ತಿರುಗುತ್ತುಮಿರೆ 

ಧಗಧಗಧಂಧಗಧ್ವನಿ ಸಮೃದ್ದಸಮುದ್ಭತ ವಿಸ್ಸುಲಿಂಗ ಸಂ . 
ಘಗತ ಧನಂಜಯ ನಿಮಿರ್ದು ದಳ್ಳುರಿ ಸೂಸಿ ಶಿರೋಜವೃಂದಮಂ 
ಬಗೆಮಿಗೆ ಪೊತ್ತಿನೆತ್ತಿಯ ಸರೋಜದ ಜ್ಯೋತಿಯೆ ಪೊಸ್ಮಿದಂತೆ ನೆ 
ಟ್ಟಗೆ ನೆಗೆವೀಳು ಚುರ್ಚುರೆ ಭಕ್ತನ ಮಸ್ತಕಮಂ ಕ್ಷಣಾರ್ಧದೊಳ್ 


ಇಂದುದೇವಸಿಂಧುಸೂಟನದ್ರಿಜಾಸಮನ್ವಿತಂ | 
ನಂದಿವಾಹನಗ್ನಿಲೋಚನಂ ಫಣೀಂದ್ರಭೂಷಣಂ 


ಯಿತು. ಒಡನೆಯೇ ೧೪, ಉರಿಯ ಬೆಳಕು ಇಲ್ಲದೆ ಕತ್ತಲೆಯು ಮುಸುಕುವುದಕ್ಕೆ 
ಪ್ರಾರಂಭವಾಗತೊಡಗಿದೆ . ಶತ್ರುಗಳು ( ಈ ವಿಷಯವನ್ನು ) ತಿಳಿದರೆ, ಏನು ಮೋಸ 
ಮಾಡುವರೋ ! ಉರಿಯ ಬೆಳಕನ್ನು ಮಾಡಲು ಇರುವ ಸಾಧನವಿಲ್ಲದಂತಾಯಿತು. 
ಎಂದುಕೊಂಡು ಪೇಚಾಡಿಕೊಳ್ಳುತ್ತ ಒಂದು ಉಪಾಯವನ್ನು ನೆನೆದನು . ೧೫. ಆ 
ಭಕ್ತನು ( ನನ್ನ ) ತಲೆಯ ಕೂದಲನ್ನು ಹೊತ್ತಿಸಿ ಕತ್ತಲೆಯನ್ನು ದೂರ ಮಾಡುತ್ತೇನೆ 
ಎಂದು ಯೋಚಿಸಿ , ಸ್ಥಿರಗೊಂಡ ಧೈಯ್ಯದಿಂದ ತನ್ನ ಉಜ್ವಲವಾದ ಕೂದಲುಗಳನ್ನು 
ಹೊಸದು ಆಗ (ಉದ್ದನಾಗಿ) ಜಡೆಯನ್ನು ಮಾಡಿದನು . ವ|| ಆ ರೀತಿ ತನ್ನ ಕೂದಲು 
ಗಳನ್ನು ಜಡೆಯಾಗಿ ಹೆಣೆದು ಅದಕ್ಕೆ ದೀಪ ಹಚ್ಚಿ ದೊಡ್ಡ ಬೆಳಕನ್ನಾಗಿ ಮಾಡಿಕೊಂಡು 
ಕೋಟೆಯ ಬತೇರಿಯ ಮೇಲೆ ತಿರುಗುತ್ತಿರಲಾಗಿ - ೧೬- ೧೭. ( ಆಗ) ' ಧಗಧಗ 
ಧಂಧಗ' ಎಂಬ ಶಬ್ದದಿಂದ ಅಭಿವೃದ್ಧಿಗೊಂಡು ಮೇಲಕ್ಕೆ ಹಾರುತ್ತಿರುವ 
ಕಿಡಿಗಳ ಸಮೂಹವನ್ನು ಹೊಂದಿದ ಅಗ್ನಿಯು ಕುಡಿಚಾಚಿ ಹರಡಿ ಹೆಚ್ಚಾದ 
ಜ್ವಾಲೆಯು ಪ್ರಸಾರಗೊಂಡಿತು . ಕೂದಲಿನ ಸಮೂಹವನ್ನು , ( ಆ ಬೆಂಕಿಯು) 
ಯಥೇಚ್ಛವಾಗಿ ಹೊತ್ತಿಕೊಂಡು, ನೆತ್ತಿಯಲ್ಲಿರುವ ಸಹಸ್ರಾರವೆಂಬ ಹೆಸರಿನ ಕಮಲ 


1 ಗು ( ಗ) 


2 ಸೆ ( ಮು , ಗ) 


ಬಸವರಾಜ ವಿಜಯಂ 


ಕುಂದಚಂದನಾರ್ಜುನಾಂಗನುಗ್ರ, ನೀಲಕಂಧರಂ 

ಚೆಂದದಿಂ ಪ್ರಸನ್ನನಾಗಿ ಮುಂದೆ ನಿಂದನೀಶ್ವರಂ 

ವ|| ಅಂತು ಶಿವಂ ಪ್ರಸನ್ನನಾಗಿ ಕಡೆಗಣ್ಣ ಕರುಣಾರಸವರ್ಷದೊಲೆನವಿರುರಿಯಂ ನಂದೆ 
ಮೊಯ್ದಲ್ಲಿ ತೆಗೆದು ಬಿಗಿದಾಲಿಂಗಿಸಿ ಬೆಳೆಸಿ ನುತಿಸಿ ನಿನ್ನ ನಿಶ್ಚಳ ಭಕ್ತಿವೃತ್ತಿಗಾನೊಚ್ಚತಂ 
ಮಚ್ಚಿದೆಂ ವರಮಂ ಬೇಳ್ವುದೆನೆ ಭಕ್ತಂ ಮಂದಸ್ಮಿತಮುಖಾರವಿಂದನಾಗಿ ಪೊಡಮಡುತ್ತಿಂತೆಂದಂ 

ನಿನ್ನ ಪದಪದ್ಮಸೇವಾ 
ಸನ್ನುತ ಸಾಮ್ರಾಜ್ಯಮೆನಗೆ ತೀವಿರೆ ಪೆತೋಂ 
ದಿನ್ನಾವುದೆರೆವ ವರ ಮದ 
ಜನ್ನಿನೀವನ್ಯ ವರಮನೊಲ್ಲೆನುಮೇಶಾ 
ವ ॥ ಎಂದು ಮುಗುಲ್ಲಿಂತೆಂದಂ 
ಪೊಡವಿಗತಿಶಯದ ದುರ್ಗಂ 
ಮೃಡ ಕೇಳ್ಮೆಲಾಸಮಲ್ಲಿ ಬಾಳ್ವುದನುಳಿದೀ 
ಯಡವಿಯೊಳಿರ್ಪುದು ಯುಕ್ತಮೆ 
ಬಡವನವೋಲ್ ಪೋಪಮಲ್ಲಿಗೇಟ್ಟವದಿಂದ 


ದಲ್ಲಿರುವ ಪರಂಜ್ಯೋತಿಯೇ ಹೊರ ಹೊರಟು ಬಂದಂತೆ, ಉರಿಯು ಚಟ್ಟನೆ 
ಮೇಲಕ್ಕೆ ನೆಗೆದು ಇಳಿದು ಆ ಭಕ್ತನಾದ ಕಲಿಯಾರನ ಮಸ್ತಕವನ್ನು ಸುಡತೊಡ 
ಗಿತು. ಕ್ಷಣಾರ್ಧದಲ್ಲಿ ಚಂದ್ರ ಮತ್ತು ಗಂಗೆಯರನ್ನು ಜಡೆಯಲ್ಲಿ ಧರಿಸಿದವನೂ , 
ಪಾಶ್ವತೀ ಸಮೇತನಾದವನೂ , ನಂದೀಶ್ವರನನ್ನೇರಿದವನೂ ಅಗ್ನಿನೇತ್ರ , ನಾಗಾಭರಣ 
ಗಳಿಂದಲೂ , ಮೊಲ್ಲೆಯ ಹೂವುಶ್ರೀಗಂಧಗಳಂತೆ ಶುಭ್ರ ( ಅರ್ಜುನ) ವಾದ ಅಂಗವುಳ್ಳ 
ವನೂ , ಉಗ್ರವಾದ ವಿಷದಿಂದ ನೀಲವರ್ಣದಿಂದಶೋಭಿಸುವ ಕಂಠವುಳ್ಳವನೂ ಆದ 
ಶಿವನು ಪ್ರತ್ಯಕ್ಷವಾಗಿ ಮುಂದೆ ನಿಂತನು . ವ|| ಈ ರೀತಿ ಶಿವನು ಪ್ರತ್ಯಕ್ಷನಾಗಿ ಕರುಣ 
ವೆಂಬ ರಸದ ಮಳೆಯನ್ನು ತಲೆಗೂದಲಿನ ಜ್ವಾಲೆಯು ಆರಿ ಹೋಗುವಂತೆ 
ಸುರಿಸಿದನು. ( ಆ ಕರುಣಾರಸದಲ್ಲಿ ಅವನನ್ನು ) ಅದ್ದಿ ತೆಗೆದು ಬಿಗಿಯಾಗಿ ತಬ್ಬಿಕೊಂಡು 
ತಲೆಯ ಮೇಲೆಕೈಯಾಡಿಸಿ, ( ಅವನನ್ನು ) ಶ್ಲಾಘನೆ ಮಾಡಿ ನಿನ್ನ ನಿಶ್ಚಲವಾದ ಭಕ್ತಿ 
ವ್ಯವಹಾರಕ್ಕೆ ನಾನು ನಿಜವಾಗಿ ಮೆಚ್ಚಿದ್ದೇನೆ. ವರವನ್ನು ಬೇಡುವುದು' ಎನ್ನಲು 
ಭಕ್ತನು (ಕಲಿಯಾರನು) ಮುಗುಳುನಗೆಯಿಂದಕೂಡಿದ ಮುಖ ಕಮಲವುಳ್ಳವನಾಗಿ , 
ನಮಸ್ಕಾರ ಮಾಡುತ್ತ ಹೀಗೆ ಹೇಳಿದನು : ೧೮ - ೧೯ . ** ಉಮಾಪತಿಯೇ , ನಿನ್ನ 
ಪಾದಕಮಲವನ್ನು ಸ್ತೋತ್ರಮಾಡುವಿಕೆಯೆಂಬ ರಾಜತನವು ನನಗೆ ಪ್ರಾಪ್ತವಾಗಿರು 
ವಾಗ ಬೇರೊಂದು ಬೇಡುವ ವಸ್ತುವಾದರೂ ಯಾವುದುಂಟು ? ಆದುದರಿಂದ ನೀನು 
ಕೊಡುವ ಬೇರೆ ವರವನ್ನು ಒಲ್ಲೆನು . ಪರಮೇಶ್ವರನೇ , ಕೈಲಾಸವು ಭೂಮಿಗೆ 


1 ನು ( ಮು ) 


೩೧೯ 


ದಶಮಾಶ್ವಾಸಂ 


ವ|| ಎಂಬನಿತಳ್ಳಂದ ನವೀನ ಮಣಿಮಯ ಪುಷ್ಪಕವನವನಭವನೊಡನೇಜ ಮೃಡಾ 
ಗಾರಸಹಿತಂ ಕೈಲಾಸಕ್ಕೆ ತಳರ್ದಲ್ಲಿರುತ್ತಮಿರೆ ನಿರೀಕ್ಷಿಸಿ 

ಆ ಕಲಿಯಾರಾಖ್ಯನನಾ 
ಲೋಕೈಕಮಹೇಶನೊಲ್ಲು ಕೊಂಡಾಡಿ ಗಣಾ 
ನೀಕದೊಡನೈದೆ ಪೊಗಳು ಪಿ 
ನಾಕಿ ಸುರರ್ಪೊಗಳೆ ನಿತ್ಯನಿಜಪದವಿತ್ರಂ 
ಎಂದಿಂತು ದೀಪದ ಕಲಿಯ 
ಚಂದದ ಕಥನವನುದಾರಮತಿಯೊರೆವುತೆ ಮ 
ತೊಂದು ಮೃಡಭಕ್ತ ಕಥನವು 
ನಂದೊರೆದಂ ಬಸವರಾಜನೆಂತೆನೆ ಧರೆಯೊಳ್ 

[ ನಾಟ್ಯನವಿತ್ತtಂಡಿಯ ಕಥೆ] 
ಮಂಡಿತ ಮಹಿಮೆಯನಿರದೊಳ 
ಕೊಂಡಾ ಕಾಂಚಿಯೊಳೆ ದುರಿತಸರಸಿಜವನವೇ 
ದಂಡವರಂ ನಾಟ್ಯನವಿ 
ಇಂಡಿಯೆನಿಪ್ಲೋರ್ವನಿರ್ಪನೀಶ್ವರಭಕ್ತಂ 

೨೨ 


ಅತಿಶಯವಾದದ್ದೆನಿಸಿ ಅನ್ಯರ ಆಕ್ರಮಣಕ್ಕೆ ಅಸಾಧ್ಯವಾದದ್ದೆನಿಸಿದೆ. ಅಲ್ಲಿ (ನೀನು) 
ಬದುಕುವುದನ್ನು ಬಿಟ್ಟು ದರಿದ್ರನಂತೆ ಈ ಅಡವಿಯಲ್ಲಿರುವುದು ಯೋಗ್ಯವಾದದ್ದೇ 
ಹೇಗೆ ? ಆ ಕೈಲಾಸಕ್ಕೆ ಹೋಗೋಣ ಶೀಘ್ರವಾಗಿ ಏಳು. ” ವ|| ಹೀಗೆನ್ನು 
ತಿರುವಷ್ಟರಲ್ಲಿ ಅಲ್ಲಿಗೆ ಬಂದ ನೂತನವಾದ ರತ್ನಖಚಿತವಾದ ದೇವತೆಗಳ 
ವಿಮಾನವನ್ನು ಆ ಕಲಿಯಾರನು ಶಿವನೊಡನೆ ಹತ್ತಿ ಆ ದೇವಸ್ಥಾನ ಸಹಿತವಾಗಿ 
ಕೈಲಾಸಕ್ಕೆ ಹೊರಟುಹೋಗಿ ಅಲ್ಲಿ ಇರುತ್ತಿರಲಾಗಿ, (ಶಿವನು ಅವನನ್ನು ) 
ನಿರೀಕ್ಷಿಸಿ - ೨೦ . ಆ ಸಮಸ್ತ ಲೋಕಗಳಿಗೆಲ್ಲ ಒಬ್ಬನೇ ಸ್ವಾಮಿಯಾದ ಪಿನಾಕವೆಂಬ 
ಧನುಸ್ಸನ್ನು ಧರಿಸಿರುವ ಶಿವನು ಆ ಕಲಿಯಾರನೆಂಬ ಹೆಸರಿನ ಭಕ್ತನಿಗೆ ಒಲಿದು 
ಪ್ರಮಥಗಣಗಳೊಡನೆ ಹೊಗಳಿದನು. ದೇವತೆಗಳು ಹೊಗಳುತ್ತಿರಲಾಗಿ ಅವನಿಗೆ ನಿತ್ಯ 
ಪದವಿಯನ್ನು (ಮೋಕ್ಷವನ್ನು ಕೊಟ್ಟನು. ನಾಟ್ಯನಮಿಂಡಿಯ ಕಥೆ : ೨೧ - ೨೨. ಈ 
ರೀತಿಯಾಗಿ ದೀಪದ ಕಲಿಯಾರನ ಚೆಂದವಾದ ಕಥೆಯನ್ನು ಉದಾರಮತಿಯಾದ ಬಸವ 
ರಾಜನು ಹೇಳುತ್ತ ಮತ್ತೊಬ್ಬ ಪರಮೇಶ್ವರ ಭಕ್ತನ ಕಥೆಯನ್ನು ಆಗ ಹೇಳಿದನು . 
ಅದು ಹೇಗೆಂದರೆ ಭೂ ಮಂಡಲದಲ್ಲಿರುವ ಆ ಕಾಂಚಿಪಟ್ಟಣದಲ್ಲಿಯೇ ಮಹಿಮೆ 
ಯಿಂದ ಅಲಂಕಾರಗೊಂಡಿರುವ ಪಾಪವನವೆಂಬ ಕಮಲವನಕ್ಕೆ ದೊಡ್ಡ ಆನೆಯೋ 


1 ( ಮು , ಜ) 2 ತ್ಯಾದ, ಚ) 


೩೨ರಿ 


ಬಸವರಾಜ ವಿಜಯರಿ 


ಈ ವಂ ಆ ಮುಗ್ಧ ಭಕ್ತನೊಂದುದಿನವೇಕಾಮನಾಥಾಲಯಕ್ಕೆಂದಲ್ಲಿ ಮಿಸುಪ ತಾಂಡವ 
ಮೂರ್ತಿಯ ಮೂರ್ತಿಯಂ ಕಂಡಾರ್ತಿವಟ್ಟು ನೋಡಿ ತಳಮಳಗುಗೊಂಡು ಕಳವಳಿಸಿ ಮಲಗಿ 
ತತ್ತೂಜಕನಪ್ಪ ಪಾರ್ವನಂ ಕರೆದವನೊಡನಿಂತೆಂದಂ 


ತನು ಮೂದಾಣದೆ ಕೊಂಕಿದತ್ತುಅಗಿದ ಮಧ್ಯಮೀ ವಕ್ರ ಜೀ 
ವನಜಾತಂ ಬೆರೆತಿರ್ಪುದಯೊ ನುಲಿಗೊಂಡ ಕೊರಲ್ ಪಾದಮೊಂ 
ದುನಿತಾಂತಂ ನೆಗೆದಿರ್ದುದಿಲ್ಲಿ ಮಗುಳೊಂದೂರ್ದುದೀ ಧಾತ್ರಿಯೊ 
ಶಿಳ್ಳಿನಗೇವೇಳಪೆನೀ ಶಿರಂ ಕೆಲಕೆ ಬಾಗಿಕ್ಕಟೀ ಪಾಣಿಗಳ 


ಕೆಲಕೆಲಕೆ ಕೊಂಕಿ ನೂಂಕಿದು 
ವಲರ್ಗಣ್ಣ ಕ್ಯಾಲಿವಿಲ್ಲವೀ ಜೆಡೆಮುಡಿ ಬಿ 
ಟ್ರೋಲೆದಪುದಿದಾವ ರೋಗಂ 
ಬಲಿದುದು ಪಶುಪತಿಗೆ ಪೇಳ್ವುದಿದನೆನಗೀಗಳ 


ವಗಿ ಎನೆ ಕೇಳ್ತಾ ಸಿತಗಪಾರ್ವನಂತಃಸ್ಮಿತನಾಗಿ ಗಂಗಾಧರಂಗೆ ಮಹಾ ವಾತರೋಗಂ ಸಮ 


ಪಾದಿಯಲ್ಲಿರುವ ' ನಾಟ್ಯನಮಿಂಡಿ' ಎಂಬ ಒಬ್ಬ ಪರಮೇಶ್ವರ ಭಕ್ತನಿದ್ದನು. ವ|| ಆ 
ಮುಗ್ಧ ಭಕ್ತನು ಒಂದುದಿನ ' ಏಕಾಮ್ರನಾಥ ' ಎಂಬ ಹೆಸರಿನ ಶಿವನ ದೇವಾಲಯಕ್ಕೆ 
ಬಂದು , ಅಲ್ಲಿ ಶೋಭಿಸುವ ತಾಂಡವಮೂರ್ತಿಯಾದ ಶಿವನ (ನೃತ್ಯಭಂಗಿಯ ) ಆಕಾರ 
ವನ್ನು ಕಂಡು, ಮನೋವ್ಯಥೆಗೊಂಡು ನೋಡಿ, ವ್ಯಾಕುಲ ಹೊಂದಿದವನಾಗಿ , ಸಂಕಟ 
ಪಟ್ಟು , ದುಃಖಮಾಡಿ, ಆ ದೇವರನ್ನು ಪೂಜೆ ಮಾಡುತ್ತಿದ್ದ ಬ್ರಾಹ್ಮಣನನ್ನು ಕರೆದು , 
ಅವನೊಡನೆ ಹೀಗೆಂದನು : ೨೩ - ೨೪ . ( ಈ ಶಿವನ) ದೇಹವು ಮೂರು ಸ್ಥಳದಲ್ಲಿ 
ಕೊಂಕುಗೊಂಡಿದೆ; ನಡುವು ತಿರುಚಿಕೊಂಡಿದೆ; ಈ ಮುಖದ ರಸವೆಲ್ಲ ಒಣಗಿರುವುದು ; 
ಅಯ್ಯೋ ! ಈ ಕೊರಳು ನುಲಿದುಕೊಂಡಿದೆ; ಒಂದುಕಾಲು ಅತ್ಯಂತವಾಗಿ ಮೇಲಕ್ಕೆದ್ದು 
ನಿಂತಿದೆ ; ಮತ್ತೊಂದು ಕಾಲು ಭೂಮಿಯಲ್ಲಿ ಊರಿಕೊಂಡಿದೆ; ನಿನಗೆ ಏನು ಹೇಳಲಿ ! 
ಈ ತಲೆಯಾದರೋ ಮತ್ತೊಂದು ಕಡೆಗೆ ಬಾಗಿಕೊಂಡಿದೆ; ಅಕ್ಕಟ ! ಈ ಕೈಗಳು 
ಒಂದೊಂದು ಕಡೆಗೆ ಡೊಂಕುಗೊಂಡು ಚಾಚಿದವುಗಳಾಗಿವೆ ; ಹೂವಿನಂತಿರುವ ಕಣ್ಣು 
ಗಳು ಜೋಲುಬಿದ್ದು ಹೋಗಿವೆ: ( ಗುಳಿ ಬಿದ್ದು ಹೋಗಿವೆ); ಜಡೆಮುಡಿಯಾದರೋ 
ಬಿಚ್ಚಿ ( ಹರಡಿಕೊಂಡು ಒಲೆದಾಡುತ್ತಿರುವುದು ; ಪಶುಪತಿಗೆ ಇದಾವ ರೋಗ ಬಲ 
ಗೊಂಡಿದೆ ? ಇದನ್ನು ನನಗೆ ಈಗಲೇ ಹೇಳಬೇಕು ( ಎಂದನು .) ವli ಹೀಗೆನ್ನಲು 
ವಂಚಕನಾದ ಆ ಬ್ರಾಹ್ಮಣನು ( ಪೂಜಾರಿಯಾದ ಬ್ರಾಹ್ಮಣನು ) ಒಳಗೊಳಗೆ ಮುಗುಳು 


1 x ( ಗ , ಚ) 


2 ಗ ( ಮು ) 


3 + ತಿ ( ಜ ) 


ದಶಮಾಶ್ವಾಸಂ 


೩೨೧ 


ನಿಸಿದುದನೊಡಲಿಂತಾದುದೆಂದುಸುರೆ ಭಕ್ತಂ ಕೇಳ ಡವಳಲ್ಗೊಂಡೀ ರುಜೆವಾಣ್ಮಂತೆ ಗೆಟ್ಟರೊಳರೆ 
ಯೆನಲೊಡಮಾನೇ ಮಾಂತೆ ಗೆಯ್ಯಲೆನೆನೆಬಾಡುತವಂಗಿಂತೆಂದಂ 


ಎನಗುಳ್ಳ ಧನವನನಿತಂ 
ನಿನಗಿತ್ತಪೆನಿಗಳೀ ಗದ ಮಾಣೋಡೆ ಮ 
ಧ್ವನಿತೆಯುಮಣುಗನುಮಾನಂ 
ನಿನಗೆ ವಲಂ ತೋಳ್ಳಿರಾಗಿ ಸೇವಿಪೆವನಿಶಂ 


೨೫ 


ವ|| ಎಂದು ಚಲ್ಲವ ಪಾರ್ವನನೆಲ್ಲಂದದಿನೊಡಂಬಡಿಸಿ ನಿಜಾಲಯದೊಳುಳ್ಳ ಸರ್ವಸ್ವಯಂ 
ವಿಕ್ರಂ ಗೆಯ್ಯೋದವಿದನಿತು ಧನಮುಮಂ ಕೊಟ್ಟು ಬೆಚ್ಚಂಗೆಯ್ಯುದೆನೆ ತದ್ಧನಮನಮಂ ಕೊಂಡು 
ಸಡಗರಿಸಿ ಮತ್ತಾರುಂ ಕಾಣದಂತೆ ರಹಸ್ಯ ಸ್ಥಾನದೊಳೇರಂಡಾರ್ಕಾದಿ ವರ್ಣಚಿತ್ರಮೂಲಾದಿ ವಿಚಿತ್ರ 
ಮೂಲಿಕಾದೌಷಧಂಗಳೊರಸಿ ವಾತಹರ ತೈಲಮಂ ಕಾಸಿ ತಂದು ತದಂಗಕ್ಕೆ ಲೇಪಿಸಿಯುಂ ಕೊಂಕಿ 
ದೆಡೆಯ ಸಂದು ಸಂದುಗಳೊಳಿಟ್ಟು ಪೊಟ್ಟಣಂಗಳಂ ಕಾಸಿ ಪಿಡಿದೆತ್ತಿಯುಂ ವಾತವಾರಸೌಷಧಸಹ 


ನಗೆನಕ್ಕು , ( ಈ ) ಗಂಗಾಧರನಿಗೆ ಹೆಚ್ಚಾದ ವಾಯುರೋಗವುಂಟಾಗಿದೆ. ಆದರಿಂದ 
ನೋಡುವುದಕ್ಕೆ ಹೀಗೆಕಾಣುತ್ತಿದೆ' ಎಂದು ಹೇಳಲು ಭಕ್ತನಾದ ಆ ನಾಟ್ಯನವಿತ್ತಂ 
ಡಿಯು ಕೇಳಿ, ದುಃಖಗೊಂಡು ' ಈ ರೋಗವು ಪರಿಹಾರಗೊಳ್ಳುವಂತೆ ಮಾಡುವವರು 
ಇದ್ದಾರೆಯೇ ' ? ಎಂದನು. ಕೂಡಲೇ ( ಆ ಬ್ರಾಹ್ಮಣನು) ' ನಾನೇ ಈ ರೋಗ ಪರಿಹಾರ 
ವಾಗುವಂತೆ ಮಾಡುವುದನ್ನು ಬಲ್ಲೆನು' ಎನ್ನಲಾಗಿ ಬಾಯ್ದೆರೆದು ಆತನಿಗೆ ( ನಾಟ್ಯಮಿತ್ರಂ 
ಡಿಯು) ಹೀಗೆ ಹೇಳಿದನು : ೨೫ . ' ನನಗಿರುವ ದ್ರವ್ಯವನ್ನೆಲ್ಲ ನಿನಗೆ ಕೊಡುತ್ತೇನೆ. 
ಈಗಲೇ ಈ ರೋಗವು ವಾಸಿಯಾದರೆ , ನನ್ನ ಹೆಂಡತಿಯೂ , ನನ್ನ ಮಗನೂ , ನಾನೂ 
ನಿನಗೆ ನಿಜವಾಗಿ ಸೇವಕರಾಗಿ ಸತತವೂ ಸೇವೆ ಮಾಡುತ್ತೇವೆ.' ವ!! ಹೀಗೆಂದು ನಂಬಿಸಿ 
ತಿನ್ನುವ ಆ ಪೂಜಾರಿ ಬ್ರಾಹ್ಮಣನನ್ನು ಎಲ್ಲ ರೀತಿಯಿಂದಲೂ ಒಡಂಬಡಿಸಿ ತನ್ನ 
ಮನೆಯಲ್ಲಿರುವ ಸರ್ವಸ್ವವನ್ನೂ , ಮಾರಾಟ ಮಾಡಿದುದರಿಂದ ಬಂದ ಹಣವೆಲ್ಲವನ್ನು 
ತಂದು ಕೊಟ್ಟು “ ಔಷಧವನ್ನು ಮಾಡುವುದು ' ಎಂದನು . ಆ ಬ್ರಾಹ್ಮಣನು 
ಆ ಹಣವನ್ನು ತೆಗೆದುಕೊಂಡು, ಸಂಭ್ರಮಗೊಂಡವನಾಗಿ ಇನ್ನಾರೂ ಕಾಣದ ಹಾಗೆ 
ಗುಪ್ತವಾದ ಸ್ಥಾನದಲ್ಲಿ ಹಣ್ಣಾದ ಹರಳು ಎಲೆ (ಔಡಲ ಎಲೆ) ಎಕ್ಕದ ಎಲೆಗಳೇ 
ಮೊದಲಾದ ಎಲೆಗಳು , ಚಿತ್ರ ಮೂಲವೇ ಮೊದಲಾದ ವಿಚಿತ್ರವಾದ ಮೂಲಿಕೆ 
ಗಳೊಡನೆ ಕೂಡಿಸಿ ವಾತರೋಗನಿವಾರಕವಾದ ಎಣ್ಣೆಯನ್ನು ಕಾಸಿತಂದು, ಆ ತಾಂಡವ 
ಮೂರ್ತಿಯ ದೇಹಕ್ಕೆ ಹಚ್ಚಿದನು . ಡೊಂಕಾದ ಸ್ಥಳದ ಸಂದು ಸಂದುಗಳಲ್ಲಿ ಬಟ್ಟೆಯ 
ಪೊಟ್ಟಣಗಳನ್ನು ಕಟ್ಟಿ ಒತ್ತಿ ಹಿಡಿದು ಕಾವು ಕೊಟ್ಟನು. ವಾಯುರೋಗವನ್ನು 


2 ಬಿಜ ( ಅ) 
21 


ಬಸವರಾಜ ವಿಜಯಂ 


ಸಂತಪ್ತ ಸಲಿಲಂಗಳಭಿಷೇಚನಮಸಗಿಯುಮಿಂತು ಪಲಕೆಲವು ದಿವಸಂ ನಾನಾವಿಧ ಚಿಕಿತ್ಸೆಯ 
ನೊಡರ್ಚುತಿರೆ ಶಿವನೊಡಲ್ಗುಣವಿಲ್ಲದೆಂದಿನಂತಿರೆ ನಾಟ್ಯನಮಿಂಡಿ ಕಂಡು ಬಸವಳಿದು ಬಾಯಾಣ 
ಮಲಗಿ 

ಗುಣವಿನಿತಿಲ್ಲಂ ಕೇಳ್ತಾ 
ಹ್ಮಣ ನಿನ್ನೀ ಬೆಟ್ಟದಿಂದ ಶೂಲಿಗಿವೇಂ ಕಾ 
ರಣಮೆನೆ ರೋಗವಸಾಧ್ಯಂ 
ಗುಣನಿಧಿ ವೈದ್ಯರ್ಗದೆಂದು ನುಡಿದಂ ಪಾರ್ವ೦ 

ವ|| ಎಂಬುದುಮಾ ಭಕ್ತಂ ಕೇಳು ಹಾ ಯೆಂದು ಹಮ್ಮದಂಬೋಗಿ ಮಗುಳುಂ ಮೆಲ್ಲ 
ನೆಳ್ಳು ಮನಂ ನೊಂದು ಮುಗಿ 

ಮಾಣದು ಗಡ ರೋಗವಿವಂ 
ಪ್ರಾಣಂಗಳೆಯದಿರನೆಂದಂನೋc, ಮ 
ತ್ಯಾಣಮನದುಂ ಮುನ್ನವೇ 
ವಾಣದೆ ಬಿಟ್ಟವೆನೆನುತ್ತೆ ಬಗೆದಂ ಭಕ್ತ೦ 

ವ ಅಂತು ನೆನೆದು ನಿಶ್ಚಿಸಿ ಧೈರ್ಯಯುತವಾಗಿ ಕರಾಳಖಡ್ಗಮಂ ಕರತಳದಿಂ ಪಿಡಿದು 
ಜಡಿದು ಜವದಿಂ ತನ್ನ ಕೊರಲ ಮರ್ಚಿ ಶಿವ೦ಗಿದಿರ್ಚಿ ನಿಂದು 


dhs 


ಹೋಗಲಾಡಿಸುವ ಔಷಧಗಳೊಡನೆ ಕಾಯಿಸಿದ ನೀರನ್ನು ಸ್ನಾನ ಮಾಡಿಸಿದನು . ಈ 
ರೀತಿ ಅನೇಕ ದಿವಸಗಳವರೆಗೆ ನಾನಾ ವಿಧವಾದ ರೋಗ ಹರಣ ನಿಮಿತ್ಯದ ಚಿಕಿತ್ಸೆ 
ಯನ್ನು ಮಾಡುತ್ತಿದ್ದರೂ ಶಿವನ ದೇಹವು (ರೋಗದಿಂದ) ಗುಣವಾಗದೆ, ದಿನ 
ದಿನಂತೆಯೇ ಇರಲಾಗಿ , ಆ ನಾಟ್ಯನಮಿಂಡಿಯು ಕಂಡು , ಸಂಕಟಗೊಂಡು, ಬಾಯ 
ನೀರೆಲ್ಲ ಬತ್ತಿ ದುಃಖದಿಂದ ಕೂಡಿದವನಾಗಿ - ೨೬ . 'ಎಲೈ ಬ್ರಾಹ್ಮಣನೇ , ಕೇಳು; 
ನಿನ್ನ ಈ ಔಷಧೋಪಚಾರದಿಂದ ಶಿವನಿಗೆ ಸ್ವಲ್ಪವೂ ಕೂಡ ಗುಣವಾಗಲಿಲ್ಲ;' ಇದೇನು 
ಕಾರಣ ?” ಎಂದನು . ( ಆಗ ಆ ಬ್ರಾಹ್ಮಣನು 'ಎಲೈ ಸುಗುಣನಿಧಿಯೇ , ಈ 
ರೋಗವು ವೈದ್ಯರಿಗೂ ಕೂಡ ಅಸಾಧ್ಯವಾದದ್ದು ' ಎಂದು ಹೇಳಿದನು . ವ|| ಹೀಗೆಂದು 
ಹೇಳಿದ ಆ ಬ್ರಾಹ್ಮಣನ ಮಾತನ್ನು ಕೇಳಿದ ಆ ಭಕ್ತನು ಕೇಳಿ, ಹಾ ! ಎಂದು ಮೂರ್ಛ 
ಗೊಂಡವನಾಗಿ, ಪುನಃ ಮೆಲ್ಲನೆ ಎಚ್ಚರಗೊಂಡು, ಮನಸ್ಸಿನಲ್ಲಿ ನೊಂದುಕೊಂಡು ಸಂಕಟ 
ಪಟ್ಟವನಾಗಿ - ೨೭ . ಈ ರೋಗವು ವಾಸಿಯಾಗುವುದಿಲ್ಲವಷ್ಟೇ ! (ಇದರಿಂದ) ಈ 
ಶಿವನು ಜೀವವನ್ನು ಬಿಡದೆ ಇರಲಾರನು . ( ಆ ಸ್ಥಿತಿಯನ್ನು ನಾನು ಹೇಗೆನೋಡಲಿ ! 
ಆದ್ದರಿಂದ ನನ್ನ ಪ್ರಾಣವನ್ನು ( ಅವನಿಗಿಂತ ಮೊದಲೇ ತಪ್ಪದೆ ಬಿಟ್ಟು ಬಿಡುತ್ತೇನೆ. 
ಎನ್ನುತ್ತ ಆ ಭಕ್ತನು ನೆನೆದನು . ವ!! ಈ ರೀತಿ ನೆನೆದು ( ಪ್ರಾಣಬಿಡುವುದನ್ನು ) 
ನಿಶ್ಚಯಿಸಿ, ಧೈಯ್ಯಯುತನಾಗಿ ಭಯಂಕರವಾದ ಖಡ್ಗವನ್ನು ಕೈಯಲ್ಲಿ ಹಿಡಿದು, ಝಳಪಿ 
ಸುತ್ತ ( ಅಲ್ಲಾಡಿಸುತ್ತ ) ಶೀಘ್ರವಾಗಿ ತನ್ನ ಕೊರಳಿಗೆ ಸೇರಿಸಿ ಶಿವನಿಗೆ ಎದುರಾಗಿ ನಿಂತು 


ದಶಮಾಶ್ವಾಸಂ 


೩೨೩ 


ಗರಿಲೆನೆ ಕೊಟರೆಯದ ಮುನ್ನ 
ಶಿರಮಂ ಶಂಕರನಂ ಕೃಪಾಳುವೊ ಹೋ ಯೆಂ 
ದುರವಣಿಸಿ ನಿಲಿಸಿ ತತ್ಕರ 
ಕರಾಳಕರವಾಳಮಂ ಕರಂ ಬಿಸುಟಾಗಳ 


ಸೆಳೆವಿಂಚಂ ಪೋಲ್ವ ಬಂಬಲ್ಲೆಡೆ ನಗೆಮೊಗಮರ್ಕೇಂದುವ ತ್ರಿಣೇತ್ರಂ 
ವಿಳಸಚ್ಚಂದ್ರಾರ್ಧಮಧ್ರಾಪಗೆ ಮಿಸುಪ ಜಟಾಜೂಟಮುಗಾಜಿನ ಪ್ರಾಂ 
ಜುಳವಸ್ತ್ರಂ ಸರ್ಪಹಾರ ವರಪರಶು ಮೃಗಾಭೀತಿ ಭ್ರಾಣಿಗಳಂ 
ಗೊಳಿಸುತ್ತುಂ ತೋಜನೆ ತಾನೊಪ್ಪಿದನತುಳಕಳಾಪೂರ್ಣಕೋಶಂ ಮಹೇಶಂ 


ವ|| ಇಂತುಮಾರಮಣಂ ಪ್ರಸನ್ನನಾಗಿ ಮುಗ್ಧ ಭಕ್ತನಂ ಮುಂಡಾಡಿ ಮುದ್ದು ಗೆದ್ದು - 


ಎರೆ ವರವನೀವೆನೆಲೆ ಮು 
ಗ್ಲರ ದೇವ ಯಥೇಷ್ಟವೆಂದು ಬೆಸಸೆ ಗಿರೀಶಂ 
ಶರಣಂ ತಚ್ಚರಣನವಾಂ 
ಬುರುಹದ್ವಯಕೆಅಗಿ ಭಕ್ತಿಯಿಂದಿಂತೆಂದಂ 


- ೩೦ 


ಕೊಂಡು – ೨೮ . ಗರಿಲ್ ಎನ್ನುವಂತೆ ಶಿರವನ್ನು ಕತ್ತರಿಸಿಕೊಳ್ಳುವ ಮೊದಲೇ , ಶಿವನು 
ಅದೇನುಕೃಪಾಳುವೋ ! ' ಹೋ !” ಎಂದು ಅಬ್ಬರಿಸಿ ನಿಲ್ಲಿಸಿ , ಅವನ ಕೈಯಲ್ಲಿರುವ 
ಭಯಂಕರ ಖಡ್ಗವನ್ನು ಚೆನ್ನಾಗಿ (ಸೆಳೆದುಕೊಂಡು) ಬಿಸಾಡಿ ಆಗ - ೨೬ ಸೆಳೆ 
ಮಿಂಚನ್ನು ಸೋಲಿಸುವಂಥ ಗುಂಪು ಗುಂಪಾದ ಜಡೆ, ನಗುವಿನಿಂದ ಕೂಡಿದ ಮುಖ , 
ಸೂರಚಂದ್ರಾಗ್ನಿಗಳೆಂಬ ಮೂರುಕಣ್ಣುಗಳು, ಪ್ರಕಾಶಿಸುವ ಅರ್ಧಚಂದ್ರ , ( ಜಡೆ 
ಯಲ್ಲಿರುವ ಆಕಾಶಗಂಗೆ,ಶೋಭಿಸುವ ಜಟಾಜೂಟ, ಸರ್ಪಗಳ ಹಾರಗಳು , ಕೊಡಲಿ , 
ಜಿಂಕೆ , ಅಭಯ ಮುದ್ರೆಗಳನ್ನುಳ್ಳ ಕೈಗಳು ( ಇವುಗಳಿಂದ) ಮನೋಹರವಾಗಿ ಕಂಗೊಳಿ 
ಸುವವನಾಗಿ , ಅಸದೃಶವಾದ ಸಮಸ್ತ ವಿದ್ಯೆಗಳಿಗೆ ಸಂಪೂರ್ಣ ಬೊಕ್ಕಸ ಸ್ವರೂಪನಾದ 
ಪರಮೇಶ್ವರನು ಪ್ರಕಟವಾದನು. ವ|| ಈ ರೀತಿ ಉಮಾಪತಿಯಾದ ಈಶ್ವರನು 
ಪ್ರಸನ್ನನಾಗಿ , ಮುಗ್ಧಭಕ್ತನಾದ ಆ ನಾಟ್ಯನಮಿಂಡಿಯನ್ನು ಮುಂಡಾಡುತ್ತ , ಪ್ರೀತಿ 
ದೋರಿಸಿದನು - ೩೦. “ ಎಲೈ ಮುಗ್ಧ ಭಕ್ತರ ದೇವನಂತಿರುವವನೇ , ನಿನಗೆ ಇಷ್ಟವಾದ 
ವರವನ್ನು ಬೇಡು;ಕೊಡುತ್ತೇನೆ.' ಎಂದು ಶಿವನು ಆಜ್ಞಾಪಿಸಲಾಗಿ, ಶರಣನಾದ ಆ 
ನಾಟ್ಯನಮಿಂಡಿಯು ಆತನ ಚರಣಗಳೆಂಬ ನೂತನವಾದ ಕಮಲಗಳಿಗೆ ನಮಸ್ಕಾರ 


೩೨೪ 


ಬಸವರಾಜ ವಿಜಯಂ 


. 


ವರಮಂತಿರ್ಕೆಮ ನಿನ್ನಯ 
ಶರೀರಮಿಂತೇಕೆ ಕೊಂಕಿದುದು ಬಂದತಿ ದು 
ಸ್ವರರೋಗವಾವುದೆಂದು 
ಪರಿಹರಿಪುದು ನನ್ನಿವೇಳ್ವುದೆನಗೆ ಗಿರಿಶಾ 


ಎನೆ ನಗುತೆ ಶಂಭು ನಿನ್ನಯ 
ಘನ ಭಕ್ತಿಯ ಬೆಜ್ಜಮಾಯು ರೋಗಮುದಿಲ್ಲಿ 
ಲೆನುತುಂ ತಾಂಡವಮೂರ್ತಿಯ 
ತನುವಂ ತಾಂ ಸಸಿನೆಣಿಗೆಯ ವಂಗೊಲವಿತ್ರಂ 


ವ ? ಆಗಳಾ ಭಕ್ತಂ ನೇರಿತ್ತಾದ ಶಿವವಿಗ್ರಹಮಂ ಕಂಡೆನ್ನಾಂಗೆ ರೋಗಂ ಮಾಣು ದಾಂ 
ಬರ್ದುಂಕಿದೆನೆಂದಳವಿಗಳಿತಿದಾನಂದವನೊಳಕೊಂಡು ಮಗುಳು ಮಣಿದು 


ಮುನ್ನೇರಿ ಕಾರಣವಕ್ಕಟ 
ನಿನ್ನಂಗಂ ಕೊಂಕುವೆತ್ತು ಸೆಡೆದುಜಗಿದುದಿಂ 
ದೆನ್ನೊಡನೆ ನನ್ನಿವೇಳೆನೆ 
ಪನ್ನಗಧರನಿಂತು ನಾಟ್ಯಮಾಡಿದೆನೆಂದು 


ಮಾಡಿ , ಭಕ್ತಿಯಿಂದ ಹೀಗೆಂದನು : ೩೧ . (ದೇವ,) ಆ ವರವು ಒತ್ತಟ್ಟಿಗಿರಲಿ , ನಿನ್ನ 
ಶರೀರವು ಇಷ್ಟೇಕೆ ಡೊಂಕಾಗಿರುವುದು ? ಬಂದಂಥ ಅತಿ ದುಸ್ತರವಾದ ಆ ರೋಗ 
ವಾವುದು ? ಹೇಗೆ ಈ ರೋಗವನ್ನು ಪರಿಹಾರ ಮಾಡಬೇಕು. ಗಿರೀಶನೇ , ನನಗೆ 
ಸತ್ಯವನ್ನು ಹೇಳು ( ಎಂದನು). ೩೨ . ಹೀಗೆನ್ನಲು ಶಂಭುವು ನಗುತ್ತ “ ನಿನ್ನ ಘನ 
ವಾದ ಭಕ್ತಿಯೇ ( ಈ ರೋಗಕ್ಕೆ ) . ಔಷಧವಾಯಿತು. ಈಗ ಆ ರೋಗ ಇಲ್ಲ, ಇಲ್ಲ, 
ಎನ್ನುತ್ತ (ಶಿವನು ತನ್ನ ತಾಂಡವಮೂರ್ತಿಯ (ನಾಟ್ಯ ಭಂಗಿಯ ) ತನುವನ್ನು ನೆಟ್ಟಗೆ 
ಮಾಡಿ ತೋರಿಸಿ ಅವನಿಗೆ ಸಂತೋಷವನ್ನುಂಟುಮಾಡಿದನು . ವ|| ಆಗ ಆ ಭಕ್ತನು 
ನೆಟ್ಟಗಾದ ಶಿವನ ಶರೀರವನ್ನು ಕಂಡು, ' ನನ್ನ ಸ್ವಾಮಿಯ ರೋಗವು ವಾಸಿಯಾಯಿತು. 
ನಾನು ಬದುಕಿದೆನು ', ಎಂದು ಅಪರಿಮಿತವಾದ ಆನಂದವನ್ನು ಹೊಂದಿದವನಾಗಿ , 
ಪುನಃ ನಮಸ್ಕಾರ ಮಾಡಿ - ೩೩ . “ ಅಕ್ಕಟ ! ಈ ಪೂರ್ವದಲ್ಲಿ ನಿನ್ನ ಶರೀರವು ಏನು 
ಕಾರಣ ಡೋಂಕುಗೊಂಡು ಸೆಡೆದುಕೊಂಡು ವಕ್ರವಾಗಿತ್ತು ? ಈಗ ನನ್ನೆದುರಿಗೆ ಸತ್ಯ 
ವಾಗಿ ಹೇಳು' ಎನ್ನಲು ಸರ್ಪಾಭರಣನು ಈ ರೀತಿಯಲ್ಲಿ ( ನಾನು) ನಾಟ್ಯಮಾಡಿದೆ 


1 ಸು ( ಮು ) 


2 ನ(ಗ) 


3 ಳ( ಮು ) 


೩೨೫ 


ದಶಮಾಶ್ವಾಸಂ 


ವ|| ಎನೆ ಕೇಳ್ತಾ ನಾಟ್ಯನವಿತ್ತ೦ಡಿ ಕೌತುಕ೦ಬಾ ನಾಟ್ಯಮಗಳಾಂ ನೋಡಿದಷೆಂ 
ತೋಅವನೆ ಶಿವಂ ತನ್ನ ತಾಂಡವಮನವಂಗೆತೋಜಲುಜ್ಜುಗಿಸಿ 

ಪುಲಿದೊವಲಂದಮಾಳ ಪೊಸಕಾಸೆ ವಿರಾಜಿಸೆ ಮತ್ತ ದೈತ್ಯಸಂ . 
ಕುಲದ ಶಿರಂಗಳೆಂಬ ಸರಗೆಜೆಗಳಂಘಿಸರೋಜದೊಳ್ಳಳಂ 
ಚಿದುಲಿಯುತ್ತೆ ತೋಜ ಡಮರುಸ್ಕುಟ ಡಾತ್ ಕೃತಿ ವಿಜೇತೆ ಬೆನ್ನ ಮೇ 
ಲೋಲೆಯೆ ಜಟಾಳಿ ತುಳ್ಳಿ ದಿವಿಜಾಪಗೆ ತಾಂಡವಮಂ ನಿಮಿರ್ಚಿದಂ 

೩೪ 
ವ|| ಆಗಳ್ = 

ಡಮರುಕರವಮಂ ಕೇಳು 
ದಮರರ್ಸಡಗರಿಸುತೆ ಹರಿಧಾತೃಮುಖ 
ಕ್ರ್ರಮದಿಂ ನರ್ತನ ವಾದ್ಯಮ 
ನಮರ್ದಿರೆ ಬಾಜಿಸಿದರಾ ಮಹೇಶನ ಪೊರೆಯೊಳ್ 

ವ! ಆ ವಾದ್ಯದ ಜತಿವಿಡಿದಂಗೋಪಾಂಗ ಭಂಗಿ ಸಂಗಳಿಸೆ ನಿಜಾಪಾಂಗವಲನ ಕರತಳ 
ಚಲನ ಭೂಲತಾವಿಕ್ಷೇಪವಿಭ್ರಮಂ ಬಡೆದು 


ನೆಂದನು. ವ|| ನಾಟ್ಯನಮಿಂಡಿಯು ( ಈ ಮಾತನ್ನು ) ಕೇಳಿ ಆಶ್ಚರಗೊಂಡು 'ಈಗೆ 
ನಾನು (ನಿನ್ನ ) ನಾಟ್ಯವನ್ನು ನೋಡಬೇಕು ತೋರಿಸು ' ಎನ್ನಲು ಶಿವನು ತನ್ನ 
ತಾಂಡವ ನಾಟ್ಯವನ್ನು ಅವನಿಗೆ ತೋರಿಸುವುದಕ್ಕೆ ಸಿದ್ಧನಾದನು . ೩೪, ಹುಲಿಯ 
ಚರ್ಮ , ಅಂದವಾದ ಹೊಸಕಾಸೆ ಇವುಶೋಭಿಸುತ್ತಿದ್ದವು; ಮದೋನ್ಮತ್ತ ರಾಕ್ಷಸರ 
ಸಮೂಹದ ತಲೆಬುರುಡೆಗಳೆಂಬ ಗೆಜ್ಜೆಯ ಸರಗಳು ಪಾದಕಮಲದಲ್ಲಿ ಒಂದಕ್ಕೊಂದು 
ಬಡಿದಾಡಿ ಶಬ್ದ ಮಾಡುತ್ತಿದ್ದವು; ಡಮರುಗದಿಂದ ಹೊರಹೊಮ್ಮುವ' ಢಾಢಾ' ಎಂಬ 
ಶಬ್ದವು ಹೆಚ್ಚಾಯಿತು; ಜಡೆಗಳ ಸಮೂಹವು ಒಲೆದೊಲೆದು ಹೊರಳಾಡುತ್ತಿತ್ತು . 
ದೇವಗಂಗೆಯು ತುಳುಕಾಡುತ್ತಿತ್ತು . ಹೀಗೆ ತಾಂಡವ ನೃತ್ಯವನ್ನು ನಟಿಸಿದನು. ವ|| 
ಆಗ ೩೫, ಡಮರುಗದ ಶಬ್ದವನ್ನು ಕೇಳಿದ ದೇವತೆಗಳು ಆಗ ಸಡಗರಗೊಂಡು 
ಹೊರಟು, ವಿಷ್ಣು , ಬ್ರಹ್ಮರೇ ಮೊದಲಾದವರು ಕ್ರಮವಾಗಿ ನರ್ತನಕ್ಕೆ ಅನುಕೂಲಕರ 
ಗಳಾದ ತಾಳ, ಮೃದಂಗಾದಿ ವಾದ್ಯಗಳನ್ನು (ನಾಟ್ಯಕ್ಕೆ ಹೊಂದಿಕೊಳ್ಳುವಂತೆ ಆ 
ಮಹೇಶ್ವರನ ಸಮಿಾಪದಲ್ಲಿ ನುಡಿಸತೊಡಗಿದರು . ವ|| ಆ ವಾದ್ಯದ ಗತ್ತುಗಳಿ 
ಗನುಗುಣವಾಗಿ, ಅಂಗ ಮತ್ತು ಉಪಾಂಗಗಳ ನಾಟ್ಯ ಭಂಗಿಯನ್ನು ಕೂಡಿಕೊಂಡು , 
ತನ್ನ ಕಡೆಗಣ್ಣುಗಳ ನೋಟದ ಚಾಲನೆ, ಕೈಗಳನ್ನಲ್ಲಾಡಿಸುವಿಕೆ, ಬಳ್ಳಿಯಂತಹ 
ಹುಬ್ಬುಗಳನ್ನು ಹಾರಿಸುವಿಕೆಯೇ ಮೊದಲಾದ ವಿಲಾಸವನ್ನು ಹೊಂದಿದವನಾಗಿ 


1 ತ್ಯಾ ( ಚ) 


2 ಸಿ( ಚ, ಅ) 


೩೨೬ 


ಬಸವರಾಜ ವಿಜಯಂ 


ಕಡೆಗಣಿ೦ಚಮರಾಂಗನಾಜನದತರೀರವಂ ತಳ ಬ . 
qುಡುಗಾಕಾಶಮೆ ನೀರದಂ ಸುರಿವ ಮಂದಾರಪ್ರಸೂನಂಗಳೇ 
ಬಡಬಂ ಬಿತ್ತರಮಾಗೆ ಮಾಣದಿದಿರೆಳ್ಳಂದ್ರನುತ್ತಾ ಹಮಂ 
ಪಡೆದೊಪ್ಪುತಿರೆ ನೀಲಕಂಠನಟನಂ ಚೆಲ್ವಾದುದಾ ವೇಳೆಯೊಳ್ 


ಕುಣಿತದ ಕೋಲಾಹಲದಿಂ 
ದಣಿಗೆಟ್ಟುರುಳ ಪುದು ಗಗನಮಂದಾತಿಂಕೆಮನಿ 
ಟ್ಟಣಕಮನಮರ್ಚಿ ಮೇಜದ 
ತಣಿಯರಮಭವಾಂಘ್ರದಂಡವೊಂದಂಬರದೊಳ್ 


ಗಿರಿಜೆಯ ಕಣ್ಣದಿರ್ಜೊನ್ನದೆ 
ಹರತನು ಶಶಿಕಾಂತಮೊಸರ್ದು ಪನಿವಿಡುವಿಲಾ 
ಶಿರದ ಸುರನಿಮ್ಮ ಗೆಯ ಶೀ 
ಕರತತಿ ನೆಗೆದಳುರ್ದು ತನುವನೇಂ ಮುಸುಕಿದುದೋ 


೩೮ 


೩೬. ದೇವತಾಸ್ತ್ರೀಯರ ಕಡೆಗಣ್ಣುಗಳ ಮಿಂಚು ; ಆ ದೇವತೆಗಳ ದೇವ ದುಂದು 
ಭಿಯ ಶಬ್ದವೇ ಉಂಟಾದ ಗುಡುಗು ; ಆಕಾಶವೇ ಮೋಡ; ಸುರಿಯು 
ತಿರುವ ಕಲ್ಪವೃಕ್ಷದ ಹೂವುಗಳೇ ಮಳೆಯ ವಿಸ್ತಾರವಾಗಿರಲು, ತಪ್ಪದೆ ಆ ಭಕ್ತ 
ಶ್ರೇಷ್ಠನಾದ ನಾಟ್ಯನಮಿಂಡಿಯ ಎದುರಿನಲ್ಲಿ ಅವನು ಸಂತೋಷಗೊಂಡುಶೋಭಿಸುವ 
ಹಾಗೆ ಆ ವೇಳೆಯಲ್ಲಿ ನೀಲಕಂಠನಾದ ಶಿವನ ನಾಟ್ಯವು ಚೆಲುವಾಯಿತು. [ನವಿಲಿಗೂ 
'ನೀಲಕಂಠ'ನೆಂಬ ಹೆಸರಿರುವುದರಿಂದ ನವಿಲಿನ ನರ್ತನವು ಚೆಲುವಾಗಿತ್ತು ಎಂದೂ 
ನವಿಲಿನ ಪರವಾಗಿ ಅರ್ಥಮಾಡಬಹುದು. ಮಳೆಗಾಲದಲ್ಲಿ ಮಿಂಚು, ಗುಡುಗು, ಮಳೆ 
ಇವು ನವಿಲಿನ ನರ್ತನಕ್ಕೆ ಕಾರಣಗಳು ]. ೩೭. (ಶಿವನ) ಈ ಕುಣಿತದ ಕಲಕಲ ಶಬ್ದ 
ದಿಂದ ಆಕಾಶವೆಲ್ಲ ಸಡಿಲುಗೊಂಡು ಉರುಳಿ ಬೀಳುವುದು ಎಂದು ಅದು ಬೀಳದ ಹಾಗೆ 
ಒತ್ತು ಮರವನ್ನು ಇಟ್ಟಿರುವನೋ ಎಂಬ ಒಂದು ವ್ಯಾಜವನ್ನು ಹೊಂದಿ, ದಂಡ 
ದಂತಿರುವ ಈಶ್ವರನ ಒಂದು ಕಾಲು ಆಕಾಶದಲ್ಲಿ ಮನೋಹರವಾಗಿ ( ಎತ್ತಿದುದಾಗಿ) 
ಶೋಭಿಸುತ್ತಿತ್ತು . ೩೮. ಪಾರ್ವತಿಯ ಕಣ್ಣಿನ ಕಾಂತಿಯೆಂಬ ಬೆಳದಿಂಗಳಿನಿಂದ ಈಶ್ವರನ 
ದೇಹವೆಂಬ ಚಂದ್ರಕಾಂತಶಿಲೆಯು ಒಸರುತ್ತ ಹನಿಹನಿಯಾಗಿ ಸುರಿಯುವಂತೆ ತಲೆ 
ಯಲ್ಲಿರುವ ದೇವಗಂಗೆಯ ನೀರಿನ ಹನಿಗಳ ಸಮೂಹವು ಹಾರಿ ಹಾರಿ ಇಳಿದು ಶಿವನ ಆ 


1 ದ( ಮು ) 


ದಶಮಾಶ್ವಾಸಂ 


೩೨೭ 


ಕಡಲೇಳುಂ ತು ಭೂಭೈಚ್ಛಿಕರನಿಕರಮಲ್ಲಾಡೆ ದಿಕ್ಕುಂಬಿಗಳು . 
ಬಿಡೆಭೋಗೀಂದ್ರಸ್ಪಟಾಮಂಡಳಿ ಮಣಿಯ ಮಹಾಕೂರ್ಮನುಂ ಕುರ್ಗುತುಂ ಬಾ 
ಹೈಡೆ ದಿಗ್ವಿತಿ ಪ್ರತಾನಂ ಬಿರಿಯೆ ನಡುಗೆ ಧಾತಳಂ ಕಳ್ಳನೋರಂ 
ತುಡುಜಾಲಂ ಸೂಸೆ ಲೇಖಾವಳಿ ಬೆದರೆ ಹರಂ ತಾಂಡವಂಗೆಯುತಿರ್ದಂ 


ತತದಿಧ್ಯಥ್ವಿದ್ಯುದುದದುಕಿನಿಚಿತಜಟಕೋಟಿಸಂಘಟನ 
ಚ್ಯುತನಕ್ಷತ್ರಪ್ರತಾನಂ ಗಗನಘನಪತತ್ಕಲ್ಪವೃಕ್ಷಪ್ರಸೂನೋ 
ನತದೃಷ್ಟಿಪ್ರೋಳಾರ್‌ಶಿಲೆಗಳೆನಿಸೆ ಚಂಚದ್ಭುಜೋತವಾತಾ 
ಹತಕಂಪದೂಧರಂ ತದ್ಭಯದೆ ನಡುಗುವಂತಾಗೆ ಜೆಲ್ಯಾಯ್ತು ನಾಟ್ಯಂ 


ನೋಡಿ ರುದ್ರನ ನಾಟ್ಯಮಂ ಮಿಗೆ ಭಕ್ತನದ್ಭುತವಾನಸ 
ಬೇಡ ಬೇಡ ಮದೀಶ ಸಾಲು ಮಿನಿ ಲೋಕತಯಂಗಳ 
ಳ್ಳಾಡುಗುಂ ವಲವೆಂದು ವಂದಿಸಿ ವಿಷ್ಣು ಜಿಷ್ಟು ಸಮನ್ವಿತಂ 
ಬೇಡಿಕೊಳ್ಳಿನವಿಶನಂತುಟೆ ಮಾಣ್ಣು ನಾಟ್ಯಮನೊಪ್ಪಿದ 


೪೧ 


ದೇಹವನ್ನು ಏನು ಮುಸುಕಿತ್ತೊ ! ೩೯ . ( ಆ ಸಮಯದಲ್ಲಿ) ಸಪ್ತಸಾಗರಗಳು 
ತುಳುಕಾಡಿದವು : ಪರ್ವತಗಳ ಶಿಖರ ಸಮೂಹಗಳು ಅಲ್ಲಾಡಿದವು; ದಿಕ್ಕಿನಲ್ಲಿರುವ 
ಆನೆಗಳು ಫೀಂಕಾರ ಮಾಡಿದವು ( ಭಯದಿಂದ ಚೀರಿದವು) ; ಆದಿಶೇಷನ ಹೆಡೆಗಳ 
ಸಮೂಹವು ( ಭಾರಕ್ಕೆ ) ಬಾಗಿದವು ; ಆದಿಕೂರ್ಮನು ಕುಗ್ಗಿ ಬಾಯಿಬಿಟ್ಟನು ; ಅಷ್ಟ 
ದಿಕ್ಕುಗಳ ಗೋಡೆಗಳ ಸಮೂಹವು ಬಿರುಕುಬಿಟ್ಟಿತು ; ಭೂತಳವು ನಡುಗಿತು ; ನಕ್ಷತ್ರಗಳ 
ಸಮೂಹವು ಕ್ರಮವಾಗಿ ಕಳಕ್ ಎಂದು ಧ್ವನಿಮಾಡುತ್ತ ಉದುರತೊಡಗಿದವು ; 
ದೇವತೆಗಳ ಪಜಿಯು ಬೆದರಿತು - ಹೀಗೆ ಶಿವನು ತಾಂಡವನೃತ್ಯ ಮಾಡುತ್ತಿದ್ದನು. 
೪೦ . ವಿಸ್ತಾರವಾಗಿ ಪ್ರಕಾಶಿಸುವ ಮಿಂಚಿನ ಅಧಿಕತರ ಕಾಕತಿಯಂತಿರುವ ಕಾಂತಿಯಿಂದ 
ವ್ಯಾಪ್ತಗೊಂಡ ( ವಿಸ್ತಾರಗೊಂಡ) ಅನೇಕ ಜಡೆಗಳ ತಾಡನವಾಗುತ್ತಿತ್ತು . ( ಅದರಿಂದ) 
ಉದುರುತ್ತಿರುವ ನಕ್ಷತ್ರಗಳ ಸಮೂಹವು ಆಕಾಶವೆಂಬ ಮೇಘದ ದೆಸೆಯಿಂದ ಬೀಳು 
ತಿರುವ ಕಲ್ಪವೃಕ್ಷದ ಹೂವುಗಳೆಂಬ ದೊಡ್ಡ ಮಳೆಯಲ್ಲಿ ಕೂಡಿಕೊಂಡಿರುವ ಆಲಿಕಲ್ಲು 
ಗಳೊ ಎನಿಸಿದ್ದವು. ಮಿಂಚುತ್ತಿರುವ ತೋಳುಗಳಿಂದ ಗಾಳಿಯು ಹುಟ್ಟುತ್ತಿತ್ತು . 
( ಅಂಥ) ಗಾಳಿಯಿಂದ ಹೊಡೆಯಲ್ಪಟ್ಟದ್ದಾದ ಕಾರಣದಿಂದ ಪರ್ವತಗಳು ಆ ಬಾಹುವಿನ 
ದೆಸೆಯಿಂದಾದ ಭೀತಿಯಿಂದ ನಡುಗುವಂತೆ ಅಲುಗುತ್ತಿರಲು, ಶಿವನ ಆ ನಾಟ್ಯವು ಚೆಲು 
ವಾದುದಾಗಿತ್ತು . [ ಏಕೆಂದರೆ ದೇವೇಂದ್ರನು ಹಿಂದೆ ತನ್ನ ವಜ್ರಾಯುಧವನ್ನೆತ್ತಿ 
ಹೊಡೆದು ಪಕ್ಷಗಳನ್ನು ಕತ್ತರಿಸಿದ್ದನು. ಆ ಕಾರಣದಿಂದಲೇ ಪರ್ವತಗಳಿಗೆ ತೋಳುಗಳ 
ಭಯ ] ೪೧. ಭಕ್ತನಾದ ನಾಟ್ಯನಮಿಂಡಿಯು ರುದ್ರನ ಈ ಭಯಂಕರವಾದ ನಾಟ್ಯ 
ವನ್ನು ಚೆನ್ನಾಗಿನೋಡಿ, ಆಶ್ಚರದಿಂದಕೂಡಿದ ಮನಸ್ಸುಳ್ಳವನಾಗಿ - 'ನನ್ನ ಸ್ವಾಮಿಯೇ 
ಬೇಡ ! ಬೇಡ !! ಇಷ್ಟೇ ಸಾಕು, ಲೋಕಗಳ ಸಮುದಾಯವು ನಿಶ್ಚಯವಾಗಿ ಭಯ 


೩೨೨ 


ಬಸವರಾಜ ವಿಜಯಂ 


ವಃ ಆಗಲ್ - 


ಅಂಬರ ಚಕ್ರಮಂ ಬೆಳಗುತುಂ ನಿಜರತ್ನಕದಂಬಕಾಂತಿಯಿಂ 
ತಾಂ ಬರೆ ಪುಷ್ಪಕಂ ಸುರಿವ ಪೂಮಳೆಯೊಳುರದುಂದುಭಿಶ್ವನಾ 
ಡಂಬರತೊಪ್ಪೆ ಶಂಭುಸಹಿತಂ ನಲಿದೇ ತದೀಯ ಲೋಕಮಂ 
ಬೆಂಬಿಡದೆಯೇ ಭಕ್ತನೊಸೆದೊಪ್ಪಿದನಾಳು ಶಿವಪ್ರಸಾದಮು 
ವಂ ಎಂದಿಂತು ಬಿತ್ತರಂ ಮಿಗೆ 

ಮಂಡಿತಮತಿ ನಾಟ್ರನಮಿ 
ಇಂಡಿಯ ಕಥೆನೇಳು ಮಗುಳು ಬಸವಂ ಬಗೆ ಮುಂ 
ಕೊಂಡಾಲಿಪುದೆಂದೊಜದಂ 
ಖಂಡೇಂದುಧಿಕ ಭಕ್ತನೋರ್ವನ ಕಥೆಯಂ 
ವ|| ತಥಾಕಥನಮೆಂತೆನೆ 

- [ಕಣ್ಣಪ್ಪನ ಕಥೆ] 
ಮನವಾರ್ಧಾರೆಗಳಬ್ಬರಂ ರದನಮುದದ್ವಜಶೃಂಗಂ ನಿಲುಂ | 
ಬಿದ ಮೇಘಂ ಕಿವಿ ಗುಂಡುಗಲೆ ತದಗ್ರ೦ ನೇಲ್ಯ ಪೆರ್ವಾವು ಕೊ 
ರ್ವಿದ ಶುಂಡಂ ತನಗಾಗೆ ರಂಜಿಪ ನರೇಂದ್ರಂ ಕಾಳಹಸ್ತಿಸ್ವಭಾ 
ವದೆ ತಾಂ ತಾಳು ದು ಕಾಳಹಸ್ತಿವೆಸರಂ ನೀಲಾತ್ಮಕಾಯಪ್ರಭಂ 


୧ 


ಪಟ್ಟುಕೊಳ್ಳುವುದು ' ಎನ್ನುತ್ತ ನಮಸ್ಕರಿಸುತ್ತಿದ್ದನು. ದೇವೇಂದ್ರ ಸಹಿತನಾದ 
ವಿಷ್ಣುವು ಬೇಡಿಕೊಂಡನು . ಅಂತೆಯೇ ಈಶ್ವರನು ತನ್ನ ನಾಟ್ಯವನ್ನು ನಿಲ್ಲಿಸಿಶೋಭಿ 
ಸಿದನು . ವ|| ಆಗ ೪೨ . ತನ್ನ ರತ್ನ ಸಮೂಹಗಳ ಕಾಂತಿಯಿಂದ ಆಕಾಶಮಂಡಲ 
ವನ್ನು ಬೆಳಗುತ್ತ ಆ ಪುಷ್ಪಕ ವಿಮಾನವು ಬಂದಿತು. ಸುರಿಯುತ್ತಿರುವ ಹೂಗಳ ಮಳೆ 
ಯೊಡನೆಯೇ ದೇವದುಂದುಭಿಗಳ ಧ್ವನಿಯ ಆಡಂಬರವೂ ಕೂಡಿ ಒಪ್ಪುತ್ತಿರಲು, 
ಭಕ್ತನಾದ ನಾಟ್ಯನಮಿಂಡಿ ಸಹಿತವಾಗಿ ಶಂಭುವು ಸಂತೋಷಪಟ್ಟು ವಿಮಾನವನ್ನೇರಿ 
ಶಿವಲೋಕವನ್ನು ಕುರಿತುಹೋಗಿಸೇರಿ, ಪ್ರೀತಿಯಿಂದ ಶಿವಪ್ರಸಾದವನ್ನು ಸ್ವೀಕರಿಸಿ 
ಶೋಭಿಸುತ್ತಿದ್ದನು. ವ|| ಹೀಗೆಂದು ವಿಶೇಷ ವಿಸ್ತಾರವಾಗಿಲ್ಲ . ಅಲಂಕೃತ 
ಬುದ್ದಿಯುಳ್ಳ ಬಸವಣ್ಣನು ನಾಟ್ಯನಮಿಂಡಿಯ ಕಥೆಯನ್ನು ಹೇಳಿ, ಪುನಃ ಮುಂದು 
ವರಿದ ಮನಸ್ಸಿನಿಂದ ಕೇಳುವುದು- ಎಂದು ಶಿವನೊಬ್ಬನಲ್ಲೇ ಭಕ್ತಿಯನ್ನು ತಳೆದ 
ಇನ್ನೊಬ್ಬನ ಕಥೆಯನ್ನು ಹೇಳಿದನು. ಬೇಡರ ಕಣ್ಣಪ್ಪನ ಕಥೆ : ೪೪, ಗಿರಿನದಿಯೇ 
ಮದೋದಕದ ಪ್ರವಾಹಗಳು ; ಎತ್ತರವಾದ ವಜದಕೋಡುಗಲ್ಲುಗಳೇ ದಂತಗಳು 
(ಕೋಡುಗಳು) ; ಕವಿದ ( ಆಶ್ರಯಿಸಿದ) ಮೋಡವೇ ಕಿವಿಗಳು ; ಗುಂಡುಗಲ್ಲುಗಳೇ 
ತಲೆ ; ಆ ಪರ್ವತದ ಮೇಲುಭಾಗದಲ್ಲಿ ನೇತಾಡುವ ದೊಡ್ಡ ಹಾವೇ , ಶುಂಡ 
( ಸುಂಡಿಲು )- ಹೀಗೆ ಆ ಪರ್ವತಕ್ಕೆ ಒಪ್ಪಿರಲು ಇಂದ್ರನೀಲ ರತ್ನದಂತಿರುವ ದೇಹ 


ದಶಮಾಶ್ವಾಸಂ 


ಮರಕತರುಚಿಯಂ ದೂರ್ವಾ೦ 
ಕುರಮಂದಿನರಥದ ಕುದುರೆಗುಳುಂಬರಿದಾ 
ಗಿರಿಯರದೊಳಾಡುವ ಕೇ 
ಸರಿಗಳ ಬೃಂಭಾರವಕ್ಕೆ ಪೆಳರ್ಗುಮಜಸ್ರಂ 


ಗಿರಿಯಗ್ರದ ಪರ್ವುಲಿ ಮೃಗ 
ಧರಮ್ಮಗಮಂ ಪಿಡಿಯಲೆಳಸಿ ಕರಮವೊಳಿಸು 
ತಿರೆ ತನ್ಮ ಗಮಗಿದಾ ವಟ 
ತರುವಿನ ವರೆವುಗುವುದೆಂದೊಡೇನುನ್ನತ 


OH 


ಪಳುಕಿನ ಪಾಸಯೋಲ| 
ದಳದುರಗೇಂದ್ರನ ಫಣಾಮಣಿಯ ಕೆಂಬೆಳಗು 
ರ್ಚಳಿಸಿರೆ ಪೊಸ ರಕ್ಕಮಿದಂ 
ಬೆಳೆವುಲಿಗಳೆಕ್ಕುತಿರ್ಕುಮಾ ನಗತಟದೊಳ್ 


ಮರೆಯವೆರೆಗೊಂಡ ಜರದಜ 
ಗರವಮರ್ದಿರೆ ರಸನೆಯಂತೆ ಪಜಿರಿ 
ಪ್ಪಿರೆ ಲಾಲಾಜಳಮೆನೆ ತ 
ದಿರಿವೃದ್ಧನಬೋಡುವಾಯಿದೆನೆ ಗವಿ ಮೆಆಲೆಗುಂ 


ಕಾಂತಿಯ ಪ್ರಕಾಶಿಸುವ ಶ್ರೇಷ್ಠ ಪರ್ವತವು ಕಪ್ಪಾದ ಆನೆಯ ಸ್ವರೂಪದಿಂದ 'ಕಾಳ 
ಹಸ್ತಿ ' ಎಂಬ ಹೆಸರನ್ನು ಹೊಂದಿತ್ತು . ೪೫ . ಸೂರೈನ ರಥದ ಕುದುರೆಗಳು ಪಚ್ಚೆ 
ರತ್ನದ ಕಾಂತಿಯನ್ನು ಗರಿಕೆಯ ಹುಲ್ಲಿನ ಮೊಳಕೆಯೆಂದು ( ಎಳೆಯ ಗರಿಕೆ ಹುಲ್ಲೆಂದು) 
ಮುಂದಕ್ಕೆ ಹೋಗಿ, ಆ ಪರ್ವತದ ಅಗ್ರದಲ್ಲಿ ಆಡುವ ಸಿಂಹಗಳ ಗರ್ಜನೆ ( ಸಿಂಹನಾದ) ಗೆ 
ಸತವೂ ಭಯಪಡುತ್ತಿದ್ದವು. ೪೬ . ಆ ಗಿರಿಯ ಮೇಲ್ಬಾಗದ ದೊಡ್ಡ ಹುಲಿಯು, 
ಚಂದ್ರನಲ್ಲಿರುವ ಜಿಂಕೆಯನ್ನು ಹಿಡಿಯಲು, ಇಚ್ಚಿಸಿ, ಚೆನ್ನಾಗಿ ಅಪ್ಪಳಿಸುತ್ತ (ಕುಪ್ಪಳಿ 
ಸುತ್ತ ) ಇರಲು, ಆ ಜಿಂಕೆಯು ಹೆದರಿ ಆ ಚಂದ್ರನಲ್ಲಿರುವ ವಟವೃಕ್ಷದ ಮರೆಹೋಗು 
ವುದು - ಎನ್ನುವಾಗ ಆ ಪರ್ವತವು ಎಷ್ಟು ಎತ್ತರವಾದುದೋ ! ೪೭. ಆ ಪರ್ವತದ 
ತಪ್ಪಲಿನ ಸ್ಪಟಿಕದ ಹಾಸುಗಲ್ಲಿನಲ್ಲಿ ಭೂಮಿಯನ್ನು ಹೊತ್ತಿರುವ ಆದಿಶೇಷನ ಹೆಡೆ 
ಯಲ್ಲಿರುವ ರತ್ನದ ಕೆಂಪಾದ ಬೆಳಕು ಹೊರಹೊರಟು ಇರಲಾಗಿ ಇದು ಹೊಸ ರಕ 
ವೆಂದು ಭಾವಿಸಿ ಹುಲಿಯ ಮರಿಗಳು ನೆಕ್ಕುತ್ತಿದ್ದವು. ೪೮. ಮರೆಯನ್ನು ಹೊಂದಿರುವ 
ಮುದಿ ಹೆಬ್ಬಾವು ನಾಲಿಗೆಯ ಹಾಗೆ ಸೇರಿರಲು , ಹರಿಯುವ ಗಿರಿನದಿಯೇ ಲಾಲಾಜಲ 
(ಜೊಲ್ಲು) ಎಂಬಂತೆ ಒಪ್ಪಿರಲು, ಇದು ಆ ಬೆಟ್ಟವೆಂಬ ಮುದುಕನ ಬೋಡುಭಾಯಿ 


೩೩೦ 


ಬಸವರಾಜ ವಿಜಯಂ 


ಕರಿಕುಂಭಸ್ಥಳಮಂ ವಿದಾರಿಸೆ ಪುಳಿಂದರ್ಸಸಿದತ್ಯಂತ 

ಭಾವ 
ಸುರ ಮುಕ್ಕಾತತಿ ಚೆಲ್ವನಾಳು ದು ನಗೆಂದ್ರಾಧಿತ್ಯಕಾತೀರ್ಣಧಾ 
ತಿರುಹವಾತಪಟುಪ್ರಭಂಜನಚಳಚ್ಚಾಖಾಗ್ರಪಾತಾಪತತ್ 
ಪಗಿದ್ದಪ್ರಭನಿರ್ಝರಾಧ್ವಗತ ತಾರಾನೀಕವೆಂಬಂತೆವೋಲ್ 

ಎಂಬಂತೆವೋಲ್ 
ವಿತತಾನೇಕಪದಾವಭಾಸಿ ಹರಿನಾಗಪ್ರಾಂಚಿತಂ ಖಡ್ಗಮಂದಿ 
ಡಿತಮುತ್ಕರ್ಣ ವರಾಹವಾಸಮಬಲಾಂಚದೀವರ್‌ಘಾಶ್ರಿತಂ" 


: 


೪೯ 


ಎನ್ನುವ ಹಾಗೆ ( ಒಂದು ) ಗವಿಯು ಶೋಭಿಸುತ್ತಿತ್ತು . ೪೯ . ಬೇಡರುಗಳು ಆನೆಯ 
ಕುಂಭಸ್ಥಳವನ್ನು ಸೀಳಲಾಗಿ ಅಲ್ಲಿರುವ ಮುತ್ತುಗಳು ಚಲ್ಲಾಪಿಲ್ಲಿಗೊಂಡು ಆ ಪರ್ವತದ 
ಕೆಳಭಾಗದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ( ಇದು ಹೇಗಿತ್ತೆಂದರೆ) 
ಆ ಪರ್ವತದಲ್ಲಿ ಮರಗಳು ಬೆಳೆದು ನಿಂತಿದ್ದವು ; ಅವುಗಳ ಕೊಂಬೆಗಳು ದೊಡ್ಡ 
ಬಿರುಗಾಳಿಯಿಂದ ಅಲ್ಲಾಡುತ್ತಿದ್ದವು ; ( ಈ ಅಲ್ಲಾಟದ ಕಾರಣವಾಗಿ) ಆಕಾಶದಲ್ಲಿರುವ 
ವಿಶೇಷ ಕಾಂತಿಯ ನಕ್ಷತ್ರಗಳ ಸಮೂಹವು ಉದುರಿ ಬಿದ್ದಿವೆಯೋ ಎಂಬ ಹಾಗೆ 
ಚೆಲುವುಗೊಂಡಿತ್ತು . ೫೦ . ಆ ಪರ್ವತದ ತಪ್ಪಲು ಪ್ರದೇಶವು ಮನೋಹರವಾಗಿತ್ತು . 
(ಹೇಗೆಂದರೆ) : ಅಧಿಕಸಂಖ್ಯೆಯ ಆನೆ ( ಅನೇಕಪ) ಗಳು , ಕಾಲ್ಕಿಚ್ಚು ( ದಾವ) ಗಳಿಂದ 
ಪ್ರಕಾಶಿಸುವುದಾಗಿತ್ತು ; ಸಿಂಹ, ಸರ್ಪ ಇವುಗಳಿಂದ ಕೂಡಿತ್ತು ; ಖಡ್ಗಮೃಗಗಳಿಂದ 
ಅಲಂಕರಿಸಲ್ಪಟ್ಟಿತ್ತು ; ಚೆನ್ನಾಗಿ ಕಿಕ್ಕಿರಿದು ತುಂಬಿರುವ ಹಂದಿಗಳ ವಾಸದಿಂದ 
ಕೂಡಿತ್ತು ; ತಮ್ಮ ಸ್ತ್ರೀಯರುಗಳಿಂದಶೋಭಿಸುತ್ತಿರುವ ಬೇಡರುಗಳ ಸಮೂಹದಿಂದ 
ಕೂಡಿತ್ತು ; ಶೋಭಿಸುವ ಬಾಣದ ಹುಲ್ಲು ( ಅಂಬುಕರಡ) ಮತ್ತು ಮರಗಳು 
ಹೆಣ್ಣಾನೆಗಳು ಇವುಗಳಿಂದಲೂ , ಅತಿ ಶ್ರೇಷ್ಟವಾದ ಜಿಂಕೆಗಳು , ಕಾಡುಕೋಣಗಳು 
ಇವುಗಳಿಂದಲೂ ಮನೋಹರವಾಗಿತ್ತು . [ ಕಟಕ ಶಬ್ಬಚಮತ್ಕಾರದಿಂದ ಶ್ಲೇಷೆಯಿಂದ 
ಸೈನ್ಯದ ಪರವಾಗಿಯೂ ಈ ಪದ್ಯಾರ್ಥವನ್ನು ಮಾಡಬಹುದು. ಕಟಕವು ವಿಶಾಲವಾಗಿ 
ಅನೇಕ ಹೆಜ್ಜೆಯ ಗುರುತು ( ಪದ) ಗಳಿಂದ ಪ್ರಕಾಶಿಸುವಂತಹುದು ; ಕುದುರೆ, ಆನೆಗಳಿಂದ 
ಕೂಡಿದುದು ; ಖಡ್ಗ ಧರಿಸಿದ ಶ್ರೇಷ್ಟವಾದ ಆಹವದಲ್ಲಿ ಅಸಮಬಲರಾದ ಬುದ್ಧಿಶಕ್ತಿ 
ಯುಳ್ಳ ಶೂರರ ಸಮೂಹದಿಂದ ಕೂಡಿತ್ತು ; ಪ್ರಕಾಶಮಾನವಾದ ಶರಗಳನ್ನು ಧರಿಸಿದ 
ಬಿಲ್ದಾರರಿಂದ ಶೋಭಿಸುತ್ತಿತ್ತು ; ಭೂಮಿಯಲ್ಲಿ ಹುಟ್ಟಿ ಮೇಲೇಳುವ ಧೂಳಿನಿಂದ 
(ರೇಣು) ಪ್ರಕಾಶಿಸುತ್ತಿತ್ತು ; ಶ್ರೇಷ್ಟವಾದ ಸೈನ್ಯ ( ಚಮ್ರ ) ದ ಧ್ವನಿಯಿಂದ ಭೂಮಿ 
ಯಲ್ಲಿ ಮಂಜುಳವಾಗಿತ್ತು - ಆ ಕಟಕ.] [ ಅನೇಕಪ - ದಾವಭಾಸಿ - ಆನೆ ಮತ್ತು ದಾವಾನಲ. 
ದಿಂದ ಪ್ರಕಾಶಿಸುವುದು ; ಅನೇಕಪದ + ಅವಭಾಸಿ - ಅನೇಕ ಹೆಜ್ಜೆ ಗುರುತುಗಳಿಂದ 
ಶೋಭಿಸುವುದು; ಹರಿ - ಕುದುರೆ , ಸಿಂಹ; ಖಡ್ಡಿ - ಖಡ್ಗಮೃಗ, ಖಡ್ಗಧಾರಿ: ವರ + ಆಹವು 


GO 


ದಶಮಾಶ್ವಾಸಂ 


ನೃತಭಾಸ್ಪಚ್ಛರಭಾಜಿ ಭೂರಹಕರೇಣುಭ್ರಾಜಿತಂ ಸಚ್ಚಮ 
ರುತಮಂ ಮಾಹಿಷಮಂಜುಳಂ ಕಟಕಮಿಂಬಾಗಿರ್ದುದಾ ಶೈಲದಾ 


ಪರಿಸದ ಸುರವಣಿಯ ಬ 
ಲೋರಡಿ ಸುಧಾರಸದ ನಿರ್ಝರಂ ಸುರಭೂಜೋ 
ತರಮುರ್ವಿ ಪರಿವ ಪೊಸ ಸಿ . 
ರಸಂ ಮೆಅಲೆಗುಂ ತದಧಿವರ ಕಂಧರದೊಳ್ 


ತಮದ ತವರ್ಮನೆ ಭೂರಿ 
ದ್ರುವದಿರ್ಕೆ ಮೃಗಪ್ರತಾನದಾಡುಂಬೊಲನು 
ದಮಯುತ ಪುಳಿಂದಗಣದಾ 
ಶ್ರಮವೆನಿಸಿತಗಣ್ಯಖಗವರೇಣ್ಯಮರಣ್ಯಂ 


೫೨ 


ವಃ ಅಂತಿರ್ಪ ಬಲ್ಲಪ್ಪಲಲ್ಲಿ - 


ಆಲಮಶೋಕೆ ತಾಜ ಕಡವಿಂಗಳ ಮತ್ತಿ ಬಿದಿರ್ಪತಂಗಮಂ . 
ಕೋಲೆ ಹರೀತಕೀ ಖದಿರುವಿಪ್ಪೆ ಸುಲಿಂಗಿಲೆರಂ ತಮಾಲ ಕಂ 


+ ಅಸಮಬಲ-ಶ್ರೇಷ್ಠ ಯುದ್ದದಲ್ಲಿ ಅಸಮಬಲವುಳ್ಳವ, ವರಾಹ + ವಾಸಂ - ಹಂದಿ 
ಗಳ ವಾಸಸ್ಥಳ: ಭೂತ + ಭಾಸ್ವತ್ + ಶರ + ಭ್ರಾಜಿ- ಧರಿಸಿದ ಪ್ರಕಾಶಿಸುವ ಬಾಣದಿಂದ 
ಶೋಭಿಸುವವ , ನೃತ + ಭಾಸ್ವತ್ + ಶರ + ಭಾಸಿ - ಧರಿಸಿರುವ ಪ್ರಕಾಶಮಾನವಾದ 
ಬಾಣದ ಹುಲ್ಲಿನಿಂದ ಶೋಭಿಸುವಂತಹುದು ; ಮೂರುಹಕ + ರೇಣು-ಭೂಮಿಯಿಂದ 
ಹುಟ್ಟುವಧೂಳು ; ಭೂರಹ+ ಕರೇಣ- ಗಿಡ ಮತ್ತು ಹೆಣ್ಣಾನೆ ; ಸತ್ + ಚಮೂ + 
ರುತಂ ಶ್ರೇಷ್ಠ ಸೈನ್ಯದ ಧ್ವನಿ ; ಸತ್ + ಚಮೂರು+ ತಮಂ -ಶ್ರೇಷ್ಠ ಜಿಂಕೆಗಳಿಂದ 
ವಿಶಿಷ್ಟ ; ಮಾಹಿಷ -ಭೂಮಿಗೆ ಸಂಬಂಧಿಸಿದ,ಕೋಣ:] ೫೧. ಆ ಪರ್ವತದ ಒಂದು 
ಸ್ಥಳದಲ್ಲಿ ಪರುಷದ ಬಂಡೆ, ಇಂದ್ರನೀಲ ರತ್ನದ ದೊಡ್ಡ ಮರಡಿ , ಅಮೃತದ ಗಿರಿನದಿ. 
ಕಲ್ಪವೃಕಗಳ ಸಮೂಹ, ಉಕ್ಕಿಹರಿಯುವ ಹೊಸ ಸಿದ್ದರಸ - ಇವುಶೋಭಿಸುತ್ತಿದ್ದವು. 
೫೨ . ಅಪರಿಮಿತವಾದ ಪಕ್ಷಿ ಶ್ರೇಷ್ಟಗಳಿಂದ ಕೂಡಿದ ಆ ಅರಣ್ಯವು ಕತ್ತಲೆಯ 
ತವರುಮನೆ, ಅನೇಕ ವೃಕ್ಷಗಳ ಸ್ಥಾನ, ಮೃಗಸಮೂಹದ ಆಶ್ರಯಸ್ಥಾನ, ಬೇಟೆಯ 
ಉದ್ಯೋಗದಲ್ಲಿ ನಿರತರಾದ ಬೇಡರುಗಳ ಸಮೂಹದ ಆಶ್ರಯ ಸ್ಥಾನವೆನಿಸಿತ್ತು . 
ವ|| ಇಂತಹ ದೊಡ್ಡದಾದ ( ಆ ಕಾಳಹಸ್ತಿ ಪರ್ವತದ ತಪ್ಪಲಿನಲ್ಲಿ - ೫೩ . ಅಲ್ಲಿ 
ನಿರಂತರವೂ ಆಲ, ಅಶೋಕ, ತಾರೆ , ಕಡವ , ಇಂಗಳ, ಅತ್ತಿ , ಬಿದಿರು , ಎಕ್ಕ ( ಪತಂಗ), 

ಅಂಕೋಲೆ, ಅಳಲೆ, ಕಗ್ಗಲಿ, ಇಪ್ಪೆ , ಹುಲಿಗಿಲು, ಎರ, ತಮಾಲಕ (?), ( ಹೊಂಗೆ) (?) , 
- ಪಾಲೆ, ಮುತ್ತುಗ, ಎಕ್ಕಿ ( ಎಕ್ಕೆ ?) , ಬೆಳೆದ ಅಂಬಟ , ಪಾದರಿ, ಕಕ್ಕೆ , ಲೊಕ್ಕೆ ( ಲಕ್ಕಿ 


೩೩೨ 


ಬಸವರಾಜ ವಿಜಯಂ 


ಪಾಲೆ ಪಲಾಶನಕ್ಕೆ ಬೆಳವಂಬಟೆ ಪಾದರಿ ಕಕ್ಕೆ ಲೊಕ್ಕಿ ದಿಂ 
ಡಾಲಮಗ ಮುಖ್ಯ ತರುಗಳ ತರದಿಂದೆಸೆಗುಂ ನಿರಂತರ 
ಮರಗುಟಗಂ ನವಿಲಿಳಿ ಪಸುಂಬನಮಲ್ಲ ಲೆವಕ್ಕಿ ತೊಂಡಿ ತಿ 
ತಿರಿ ಪಿಕಳಂ ಬಕಂ ಶಕುನಿ ಜಾದಗೆ ಟಿಟ್ಟಿಭಮಂಚ ಕೊಂಚೆ ಕ 
ತರಿಗಳ ಹಂಗನಿಂಗೊರಲನಿಂಗದಿರ್ವಕ್ಕಿ ಶರಾರಿ ಗೂಗೆ ಹೆಂ 
ಗುರು ಚಿಲುಕೂಲಿ ಕಾಗೆ ಗರುಡಂ ಗಿಡಿಗ ಮೆಆಗುಂ ವನಾಂತದೊಳ್ 
ವಂ ಮತ್ತಂ 
ಹರಿ ಕರಿ ಜಂಬುಕಂ ಮರೆ ಮೊಲಂ ಪುಲಿ ಪುಲ್ಲೆ ಬಿಡಾಲಮೆಕ್ಕಲಂ 
ಕರಡಿ ವನೇಚರಂ ಫಣಿ ವ್ಯಕಂ ನಕುಲಂ ಶರಭಂ ಕರೇಣು ಕ . 
ತುರಿಯ ಮಿಗಂ ಲುಲಾಯಮೆನಿಪಗ್ಗದ ಸತ್ವವಳುಂಬಮೊಪ್ಪೆ ಭೀ 
ಕರತರಮಾಗಿ ಸರ್ವಮೃಗಪಕ್ಷಿ ಶರಣ್ಯಮರಣ್ಯವೊಪ್ಪುಗುಂ 
ವ|| ಆ ಗಹಾನಾಂತರಾಳದಲ್ಲಿ 
ಮೃಗಭೂಲಿಪ್ರಮಹೀತಳಂ ಗಜಶಿರೋಮುಕ್ತಾವಳೀ ಚಾಮರ 
ಸ್ಥಗಿತಂ ಪ್ರಾಂಜುಳತೋರಣಂ ಫಣಿಫಣಾರಪ್ರದೀಪಂ ಮನಂ 


೫೫ 


ಗಿಡ, ದಿಂಡಿಲು, ಅಗಸಿ ( ಅಗಸ್ಯ ) ಮುಖ್ಯವಾದ ಗಿಡಗಳು ಸಾಲಾಗಿ ಶೋಭಿಸುತ್ತಿದ್ದವು 
[ ಹುಲಗಿಲು, ತಮಾಲ , ಹೊಂಗೆ - ಇವುಮೂರೂ ಒಂದೇ ಎಂದು ಈಗ ವ್ಯವಹಾರ 
ದಲ್ಲಿದೆ ; ಪತಂಗ - ಅರ್ಕ - ಇದರ ತದ್ಭವ ಎಕ್ಕ ಎಂದು ತಿಳಿದು ಎಕ್ಕದಗಿಡ ಎಂದು 
ಅರ್ಥಮಾಡಬೇಕೇನೋ . ಆದರೆ ಮುಂದೆ ' ಎರ್ಕೆ ' ಎಂದು ಹೇಳಿದುದರಿಂದ ' ಪತಂಗ ' 
ಶಬ್ಬದ ಮರವಾವುದೊ ಚಿಂತನೀಯ] ೫೪, ( ಆ) ವನಾಂತರದಲ್ಲಿ ಮರಗುಟಿಗ , 
ನವಿಲು, ಗಿಳಿ , ಹಸು (ಕಸುಂಬ), ಗಂಡಭೇರುಂಡ , ತೊಂಡೆ, ತಿರಿ, ಕೋಗಿಲೆ, 
ತೋಲಬಾವುಲಿ , ಶಕುನ ( ಆಲೇಹಕ್ಕಿ ಅಥವಾ ಹಾಲುಹಕ್ಕಿ ), ಚಾತಕ , ಟಿಟ್ಟಿಭ, ಹಂಸ, 
ಬಕ , ಕತ್ತರಿ, ಗರಿಹಂಗ, ಇಂಗೊರಲ, ಇಂಗದಿತ್ವಕ್ಕಿ , ಚಕೋರ, ಶರಾರಿ , ಗೂಗೆ, 
ಹೆಂಗುರು, ಚಿಲುಕೂಲಿ, ಕಾಗೆ, ಗರುಡ, ಗಿಡುಗ - ಪಕ್ಷಿಗಳು ಶೋಭಿಸುತ್ತಿದ್ದವು. 
ವ|| ಮತ್ತು ೫೫ ಸಿಂಹ , ಆನೆ , ನರಿ, ಕಿರುಬ , ಮೊಲ, ಹುಲಿ, ಜಿಂಕೆ , ಕಾಡುಬೆಕ್ಕು , 
ಹಂದಿ , ಕರಡಿ ,ಕೋತಿ, ಸರ್ಪ, ತೋಳ, ಕೀರ, ಶರಭ , ಹೆಣ್ಣಾನೆ, ಕಸೂರಿಮೃಗ, 
ಕಾಡುಕೋಣ- ಎಂದೆನಿಸುವ ಶ್ರೇಷ್ಟವಾದ ಪ್ರಾಣಿಗಳು ಅಧಿಕವಾಗಿ ಒಪ್ಪುತ್ತ ಇದ್ದು , 
ಆ ಅರಣ್ಯವು ಭಯಂಕರವಾಗಿ ಸಕಲ ಮೃಗಪಕ್ಷಿಗಳನ್ನು ಸಂರಕ್ಷಿಸುವ ಅರಣ್ಯವೆನಿಸಿ 
ಶೋಭಿಸುತ್ತಿತ್ತು . ವ ಇಂತಹ ಘೋರಾರಣ್ಯದ ಮಧ್ಯದಲ್ಲಿ - ೫೬ . ಇಲ್ಲಿರುವ 
ಬೇಡರ ಮನೆ ಹೀಗಿತ್ತು : ಭೂಮಿಯು ಕಸ್ತೂರಿಯಿಂದ ಸಾರಿಸಲ್ಪಟ್ಟಿತ್ತು ; ಆನೆಗಳ 
ತಲೆಯ ಮುತ್ತುಗಳು , ಚಮರೀ ಮೃಗಗಳ ಚಾಮರಗಳು -ಇವುಗಳಿಂದ ವ್ಯಾಪ್ತವಾಗಿ 
ಮನೋಹರವಾದ ತೋರಣದಿಂದ ಕೂಡಿತ್ತು ; ನಾಗರಹಾವುಗಳ ಹೆಡೆಯ ರತ್ನಗಳ 


ದಶಮಾಶ್ವಾಸಂ 


ಬುಗೆ ಚೆಲ್ಕಾದ ಕರೀಂದ್ರದಂತಕೃತಮಂಚಂ ತಳ ಕೇಳೀಗೃಹಾ 
ಳಿಗಳಿಂ ಶೋಭೆಯನ್ನೆದೆ ಬೀಡಿದುದಿಳಾಲೋಕಕ್ಕಣಂ ಪಕ್ಕಣಂ 
ಪದವಿಲ್ಲಂ ಮಾಳ ಬಾಣಾವಳಿಯ ಮಸೆವ ಶಸ್ತ್ರಂಗಳಂ ಕೂರ್ಪುಗೆಯ್ಯ 
ಗ್ಯದ ಬೆಳ್ಳಾರಂಗಳಂ ನಿರ್ಮಿಸುವ ಕರಮುಕ್ಕಾಳಿಯಂಕೋವ ಗುಂಜ್‌ 
ಘದ ಚಂಚದ್ದಾಮಮಂ ಕಟ್ಟುವ ನವಿಲಕಲಾಪಂಗಳಿಂ ತಳ ಪೊಂಬ 
ಗ್ಯದ ಭಾಸ್ವಚ್ಚರ್ಮದಿಂ ಟೊಪ್ಪರಮನೆಸಪ ಭಿಲ್ಲರ್ಕರಂ ರಂಜಿಸಿರ್ಪರ್ 
ಚೆಂದುಟಿ ಮಿಂಚುವಂಗೆಮೊಗಂ ನಿಡುಗಣ್ಣುಡಿವುರ್ವು ತೆಳ ದಂ 
ಪಂದದ ವೇಣಿ ಕಂಬುಗಳಮಂಬುಜಕೋಶಕುಚಂ ಪ್ರವಾಳಮಂ 
ನಿಂದಿಪ ಕೆಂದಳಂ ಮಿಸುಪ ತೆಳಡು ಪೀನನಿತಂಬಬಿಂಬವಿಂ 
ಪೊಂದಿದ ಬಾಳೆನುಸ್ಕೊಡೆ ವಿರಾಜಿಸೆ ಭಿಲ್ಲಿಯರಲ್ಲಿ ರಂಜಿಪರ 
ವl ಇಂತಳುಂಬಮೊಪ್ಪುವ ಬೇಡವಡೆಗೊಡೆಯನೆನಿಸಿ 
ಪ್ರಕಟಪ್ರತಾಪಭೂಷಣ 
ನಕುಟಿಲಮತಿ ಮುಗ್ಧನಿಂದುಧರವರಭಕ್ತಂ 
ವಿಕಟಚರಿತ್ರಂ ರಂಜಿಪ 
ನಕಳಂಕಂ ಕಣ್ಣಪಯ್ಯನೆಂಬ ಪುಳಿಂದಂ 


ರ್ಶಿ 


ದೀಪಗಳು ಮನಂಬುಗುವಂತಿದ್ದವು; ಮನೋಹರವಾದ ಆನೆಯದಂತಗಳಿಂದ ಮಾಡಿದ 
ಮಂಚಗಳಿಂದ ಕೂಡಿತ್ತು ; ಕ್ರೀಡಾಗೃಹಗಳನ್ನು ಒಳಗೊಂಡು ಲೋಕಕ್ಕೆ ವಿಶೇಷವಾಗಿ 
ಶೋಭೆಯನ್ನುಂಟುಮಾಡುವಂತಿತ್ತು . ೫೭ . ಹೆದೆ ಮತ್ತು ಬಿಲ್ಲುಗಳನ್ನು ತಯಾರಿಸುವ, 
ಬಾಣಗಳ ಸಮೂಹವನ್ನು ಮಸೆಯುವ, ಶಸ್ತ್ರಗಳನ್ನು ಚೂಪು (ತೀಕಗೊಳಿಸುವ , 
ಶ್ರೇಷ್ಟ ಬಲೆಗಳನ್ನು ಹೆಣೆಯುವ, ಆನೆಯ ಕುಂಭಸ್ಥಳದ ಮುತ್ತುಗಳನ್ನು ದಾರದಲ್ಲಿ 
ಪೋಣಿಸುವ, ಗುಲಗಂಜಿಗಳ ಸಮೂಹದ ಹೊಳೆಯುವ ಮಾಲಿಕೆಗಳನ್ನು ಕಟ್ಟುವ 
ನವಿಲಿನ ಗರಿಗಳಿಂದ ಮತ್ತು ಹೊಂಬಣ್ಣದ ಹುಲಿಯ ಪ್ರಕಾಶಿಸುವ ಚರ್ಮದಿಂದ 
ಶೋಭಿಸುವ ತಲೆಯ ಟೊಪ್ಪರ (ಟೊಪ್ಪಿಗೆಗಳನ್ನು ರಚಿಸುವ ಬೇಡರು ಚೆನ್ನಾಗಿ 
ಶೋಭಿಸುತ್ತಿದ್ದರು. ೫೮. ಕೆಂಪಾದ ತುಟಿ, ಹೊಳೆಯುವ ಹಲ್ಲು , ನಗೆಮೊಗ, ದೀರ್ಘ 
ವಾದ ಕಣ್ಣು , ಡೊಂಕಾದ ಹುಬ್ಬು , ತೆಳುವಾದ ಕೆನ್ನೆ , ಚೆಂದದ ಜಡೆ, ಶಂಖದಂತಿರುವ 
ಕುತ್ತಿಗೆ, ಕಮಲದ ಮೊಗ್ಗಿನಂತಿರುವ ಮೊಲೆ, ಚಿಗುರನ್ನು ತಿರಸ್ಕರಿಸುವಂತಹ ಕೆಂಪಾದ 
ಅಂಗೈ ,ಶೋಭಿಸುವ ತೆಳುವಾದ ನಡು, ದಪ್ಪನೆಯ ಕಟಿಪಶಾತ್ ಭಾಗ, ಬಾಳೆಯಂತಿ 
ರುವ ನುಣ್ಣನೆಯ ತೊಡೆ ಶೋಭಿಸುತ್ತಿರಲು ಬೇಡರ ಹೆಂಗಸರು ಶೋಭಿಸುತ್ತಿದ್ದರು. 
ವ!! ಈ ರೀತಿ ಅಧಿಕವಾಗಿಶೋಭಿಸುವ ಬೇಡರ ಸಮೂಹಕ್ಕೆ (ಸೈನ್ಯಕ್ಕೆ ) ಒಡೆಯನೆನಿಸಿ 
೫೯ . ಪ್ರಸಿದ್ದವಾದ ಪರಾಕ್ರಮವನ್ನೇ ಆಭರಣವಾಗಿ ಉಳ್ಳವನೂ , ಋಜು ಬುದ್ದಿ 
ಯುಳ್ಳವನೂ , ಮುಗ್ಧನೂ , ಶಿವಭಕ್ತನೂ , ವಿಚಿತ್ರ , ಚರಿತ್ರೆಯುಳ್ಳವನೂ , ಕಳಂಕ 


ಬಸವರಾಜ ವಿಜಯಂ 


ವ! ಆ ಪುಳಿಂದಪತಿಯೊಂದುದಿನಂ ಬೇಂಟೆಗುಜ್ಜುಗಿಸಿ ಸಜ್ಜು ಗೆದ್ದು - 
ತೊಳಗುವ ಪೀಳಿದಂಡೆ ಮಿಳಿರ್ದಾಡುವ ನೆತ್ತಿಯ ಚಾಮರಂ ಮನು 
ಗೊಳಿಸೆಳೆಮುತ್ತಿನೆಕ್ಕಸರಮುಟ್ಟತಳಿರ್ಪಸುರಂಗಿ ಗುಂಜಿಕಾ 
ವಳಿಯ ವಿಭೂಷಣಂ ಪಿಡಿದ ಬಿಲ್ಟರಲಂದದ ಬೆನ್ನ ಚನ್ನ ಬ 
ಇಳಿಕೆ ಮರ೦ದದಣ್ಣೆಸೆಯೆ ಬಂದನುದಗ್ರ ಪುಳಿಂದನಾಯಕಂ 
ಬಿಡುವಲೆ ಬೆಳ್ಳಾರಂ ಪೇ 
ರಡಿ ಬಡಿಕೊಊಳಿಗಾಳಮಂಟಿಡುವಲೆ ಕೈ 
ಪೊಡೆ ಬಿಲ್ಟರಲಡ್ಡಣಮರೆ | 
ಯುಡಿಗಲ್ಲಿಗಳೊಪ್ಪೆ ಬಂದರೊಡನೆ ಪುಳಿಂದರ್ 
ತಳಿರುಡೆಯುಟ್ಟು ಪೀಲಿಯ ತರಂಗದ ಬಲ್ಕಿ ಆಗಟ್ಟಿ ತೊಟ್ಟು ಮಂ 
ಜುಳನವಗುಂಜಿಕಾಭರಣಮಂ ಪುಳಪಯಚೆ ಬೊಟ್ಟನಿಟ್ಟು ಪ 
ಜ್ವಳಿಪೆಳೆಮುತ್ತಿನೆಕ್ಕಸರಮೋಪ್ಪಿರೆ ಕತ್ತುರಿಯಣುಗೆಯು ಕಂ 
ಗೊಳಿಪ ಕಿರಾತಿಯ‌ ಪಿಡಿದುಬಿರಳಂ ನಡೆಗೊಂಡರೋಪಗೊಳ 


ರಹಿತನೂ ಆದ ಕಣ್ಣಪಯ್ಯ ಎಂಬ ಹೆಸರಿನ ಬೇಡನು ಶೋಭಿಸುತ್ತಿದ್ದನು. ವ|| ಆ 
ಪುಳಿಂದ ಪತಿಯು ಒಂದು ದಿನ ಬೇಟೆಗೆ ಹೋಗಲು ಸಿದ್ಧನಾಗಿ ಅದರ ಸಿದ್ಧತೆ 
( ಸನ್ನಾಹ) ಯನ್ನು ಮಾಡಿಕೊಂಡು -೬೦ . ಶೋಭಿಸುವ ನವಿಲುಗರಿಯ ದಂಡೆ , 
ಅಲ್ಲಾಡುತ್ತಿರುವ ತಲೆಯ ಮೇಲ್ಬಾಗದಲ್ಲಿರುವ ಚಾಮರ, ಮನೋಹರವಾದ ಮುತ್ತಿನ 
ಒಂಟೆಳೆಸರ , ಉಟ್ಟ ಚಿಗುರಿನ ಉಡಿಗೆ (ನಡುವಿನ ಉಡಿಗೆ), ಹಸಿರು ಬಣ್ಣದ ಅಂಗಿ, 
ಗುಲಗಂಜಿಗಳ ಸರಗಳ ಆಭರಣ, ಕೈಯಲ್ಲಿ ಹಿಡಿದ ಬಿಲ್ಲು ಬಾಣಗಳು , ಬೆನ್ನಿನ ಮೇಲೆ 
ಮನೋಹರವಾದ ಬತ್ತಳಿಕೆ , ಮಕರಂದದ ಅನುಲೇಪನ ಇವು ಶೋಭಿಸುತ್ತಿರಲು 
ಭಯಂಕರನಾದ ಬೇಡರ ನಾಯಕನು ಬಂದನು . ೬೧. ಬಿಡುವ ಬಲೆ ಅಂದರೆ ಸುತ್ತಲೂ 
ಹರಡುವ ಬಲೆ , ನಿಂತು ಬೀಸುವ ಬಲೆ, ದೊಡ್ಡ ದೊಣ್ಣೆ, ಮುಂಭಾಗದಲ್ಲಿ ಗಂಟಿದ್ದು 
ಹಿಂಭಾಗದಲ್ಲಿ ಸಣ್ಣಗಿರುವ ಕೋಲು(ದೊಣ್ಣೆ), ಆಹಾರವನ್ನು ಸಿಕ್ಕಿಸಿ ಪ್ರಾಣಿಗಳನ್ನು 
ಹಿಡಿಯುವ ಗಾಳ, ಆಲ ಮೊದಲಾದ ಗಿಡಗಳ ಅಂಟನ್ನು ಹತ್ತಿಸಿ ಇಡತಕ್ಕ ಬಲೆ, 
ಬಾಣಕ್ಕೆ ಸೇರಿಸಿದ ಗರಿ (ಕೈ ಪೊಡೆ), ಬಾಣ, ಗುರಾಣಿ ಮೃಗಗಳ ಆಹಾರ ಕೊಂದ 
ಮೃಗಮೊದಲಾದುದನ್ನು ತುಂಬುವ ಚೀಲ - ಇವುಗಳು ಶೋಭಿಸುತ್ತಿರಲು ಬೇಡರು 
ಗಳು ಅವನ ಹಿಂದೆಹಿಂದೆಯೇ ಬಂದರು . ೬೨. ಬೇಡರ ಹೆಂಗಸರು ತಮ್ಮ ಪ್ರಿಯ 
ರೊಡನೆ - ಚಿಗುರಿನ ಸೀರೆಯನ್ನುಟ್ಟು , ನವಿಲುಗರಿಯ ತರಂಗದಂತಿರುವ ದೊಡ್ಡ ನಿರಿಗೆ 
ಗಳನ್ನು ಕಟ್ಟಿ , ಮಂಜುಳವಾದ ಹೊಸ ಗುರುಗಂಜಿಗಳ ಆಭರಣಗಳನ್ನು ತೊಟ್ಟುಕೊಂಡು, 
ಹೊಳೆಯುವ ಹಚ್ಚೆಯ ಬೊಟ್ಟನ್ನು ಇಟ್ಟುಕೊಂಡು, ಪ್ರಕಾಶಿಸುವ (ಹೊಳೆಯುವ) 


1 ಗೈದು( ಜ ) 


ದಶಮಾಶ್ವಾಸಂ 


ವಂ ಅಂತೇಳದ ಬೇಡವಡೆಗೂಡಿ ಮೃಗಯಾಸಂಭ್ರಮಂ ಮಿಗೆ ಪಣೆಗೆಯುತ್ತಮಲ್ಲಿ 
ನಿಜಬಲಕ್ಕೆ ಕೈಮೀಸಲೊಡನೆ 


೧. 


ಸರಳಿಸುವೇಣನೊಡುವ ಮೇಲಂ ಬಿಡದಾಲಿಪ ದಂತಿ ನಿ ಸ 
ಕರನುಡಿದಳು ಮೇಯುರಿವ ಕೇಸರಿ ಪಾಣುವ ಪಕ್ಕಿ ಪೊಕ್ಕು ಮ 
ಯುರಿವ ಮೃಗಾರಿ ಲಂಘಿಪ ವೃಕಂ ಬಲಗುಂದುವ ಖಡ್ಡಿಯೆತ್ತಲುಂ 
ನೆರೆದಿರೆ ಕಾಡೊಳುದುದು ಬೇಡರ ಬೇಂಟೆಯ ವಾದ್ಯದಬ್ಬರಂ 


ವ|| ಆಗಳ್ - 


ತರುಶಾಖಾಗ್ರವನೇಜ್ ನೋಳ್ ಮೆಳೆವೊಕ್ಕಾರೈವ ಸಾರ್ದಲ್ಲಿ ಬೇ - 
ಹಿರಿಸುತ್ತಂ ಪೊದದಿಂ ತೆರಳುವ ಜಲೋದ್ದೇಶಂಗಳೆವಿದೋ 
ವರಿಯೊಳ್ ಕಾವಡಿವಯಂಪರಿಕಿಪಾರ್ಪಿ೦ ಕಂಡಳಂಬಂ ಮೃಗೋ 
ತರಮಂ ಬೆಂಬಳಿಯಟ್ಟು ವಗ್ಗದ ಕಿರಾತವಾತಮೇಂ ತೀವಿತೋ 


ಎಳೆ ಮುತ್ತಿನ ಒಂಟೆಳೆಸರವನ್ನು ಒಪ್ಪುವಂತೆ ಧರಿಸಿ , ಕಸ್ತೂರಿಯನ್ನು ಮೈಗೆತೊಡೆದು 
ಕೊಂಡು, ( ತಾವೂ ಕೂಡ) ಬಿಲ್ಲು, ಬಾಣಗಳನ್ನು ಹಿಡಿದು , ಕಂಗೊಳಿಸುತ್ತ ( ಅವರೂ ) 
ನಡೆದರು. ವ|| ಈ ರೀತಿಯಲ್ಲಿ ( ಬೇಟೆಗೆ ಹೊರಟ ಬೇಡರ ಪಡೆಯೊಡನೆ ಕೂಡಿ 
ಕೊಂಡು ಬೇಟೆಯ ಸಂಭ್ರಮವು ಅಧಿಕಗೊಂಡಿರಲು ಮೃಗಗಳು ವಾಸಮಾಡುವ ಸ್ಥಳ 
ಗಳನ್ನು ಕಾಣುತ್ತ , ಅಲ್ಲಿ ತನ್ನ ಸೈನ್ಯಕ್ಕೆ ಕೈ ಬೀಸಿದ ಕೂಡಲೆ ೬೩ . ಹಾರುವ ಗಂಡು 
ಜಿಂಕೆ, ಓಡುವ ಮೊಲ, ತಪ್ಪದೆ ಶಬ್ದವನ್ನು ಆಲಿಸುವ ಆಸೆ, ನಿಲ್ಲುವ ಹಂದಿ, ಕೋಪ 
ದಿಂದ ಉರಿದೇಳುವ ಎದ್ದು ಮೈಮುರಿಯುವ ಸಿಂಹ , ಹಾರುವ ಹಕ್ಕಿ , (ಪೊದೆಯನ್ನು 
ಹೊಕ್ಕು ಅಡಗಿಕೊಳ್ಳುವ ಹುಲಿ , ನೆಗೆದು ಓಡುವತೋಳ, ಹೆದರಿದ ಪ್ಲೇಂಡಾಮೃಗ 
( ಖಡ್ಗಮೃಗ) ಇವು ಸುತ್ತಲೂ ಕೂಡಿ, ಇರಲು ಕಾಡಿನಲ್ಲಿ ಬೇಡರ ಬೇಟೆಯ 
ಗದ್ದಲವು ಅಧಿಕಗೊಂಡಿತು . ವll - ಆಗ, ೬೪, ಮರದ ಕೊಂಬೆಯ ತುದಿಗೇರಿ 
ನೋಡುವ, ಪೊದೆಗಳನ್ನು ಹೊಕ್ಕು ಪರೀಕ್ಷೆ ಮಾಡುವ , ಹೋದಕಡೆ (ಮೃಗಗಳು 
ಓಡಿದ ಕಡೆ) ಗುಪ್ತವಾಗಿ ಹೋಗಿ, ಪೊದೆಗಳಿಂದ ಹೊರ ಹೊರಡಿಸುವ (ಬೈಲು 
ಪ್ರದೇಶಕ್ಕೆ ಬರುವಂತೆ ಮಾಡುವ) , ನೀರಿರುವ ಸ್ಥಳಗಳಲ್ಲಿ ಹರಡಿರುವ, ಸವಿಾಪದಲ್ಲಿ 
ಮಾಡಿದ ಕಾಲಿನ ಹೆಜ್ಜೆಯ ಗುರುತುಗಳನ್ನು ಪರೀಕ್ಷಿಸುವ , ( ಆ ಹೆಜ್ಜೆಗಳನ್ನು ಕಂಡು 
ಶೌಗ್ಯದಿಂದ ಅತಿಶಯವಾಗಿ ಮೃಗಗಳ ಸಮೂಹವನ್ನು ಬೆನ್ನಟ್ಟಿ ಓಡಿ ಹೋಗುವ 
( ಅಟ್ಟಿಸಿಕೊಂಡು ಓಡುವ) ಶ್ರೇಷ್ಠವಾದ ಬೇಡರುಗಳ ಸಮೂಹವು ಏನು ತುಂಬಿತೋ ! 


1 ಮೆಮ ( ಆ) 2 ತುಂಬಿತೋ ( ಮು ) 


ಬಸವರಾಜ ವಿಜಯಂ 


ಬಿಡು ಬೇಗಂ ನಾಯಳಂ ಬಲ್ಬಲೆಯನಿಡು ಮೋಲಂ ಪುಲ್ಲೆ ಪೋದಪ್ಪವಾರ್ಪಿ೦ 
ಕೆಡಪತ್ರಂ ಪತ್ತು ಸುತ್ತಾರ್ದೆಸೆ ಮಸೆ ಸರಲಂ ದ್ವೀಪಿಯಂ ಪೊಯ್ಯಅತ್ತಿ 
ರ್ಕಡಿಗೆಯಲ್ಬಂದಿಯಂ ಖಡ್ಡಿ ಯನಿಷ್ ತಿವಿ ಮತ್ತೇಭಮಂ ಸಿಂಗಮಂ ಮೇಣ್ 
ಪೊಡೆಯೆಂದೆಂಬಬ್ಬರಂ ಪರ್ಬಿದುದು ವನಚರವಾತವಕ್ರಪ್ರಭೂತಂ 
ಕರಿಯಂ ಕೊಂದು ಮೃಗಾರಿಯಂ ಸದೆದು ಸಾರಂಗಂಗಳಂ ಸೀಳು ಕೇ 
ಸರಿಯಂ ಪೋಳ್ಳು ವೃಕಂಗಳಂ ಬಡಿದು ಭಲ್ಲೂಕಂಗಳಂ ತೂಳು , 
ಛರೆಯ ಪೊಯು ವರಾಹಮಂ ತಿವಿದುಕಾಣಂಗಳಂ ಬೀಳಲೆ 

ಬೀರದಾರ್ದಾಡಿದುದಲ್ಲಿ ವಿಕ್ರಮ ಕಿರಾತಪ್ರೊತ್ಮರು ಬೇಂಟೆಯಂ 
ವ|| ಇಂತು ಪಲವೇಂಟೆಯಂ ಬಿಯದರಾ ಗಹನಂಬಡಿದಾಡುತ್ತುವಿರ್ಪಾಗಳ 
ಆಗಸದಲ್ಲಿ ವಿಗೆ ಪಾಯಿವ ದಿವ್ಯ ಖಗಕ್ಕೆ ಭಿಲ್ಲರಿಂ . 
ಬಾಗಿರೆ ಬೀಸಿದೊಳ್ಳಲೆವೊಲೊಪ್ಪಿರೆ ಸಂಜೆಯ ಕೆಂಪು ಸಿಲ್ಕಿತ 
ದ್ಯಾಗುರೆಯಲ್ಲಿ ಕಾಲುಡುಗಿ ಪಶ್ಚಿಮ ವಾರ್ಧಿಗೆ ಬಿಟ್ಟು ದಿಂಬಿನಂ| 
ಬೇಗದೋಳಲ್ಲಿ ತತೃಗಮಡಂಗಿದುದಾಹೃತಲೋಹಿತಾಂಶುಕಂ 


೬೫ . ಬೇಗ ನಾಯಿಗಳನ್ನು ಬಿಡು; ದೊಡ್ಡ ಬಲೆಯನ್ನು ಬೀಸು; ಮೊಲ ಹುಲ್ಲೆ ( ಓಡಿ) 
ಹೋಗುವುದು ( ಅವನ್ನು ) ಶೌರದಿಂದ ನೆಲಕ್ಕೆ ಕೆಡವು; ಎತ್ತೆತ್ತಲೂ ಹತ್ತು ಸುತ್ತು ; 
ಆರ್ಭಟಿಸಿ ಹೊಡೆ, ಬಾಣವನ್ನು ಮಸೆದುಕೊ ; ಹುಲಿಯನ್ನೂ , ದೊಡ್ಡ ಹಂದಿಯನ್ನೂ 
ಕೋಪದಿಂದ ( ಬಾಣಬಿಟ್ಟು ಹೊಡೆದು ) ಎರಡು ತುಂಡುಮಾಡು ; ಖಡ್ಗಮೃಗವನ್ನು 
ಇರಿ; ಮದ್ದಾನೆಯನ್ನು ತಿವಿ; ಮತ್ತು ಸಿಂಹವನ್ನು ಹೊಡೆ ಹೀಗೆ ಬೇಡರುಗಳ 
ಸಮೂಹದ ಬಾಯಿಂದ ಹೊರಟ ಕೂಗು, ( ಆ ಅರಣ್ಯದಲ್ಲಿ) ಹಬ್ಬಿತು. ೬೬ . ಆ 
ಅರಣ್ಯದಲ್ಲಿ ಪರಾಕ್ರಮದಿಂದ ಕೂಡಿದ ಬೇಡರ ಗುಂಪು, ಆನೆಯನ್ನು ಕೊಂದು , ಹುಲಿ 
ಯನ್ನು ನಾಶಮಾಡಿ, ತೋಳಗಳನ್ನು ಬಡಿದು , ಕರಡಿಗಳನ್ನು ತುಳಿದು , ಕಾಡು ಕಿರುಬ 
ವನ್ನು ಹೊಡೆದು, ಹಂದಿಯನ್ನು ತಿವಿದು, ಕಾಡುಕೋಣಗಳನ್ನು ನೆಲಕ್ಕೆ ಬೀಳುವ 
ಹಾಗೆ ಬಾಣದಿಂದ ಹೊಡೆದು, ತಪ್ಪದೆ ಗಟ್ಟಿಯಾಗಿ ಕೂಗುತ್ತ ಬೇಟೆಯನ್ನು ಆಡಿತು. ವ|| 
ಈ ರೀತಿ ಆ ಬೇಡರು ಆ ಕಾಡನ್ನಾಶ್ರಯಿಸಿ, ಅನೇಕ (ರೀತಿಯ ) ಬೇಟೆಯನ್ನು ಆಡುತ್ತ 
ಇರುವಾಗ - ೬೭ . ಆಕಾಶದಲ್ಲಿ ಎತ್ತರದಲ್ಲಿ ಹಾರುವ ಶ್ರೇಷ್ಠವಾದ ಹಕ್ಕಿಗೆ (ಸೂರ 
ನಿಗೆ) ಬೇಡರು ಮನೋಹರವಾಗಿರುವಂತೆ ಬೀಸಿದ ಒಳ್ಳೆಯ ಬಲೆಯ ಹಾಗೆ , ಸಂಧ್ಯಾ 
ಕಾಲದ ಕೆಂಪು ವರ್ಣವುಕಾಣಿಸಿತು. ಆ ಬಲೆಯಲ್ಲಿ ಸಿಕ್ಕು ಕಾಲು ಮುರಿದು, ಹಕ್ಕಿಯು 
(ಸೂರು) ಪಶ್ಚಿಮ ಸಮುದ್ರಕ್ಕೆ ಬಿದ್ದುದು ಎಂಬ ಹಾಗೆ ಶೀಘ್ರವಾಗಿ ಅಲ್ಲಿ ಕೆಂಪು 
ವಸ್ತ್ರದ ಬಲೆ ಸಹಿತ (ಕೆಂಪು ಕಾಂತಿ ಸಹಿತ) ಆ ಪಕ್ಷಿಯು ( ಆ ಸೂರನು) ಅಡಗಿತು. 
[ ಇಲ್ಲಿ ಖಗ ಎಂದರೆ ಪಕ್ಷಿ , ಸೂರ ಎಂಬ ಎರಡರ್ಥದ ಈ ಶಬ್ದ ಚಮತ್ಕಾರದಿಂದ 
( ದ್ವಂದ್ವಾರ್ಥ ಬರುವ ಹಾಗೆ) ವರ್ಣಿಸಲ್ಪಟ್ಟಿದೆ. ಹೊತ್ತು ಮುಳುಗಿತು ಎಂದು 


ದಶಮಾಶ್ವಾಸಂ 


ಗಿರಿಕಟಕದ ಬಿಯದರ ಕ 
ರ್ಬುರ ತನುರುಚಿ ಪರ್ಬಿದತೊ ಪೇಳೆನೆ ಮರ್ದಾ 
ವರಿಸಿದುದಖಿಳ ದಿಶಾವ 
ಲ್ಲರಿಗೆ ಮುಗುಳೂಡಿದಂತಿರೊಗೆದುದು ಭಗಣಂ 


ಪಿರಿದಂಧಕಾರ ಯಮುನಾ 
ತರಂಗಿಣಿ ಜಲ ನಿಷಿಕ್ತ ಸುರಪದಿಶಾವ 
ಒರಿ ಲಕ್ಷಶೃಂಗನವಮಂ | 
ಜರಿಯಂ ಪಡೆದಂತಿರೊಗೆದುದೈಂದವಬಿಂಬ 


ಮೃಗಯಾಶ್ರಮಮಂ ತೊಲಗಿಸಿ 
ವಿಗೆ ನಿಜರುಚಿಯಿಂದಲರ್ಚಿ ಮುಡಿಯಿಸಿ ನೆಯ್ದೆ 1 
ಲ್ಕುಗುಳಂ ಶಶಿ ಬಿಯದರನೋ 

ಲಗಿಪಂತೆಸೆದಂ ನಿಜಾಂಕಮ್ಮಗಹತಿ ಭಯದಿಂ 

ವ|| ಆಗಳಾ ಪುಳಿಂದಪತಿಯಪ್ಪ ಕಣ್ಣಪ್ಪಂ ಸಂಧೂಚಿತಕ್ರಿಯಾನಿವರ್ತನಾನಂತರಂ ನಿಜಬಲ 
ಸಮೇತವೇಂದೊಂದು ಬಾಲಚೂತವರಿಯ ಪಳುಕುವಾಸಯತೆಯ ಕುಸುಮತಳದೊಳ್ಳೆ 
ಬಿಕ್ಕಿ ನಿದ್ರೆಗೆಯ್ದಿರೆ 


ತಾತ್ಪರ ] ೬೮. ಪರ್ವತದ ತಪ್ಪಲಿನಲ್ಲಿರುವ ಬೇಡರ ಕಪ್ಪಾದ ದೇಹ ಕಾಂತಿಯು 
ಹಬ್ಬಿತೋ ? ಹೇಳು, ಎನ್ನುವ ಹಾಗೆ ಕತ್ತಲೆಯು ಆವರಿಸಿತು . ಸಮಸ್ತ ದಿಕ್ಕು 
ಗಳೆಂಬ ಬಳ್ಳಿಗಳಿಗೆ ಮೊಗ್ಗುಗಳು ಹುಟ್ಟಿದ ಹಾಗೆ ನಕ್ಷತ್ರ ಸಮೂಹವು ( ಆಕಾಶದಲ್ಲಿ) 
ಕಾಣಿಸಿತು ೬೯ . ಹೆಚ್ಚಾದ ಕತ್ತಲೆಯೆಂಬ ಯಮುನಾ ನದಿಯ ನೀರಿನಿಂದ ಸೇಚಿಸಲ್ಪಟ್ಟ 
( ಚಿಮುಕಿಸಲ್ಪಟ್ಟ ) ಪೂರ್ವದಿಕ್ಕೆಂಬ ಬಳ್ಳಿಯು ಕಳಂಕವೆಂಬ ಭ್ರಮರವುಳ್ಳ ಹೊಸದಾದ 
ಹೂ ಗೊಂಚಲನ್ನು ಪಡೆದ ಹಾಗೆ ಇರಲು ಚಂದ್ರಬಿಂಬವು ಮೂಡಿತು ( ಹುಟ್ಟಿತು) . 
೭೦ . ಚಂದ್ರನು ತನ್ನ ಲಾಂಛನವಾದ ಜಿಂಕೆಯನ್ನು ಹೊಡೆಯುವರು ಎಂಬ ಭಯದಿಂದ 
ಬೇಟೆಯಿಂದುಟಾದ ( ಅವರ) ಆಯಾಸವನ್ನು ತನ್ನ ಕಿರಣಗಳಿಂದ ಚೆನ್ನಾಗಿ ಹೊಗ 
ಲಾಡಿಸಿ, ನೈದಿಲೆಯ ಮೊಗ್ಗುಗಳನ್ನು ಅರಳಿಸಿ, ( ಅವರ) ತಲೆಯಲ್ಲಿ ಧರಿಯಿಸಿ, ( ಆ ) 
ಬೇಡರನ್ನು ಸೇವಿಸುವ ಹಾಗೆ ಪ್ರಕಾಶಿಸಿದನು. ವ|| ಆಗ ಆ ಪುಳಿಂದರ ಯಜಮಾನ 
ನಾದ ಕಣ್ಣಪ್ಪನು ಸಾಯಂಕಾಲಕ್ಕೆ ಉಚಿತವಾದ ಕಾವ್ಯಗಳನ್ನು ನೆರವೇರಿಸಿದ ಮೇಲೆ 
ತನ್ನ ಸೈನ್ಯ ಸಮೇತವಾಗಿ ಹೊರಟು ಬಂದು ಒಂದು ಎಳೆಯ ಮಾವಿನ ಮರದ 
ಸವಿಾಪದಲ್ಲಿ ಸ್ಪಟಿಕದ ಬಂಡೆಯಲ್ಲಿರುವ ಹೂಗಳ ಹಾಸಿಗೆಯಲ್ಲಿ ಮಲಗಿ ನಿದ್ರೆ 


# ಕೈದಿಜ) 2 ಕೈಯ್ಯ ( ಚ) ಕೈಯಿ ( ಜ) 
22 


ಬಸವರಾಜ ವಿಜಯಂ 


ಕನಸಿನೊಳೆಯಿ 1 ಕಾಲಹರನೊಪ್ಪುವ ತಾಪಸವೇಷದಿಂ ನೊಸ 
ಲನುಪಮ ಭೂತಿಯಂ ಧರಿಸಿ ತಚ್ಚಿರದೊಳ್ ಕರವಿಟ್ಟು ಹೇಳು ಮೆ 
ಲ್ಲನೆ ಶಿವಮಂತ್ರಮ : ಕಿವಿಯೊಳೀ ವನದೊಳ್ಳಿವಲಿಂಗವಿರ್ಕುಮೋ 
ಲ್ಪನುನಯದಿಂ ಸಮರ್ಚಿಪುದೆನುತ್ತೊರೆದೆಯೇ ' ದನಾ ಮಹೇಶ್ವರಂ 

ವ|| ಅಲ್ಲಿಂ ಬಳಿಯಿನೆಳ್ಳತ್ತು ಕನಸನೆನಸು ನಿಜವೆಂದು ಬಗೆದಾ ಪುಳಿಂದಂ ಮುದಂದಳೆ 
ದಿರ್ಪಾಗಳ 


೭೧ 


ತಾರಾಕೋರಮಂಕಪಟ್ಟದವೀಳಚ್ಚಂದ್ರಂ ಪ್ರಸೂನಂ ಪಯೋ 
ಜಾರಿ ಗ್ರಾವಕದಂಬಕಂದಳವಳಕ್ಕೊತ್ತಾ ಲತಾಕುಂಜಮ 
ಭಾರಣ್ಯಕ್ಕಡರ್ದೊಶ್ನೆ ಪತ್ರಿದುದದೆಂ ಕಂದಿ ಮೈಗುಂದಿ ಜಂ 
ಭಾರಾತಿಕ್ಷಿತಿಜೃತೃಭೂತಮರಣಪ್ರದ್ಯೋತ ದಾವಾನಲಂ 

ವ|| ಆಗಳ ಯಥೋಚಿತ ಪ್ರಾತರಾಚಾರ ನಿವರ್ತನಾನಂತರಂ ಕಣ್ಣಪ್ಪದೇವನಲ್ಲಿಂದೆದ್ದು 
ಬರ್ಪನ್ನೆಗಂ ಮುಂದೆ ಮುನ್ನೆಂದುಮಿಲ್ಲದುದೊಂದು ಕಿಟುವಟ್ಟೆಯಿರೆ ಕಂಡು ವಿಸ್ಮಯಮುತ್ತು 


೭೨ 


ಮಾಡುತ್ತಿರಲು - ೭೧. ( ಅವನ) ಕನಸ್ಸಿನಲ್ಲಿ ಶಿವನು ಪ್ರಕಾಶಿಸುವ ತಪಸ್ವಿಯ ವೇಷ 
ದಿಂದ ಬಂದು ಹಣೆಗೆ ಅನುಪಮವಾದ ವಿಭೂತಿಯನ್ನು ಧರಿಸಿ, ಅವನ ತಲೆಯ ಮೇಲೆ 
ಕೈಯನ್ನಿಟ್ಟು ಕಿವಿಯಲ್ಲಿ ಮೆಲ್ಲನೆ ಶಿವಪಂಚಾಕ್ಷರೀ ಮಂತ್ರವನ್ನು ಉಸುರಿ, ಈ ವನದಲ್ಲಿ 
ಶಿವಲಿಂಗವಿರುವುದು . (ನೀನು) ಪ್ರೀತಿ ವಿಶ್ವಾಸಗಳಿಂದ ಪೂಜೆಮಾಡು ಎಂದು ಹೇಳಿ, 
ಆ ಮಹೇಶ್ವರನು ಹೋದನು . ವ!! ಅನಂತರ ಆ ಬೇಡನು ಎಚ್ಚರಗೊಂಡವನಾಗಿ , 
ನಿಜವಾಗಿಯೂ ಈ ಕನಸು ಸತ್ಯವೆಂದು ಯೋಚಿಸಿ ಸಂತೋಷದಿಂದಿರುವಾಗ ೭೨ . 
ನಕ್ಷತ್ರಗಳೆಂಬ ಮೊಗ್ಗು , ಕಳಂಕವೆಂಬ ಭ್ರಮರದಿಂದ ಕೂಡಿದ ಚಂದ್ರನೆಂಬ ಹೂ 
ವುಳ್ಳ , ಚಂದ್ರಕಾಂತ ಶಿಲೆಗಳ ( 

ಪ ಜಾರಿಗ್ರಾವ) ಸಮೂಹವೆಂಬ ಗಡ್ಡೆಗಳುಳ್ಳ , 
ನಿರ್ಮಲವಾದ ಬೆಳದಿಂಗಳೆಂಬ ಬಳ್ಳಿಯ ಪೊದೆಯು, ಆಕಾಶವೆಂಬ ಅರಣ್ಯಕ್ಕೆ , ಅಡರಿ 
ಒಪ್ಪುತ್ತಿರಲು, ಆ ಪೊದೆಯು ಎಲ್ಲಾ ಕಡೆಗಳಲ್ಲೂ ಕಂದಿ ಕ್ಷೀಣವಾಗುವ ಹಾಗೆ ಪೂರ್ವ 
ದಿಕ್ಕಿನಲ್ಲಿರುವ ಪರ್ವತದಲ್ಲಿ ಉತ್ಪನ್ನವಾದ ಕೆಂಪಾದ ಕಾಂತಿಯನ್ನು ಸೂರನೆಂಬ 
ಕಾಡಕಿಚ್ಚು ಹೊತ್ತಿಕೊಂಡಿತು. [ಸೂರೋದಯವಾಯಿತು. ಆಗ ನಕ್ಷತ್ರಗಳೂ 
ಚಂದ್ರನೂ ಕುಂದಿದರು; ಚಂದ್ರಕಾಂತ ಶಿಲೆಯು ತನ್ನ ನೀರು ಒಸರುವ ಕಾರ್ ನಿಲ್ಲಿಸಿತು, 
ಬೆಳದಿಂಗಳು ಮಾಯವಾಯಿತು, ಎಂದು ಭಾವ. ಪಯೋಜ+ ಅರಿ + ಗ್ರಾವ - ಕಮಲದ 
ಅರಿ ಚಂದ್ರ - ಆ ಹೆಸರಿನ ಕಲ್ಲು, ಜಂಭ + ಆರಾತಿ + ಕ್ಷಿತಿಜೃತ್ - ಇಂದ್ರ ದಿಕ್ಕಿನಲ್ಲಿರುವ 
ಪರ್ವತ] ವ|| ಆಗ ಯಥೋಚಿತವಾಗಿ ಪ್ರಾತಃ ಕಾಲದಲ್ಲಿ ಮಾಡುವ ಕ್ರಿಯೆಗಳನ್ನು 
ಮುಗಿಸಿದ ನಂತರ ಕಣ್ಣಪ್ಪ ದೇವನು ಅಲ್ಲಿಂದ ಎದ್ದು ಬರುತ್ತಿರುವಷ್ಟರಲ್ಲಿ , ಮುಂಭಾಗ 


1 ಕೈದಿ( ಅ, ದ) 2 ದೈದಿ( ಅ, ಜ) 


ದಶಮಾಶ್ವಾಸಂ 


ಕನಸಿನ ಫಲಂ ನಿಜವಾದುದೆಂದುತೃವಿಸಿ ತನ್ಮಾರ್ಗ೦ಬಿಡಿದೇಳಂದನತಿ ದೂರದೊಳ್ ಕಂಗೊಳಿಪ ಶಿವ 
ಲಿಂಗಮು ಕಂಡು 


ಕಳೆಯೇಆ ಕರಣಸಂಕುಳ 
ಮಳಿಪಿಂ ನಡೆದೊಡಿ ನಲಿದು ನಮಿಸುತೆ ಕೂರ್ಪ 
ಗಳಿಸೆ ಬಿಗಿದಪ್ಪಿ ರಾಗಾ 
ವಿಳಮತಿ ಮತ್ಸಾಣಲಿಂಗವಿದು ನಿಜವೆಂದು 


ವ ಎಂದು ನಂಬಿ ನಚ್ಚಿ ನಲವೇ ತಲ್ಲಿಂಗವನಭೀಕ್ಷಿಸಿ 


ಗಿರಿತನಯಾ ಗಂಗಾಂಬಿಕೆ 
ಯರ ಕಲಹಕ್ಕಗಿದು ಬಂದು ಪೊಕ್ಕೆಯೋ ವಿಪಿನಾಂ 
ತರಮಂ ಪುಲೈಯಿಸಲೆಂ 
ದುರು ವೃಷಭನನಿಲ್ಲಿಗೆಯಿದೆಯೊ ಪೇಳಭವಾ 


ಅಮ್ಮ ಮತ ಬೇಡ ಪೇಳ್ಳಲಿ 
ಗೆಡೆಗಿನ್ನೊಂದು ಪುಲ್ಯಂ ಪಿಡಿಯಲೆಂ 
ದೊಯ್ಯನೆ ಬಂದೆಯೋ ನಿಗಮದ 
ಪುಯ್ಯಲ್ಲೊಳಗಾಗದಿಲ್ಲಿ ತಿಮೆಯ ಅರೆದೆಯೊ ಪೇಳ್ 


೭ 


ದಲ್ಲಿ ಈ ಪೂರ್ವದಲ್ಲಿ ಎಂದೂ ಇಲ್ಲದೆ ಇರುವ ಒಂದು ಚಿಕ್ಕ ದಾರಿಯು ಇರಲು 
ಅದನ್ನು ಕಂಡು ಆಶ್ಚರಗೊಂಡು , ಕನಸಿನ ಫಲವು ನಿಜವಾಯಿತು ಎಂದುಕೊಂಡು 
ಸಂತೋಷಗೊಂದಿ, ಆ ದಾರಿಯನ್ನು ಬಿಡದೆ ಹೊರಟು ಬಂದು ಅತಿ ಸಮೀಪದಲ್ಲಿಯೇ 
ಶೋಭಿಸುವ ಶಿವಲಿಂಗವನ್ನು ಕಂಡು ೭೩ . ಇಂದ್ರಿಯಗಳ ಸಮೂಹವು ಉತ್ಸಾಹ 
ಗೊಂಡಿತು . ಪ್ರೀತಿಯಿಂದ ಆ ಶಿವಲಿಂಗವನ್ನು ಚೆನ್ನಾಗಿನೋಡಿ, ಸಂತೋಷಪಟ್ಟು 
ನಮಸ್ಕಾರ ಮಾಡಿದನು . ಸ್ನೇಹವು ಅಧಿಕಗೊಂಡಿತು . ( ಆ ಲಿಂಗವನ್ನು ಬಿಗಿದಪ್ಪಿ 
ಅನುರಾಗದಿಂದ ತುಂಬಿದ ಬುದ್ದಿಯುಳ್ಳವನಾಗಿ 'ಇದು ನನ್ನ ಪ್ರಾಣಲಿಂಗವೇ ನಿಜ ; 
ಎಂದನು . ವ!! ಹೀಗೆಂದುಕೊಂಡು ನಂಬಿ , ನಚ್ಚಿ , ಸಂತೋಷ ವಿಶಿಷ್ಟನಾಗಿ, ಆ ಲಿಂಗ 
ವನ್ನು ನೋಡಿದನು . ೭೪. ಪಾರ್ವತಿ ಗಂಗಮ್ಮನವರ ಜಗಳಕ್ಕೆ ಭಯಪಟ್ಟು ಬಂದು 
ಈ ಕಾಡಿನ ಮಧ್ಯಭಾಗವನ್ನು ಹೊಂದಿದೆಯಾ ಅಭವನೇ ? ನಿನ್ನ ದೊಡ್ಡ ವೃಷಭನನ್ನು 
ಹುಲ್ಲು ಮೇಯಿಸುವುದಕ್ಕೋಸುಗ ಇಲ್ಲಿಗೆ ಬಂದೆಯೋ ? ಹೇಳು. ೭೫ . ಅಯಾ , 
ಮುಚ್ಚು ಮರೆ ಬೇಡ. ಬಲಗೈಯಲ್ಲಿ ಇನ್ನೊಂದು ಜಿಂಕೆಯನ್ನು ಹಿಡಿಯುವುದಕ್ಕೆಂದು 
ಮೆಲ್ಲನೆ ( ಇಲ್ಲಿಗೆ ಬಂದೆಯೋ ? ಹೇಳು. ವೇದಗಳ ಕೂಗುಗಳಿಗೆ ಒಳಗಾಗದೆ ಇಲ್ಲಿಗೆ 


1 ಸಿ( ಚ, ದ) 2 ಮೈಗ( ಮು , ಚ) 


೩೪೦ 


ಬಸವರಾಜ ವಿಜಯಂ 


ಉಟ್ಟ ಚಮೂರುಕೃತಿ ಪಳದಾಯ್ತು ನವೀನ ಮೈಗಾರಿಚರ್ಮಮಂ 
ನೆಟ್ಟನೆ ಕೊಳ್ಳೆನೆಂದೆಳಸಿ ಪೊಕ್ಕೆಯೊ ಮೌಲಿ ಶಶಿಕ್ಷಯಕ್ಕೆ ಕಾ 
ಳ್ಳುಟ್ಟಿನ ಮರ್ದನೊಬ್ಬ ಅಸಲೆಯೀ ದೆಯೋ ತಿರಿದುಂಡು ತೃಪ್ತಿ ಮೇ 
ಣ್ಮುಟ್ಟದೆ ಕಾಡ ಪಣೆಳಸಿ ಮೆಲ್ವೆಡೆ ಬಂದೆಯೊ ಪೇತ್ಮಹೇಶ್ವರಾ 
ಕಲಿಪಾರ್ಥನಿಷ್ಪಮಂ ಕುಡ 
ಲೋಲವಿಂ ವಿಪಿನಕ್ಕೆ ಬಂದ ತೇಜದಿಂದಂ ಕೇ 
ಛಲೆ ದೇವ ಮಾಣದೆನ್ನಂ. 
ಸಲಪ೮ ಬಗೆದಿಲ್ಲಿಗೆಯಿದೆಯೋ ಪೇಳಭವಾ 
ಪರ್ವಿದ ಘೋರಾರಣ್ಯದೊ 
ಳೊರ್ವನೆ ನೀನಿಂತುಟಿರ್ಪುದುಚಿತವೆ ನಿನ್ನಂ 
ಕೊರ್ವಿದ ಚಂಚರ್ಕಂಡೊಡ 
ಗುರ್ತಿಸಿ ಕುಣಿಯಿಸದೆ ಕಾಡದೇನಿರ್ದಪರೇ 
ಅಡವಿಯ ಸರ್ಪಸಂತತಿ ಭವನ್ಮಕುಟಾಗ್ರದ ಚಂದ್ರಲೇಖೆಗಂ 
ಡೊಡೆ ಕಡುಪಿಂ ತುಡುಂಕದ ಕರಾಗ್ರದ ಪುಲ್ವೆಯನಿಲ್ಲಿಗೆ ಕಂ . 
ಡೊಡೆ ಪುಲಿ ಪೊಯ್ಯದಿರ್ದಪುದೆ ತೊಟ್ಟಹಿಂದಮನೋವೊ ಬರ್ಹಿ ಕಂ 
ಡೊಡೆ ಕಡಿದಿಕ್ಕದಿರ್ಕುಮೆ ವಿಚಾರಿಸದಳ್ಳದೆ ಕೆಮ್ಮನಿರ್ಪುದೇ 


- ೭೯ 


ಬಂದು ಅಡಗಿಕೊಂಡಿರುವೆಯೋ ಹೇಗೆ ? ಹೇಳು. ೭೬ . ಮಹೇಶ್ವರಾ, ಉಟ್ಟ 
ಜಿಂಕೆಯ ಚರ್ಮವು ಹಳೆಯದಾಯಿತು ಹೊಸದಾದ ಹುಲಿಯ ಚರ್ಮವನ್ನು ನೆಟ್ಟಗೆ 
ಸ್ವೀಕರಿಸುವೆನು, ಎಂದು ಅಪೇಕ್ಷಿಸಿ ( ಈ ಕಾಡನ್ನು ) ಹೊಕ್ಕೆಯೋ ? ಶಿರದಲ್ಲಿರುವ 
ಚಂದ್ರನ ಕ್ಷಯರೋಗಕ್ಕೆ ಕಾಡಿನಲ್ಲಿ ಹುಟ್ಟಿರುವ ಮೂಲಿಕೆಗಳ ಔಷಧವನ್ನು 
ಪ್ರೀತಿಯಿಂದ ಹುಡುಕಲು ಬಂದೆಯೋ ? ತಿರಿದು ಉಂಡು ಉಂಡು ತೃಪ್ತಿಗೊಳ್ಳದೆ 
ಕಾಡಿನ ಹಣ್ಣುಗಳಿಗೆ ಅಪೇಕ್ಷೆಪಟ್ಟು ತಿನ್ನುವುದಕ್ಕೆ ಬಂದೆಯೋ ? ಹೇಳು. 
೭೭ . ಅಭವನೇ , ಕೇಳು ; ಶೂರನಾದ ಅರ್ಜುನನ ಇಷ್ಟಾರ್ಥವನ್ನು ಕೊಡುವುದಕ್ಕೆ 
ಪ್ರೀತಿಯಿಂದ ಕಾಡಿಗೆ ಬಂದ ರೀತಿಯಲ್ಲಿ ಎಲೆ ದೇವನೇ , ತಪ್ಪದೆ ನನ್ನನ್ನು 
ಸಂರಕ್ಷಿಸುವುದಕ್ಕೋಸ್ಕರ ಯೋಚಿಸಿ ಇಲ್ಲಿಗೆ ಬಂದೆಯೋ ? ಹೇಳು. ೭೮ . ನೀನು 
ಒಬ್ಬನೇ ಹಬ್ಬಿರುವ ಈ ಘೋರಾರಣ್ಯದಲ್ಲಿ ಹೀಗೆ ಇರುವುದು ಉಚಿತವೇ ? ನಿನ್ನನ್ನು 
ಕೊಬ್ಬಿದ ಚಂಚರು (ಕಾಡು ಜನರು), ಕಂಡರೆ ಭಯಪಡಿಸಿ, ಕುಣಿಯಿಸದೆ , ಪೀಡಿಸದೆ 
ಇರುವರೇ ? ೭೯ . ಈ ಅಡವಿಯಲ್ಲಿರುವ ಹಾವುಗಳ ಸಮೂಹವು ನಿನ್ನ ಕಿರೀಟದ 
ಮೇಲಿರುವ ಚಂದ್ರಕಳೆಯನ್ನು ಕಂಡರೆ ಪರಾಕ್ರಮದಿಂದ ಹಿಡಿದುಕೊಳ್ಳುವುದಿಲ್ಲವೆ ?" 
ಹುಲಿಯು ಇಲ್ಲಿಗೆ ಬಂದು ಒಂದು ಕೈಯಲ್ಲಿ ಹಿಡಿದಿರುವ ಹುಲ್ಲೆಯನ್ನು ಕಂಡರೆ ಹೊಡೆ 
ಯದೆ ಇರುವುದೇ ? ನವಿಲು ನೀನು ತೊಟ್ಟ ಸರ್ಪಗಳ ಸಮೂಹವನ್ನು ಕಂಡರೆ ಓಹೋ ! 


1 ಹ ( ) ಬ ( ಮು ) 


ದಶಮಾಶ್ವಾಸಂ 


ಬಿಡು ನಿನ್ನ ಮರುಳನನಂ 
ನಡೆಯಮ್ಮಯ ಪಕ್ಕಣಕ್ಕೆ ನಿನ್ನನಜಸ್ರಂ 
ನಡೆನೋಡಿಪೊರೆವೆನೆನ್ನಯ 
ನುಡಿ ತೊದಳನ್ನು ಮುಂದೆ ನೀಂ ಕಾಣ್ಯದಂ 
ಎಳಸಿದ ನಾನಾ ಪಲಲಾ 
ವಳಿ ಮಧು ಮಧುರಂ ಫಲಾಳಿ ಪೆರ್ಮರೆವಾಲ್ಬಂ 
ಗಳಿಸಿದ ಬಿದಿರಕ್ಕಿಯ ಮಂ 
ಜುಳಪಾಯಸಮೋಳವುಮಹದೊಳನವರತಂ 
ಮುಡಿವೊಡೆ ಕಾಡಮಲ್ಲಿಗೆಗಳುಂಟುಡಲಗ್ಗದ ಪೀಲಿಯುಂಟು ಮೇ 
mಡುವೊಡೆ ಗುಂಜಿಯಾಭರಣಮಂಟಿಭ ಮೌಕ್ತಿಕವುಂಟು ಮಾಣದ 
ಟೈಡುವೊಡೆ ಚಂದನಪ್ರಸರವುಂಟು ಮೃಗೋದ್ಭವವುಂಟು ಕೇಳಿಯೋ 
ಲೈಡರ್ವೊಡೆ ಕೀರಶಾರಿಕೆಗಳೊಳ್ಳುಡಿಯುಂಟು ಮದೀಯಗೇಹದೊಳ್ 
ಬಂದು ಸುಖವಿರ್ಪುದೆನ್ನಯ 
ಮಂದಿರದೊಳೆವ ನಿನ್ನ ನೋಲಗಿಪಂ ನೀ 
ನೆಂದುದನಾಗಿಪೆನೆಂದು ಪು 
ಲಿಂದಂ ನುಡಿನುಡಿದು ನುಡಿಯದಿರೆ ಗಿರಿಜೇಶಂ 


೮೨ 


ಕಡಿದು ಎರಡು ತುಂಡು ಮಾಡದೆ ಇರುವುದೇ ? ವಿಚಾರ ಮಾಡದೆ , ಭಯಪಡದೆ 
ಸುಮ್ಮನೆ ಇರುವುದೇ ? ೮೦ . ನಿನ್ನ ( ಈ ) ಹುಚ್ಚುತನವನ್ನು ಬಿಡು ; ನಮ್ಮ 
ಮನೆಗೆ ನಡೆ ; ನಿನ್ನನ್ನು ಸತತವೂ ಚೆನ್ನಾಗಿ ನೋಡಿ, ರಕ್ಷಿಸುವೆನು . ನನ್ನ ಮಾತು ಸುಳ್ಳು 
ಅಲ್ಲ , ಅಲ್ಲ ; ಮುಂದೆ ಆ ಮಾತಿನ ಸತ್ಯವನ್ನು ನೀನುನೋಡುತ್ತೀಯೆ. ೮೧. (ನೀನು) 
ಅಪೇಕ್ಷಿಸಿದ ಅನೇಕ ವಿಧವಾದ ಮಾಂಸದ ಸಮೂಹ, ಜೇನುತುಪ್ಪದಂತೆ ಮಧುರವಾದ 
ಹಣ್ಣುಗಳ ಸಮೂಹ, ದೊಡ್ಡ ಕಿರುಬನ ಹಾಲಿನಿಂದ ಕೂಡಿದ ಬಿದಿರಕ್ಕಿಯ ರುಚಿಕರ 
ವಾದ ಪಾಯಸ ನನ್ನ ಮನೆಯಲ್ಲಿ ಸತತವೂ ಇರುತ್ತವೆ. ೮೨ . ನನ್ನ ಮನೆಯಲ್ಲಿ 
ಮುಡಿದುಕೊಳ್ಳಲು ಕಾಡುಮಲ್ಲಿಗೆ ಹೂಗಳುಂಟು. ಉಟ್ಟುಕೊಳ್ಳಲು ಶ್ರೇಷ್ಠವಾದ 
ನವಿಲುಗರಿಯ ಬಟ್ಟೆಯುಂಟು. ತೊಟ್ಟುಕೊಳ್ಳಲು ಗುರುಗಂಜಿಯ ಆಭರಣವುಂಟು. 
ಆನೆಯ ಕುಂಭಸ್ಥಳದ ಮುತ್ತುಗಳುಂಟು. ತೊಡೆದುಕೊಳ್ಳುವುದಕ್ಕೆ ತಪ್ಪದೆ 
ಶ್ರೀಗಂಧ ಸಮೂಹವುಂಟು, ಕಸ್ತೂರಿಯುಂಟು . ಆಟವಾಡಿಕೊಂಡಿರಲು ಗಂಡು 
ಹೆಣ್ಣು ಗಿಳಿಗಳ ಒಳ್ಳೆಯ ಮಾತುಗಳುಂಟು, ೮೩ . ದೇವ, ಬಂದು ನನ್ನ ಮನೆ 
ಯಲ್ಲಿ ಸುಖವಾಗಿ ಇರುವುದು . ನಿನ್ನನ್ನು ಸೇವಿಸುತ್ತೇನೆ. ನೀನು ಹೇಳಿದುದನ್ನು 
ನೆರವೇರಿಸುತ್ತೇನೆ ಎಂದು ಬೇಡನು ಹೇಳಿದರೂ ಪಾರ್ವತೀಪತಿಯು ಮಾತ 


1 ದೋ ( ಮು ) 


ಬಸವರಾಜ ವಿಜಯಂ 


ಚಿರಕಾಲವುಣಡೆಯದೆ 
ಪುರಾರಿ ಬಸವಳಿದು ನುಡಿಯದಿರ್ದಹನುಣಿಸಂ 
ಕರವಾಗಿಸಿ ಮಗುಳಿ ವನರಿ 
ಕರೆದೊಯ್ದ ಪೆನೆಂದು ನೆನೆದನಂದು ಪುಳಿಂದ 


ese 


ವಗಿ ಅಂತು ನೆನೆದು ಬರಳಂ ಕೊಂಡು ಮೃಗಯಾಗವನೋದ್ಯತನಾಗಿ ಶಿವಂಗೆ ಮಗುಳು 
ಮಣಿದಗಲಲಾಗಿದೆಂತಕ್ಕೆ ಸಂತೈಸಿಕೊಂಡು ಲಿಂಗಮಂ ಪ್ರೇಮರಸಭರಕಟಾಕ್ಷದಿನವರೆ ನೋಡಿ 


ಈಗಳೆ ಬಂದಪೆನಂಜದಿ 
ರೀ ಗಹನದೊಳುಳ್ಳ ಸಾರಮ್ಮಗಮಂ ಕೊಂಡೆಂ 
ದಾ ಗುಣನಿಧಿ ಬೀಳ್ಕೊಂಡನು 
ರಾಗಂ ಮಿಗೆ ಬೇಂಟೆಗೆಯುವಲ್ಲಿಂ ಮುನ್ನ 


ಅವನೀಭಾಗದೋಳಂದು ಸೌಂದರ ಮಹಾಕಾಯರ್ಕಳೆಂದೆಂಬ ದಾ 
ನವರಾಲೋಚಿಸಿ ಭಾನುಸೂನು ಶಿಬಿ ಮುಖ್ಯರ್ತಮ್ಮ ದೇಹಂಗಳಂ 
ಜವದಿಂದಿತ್ತು ಪರೋಪಕಾರಕೆ ಜಸಂಬೆರ್ಗಡೆಮ್ಮಂಗಮಂ 
ಶಿವಲಿಂಗಕ್ಕಿರದಿತ್ತು ಮುಕ್ತಿಪದಮಂ ಸಾರ್ದಪ್ಪವೆಂದೊಳ್ಳಿನಿಂದ 


ನಾಡದೆ ಇರಲು - ೮೪ , ಪುರಾರಿಯು, ಬಹುಕಾಲದಿಂದ ಊಟ ಮಾಡುವುದಕ್ಕೆ 
ಆಹಾರವನ್ನು ಪಡೆಯದೆ, ಆಯಾಸಪಟ್ಟು , ಮಾತನಾಡದೆ ಇರುವನು ; ಊಟವನ್ನು 
ಚೆನ್ನಾಗಿ ಮಾಡುವಂತೆ ಮಾಡಿಸಿ , ಪುನಃ ಇವನನ್ನು ಕರೆದುಕೊಂಡು ಹೋಗುವೆನು . 
ಎಂದು ಆಗ ಆ ಪುಳಿಂದನು ಯೋಚಿಸಿದನು . ವ|| ಈ ರೀತಿಯಾಗಿ ಯೋಚಿಸಿ 
ಬಲವಾದ ಬಾಣಗಳನ್ನು ತೆಗೆದುಕೊಂಡು ಬೇಟೆಗೆ ಹೋಗುವುದಕ್ಕೆ ಸಿದ್ಧನಾಗಿ, ಶಿವನಿಗೆ 
ಪುನಃ ನಮಸ್ಕಾರ ಮಾಡಿ , ಬಿಟ್ಟು ಹೋಗಲಾರದ ಮನಸ್ಸಿಗೆ ಸಮಾಧಾನಪಡಿಸಿ, 
ಲಿಂಗವನ್ನು ಪ್ರೀತಿರಸದ ಆಧಿಕ್ಯದಿಂದ ಕೂಡಿದ ಕಡೆಗಣ್ಣುಗಳ ನೋಟವಂಟುವ ಹಾಗೆ 
ನೋಡಿ - ೮೫ + ೮೬ + ೮೭. ಆ ಗುಣನಿಧಿಯಾದ ಕಣ್ಣಪ್ಪನು ಈ ಕಾಡಿನಲ್ಲಿರುವ 
ಸಾರವತ್ತಾದ ಮೃಗಗಳನ್ನು ಈಗಲೇ ತೆಗೆದುಕೊಂಡು ಬರುವೆನು ಹೆದರಬೇಡ. 
ಎಂದು ಹೇಳಿ ಅಪ್ಪಣೆ ಪಡೆದು ವಿಶೇಷ ಅನುರಾಗದಿಂದ ಬೇಟೆಗೆ ಹೋಗುವಾಗ 
ಪೂರ್ವ ಕಾಲದಲ್ಲಿ ಈ ಭೂಮಿಯಲ್ಲಿ ಸುಂದರ ಮಹಾಕಾಯರೆಂಬುವ ರಾಕ್ಷಸರು 
ಯೋಚನೆ ಮಾಡಿ, ಕರ್ಣ, ಶಿಬಿ ಚಕ್ರವರ್ತಿಗಳೇ ಮೊದಲಾದವರು ತಮ್ಮ ದೇಹಗಳನ್ನು 
ಶೀಘ್ರವಾಗಿ ಪರೋಪಕಾರಕ್ಕೆ ಕೊಟ್ಟು, ಕೀರ್ತಿಯನ್ನು ಪಡೆದರಲ್ಲವೆ ? (ಈಗ) 
ನಮ್ಮ ಶರೀರವನ್ನು ತಪ್ಪದೆ ಶಿವಲಿಂಗಕ್ಕೆ ಕೊಟ್ಟು , ಮೋಕ್ಷ ಸ್ಥಾನವನ್ನು ಹೊಂದಿ 
ಇರುತ್ತೇವೆ ಎಂದು ಒಳ್ಳೆಯ ಬುದ್ದಿಯುಳ್ಳ ಆ ರಾಕ್ಷಸರು ಘೋರತಪಸ್ಸನ್ನು 


ದಶಮಾಶ್ವಾಸಂ 


ಸುಮತಿಗಳಾಂತು ಘೋರ ತಪವಂ ಭಜಿಸುತ್ತಿಗೆ ತನ್ನನದ್ರಿಜಾ 
ರಮಣನೆಯಲ್ಲು ಮಚ್ಚಿ ನಿಜರೂಪದೆ ನಿಂದು ಮುಕುಂದಪದ್ಮಜೇಂ 
ದ್ರವಹಿತ ಸಂಪದಂಗಳೊಳಗಿಪ್ಪಮದಾವುದು ಬೇಡಿಮಿತ್ತವೆಂ 
ನಿಮಗೆನೆ ದಾನವರ್ಮುದಿತಮಾನಸರಾನತರಾಗಿ ಭಕ್ತಿಯಿಂ . 


ಜಲಂಧರ ಮತಂಗಜ ಪ್ರಬಳ ತಾರಕೇಂದ್ರಾರಿಗ 
ಆಲಂಗೆಡಿಸಿ ಭಂಗಮಂ ಪಡೆದ ವಿಷ್ಣು ಪಂಕೇಜಿ ಭೂ 
ಬಲಾರಿಗಳ ಭಾಗ್ಯವಂ ಬಯಸೆವೆಂದುಮಮ್ಮಂಗಮಂ 
ಕಲಾನಿಧಿಕಲಾಪ ನೀಂ ಸವಿಯ ಸಾಲು ಮಂದಾಡಿದರ್ 


ವ|| ಎಂದು ಮತ್ತಂತೆಂದರ್ - 


ಹರ ಕೇಳಮ್ಮ ಜಲಂಧರಾಂಧಕ ಗಜವ್ಯಾಘ್ರಾಸುರರ್ಮು೦ ಭವ 
ಚರಣಾಂಗುಷ್ಟಪದಾಬ್ಬ ಪಾಣಿಹತಿಯಿಂದಳ್ಳಾಡಿ ಮೋಕ್ಷಕ್ಕೆ ಸ 
ಲ್ಲರೆ ನಿಮ್ಮಿಂದವರಂತಿರಾವುಮೊಡಲಂ ಕೂರ್ತಿತ್ತು ನಿನ್ನಂಘ್ರಗೀ 
ಶ್ವರ ಸಮ್ಮುಕ್ತಿಗೆ ಸಲೈವೆಂದೆನೆ ಮಹೇಶಂ ಮಚ್ಚಿ ಸಂಪ್ರೀತಿಯಿಂ 


- 


OSE 


೮೯ 


ಆಚರಿಸಿ, ತನ್ನನ್ನು (ಶಿವನನ್ನು ) ಸ್ತೋತ್ರ ಮಾಡುತ್ತ ಇರುವ ಪಾರ್ವತೀಪತಿಯು, 
ಪ್ರೀತಿಗೊಂಡು ಮೆಚ್ಚಿ ಪ್ರತ್ಯಕ್ಷನಾಗಿ ನಿಂತು - 'ವಿಷ್ಣು , ಬ್ರಹ್ಮ , ಇಂದ್ರ - ಇವರುಗಳ 
ಶ್ರೇಷ್ಠವಾದ ಸಂಪತ್ತುಗಳೊಳಗೆ ಯಾವುದು ಇಚ್ಛೆ ? ಬೇಡಿರಿ , ನಿಮಗೆಕೊಡುತ್ತೇನೆ.' 
ಎನ್ನಲು ರಾಕ್ಷಸರು ಸಂತುಷ್ಟಿಗೊಂಡ ಮನಸ್ಸುಳ್ಳವರಾಗಿ, ನಮಸ್ಕಾರ ಮಾಡಿ 
ಭಕ್ತಿಯಿಂದ - ೮೮ . ಜಲಂಧರ , ಗಜಾಸುರ , ಪ್ರಬಲನಾದ ತಾರಕಾಸುರ, ವೃತ್ರಾಸುರ 
( ಬಲಾಸುರ ) - ಇವರುಗಳಿಂದ ಬಲವನ್ನು ಕುಂದಿಸಿಕೊಂಡು ಭಂಗಗೊಂಡ ವಿಷ್ಣು , ಬ್ರಹ್ಮ 
ಇಂದ್ರಾದಿಗಳ (ಕ್ರಮವಾಗಿ ವಿಷ್ಣುವು ಜಲಂದರನಿಂದಲೂ , ಬ್ರಹ್ಮನು ಗಜಾಸುರ 
ನಿಂದಲೂ , ಇಂದ್ರನು ಬಲಾಸುರನಿಂದಲೂ ಭಂಗಗೊಂಡರು) ಭಾಗ್ಯವನ್ನು ಯಾವಾ 
ಗಲೂ ಬಯಸುವುದಿಲ್ಲ . ಚಂದ್ರಭೂಷಣನೇ , ನಮ್ಮ ದೇಹವನ್ನು ನೀನು ತಿಂದರೆ 
ಸಾಕು ಎಂದು ಹಾಡಿದರು . ೮೯ - ೯೦ . ಹರನೇ , ಕೇಳು : ನಮ್ಮ ಜಲಂಧರ , 
ಅಂಧಕಾಸುರ, ಗಜಾಸುರ , ವ್ಯಾಘ್ರಾಸುರರು -ಪೂರ್ವದಲ್ಲಿ (ಕ್ರಮವಾಗಿ) ನಿನ್ನ ಚರಣದ 
ಅಂಗುಷ್ಟದ, ಪದಕಮಲದ , ಕೈಯ ಹೊಡೆತದಿಂದ ನಿಶೆಷರಾಗಿ ಅವರು ನಿಮ್ಮಿಂದ 
ಮೋಕ್ಷಕ್ಕೆ ಯೋಗ್ಯರಾಗಲಿಲ್ಲವೆ ? ಹಾಗಿರುವಾಗ ನಾವು ನಿನ್ನ ಪಾದಕ್ಕೆ ಶರೀರವನ್ನು 
ಪ್ರೀತಿಯಿಂದ ಅರ್ಪಿಸಿ, ಶಿವನೇ , ಶ್ರೇಷ್ಠ ಮುಕ್ತಿಗೆ ಸಲ್ಲುವೆವು ಎಂದೆನ್ನಲು 


1 ಮೆ ( ) 


೩೪೪ 


ಬಸವರಾಜ ವಿಜಯಂ 


ನುಡಿದಂ ಕೇಳಿರೆ ಕಾವ್ಯಶಿಷ್ಯರಿರ ನೀವೆಂದಂತೆ ಮಾತ್ಸೆಂ ಮುದಂ 
ಬಡೆ ಕಣೋ ಪುವ ಕಾಳಹಸ್ತಿನಗಕಾಂತಾರಾಂತರಾಳಂಗಳೊಳ್ 
ಬಿಡದಿರ್ವಮೃ್ರಗವಾಗಿಮಲ್ಲಿ ಭವದೀಯಾಂಗಂಗಳಂ ಸೀಳು ತಂ 
ದಡಗಂ ಕೂರ್ತೆಮಗರ್ಪಿಪಂ ಬಿಯದನೊರ್ವಂ ಮಲ್ಲಸಂಕರಂ 
ಎನೆ ಕೇಳು ನಲಿದು ನಿಜಬಂ 
ಧುನಿಕಾಯಸಮೇತಮೆಯ್ದೆ ತದ್ದಿರಿವರಕಾ 
ನನಮಂ ಮೃಗರೂಪಿಂದಂ 
ಬಿನದಿಸುತೋಪ್ಪಿರ್ದರಮರವೈರಿಗಳದಾಳ್ 
ವ|| ಆಗಳಾ ಕಣ್ಣಪ್ಪ ದೇವಂ 
ಕಂಡು ಕಡಂಗಿ ಸಾರ್ದು ಹರಿಣಯಮಂ ಗುಣಯುಕ್ತ ಚಂಡ ಕೋ 
ದಂಡವನಾರ್ಪಿನಿಂ ಸೆಳೆದು ಬೊಬ್ಬಿದೆಚ್ಚು ಸರಲ್ಕ ಳಿಂ ಮಹೀ 
ಮಂಡಲದಲ್ಲಿ ಮುಂ ಕೆಡೆದ ತನ್ಮಗಯುಗದ ಕಾಯಮಂ ಕರಂ 
ಖಂಡಿಸಿ ಖಂಡಮಂ ತೆಗೆದು ಸೋದಿಸಿ ಕಿರ್ಚೋಥಮರ್ಚಿ ಕಾಸುತುಂ 
ಸುಂಟಗೆಗೋಲಿಂದಡಗಂ 
ಮೀಂಟಿ ಪೊರಳು ಪಚಿಸಿ ನಾಲಗೆಗೊನೆಯಿಂ 
ದಂಟಿ ರಸAಂಪುಕಂಪುಗ 
ಕುಂಟೆನಿಪವನಾಯು ಪರ್ಣಪಾತ್ರೆಯೊಳಿಡುತುಂ 


ಮಹೇಶ್ವರನು ಮೆಚ್ಚಿ ಬಹು ಪ್ರೀತಿಯಿಂದ ನುಡಿದನು : ಶುಕ್ರಾಚಾರ್ಯನ ಶಿಷ್ಯರಾದ 
ರಾಕ್ಷಸರುಗಳೇ , ಕೇಳಿರಿ , ನೀವು ಹೇಳಿದಂತೆ ಮಾಡುವೆನು. ಸಂತೋಷಗೊಂಡು 
ಶೋಭಿಸುವ ಕಾಳಹಸ್ತಿ ಪರ್ವತದ ಅರಣ್ಯ ಮಧ್ಯದಲ್ಲಿ ತಪ್ಪದೆ ನೀವಿಬ್ಬರೂ ಜಿಂಕೆ 
ಗಳಾಗಿ ಅಲ್ಲಿ ಇರಿ. ನನ್ನ ಶ್ರೇಷ್ಠ ಭಕ್ತನಾದ ಒಬ್ಬ ಬೇಡನು ನಿಮ್ಮ ಶರೀರವನ್ನು 
ಸೀಳಿ ಮಾಂಸವನ್ನು ತಂದು ಪ್ರೀತಿಯಿಂದ ನಮಗೆ ಅರ್ಪಿಸುವನು. ೯೧ . ಎಂದೆನ್ನಲು 
ದೇವತೆಗಳ ಶತ್ರುಗಳಾದ ( ಆ) ರಾಕ್ಷಸರು ಕೇಳಿ, ಸಂತೋಷಗೊಂಡು ತಮ್ಮ ಬಂಧು 
ಬಾಂಧವರು ಸಮೇತರಾಗಿ ಮೃಗಗಳ ರೂಪದಿಂದ ( ಜಿಂಕೆಗಳ ಆಕಾರದಿಂದ) ಆ 
ಶ್ರೇಷ್ಟವಾದ ಕಾಳಹಸ್ತಿ ಬೆಟ್ಟದ ಕಾಡನ್ನು ಸೇರಿ, ಅದರಲ್ಲಿ ವಿನೋದಪಡುತ್ತ ಒಪ್ಪಿ 
ದ್ದರು. ವ|| ಆಗ ಆ ಕಣ್ಣಪ್ಪದೇವರು - ೯೨. ಎರಡು ಜಿಂಕೆಗಳನ್ನು ಕಂಡು, 
ಕುತೂಹಲಗೊಂಡು, ( ಅವುಗಳ ) ಸವಿಾಪಕ್ಕೆ ಹೋಗಿ, ಸಿಂಜಿನಿಯಿಂದಕೂಡಿದ ತನ್ನ 
ಉತ್ತಮವಾದ ಬಿಲ್ಲನ್ನು , ಶೌರ್ಯದಿಂದ ಸೆಳೆದು ಕೋಲಾಹಲ ಮಾಡಿ, ಬಾಣಗಳನ್ನು 
ಬಿಟ್ಟು ಹೊಡೆದು ಹಾಕಿದನು . ಭೂಮಿಯ ಮೇಲೆ ( ಆ ಹೊಡೆತದಿಂದ) ಬಿದ್ದ ಆ 
ಜಿಂಕೆಗಳೆರಡರ ದೇಹವನ್ನು ಚೆನ್ನಾಗಿ ಕತ್ತರಿಸಿ, ಕಂಡವನ್ನು ತೆಗೆದು ಶೋಧಿಸಿ , 
ಬೆಂಕಿಯ ಮೇಲಿಟ್ಟು ಕಾಯಿಸುತ್ತ - ೯೩ . ಮಾಂಸವನ್ನು ಸುಡುವ ಕೋಲಿನಿಂದ 
ಆ ಮಾಂಸವನ್ನು ಮಿಾಟಿ ಹೊರಳಾಡಿಸಿ , ಬೇಯಿಸಿ, ನಾಲಿಗೆಯ ತುದಿಯಿಂದ ರುಚಿ 


೩೪೫ 


ದಶಮಾಶ್ವಾಸಂ 


ಕ 


ಎಸೆವ ಕಕ್ಕೆಯರಲ್ಲ ಛಂ ನವಬಿಲ್ಪಕೋಮಲಪಲ್ಲವ 
ಪ್ರಸರಮಂ ಮುಡಿಯಲ್ಲಿ ತಾಳು ಪಲಾಶತ್ರದ ಪಾತ್ರೆಯೊಳ್ 
ಮಿಸುಪ ಮಾಂಸವನಾಂತು ಕೈತಕವಾಹಿನೀವಿಮಳಾಂಬುವಂ 

ಲಸಿತವಕ್ರದೆ ತೀವಿಕೊಂಡು ಕಿರಾತನೇಳರುತೋಪ್ಪಿದಂ 
ವ|| ಅಂತೇಳ್ಳಂದು ಶಿವಾಲಯವನೊಲ್ಲು ಪೊಕ್ಕು ಶಿವಲಿಂಗಮಂ ಸಾರ್ದು ನಿಂದು 

ಅದನೇನಂ ಪೇಳ್ವೆನಾ ಪೂಜೆಯ ಪೊಸಪರಿಯಂ ಕೆರ್ಪುತಳಂಘಿಯಿಂ ನೂಂ 
ಕಿದನಾ ಲಿಂಗೊತ್ರಮಾಂಗೋದ್ದಮಮನಮಮ ಗಂಡೂಷವಾರ್ಮಜ್ಞನಂ ಮಾ 
ಡಿದನೀಶಂಗೊತ್ತು ತಾಂ ಮುಡಿದ ಕುಸುಮವು ಸೂಸಿದ ಮಾಂಸಮಂ ತ 
ಊದೆ ಮುಂದಿಟ್ಟಳ್ಳ ಅಂದರ್ಪಿಸಿದನತಿಶಯಾನಂದದಿಂದ ಪುಳಿಂದ . 
ವಗಿ ಅಪೂರ್ವತರ ಪೂಜೆಯನಾ ಪುಳಿಂದನಿಂತೆಸಗಳೊಡನೆ 
ಗಿರಿಜೆಯ ಯಾವಕದ್ರವಪದಾಬ್ಬದ ಸೋಂಕಿನೋಳಾದ ಸೌಖ್ಯದಿಂದ 
ಪಿರಿದೆನಿಸಿತ್ತು ಪಾದುಕೆಯನಾಳ ತದಂಫ್ರಿಯ ಸೋಂಕಿನಿಂದ ಮು 
ಬೃರಿಸುವ ಸೌಖ್ಯಮಂಬರನದೀವಹನೋತ್ಸವದಿಂ ಸಮುತ್ಸವ 
ಕರಮೆನಿಸಿತ್ತು ಶೂಲಿಗೆ ಮುಖೋದಕ ಮಜ್ಜನ [ ಮಾ [2 ಕಪರ್ದದೊಳ್ 


೯ 


. 


೯೬ 


ನೋಡಿ, ರಸ, ಮಾಧುರ್ಯ, ಕಂಪು ಇರುವುವುಗಳನ್ನು ಆಯ್ದುಕೊಂಡು ಎಲೆಗಳ 
ದೊನ್ನೆಗಳಲ್ಲಿ ಇಡುತ್ತ ೯೪ . ಬೇಡನು ಶೋಭಿಸುವ ಕಕ್ಕೆ ಹೂವು, ಹೊಸ ಬಿಲ್ಪ 
ಪತ್ರೆಯ ಮೃದುವಾದ ದಳಗಳನ್ನು ತನ್ನ ತಲೆಗೂದಲಲ್ಲಿ ತುರುಕಿಕೊಂಡು, ಮುತ್ತುಗದ 
ಎಲೆಯ ದೊನ್ನೆಯಲ್ಲಿಶೋಭಿಸುವ ಮಾಂಸವನ್ನು ಹಾಕಿ ಹಿಡಿದುಕೊಂಡು, ಕಾಲುವೆಯ 
ನಿರ್ಮಲವಾದ ಜಲವನ್ನು ಪ್ರಕಾಶಿಸುವ ತನ್ನ ಬಾಯಲ್ಲಿ ತುಂಬಿಕೊಂಡು ಬರುತ್ತ 
ಶೋಭಿಸಿದನು . ವll ಹಾಗೆ ಬಂದು ಶಿವಾಲಯವನ್ನು ಹೊಕ್ಕು ಶಿವಲಿಂಗದ ಸಮಿಾಪಕ್ಕೆ 
ಬಂದು ನಿಂತು ೯೫ . (ಅವನು ಮಾಡಿದ) ಪೂಜೆಯ ಆ ಹೊಸ ರೀತಿಯನ್ನು 
ಏನೆಂದು ಹೇಳಲಿ ! ಆ ಬೇಡನು ಆ ಲಿಂಗದ ತಲೆಯ ಮೇಲಿರುವ ಹೂವನ್ನು ಕೆರದಿಂದ 
ಕೂಡಿದ ಕಾಲಿನಿಂದ ನೂಕಿದನು. ಅಬ್ಬಬ್ಬ ! ಮುಕ್ಕುಳಿಸಿದ ನೀರಿನಿಂದ ಮಜ್ಜನ 
ಮಾಡಿದನು ( ಅಭಿಷೇಕ ಮಾಡಿದನು). ಪ್ರೀತಿಯಿಂದ ತಾನು ಮೊದಲು ಮುಡಿದ 
ಕೊಂಡಿದ್ದ ಹೂವನ್ನು ಈಶ್ವರನಿಗೆ ಮುಡಿಸಿದನು . ತಡಮಾಡದೆ ( ತಾನು ತಂದ) 
ಮಾಂಸವನ್ನು ( ಶಿವನ) ಮುಂದಿಟ್ಟು ಪ್ರೀತಿಯಿಂದ, ಅತಿಶಯವಾದ ಆನಂದದಿಂದ 
ಅರ್ಪಿಸಿದನು . ವ|| ಅಪೂರ್ವವಾದ ಈ ರೀತಿಯ ಪೂಜೆಯನ್ನು ಆ ಬೇಡನು ಮಾಡಿ 
ದೊಡನೆ – ೯೬ , ಶೂಲಿಗೆ ಕೆರವನ್ನುಳ್ಳ ಆ ಕಣ್ಣಪ್ಪನ ಕಾಲಿನ ಸೋಂಕಿನಿಂದ ಅಧಿಕ 
ವಾಗುವ ಸೌಖ್ಯ ಪಾರ್ವತಿಯ ಅರಗಿನ ರಸವನ್ನು ತೊಡೆದುಕೊಂಡಿದ್ದ ಪಾದಕಮಲದ 
ಸೋಂಕಿನಿಂದ ಆದ ಸುಖಕ್ಕಿಂತಲೂ ದೊಡ್ಡದೆನಿಸಿತ್ತು . ಬಾಯಿಯಲ್ಲಿ ತುಂಬಿಕೊಂಡು 


1 ರಲ( ಜ) 


2 ಜಲಂ( ಅ , ಗ, ಚ, ದ, ಮು , ಜ) 


೩೪೬ 


ಬಸವರಾಜ ವಿಜಯಂ 


ವ|| ಆಗಳಾ ಪೂಜಕ ಪುಳಿಂದಂ ಪೊರೆಯೇ ಪೊಂಪುಳಿವೋಗಿ 

ನಲಿನಲಿದು ಮಣಿದು ಕುಣಿದು 
ಜ್ವಲ ರವದಿಂ ಪಾಡೆ ನೋಡಿ ಶಿವನಂ ಪ್ರೇಮಂ 
ಬಲಿದೊಲಿದು ಕೆಲಕೆ ಬೆಮರ್ದಮ 
ರ್ದಲರ್ದಳವಿಗಳುಂಬಮುತ್ಸವಂಬಡೆದಿರ್ದಂ 
ಪದಪಿಂ ಪೂಜಿಸುತಿಂತು ಶಂಕರನನಾ ಕಣ್ಣಪ್ಪನಿರ್ಪನ್ನ ಮೊಂ 
ದುದಿನಂ ಪೂಜಕ ತಾಪಸಂ ಯಜಿಸಲೆಂದೇಂದು ಲಿಂಗಾಲಯ 
ಕದeಳೂಳೆಯನಾದ್ರ್ರಚರ್ಮಮನಸ್ಸಲ್ಮಾಂಸಂಗಳಂ ಕಂಡು ಪೇ 
ಸಿದನಾಗಳಗೆಗುಂದಿ ಚಿಂತಿಸಿದನಿಂತೇಕಾದುದೆಂದಾ ದ್ವಿಜಂ 

ವ! ಇಂತು ಚಿಂತಿಸುತ್ತವಿದು ಸದುಷ್ಕತ ದುಮ್ಮಿರಾತ ಕೃತಮಕ್ಕುಮೆಂದು 
ನಿರ್ಧರಂ ಗೆಯ್ದವಂಗೆ ತಕ್ಕುದ ಬಳಿಯೊಳ್ತಾನೆಂದು ಸಮಾರ್ಜನಿಯಿನದನೆಲ್ಲಮಂ ನಿವಾರಿಸಿ 
ಗೋಮಯವಾರಿಯಿಂ ಸಾರಣೆಗೆಯು ಮಂತ್ರೋದಕವು ತಳಿದು ಶಿವಲಿಂಗಕ್ಕೆ ಪಂಚಬ್ರಹ್ಮ 


ಕೊಂಡುಬಂದು ಮುಕ್ಕುಳಿಸಿದ ನೀರಿನಿಂದ ಜಟಾಜೂಟದ ಮೇಲೆ ಮಾಡಿದ ಮಜ್ಜನ 
ದಿಂದಾದ ಸುಖವು ಸ್ವರ್ಗಂಗೆಯನ್ನು ತಲೆಯ ಮೇಲೆ ಧರಿಸಿದುದಕ್ಕಿಂತಲೂ ಹೆಚ್ಚಾದು 
ದೆನಿಸಿತ್ತು . ವ|| ಆಗ ಆ ಪೂಜೆ ಮಾಡುವ ಬೇಡನು ( ಭಕ್ತಿಯ ) ಉತ್ಸಾಹದಿಂದ ಉಬ್ಬಿ , 
ರೋಮಾಂಚನಗೊಂಡವನಾಗಿ - ೯೭ , ನಲಿನಲಿದು ನಮಸ್ಕಾರ ಮಾಡಿ ಮಾಡಿ, ಮನೋ 
ಹರವಾದ ಶಬ್ದದಿಂದ ಹಾಡುತ್ತ ಶಿವನನ್ನು ನೋಡುತ್ತ , ಹೆಚ್ಚಾದ ಪ್ರೇಮದಿಂದ 
ಪಕ್ಕಕ್ಕೆ ಒಲೆದಾಡಿ, ಬೆವರಿ ಸಂತೋಷದಿಂದ ಅರಳಿದ ಹೃದಯವುಳ್ಳವನಾಗಿ 
ಗಣನೆಯಿಲ್ಲದ ಉತ್ಸಾಹವನ್ನು ಹೊಂದಿದನು . ೯೮. ಕಣ್ಣಪ್ಪನು ಈ ರೀತಿ ಶಂಕರನನ್ನು 
ಪ್ರೀತಿಯಿಂದ ಪೂಜಿಸುತ್ತಿರುವಷ್ಟರಲ್ಲಿ ಒಂದು ದಿನ ಅದರ ಪೂಜಾರಿ ತಪಸ್ವಿಯು 
ಪೂಜಿಸಬೇಕೆಂದು ಶಿವಾಲಯಕ್ಕೆ ಬಂದು ಅದರಲ್ಲಿ ಬಿದ್ದಿದ್ದ ಮೂಳೆಯನ್ನೂ , ಹಸಿಯ 
ಚರ್ಮವನ್ನೂ ರಕ್ತಮಾಂಸಗಳನ್ನೂ ಕಂಡು ಅಸಹ್ಯಪಟ್ಟನು. ಆಗ ಆ ದ್ವಿಜನು 
ಕೊರಗಿದ ಮನಸುಳ್ಳವನಾಗಿ ಹೀರೇಕಾಯಿತು ? ಎಂದು ಚಿಂತಿಸಿದನು . ವ|| ಈ 
ರೀತಿ ಚಿಂತಿಸುತ್ತ ಇದು ಪಾಪದಿಂದ ಕೂಡಿದ ದುಷ್ಟನಾದ ಬೇಡನಿಂದ ಮಾಡಲ್ಪಟ್ಟ 
ಕೆಲಸವಾಗಿದೆ ಎಂದು ನಿರ್ಧಾರಗೊಂಡು, ಆ ಬೇಡನಿಗೆ ತಕ್ಕದ್ದನ್ನು ಬೇಗನೆ ಕಾಣು 
ವೆನು, ಎಂದು ಆ ಮಾಂಸಾದಿಗಳೆಲ್ಲವನ್ನೂ , ಕಪ್ಪರಿಗೆಯಿಂದ ಗುಡಿಸಿ , ಹೋಗ 
ಲಾಡಿಸಿ, ಹಸುವಿನ ಸೆಗಣಿನೀರಿನಿಂದ ನೆಲವನ್ನು ಸಾರಿಸಿ, ಮಂತ್ರದಿಂದ ಪರಿಶುದ್ಧವಾದ 
ನೀರನ್ನು ಚಿಮುಕಿಸಿ , ಶಿವಲಿಂಗಕ್ಕೆ ಸದ್ಯೋಜಾತಾದಿ ಪಂಚಬ್ರಹ್ಮ ಮಂತ್ರದಿಂದಲೂ , 
ಪಂಚಾಕ್ಷರೀ ಮಂತ್ರದಿಂದಲೂ , ಹಸುವಿನ ಹಾಲು, ತುಪ್ಪ , ಮೊಸರು , ಸೆಗಣಿ, 


1 ರ್ಮಾ ( ಜ) 2 ಳೆ( ಮು ) 


ದಶಮಾಶ್ವಾಸಂ 


೩೪೭ 


೯೯ 


ಪಂಚಾಕ್ಷರಂಗಳಿಂ ಪಂಚಗವ್ಯ ಪಂಚಾಮೃತಮನೆಜರೆದು ರುದ್ರಸೂಕ್ತ ಪುರುಷಸೂಕ್ತಂಗಳಿಂ ಮಹಾ 
ಸ್ನಾನಂಗೆಯು ವಿಧಾನ೦ಬಿಡಿಸೋಜೆಯಿಂ ಪೂಜಿಸಿ ಲಿಂಗದ ಪಿಂಗಡೆಯೊಳಡಂಗಿರ್ದು ಕಿರಾತಕೃತ್ಯ 
ಮನೆಲ್ಲಮಂ ಕಂಡು ಖಾತಿ ಮಿಕ್ಕು 

ಮುಕ್ಕುಳನೀರ್ಮಜನನೇಂ 
ತಕ್ಕುದೆ ಮುಡಿದಲರಪೂಜೆ ಯೋಗಮೆ ನೈವೇ 
ದ್ಯಕ್ಕಡಗುಚಿತವೆ ಶಿವ ಶಿವ . 
ಮುಕ್ಕಣ್ಣಂಗಕಟ ಬೇಡನಿಂತೆಸಗಿದಪಂಸ 

n - 
ವ|| ಅಂತುವಲ್ಲದೆಯುಂ 

ಸುರೇಂದ್ರಜ ಶರಾಸನ ಪ್ರಹತಿ ಸಾಂಖ್ಯ ಹಸ್ತಚ್ಯುತ 
ಸ್ಟುರದೃನಶಿಲಾಹತಿಪತತಿಗಳದಾ ಹೇವಮಂ 
ಕರಂ ಬಗೆಗೆ ತಾರದಂದವರ್ಗೆ ಕೂರ್ತ ನಿರ್ಲಜ್ಜನೇಂ 
ಕಿರಾತಪದಘಾತಮಂ ಬಗೆವನೇ ಕಿರಾತೇಶ್ವರಂ - ೧೦೦ 
ವಃ ಮುನ್ನ ನೀ ಕಾಳಹಸ್ತಿಯಲ್ಲಿ 
ಒಂದು ಸೆಲಂದಿ ಲಿಂಗಶಿರದೊಳೊಸನೂಳಿನೆಯೆ ಬಿಸಿ - - 
ಬ್ಲೊಂದದ ಮಾಳ್ಮೆಯಿ ರಚಿಸಿ ಗೂಡನೊಅಲಿರೆ ಹಸ್ತಿಯಲ್ಲಿಗೇ 


000 


ಮೂತ್ರ - ಇವನ್ನೂ , ಹಾಲು, ಮೊಸರು, ತುಪ್ಪ , ಜೇನುತುಪ್ಪ , ಸಕ್ಕರೆಗಳನ್ನೂ ಎರೆದು 
ರುದ್ರ ಸೂಕ್ತ , ಪುರುಷ ಸೂಕ್ತಗಳಿಂದ ಮಹಾಭಿಷೇಕ (ರುದ್ರಾಭಿಷೇಕ) ವನ್ನು ಮಾಡಿ , 
ವಿಧಿಗನುಸಾರವಾಗಿ, ಕ್ರಮದಿಂದ ಪೂಜೆ ಮಾಡಿ ಲಿಂಗದ ಹಿಂಭಾಗದಲ್ಲಿ ಅಡಗಿಕೊಂಡು 
ಕುಳಿತಿದ್ದು , ಬೇಡನ ಕೃತ್ಯಗಳೆಲ್ಲವನ್ನೂ , ಕಂಡು ಅತಿಶಯ ಕೋಪದಿಂದ 
೯೯ . ತ್ರಿನೇತ್ರನಿಗೆ ಬಾಯಿಯಲ್ಲಿ ತುಂಬಿಕೊಂಡು ಬಂದು ಮುಕ್ಕುಳಿಸಿದ ನೀರು 
ಅಭಿಷೇಕಕ್ಕೆ ತಕ್ಕದ್ದೇ ? ಮುಡಿದುಕೊಂಡು ಬಂದ ಹೂಗಳ ಪೂಜೆ ಯೋಗ್ಯವೇ ? 
ನೈವೇದ್ಯಕ್ಕೆ ಮಾಂಸವು ಉಚಿತವೇ ? ಶಿವ ಶಿವ ! ಅಕ್ಕಟ !! ಬೇಡನು ಹೀಗೆ 
ಮಾಡಿದನು !!! ವ!! ಅದೂ ಅಲ್ಲದೆ ೧೦೦. ಅರ್ಜುನನ ಬಾಣದ ಹೊಡೆತ, ಸಾಂಖ್ಯನ 
ಕೈಯಿಂದ ಬಿದ್ದ ಪ್ರಕಾಶಿಸುವ ದಪ್ಪನಾದ ಕಲ್ಲುಗಳ ಏಟು ಇವುಗಳ ಸಮೂಹಕ್ಕೆ 
ಹೆದರದೆ , ಆ ಅಪಮಾನವನ್ನು ಮನಕ್ಕೆ ತಂದುಕೊಳ್ಳದೆ, ಅಂದು ಅವರುಗಳಿಗೆ ಪ್ರೀತಿ 
ತೋರಿದ ನಾಚಿಕೆಗೇಡಿಯಾದ ಕಿರಾತೇಶ್ವರನು ಬೇಡನ ಕಾಲಿನ ತುಳಿತದ ಏಟನ್ನು 
ಲೆಕ್ಕಿಸುವನೇ ? ವ|| ಪೂರ್ವದಲ್ಲಿ ಈ ಕಾಳಹಸ್ತಿಯಲ್ಲಿ ೧೦೧- ೧೦೨. ಒಂದು 
ಜೇಡರ ಹುಳುವು, ಬಲವಾದ ಬಿಸಿಲು ಉಂಟಾಗಬಾರದೆಂದು ಹೊಸದಾದ ತನ್ನ 
ನೂಲುಗಳಿಂದ ಶಿವಲಿಂಗದ ಮೇಲು ಭಾಗದಲ್ಲಿ ಚೆನ್ನಾಗಿ ಒತ್ತೊತ್ತಾಗಿ ಗೂಡನ್ನು 


1 ಸಿ(7) 2 ನಾ (ನ) 3 ಯಂ) ದ, ಜ) 


೩೪೮ 


ಬಸವರಾಜ ವಿಜಯಂ 


. 


ಇಂದದನೊತ್ತಿ ಕಿಳು ಸವನಂಗೊಡುತಂಬುಜದಿಂದ ಪೂಜಿಸು 
ಇಂದಿರದೆಯು ಗುಂ ಪ್ರತಿದಿನಂ ನೆಗಳಾಗುಣಗರ್ಭನಂತದಂ 


೧೦೧ 


ಕಂಡತಿ ಕೋಪದಿಂ ಪರಿದು ಸುಂಡಿಲನೀಳ್ಕೊಳಪೊಕ್ಕು ಕಾಲ್ಗಳಿಂ 
ಖಂಡಮನೆ ಪೊನ್ನು ನೆನಂ ಕರಿಯಂ ಮಡಿಪು ತಾನುಮಾ 
ಸುಂಡಿಲೊಳುಬ್ಬಸಂಬಡೆದು ಸಾಯೆ ವಿಮುಕ್ತಿಯನಿತ್ತನಾ ಮದೋ 
ದಂಡ ಗಜೇಂದ್ರರುಂದ್ರಗುಣಗರ್ಭಯುಗಕ್ಕೆ ಶಶಾಂಕಶೇಖರಂ 


೦೦೨ 


ಮದಯುತ ಕಿರಾತನುಜರೆ ಬ 
ಲ್ಲಿದನಾದೊಡವೇನೊ ಮತ್ತ ಕರಿಯಂ ಕೊಂದಿ 
ಕ್ಕಿದ ಗುಣಗರ್ಭನವೋ 
ಪ್ಪದೆಕೊಲ್ವೆಂ ಖಲನನಲ್ಲದಂದುಣಲೊಲ್ಲೆಂ 


೧೦೩ 


ವ ॥ ಎಂದು ಪೂಣ್ಣು ನಿಜಾಲಯಕ್ಕೇಂದೊಂದು ಖಡ್ಗಮಂ ಕೊಂಡು ಮಗುಳ್ಳೆಯಂದಾ 
ಲಿಂಗದ ಪಿಂಗಡಿಯೊಳಡಂಗಿ ಪಾರ್ವಂ ನಿರೀಕ್ಷಿಪಾಗಲ್ - 


ರಚಿಸಿರಲು ಒಂದು ಆನೆಯು ಅಲ್ಲಿಗೆ ಬಂದು ಅದನ್ನು ( ಆ ಗೂಡನ್ನು ಒತ್ತಿ ಕಿತ್ತು 
ಹಾಕಿ, ಸ್ನಾನವನ್ನು ( ಆ ಶಿವಲಿಂಗಕ್ಕೆ ) ತಪ್ಪದೆ ಮಾಡಿಸುತ್ತ , ಕಮಲಗಳಿಂದ ಪೂಜಿಸುತ್ತ 
ಆಗ ಹೊರಟು ಹೋಗುತ್ತಿತ್ತು . ಪ್ರತಿದಿನವೂ ತಾನು ( ಬಿಸಿಲು ಶಿವಲಿಂಗಕ್ಕಾಗ 
ಬಾರದೆಂದು ಕಟ್ಟಿದ ಗೂಡು ಅಂತು ( ಹಾಳಾಗುತ್ತಿರುವುದನ್ನು ) ದಾರವನ್ನು ಗರ್ಭ 
ದಲ್ಲಿ ಧರಿಸಿದ ಆ ಜೇಡವು ಅಂತು ನೋಡಿ, ಅತ್ಯಂತ ಕೋಪದಿಂದ ಹರಿದು ಬಂದು 
ಆ ಆನೆಯ ಸುಂಡಿಲನ್ನು ಸೆಳೆದು ಒಳಹೊಕ್ಕು ತನ್ನ ಕಾಲುಗಳಿಂದ ಮಾಂಸವನ್ನು 
ಕೆರೆದು ಕಿತ್ತುಹಾಕಿ, ಬಡಿದು ಬೇಗನೆ ಆ ಆನೆಯನ್ನು ಸಾಯಿಸಿ, ತಾನೂ ಕೂಡ ಆ 
ಸುಂಡಿಲಿನಲ್ಲಿಯೇ ಉಸಿರುಕಟ್ಟಿ ಸತ್ತುಹೋಯಿತು. ಚಂದ್ರಶೇಖರನು ಆ ಅಧಿಕ 
ಗರ್ವದ + ಆನೆ , ವಿಶಾಲವಾದ ದಾರವನ್ನು ಗರ್ಭದಲ್ಲಿ ಧರಿಸಿದ ಜೇಡರ ಹುಳು ಈ 
ಎರಡು ಪ್ರಾಣಿಗಳಿಗೂ ಮೋಕ್ಷವನ್ನು ಕೊಟ್ಟನು. ೧೦೩ . ಗರ್ವಿಷ್ಠನಾದ ಈ 
ಬೇಡನು ಬಲಶಾಲಿಯು ; ಆದರೂ ಏನೋ ? ಮದೋನ್ಮತವಾದ ಆನೆಯನ್ನು 
ಕೊಂದು ಹಾಕಿದ ಜೇಡದ ಹುಳುವಿನಂತೆ ಈ ನೀಚನನ್ನು ತಪ್ಪದೆ ಕೊಲ್ಲುತ್ತೇನೆ, 
ಹಾಗಾಗದ ಪಕ್ಷದಲ್ಲಿ ಊಟವನ್ನೇ ಮಾಡುವುದಿಲ್ಲ. ವ|| ಹೀಗೆಂದು ಪ್ರತಿಜ್ಞೆ ಮಾಡಿ 
ತನ್ನ ಮನೆಗೆ ಆ ಬ್ರಾಹ್ಮಣನು ಬಂದು ಒಂದು ಕತ್ತಿಯನ್ನು ತೆಗೆದುಕೊಂಡು ಪುನಃ ಶಿವಾ 
ಲಯಕ್ಕೆ ಬಂದು ಆ ಲಿಂಗದ ಹಿಂಭಾಗದಲ್ಲಿ ಅಡಗಿ ಕುಳಿತು ನೋಡುತ್ತಿರುವಷ್ಟರಲ್ಲಿ 


೩೪೯ 


ದಶಮಾಶ್ವಾಸಂ 


ಎಂದಿನಂತೆ ಮಾಂಸಪಾಣಿ ವಾರಿಪೂರಿತಸ್ಯನಾ 
ನಂದದಿಂದ ಪುಷ್ಪಪೂರ್ಣಮಸ್ತನಲ್ಲಿಗೇಳರು. 
ಇಂದು ಮುನ್ನಿನಂತೆ ಲಿಂಗಪೂಜೆಯಂ ಯಥೇಷ್ಟವೋ 
ರಂದದಿಂ ನಿಮಿರ್ಚಿನೋಡುತಿರ್ದನಾ ವನೇಚರಂ 


ವ|| ಆಗಳಾ ಭಕ್ತನ ದೃಢಭಕ್ತಿಯಿಂದಮಂ ಪಾರ್ವತೀಪತಿ ಪಾರ್ವಂಗೆ ತೋಅಲೆಳಸಿ 
ನಯನದ್ವಯಮಂ ಮಿಸುಪ ಮೊಗವೊಂದು ತಳೆದು 


ಬೆಳರ್ಗಂಪಡರ್ದಶ್ರುಗ 
ಬಿಳಿತರ್ಪವೊಲೆಸಗೆ ಕಂಡು ಕಣ್ಣಪ್ಪಂ 
ಪೇcom 
ರಳಲೊಳಗುವರಿಯೆ ಚಿಂತಾ 
ಕುಳನಾಗಳುಯು ಸುಗಿದು ಸಿಡಿಮಿಡಿಗೊಂಡ . 


೦೦೫ 


ವ | ಆಗಳವಂ ನಿರ್ವದಂಬಟ್ಟು ನಿರೀಕ್ಷಿಸುತ್ತುಮಿರೆ 


ತ್ರ  ಂಬಕನಾ ಭಕ್ತನ ವಿಮ 
ಛಾಂಬಕಮಂ ಪಡೆಯಲೆಳಸಿ ಕಣ್ಣೀರ್ಗವಾದ 
ಡಂಬರವನಾಳು ಸುರಿವ ದೃ 
ಗಂಬುಗಳಿಂಬಾದುವಾಗಳಾ ಶಶಿಧರನಾ 


೧೦೬ 


ವ|| ಅಂತಿಳಿತರ್ಪಶ್ರುಧಾರಾಪೂರಮಂ ಪುಳಿಂದನಭೀಕ್ಷಿಸಿ ಶಿವಂಗಿಂತೆಂದಂ 


೧೦೪, ದಿನದ ಹಾಗೆ ಮಾಂಸವನ್ನು ಕೈಯಲ್ಲಿ ಉಳ್ಳ , ನೀರಿನಿಂದ ತುಂಬಿದ ಬಾಯುಳ್ಳ , 
ಹೂವಿನಿಂದ ತುಂಬಿದ ತಲೆಯುಳ್ಳ ಆ ಬೇಡನು ಆನಂದದಿಂದ ಆ ದೇವಸ್ಥಾನಕ್ಕೆ 
ಬಂದು, ಆಗ ಮೊದಲಿನ ಹಾಗೆ ಯಥೇಷ್ಟವಾಗಿ ಕ್ರಮವಾಗಿ ಲಿಂಗಪೂಜೆಯನ್ನು ಮಾಡಿ 
ನೋಡುತ್ತಿದ್ದನು. ವ|| ಆಗ ಆ ಭಕ್ತನಾದ ಕಣ್ಣಪ್ಪನ ದೃಢವಾದ ಭಕ್ತಿಯ ರೀತಿ 
ಯನ್ನು ಬ್ರಾಹ್ಮಣನಿಗೆ ತೋರಿಸಲು ಪರಮೇಶ್ವರನು ಅಪೇಕ್ಷೆಪಟ್ಟು , ಎರಡು ಕಣ್ಣು 
ಮತ್ತು ಪ್ರಕಾಶಮಾನವಾದ ಮುಖವೊಂದನ್ನು ಧರಿಸಿ - ೧೦೫ . ಬೆಳ್ಳಗಿದ್ದ ಕಣ್ಣು 
ಕೆಂಪೇರಿ ಕಣ್ಣೀರುಗಳು ಇಳಿದು ಬರುವ ಹಾಗೆ ಮಾಡಿದನು. ( ಇದನ್ನು ) ಕಣ್ಣಪ್ಪನು 
ಕಂಡು ಹೆಚ್ಚಾದ ದುಃಖವು ಮನಸ್ಸನ್ನು ವ್ಯಾಪಿಸಲಾಗಿ ಆಗ ಚಿಂತೆಯಿಂದ ವ್ಯಾಕುಲ 
ಗೊಂಡವನಾಗಿ, ನಿಟ್ಟುಸಿರುಬಿಡುತ್ತ ಭಯದಿಂದ ಕಳವಳಗೊಂಡನು . ವ|| ಆಗ ಆ 
ಕಣ್ಣಪ್ಪನು ದುಃಖಗೊಂಡು ನಿರೀಕ್ಷಣೆ ಮಾಡುತ್ತ ಇರಲು - ೧೦೬ . ತ್ರಿಣೇತ್ರನು ಆ 
ಭಕ್ತನ ನಿರ್ಮಲವಾದ ಕಣ್ಣನ್ನು ಹೊಂದುವುದಕ್ಕೆ ಅಪೇಕ್ಷಿಸಿ, ಕಣ್ಣೀರನ್ನು ಸುರಿಸುವ 
ಆಡಂಬರವನ್ನು ಹೊಂದಿದವನಾಗಿ, ಆ ಚಂದ್ರಧರನ ಸುರಿವ ಕಣ್ಣೀರಿನಿಂದ ಕೂಡಿದ 
ಕಣ್ಣುಗಳು ಮನೋಹರಗೊಂಡವು. ವ|| ಈ ರೀತಿ ಇಳಿದು ಬರುತ್ತಿರುವ ಕಣ್ಣೀರಿನ 


೩೫೦ 


ಬಸವರಾಜವಿಜಯಂ 


. 


೧೦೮ 


ಆಲಿಸಿ ನಿನ್ನ ನಿಂದೆಯಷರ್ಣೆಯೊಡಲ್ಟಿಡುವಂದು ದೇವತಾ 
ಪಾಲಕಸೂನು ಬಿಲ್ವಿಡಿದು ಭಂಡಣದೊಳೊಡೆವಂದು ಜೂದಿನ . 
ಲೈಲಿಸುತಚ್ಯುತಾಖ್ಯನು ಕೈಗಳನೋವದೆ ಕಟ್ಟುವಂದು ಲೀ 
ಲಾಲಸಸಾಂಖ್ಯಿನ ಬಿಜುಗಳವಾಂತಿಡುವಂದು ಕಂಚಿಯೊಳ್ 
ಸಿರಿಯಾಳ್ವಂ ನಿನಗೆಂದು ತನ್ನ ಮಗನಂ ಸೀಳ್ತಂದು ಕೂರ್ಸಿ೦ ಕೃಪಾ 
ಕರೆ ಪಿಟ್ಟವ್ವಗೆ ಬಿಟ್ಟಿಗೆದ್ದ ಪದದೊಳೂಭ್ರಚ್ಚರರ್ವೇದಿಂ 
ಕರಮುರ್ಕಿ೦ ಬಡಿವಂದು ಚಂದವಿಭು ನಿನ್ನ ಬಿಟ್ಟು ಪೋಷಂದು ಕೇ 
೪ರಕಾಂತಾರತಿಗೊಟ್ಟು ಗಾಸಿವಡೆದಂದಿಲ್ಲಂಬು ನಿನ್ನ ಕ್ಷಿಯೊಳ್ 

ಬು ನಿನ್ನ ಪ್ಪಯೊಳ್ 
ಈಗಳೇಕೆ ಭವದಕ್ಷಿಯಿಂ ಪಯಃ 
ಪೂಗಮಿಂತು ಸುರಿತರ್ಪುದಕ್ಕಟಾ 
ಭೋಗಿಭೂಷಮಲೆ ಬೇಡ ಪೇಳ್ಳುದಿಂ 
ಬಾಗಿ ನಿನ್ನ ಬಗೆಗಾದ ದುಃಖಮಂ 
ತೋಚದೊಳೊಂಡಿರನಾತ್ಮಜಾತರನಣ್ಯಂಬೊಕ್ಕೆನೆಂದಳ್ವೆಯೋ 
ಸೆರೆಯಾದೆಂ ಪುಲಿಸಿಂಗವಿರ್ಪಡವಿಗಿನ್ನೆಂತೆಂದು ಕಣ್ಣೀರ್ಗಳಂ 
ಕರೆಯುತ್ತಿರ್ಪೆಯೊ ತಳ್ಳಿದಂ ಬಿಯದನೆಂದೆನ್ನತ್ತಣಿಂದಾದ ಬ 
ಜುಕಂ ಕಣ್ಣನಿಯಂ ನಿಮಿರ್ಚಿತೊ ಬಸಿರ್ಕಾಯ್ ಶೋಕಿಯೋ 


೧೦೯ 


೧೧೦ 


ಪ್ರವಾಹವನ್ನು ಬೇಡನು ನೋಡಿ ಶಿವನಿಗೆ ಹೀಗೆ ಹೇಳಿದನು : ೧೦೭- ೧೦೮ - ೧೦೯. 
ಪಾರ್ವತಿಯು ದಕ್ಷಬ್ರಹ್ಮನಿಂದ ಮಾಡಲ್ಪಟ್ಟ ನಿಂದೆಯನ್ನು ಕೇಳಿ ಶರೀರವನ್ನು 
ಬಿಡುವ ಕಾಲದಲ್ಲಿ , ಇಂದ್ರಪುತ್ರನಾದ ಅರ್ಜುನನು ಬಿಲ್ಲು ಹಿಡಿದು ಯುದ್ಧರಂಗದಲ್ಲಿ 
ಬಾಣದಿಂದ ಹೊಡೆಯುವ ಕಾಲದಲ್ಲಿ , ಅಚ್ಯುತನೆಂಬುವನು ಜೂಜಿನಲ್ಲಿ ಸೋಲಿಸುತ್ತ 
ಚೆನ್ನಾಗಿ ನಿನ್ನ ಕೈಗಳನ್ನು ಪ್ರೀತಿಸೋರದೆ ಕಟ್ಟುವ ಕಾಲದಲ್ಲಿ, ವಿಲಾಸದಿಂದ ಪ್ರಮ 
ನಾದ ಸಾಂಖ್ಯನು ಉತ್ಸಾಹದಿಂದ ಬಿರುಗಲ್ಲುಗಳನ್ನು ಹಿಡಿದು ಹೊಡೆಯುವ ಕಾಲದಲ್ಲಿ 
ಕಂಚಿಯಲ್ಲಿ ಸಿರಿಯಾಳನು ನಿನಗೆ ಎಂದು ತನ್ನ ಮಗನನ್ನೇ ಸೀಳಿದ ಕಾಲದಲ್ಲಿ 
ಹೇ ದಯೆಗೆ ಆಸ್ಪದನಾದ ಶಿವನೇ , ಕೇಳು: ಪಿಟ್ಟಿಗೆಬಿಟ್ಟಿಯಾಗಿ ಸೇವೆ ಮಾಡುವಾಗ, 
ರಾಜಸೇವಕರು ಗರ್ವದಿಂದ ಚೆನ್ನಾಗಿ ಬೆತ್ತದಿಂದ ಹೊಡೆಯುವಾಗ , ಚಂದ್ರವಿಭುವು 
ನಿನ್ನನ್ನು ಬಿಟ್ಟು ಹೋಗುವಾಗ, ಅನ್ಯ ಸ್ತ್ರೀಯರೊಡನೆ ಸುರತಕ್ರೀಡೆಗೆ ಇಚ್ಚಿಸಿ 
ಗಾಸಿಗೊಂಡಾಗ ನಿನ್ನ ಅಕ್ಷಿಯಲ್ಲಿ ನೀರು ಬರಲಿಲ್ಲ. ಈಗೇಕೆ ನಿನ್ನ ಕಣ್ಣಿನಿಂದ ನೀರಿನ 
ಧಾರೆಯು ಹೀಗೆ ಸುರಿಯುತ್ತಿರುವುದು ? ಅಕ್ಕಟಾ ! ಸರ್ಪಾಭರಣನೇ , 
ಮುಚ್ಚಿಟ್ಟುಕೊಳ್ಳಬೇಡ ನಿನ್ನ ಮನಸ್ಸಿಗಾದ ದುಃಖವನ್ನು ವಿವರವಾಗಿ ಹೇಳುವುದು. 
೧೧೦ , ಒಳ್ಳೆಯ ಹೆಂಡತಿಯರನ್ನೂ , ಮಕ್ಕಳನ್ನೂ ತೊರೆದು ಅರಣ್ಯವನ್ನು ಹೊಕ್ಕೆ 
ನೆಂದು ಅಳುವೆಯಾ ? ಹುಲಿ, ಸಿಂಹಗಳಿರುವ ಅಡವಿಗೆ ಸೆರೆಯಾದೆನು ಇನ್ನು ಹೇಗೆ ? 
ಎಂದು ಕಣ್ಣೀರನ್ನು ಸುರಿಸುತ್ತಿರುವೆಯೋ ? ಬೇಡನು ( ನನ್ನನ್ನು ತಬ್ಬಿಕೊಂಡನು 


ದಶಮಾಶ್ವಾಸಂ 


ಎಂದು ಪಲುಂಬಿ ನಾಡೆ ಪಲವಾಡುವನಪ್ಪುವನೊರ್ಮೆ ಮುದ್ದಿ ಪಂ 
ತಂದೆಯಿದೇಕೆ ಕಣ್ಣನಿ ಕಳಲ್ಲ ಪುದೆಂದಳವಾಟಿನೋವನು 
ಪೃಂದುಸುರಿಕ್ಕಿ ಸುಯ್ಯನಕಟೆನ್ನವನಿಂತಿರೆ ತಾಳ್ವೆನೆಂತೆನು 
ತಂದಳಲು ತಲ್ಲಣಿಪನೊಯ್ಯನೆ ದೃಗ್ಗಳಮಂ ಸೆಮಿಂಗಿನಿಂದ 


ಬಿಡದೋರಸಿ ನೋಳ್ಳನಂಬಕ 
ದೆಡೆಯೊಳರವೆ ಪೊಕ್ಕುದೆಂದು ಮೊಗಮಿಟ್ನದು 
ತೊಡನೊಡನಾಲಿಗೆ ನಾಲಿಗೆ 
ಗುಡಿಯಿಟೋರೆದೊರೆದು ತಿರುಪಿ ಸೋದಿಸಿ ನೋಳಂ 


ದಟ್ಟಿಯ ಸೆಟಿಂಗಿನಿಂ ಪೊಸ 
ಪೊಟ್ಟಣಮಂ ಕಟ್ಟಿ ಬಾಯ ಸೆಕೆಗೊಳಿಸಿ ಮನಂ 
ನಟೋದೊಡದು ದೃಗ್ಗಲ 
ದಿಟ್ಟಣದಿಂ ನನೆಯೆ ಕಂಡು ಬಾಯ್ದಿಡುತಿರ್ಪಂ 
ಕಡೆಗಣ್ಣನೊತ್ತಿ ಕಣ್ಣೀ 
ರ್ಗಡಣಿಸಿ ಕಣ್ಣು ಣಿಕೆವಿಡಿದು ಸುರಿಗುಂ ಕರದಿಂ 
ನಿಡುಗಣ್ಣು ಣಿಕೆಯನೊತ್ತಿದೆ 
ಡೊಡನಿಳಿಗುಮಪಾಂಗದತ್ತಣಿಂದಶ್ರುಜಲಂ 


ಎಂದು ನನ್ನ ದೆಸೆಯಿಂದಾದ ಬಲವಾದ ದುಃಖವು ಕಂಬನಿಗಳನ್ನುಂಟುಮಾಡಿತೋ ? 
ಹೊಟ್ಟೆ ಉರಿದು ಅಳುತ್ತಿರುವೆಯೆ ? ೧೧೧ - ೧೧೨. ಹೀಗೆಂದು ಹಂಬಲಿಸುತ್ತ 
ಚೆನ್ನಾಗಿ ಅನೇಕ ವಿಧವಾಗಿ ಮಾತಾಡುವನು ; ಅಪ್ಪುವನು ; ಒಂದೊಂದಾವರ್ತಿ 
ಮುದ್ದುಕೊಡುವನು. ತಂದೇ , ಈ ನಿನ್ನ ಕಣ್ಣೀರ ಹನಿ ಏಕೆ ಇಳಿಯುತ್ತಿದೆ ? ಎಂದು 
ಶಕ್ತಿಗುಂದಿದವನಾಗಿ ಬಾಧೆಗೊಳಗಾಗುವನು . ಉಃಪ್ ಎಂದು ಊದುತ್ತ ನಿಟ್ಟುಸಿರು 
ಬಿಡುವನು. ಅಕ್ಕಟ ! ನನ್ನವನಾದ ಶಿವನು ಈ ರೀತಿ ಇರಲು ನಾನು ಹೇಗೆ ಬದುಕಲಿ ? 
ಎನ್ನುತ್ತ ಆಗ ದುಃಖವು ಹೊರಹೊಮ್ಮುತ್ತಿರಲು ನಡುಗುವನು ; ಮೆಲ್ಲನೆ ಕಣ್ಣೀರನ್ನು 
ಸೆರಗಿನಿಂದ ಬಿಡದಂತೆ ಒರೆಸಿನೋಡುವನು ; ಕಣ್ಣಿನ ಹತ್ತಿರ ಚಿಕ್ಕ ಒಂದು ಅಣುವು 
ಹೊಕ್ಕಿದೆ ಎಂದು ಮುಖವಿಟ್ಟು (ಕಣ್ಣನ್ನು) ಊದುತ್ತ , ಒಡನೊಡನೆಯೇ ಕಣ್ಣು 
ಗುಡ್ಡೆಗೆ ನಾಲಿಗೆ ತುದಿಯನ್ನಿಟ್ಟು ಸವರಿ ಸವರಿ ತಿರುತಿರುಗಿಸಿ ಸೋದಿಸಿ ನೋಡುವನು. 
೧೧೩ . ತಾನುಟ್ಟ ಪಂಚೆಯ ಸೆರಗಿನಿಂದ ಚಿಕ್ಕಗಂಟನ್ನು ಮಾಡಿ ಅದನ್ನು 
ಬಾಯಲ್ಲಿಟ್ಟು ಬಿಸಿಮಾಡಿ, ನಟ್ಟಮನಸ್ಸಿನಿಂದ ಒತ್ತಿದಾಗ ಆ ಪೊಟ್ಟಣವು ಕಣ್ಣೀರಿನ 
ಆಧಿಕ್ಯದಿಂದ ನೆನೆದು ತೇವಗೊಳ್ಳಲು ಅದನ್ನು ಕಂಡು ಅಳುತ್ತ ಇದ್ದನು. ೧೧೪ , 
ಕಣ್ಣೀರುಒಟ್ಟಾಗಿ ತುಂಬಿ, ಕಣ್ಣು ಕುಣಿಕೆಯನ್ನು ಒತ್ತಿಕೊಂಡು ಬರಲಾಗಿ, ಆ ಕಣ್ಣಿನ 
ಕುಣಿಕೆಯನ್ನು ಅನುಸರಿಸಿ ನೀರು ಸುರಿಯುವುದು . ನಿಡಿದಾದ ಕಣ್ಣಿನ ಕುಣಿಕೆಯನ್ನು 


ಬಸವರಾಜ ವಿಜಯಂ 


ವಂ ಆಗಳದಂ ಕಂಡು ಪುಳಿಂದಪತಿ ತಳವೆಳಗಾಗಿ 


ಇದು ಸುಖಬಾಷ್ಪಂ ಕಾರು 
ಣ್ಯದೆ ತೊರೆದ ದೃಗಂಬು ಶೋಕಜನಿತಾಶ್ರುಗಳೆಂ 
ಬುದಕೆ ತಲಪಿಲ್ಲ ಸುರಿತ 
ರ್ಪುದು ಗಡ ಕಣೋಂದಅಂದೆ ಜಳಮದಱಿಂದಂ 


೧೧೫ 


ವ|| ಎಂದು ಮುಗ್ಧಂ ವಿದಗ್ಧನಂತೆ ವಿಚಾರಂಗೆಯ ರೋಗಮಕ್ಕುಮೆಂದು ನಿರ್ಧರಿಸಿ 


ಅಳಿಗಷ್ಟೂ ಪೊಸ ನೀಲಿಗಣೆ ಪಜಗಣ್ಯ ಬೇನೆಗಣ್ ರುಜಾ 
ವಿಳದುರ್ಮಾಂಸದ ಕಣೋ ಮೈಲಿಗೆಯ ಕಣೋ ತಿಂತೆಗಷ್ಟೂ ನಿರ 
ರ್ಗಳ ವಾತಾಮಯವಾಳ ಕಣೋ ಕುಟಿಗನ್ನೂ ಚುರ್ಚುಗಣ್ಯ ಜಳಾ 
ಕುಳಮೊಂದಿರ್ದರಿಗಷ್ಟೂ ಕಣ್ಣಿದಕೆ ಮರ್ದಂ ಮಾಡಲಾಂ ಬಲ್ಲೆನೇ .. 


೧೧೬ 


ಏಗೆಯ ಪೆನಾರ್ಗಜುಪುವೆ 
ನೀಗಹನದೊಳೊರ್ವರಿಲ್ಲ ಮಾಣ್ಣ ಪುದೆಂತೀ 
ರೋಗವಕಟಕಟ ಕಾಳುರ | 
ಮಾಗಿಳಿದವುದನ್ನು ಕಣ್ಣದೇಂ ಬಾಳ ಪುದೇ 


೧೧೭ 


ಒತ್ತಿದರೆ ಆ ಕೂಡಲೇ ಕಡೆಗಣ್ಣಿನ ಕಡೆಯಿಂದ ಕಣ್ಣೀರು ಇಳಿಯುವುದು . ವ|| ಆಗ 
ಅದನ್ನು ಕಂಡು ಆ ಬೇಡನಾಯಕನು, ಬೆರಗಾಗಿ - ೧೧೫ . ಕಣ್ಣೀರು ಒಂದು ಕಣ್ಣಿನಿಂದ 
ಸುರಿಯುತ್ತಿರುವುದಲ್ಲವೇ ? ಅದರಿಂದ ಈ ನೀರು ಸಂತೋಷಬಾಷ್ಪವೆಂದಾಗಲಿ , 
ಕಾರುಣ್ಯದಿಂದ ಸುರಿಸುವ ಕಣ್ಣೀರೆಂದಾಗಲಿ , ದುಃಖದಿಂದಾದ ಕಣ್ಣೀರೆಂದಾಗಲಿ ಹೇಳು 
ವುದಕ್ಕೆ ಅವಕಾಶವೇ ಇಲ್ಲ. ( ಹಾಗಾಗಿದ್ದರೆ ಎರಡೂ ಕಣ್ಣಿನಲ್ಲಿ ನೀರು ಬರಬೇಕಾಗಿತ್ತು 
ಎಂದು ಭಾವ) ವ|| ಹೀಗೆಂದು ಆ ಮುಗ್ಗನು ಪ್ರೌಢನಂತೆ ವಿಚಾರಮಾಡಿ, ಇದು 
ಕಣ್ಣಿನ ನೋವೇ ಆಗಿದೆ ಎಂದು ನಿರ್ಧರಿಸಿ - ೧೧೬ . ಕೆಟ್ಟ ಕಣೋ ? ಹೊಸನೀಲಿ 
ಬಣ್ಣವಾಗುವರೋಗದ ಕಣೋ ? ಪರಬಂದ ಕಣೋ ? ಕಣ್ನೆ ಬಂದ ಕಣೋ ?' 
ರೋಗದಿಂದ ದುರ್ಮಾಂಸ ಬೆಳದ ಕಣೋ ? ಕೊಳೆ ತುಂಬಿದ ಕಣೋ ? ತೀಟೆಗೊಂಡ 
ಕಣೋ ? ಅತಿಶಯವಾದ ವಾತರೋಗವನ್ನು ಹೊಂದಿದ ಕಣೋ ? ಕುಟಿಗೆಯ 
ಕಣೋ ? ಚುಚ್ಚುವ ಕಣೋ ? ನೀರಿನಿಂದ ತುಂಬಿಕೊಂಡಿರುವ ಅರೆಬೇನೆ ಬಂದ 
ಕಣೋ ? ಈ ರೀತಿಯ ರೋಗಬಂದ ಕಣ್ಣಿಗೆ ನಾನು ಔಷಧ ಮಾಡಲು ತಿಳಿದಿರುವೆನೆ ? 
೧೧೭ , ಏನು ಮಾಡಲಿ ? ಯಾರಿಗೆ ತಿಳಿಸಲಿ ?' ಈ ಘೋರವಾದ ಕಾಡಿನಲ್ಲಿ ಒಬ್ಬನೂ 
( ಈ ರೋಗವನ್ನು ತಿಳಿದವನು ) ಇಲ್ಲ . ಹೇಗೆ ವಾಸಿಯಾದೀತು ? ಅಕಟಕಟ ! ಕಣ್ಣೀರಿನ 
ಹನಿಯು ಪ್ರವಾಹರೂಪವಾಗಿ ಇಳಿಯುತ್ತಿರುವುದು ಈ ಕಣ್ಣು ( ಇನ್ನು ) ಬಾಳುವುದೇ ? 


ದಶಮಾಶ್ವಾಸಂ 


೧೧೮ 


ಕಣಜಳ್ಳನೆನಿಪ್ಪನಿನ್ನೆ ಸಕಮಂ ಕಂಡಚ್ಯುತಾಜರ್ತುರಾ 
ಷಾಣುಖ್ಯಾಮರರಳುರ್ವಗತನೇತ್ರಂ ತತ್ತುರಶ್ರೇಣಿಗೆ 
ತಾಂ ನೀನೆನಿಸಿರ್ಪೆಯೇಂ ನಗರೆ ಕಣ್ಣಿಂ ಬೆಂದವರ್ನಿನ್ನನಿಂ 
ಮಾಣ್ಯಾಣಂಬಕದಂಬುವ ಕಳೆವುದಂ ಶ್ರೀಕಾಳಹಸ್ತೀಶ್ವರಾ 
ಕರಿಮುಕ್ಕಾಜದಿಂದಲಂಕರಿಸಿ ವಕ್ರೋಭಾಗವು ಗುಂಜಿಕಾ 
ಭರಣಶ್ರೇಣಿಯನಿಟ್ಟು ಸಾರಮೃಗಭೂವಿಂದಣುಗೆಯೂರ್ಣಭಾ 
ಸುರಸೂತ್ರಾಂಬರಮಂ ಮರು ಡಿಸಿ ನಿನ್ನಂಗಂಗಳಂ ನಾಡೆ ಸಿಂ | 
ಗರಿಸಲ್ಮಾನೆಸೆದಿರ್ಪಿನಂ ನಯನಮಿಂತೇಕಾದುದೈ ಶಂಕರಾ 
ವ|| ಎಂದು ಪಲುಂಬಿ ಪಳಯಿಸಿ 


೧೧೯ 


ಜನಿಯಿಸಿದಂದಿಂದಂ ವೇ 
ದನೆಯಯದಿದೆನ್ನ ಕಣ್ಣಿದಂ ಪಸಿ ನೋ 
ಟ್ರೆನೆನುತ್ತೆ ಮಸೆದ ಕೂರಂ 
ಬಿನ ಮೊನೆಯಿಂದೊ ಮೀಂಟಿ ನಿಜಲೋಚನಮಂ 


೧೨೦ 


ತೆಗೆದತುಳ ಧೀರನಾ ಚ 
ಕ್ಷುಗೆ ಪಸಿ ಬೆಚ್ಚತೆಂಗಿನಮರ್ದಿರೆ ಕಂಡಂ 
ದುಗುವಿಗೆಯ ಮುದವನೊಳಕೊಂ 
ಡಗಲದೆ ನಡೆನೋಡುತಿರ್ದನಾ ಕಣ್ಣಪ್ಪಂ 


೧೨೧ 


೧೧೮. ಶ್ರೀಕಾಳಹಸ್ತೀಶ್ವರನೇ , ಮೂರು ಕಣ್ಣುಳ್ಳವನು ಎಂದೆನಿಸಿರುವ ನಿನ್ನ ಈ 
ಉದ್ಯೋಗವನ್ನು ವಿಷ್ಣು ಬ್ರಹ್ಮರು ಇಂದ್ರನೇ ಮೊದಲಾದ ದೇವತೆಗಳು ಕಂಡು ಭಯ 
ಗೊಳ್ಳುವರು . ಕಣ್ಣು ಕಳೆದುಕೊಂಡವನಾದ ನೀನು ಆ ದೇವತೆಗಳ ಸಮೂಹಕ್ಕೆ ಹೇಗೆ 
ಒಡೆಯನೆಂದೆನಿಸಿಕೊಳ್ಳುವೆ ? ನಿನ್ನ ಕಣ್ಣಿನಿಂದ ಬೆಂದು ಹೋದವರು (ಈಗಿನ ನಿನ್ನ ಈ 
ಸ್ಥಿತಿಯನ್ನು ಕಂಡು) ಹಾಸ್ಯ ಮಾಡುವುದಿಲ್ಲವೆ ? (ಈಗ) ನೀನು ಕಣ್ಣಿನಿಂದ ನೀರನ್ನು 
ಸುರಿಸುವುದನ್ನು ಬಿಟ್ಟುಬಿಡು. ೧೧೯ . ಎದೆಯನ್ನು ಆನೆಯ ತಲೆಯ ಮುತ್ತುಗಳ ಸರ 
ದಿಂದ ಅಲಂಕರಿಸಿ, ಗುರುಗಂಜಿಯ ಒಡವೆಗಳ ಸಾಲುಗಳನ್ನು ಇಟ್ಟು , ಶ್ರೇಷ್ಟವಾದ 
ಕಸ್ತೂರಿಯನ್ನು ಮೈಗೆ ಲೇಪಿಸಿ , ಅನಂತರ ಜೇಡರಹುಳದ ನೂಲಿನ ಮನೋಹರ 
ಬಟ್ಟೆಯನ್ನು ಡಿಸಿ , ನಿನ್ನ ಶರೀರವನ್ನು ಚೆನ್ನಾಗಿ ಶೃಂಗಾರಮಾಡುವುದಕ್ಕೆ ನಾನು ಪ್ರೀತಿ 
ಯಿಂದಿರುವಾಗ ಶಂಕರ, ನಿನ್ನ ಕಣ್ಣು ಹೀಗೇಕೆ ಆಯಿತು ? ವ! ಎಂದು ಹಲುಬಿ 
ಪ್ರಲಾಪಗೆಯು ೧೨೦ - ೧೨೧. ಈ ನನ್ನ ಕಣ್ಣು ಹುಟ್ಟಿದಂದಿಂದ ಮೊದಲ್ಗೊಂಡು 
ನೋವನ್ನೇ ತಿಳಿಯದು. ಇದನ್ನು ( ಈ ನಿನ್ನ ರೋಗದ ಕಣ್ಣಿಗೆ ಹತ್ತಿಸಿನೋಡುತ್ತೇನೆ, 
ಎನ್ನುತ್ತ ಸಾಣೆಯಿಂದ ಮಸೆದು ತೀಕ್ಷ್ಯಗೊಳಿಸಿದ ( ಹರಿತಗೊಳಿಸಿದ) ತೀಕ್ಷವಾದ 
ಬಾಣದ ತುದಿಯಿಂದ ತನ್ನ ಕಣ್ಣನ್ನು ಮಿಾಟಿ , ಆ ಅತುಳ ಪರಾಕ್ರಮಿಯಾದ 
ಕಣ್ಣಪ್ಪನು ತೆಗೆದು ಆ ನೀರು ಸುರಿಸುತ್ತಿದ್ದ ಕಣ್ಣಿಗೆ ಹತ್ತಿಸಿ ಬೆಸೆದ ರೀತಿಯಲ್ಲಿ 


- 23 


೩೫೪ 


ಬಸವರಾಜ ವಿಜಯಂ 


ಒಳಗಿಡಿದುನ್ಮದ ಕರುಣಾ 
ಜಳಮದು ಪೋಲಿಸೂಸುವಂತೆ ವಾಮೇಕ್ಷಣದಿಂ 
ದಿಳಿದ ಜಲಧಾರೆ ತಳೆದುದು 
ನಳಿ'ನೋಜ್ವಳ ನವಮರಂದಧಾರೆಯ ಚಲ್ವಂ 

೧೨೨ 
ಬಲಗಣ್ಣೀರ್ ನಿಲೆ ವಾವುಲೋಚನಮದಂಬುವಾತಮಂ ಸೂಸೆ ಕಂ 
ದೋಲವಂ ಪೇರಳಲಂ ಕರಂ ತಳೆದು ಕಣೆಪ್ಪಿರ್ದನರ್ಕಾ೦ಶು ಮೇ 
ಘಲಸಚ್ಛಾಯೆಯನಾಳ ವಾಸರದವೋಲ್ ಗಂಗಾಕಳಿಂದಾತ್ಮಜಾ 
ಸಲಿಲಂದಾಳ ಸಮುದ್ರದಂತೆ ಶಿವಭಕ್ತಿಶ್ರೀವರಂ ಧೀವರಂ 

ವ|| ಅಂತೊಂದು ನಿಮಿಷಾರ್ಧವಿರ್ದನಿತಳ್ಳಿದೆನಗಿನ್ನುಮೊಂದು ವಿಲೋಚನ 
ವಿರ್ಕುಮಾನಂಜೆನಂಜೆನೆಂದು ದರಸ್ಮಿತಾಸ್ಯಂ ಪಾದುಕಾಂಚಿತಪಾದಾಂಗುಷ್ಟದಿಂ ಕಣ್ಣು ಉಪನೆ 
ದೃಢಭಾವಂ ಬಲಿದು 

ನಿಜವಾಮೇ ಕ್ಷಣಮಂ ನಿಶಾತಶರದಿಂದಂ ವಿಂಟುವಾಗ ಕರಾಂ 
ಬುಜಮಂ ನೀಡಿ ತದೀಯಪಾಣಿವಿಡಿದೊಲ್ಲ ಬ್ರಾಪಗಾಚಂದ್ರಚಾ 


೧೨೩ 


ಸೇರಿಸಿರಲು ( ಅದನ್ನು ) ಕಂಡು ಅಧಿಕವಾದ ಸಂತೋಷವನ್ನು ಹೊಂದಿದವನಾಗಿ 
ಒಂದೇ ಸಮನೆ ದಿಟ್ಟಿಸಿ ನೋಡುತ್ತ ಇದ್ದನು. ೧೨೨. ಒಳಗೆ ತುಂಬಿಕೊಂಡು 
ಹೊರಹೊಮ್ಮುವ ಆ ದಯಾರಸವು ಎಡಗಣ್ಣಿನಿಂದ ಹೊರ ಹೊರಡುವ ಹಾಗೆ 
ಇಳಿಯುತ್ತಿದ್ದ ಜಲದ ಧಾರೆಯು ಕಮಲಪುಷ್ಪದಿಂದ ಸುರಿಯುವ ನೂತನ ಮಕರಂದದ 
ಧಾರೆಯಂತೆ ಸೌಂದರ್ಯವುಳ್ಳದ್ದಾಯಿತು. ೧೨೩ . ಬಲಗಣ್ಣಿನಿಂದ ಸುರಿಯುವ 
ನೀರು ನಿಲ್ಲಲು, ಆ ಎಡಗಡೆಯ ಕಣ್ಣು ನೀರಿನ ಸಮೂಹವನ್ನು ತುಂಬಿಕೊಂಡು 
ಸುರಿಸತೊಡಗಲು, ಶಿವಭಕ್ತಿಯೆಂಬ ಲಕ್ಷ್ಮಿಗೆ ಪತಿಯಾದ ಆ ಬೇಡನು ಕಂಡು 
ಸಂತೋಷವನ್ನೂ , ಅಧಿಕ ದುಃಖವನ್ನೂ ಚೆನ್ನಾಗಿ ಹೊಂದಿದವನಾಗಿ, ಬಿಸಿಲು, 
ಮೋಡದ ನೆಳಲು ಇವುಗಳನ್ನು ಹೊಂದಿದ ಹಗಲಿನ ಹಾಗೆ, ಗಂಗೆ ಯಮನೆಗಳ 
ನೀರನ್ನು ಹೊಂದಿದ ಸಮುದ್ರದ ಹಾಗೆ ಕಂಗೊಳಿಸಿದನು . ವ ! ಆ ರೀತಿ ಒಂದು 
ನಿಮಿಷಾರ್ಧ ಇದ್ದು ಅಷ್ಟರಲ್ಲಿ ತಿಳಿದು ನನಗೆ ಇನ್ನೂ ಒಂದು ಕಣ್ಣು ಇರುವುದು. 
ನಾನು ಹೆದರೆನು ! ಹೆದರೆನು ! ಎಂದು ಮುಗುಳು ನಗೆಯಿಂದ ಕೂಡಿದ ಮುಖವುಳ್ಳ 
ವನಾಗಿ, ಕೆರದಿಂದ ಕೂಡಿದ ಕಾಲಿನ ಹೆಬ್ಬೆರಳಿನಿಂದ ಕಣ್ಣಿನ ಗುರುತನ್ನು ಒತ್ತಿ , 
ನಿಶ್ಚಲವಾದ ಮನಸ್ಸು ವೃದ್ಧಿಗೊಂಡು ೧೨೪ , ತನ್ನ ಎಡಗಡೆಯ ಕಣ್ಣನ್ನು 
ತೀಕವಾದ ಬಾಣದಿಂದ ಮಾಟುವಾಗ, ದೇವಗಂಗೆ ಚಂದ್ರ ಇವರುಗಳಿಂದ ಮನೋಹರ 
ವಾದ ಜಡೆಯನ್ನು ಧರಿಸಿರುವ , ಉಮಾ ಸಹಿತನಾದ , ಕಪ್ಪಾದಕೊರಳುಳ್ಳ , ಮೂರು 


1 ನದಳ ( ದ , ) 


ದಶಮಾಶ್ವಾಸಂ 


೦೨೪ 


೧೨೫ 


ರುಜಟಾಜೂಟನುಮಾಸಮೇತನಸಿತಗ್ರೀವಂ ತ್ರಿನೇತ್ರಂ ಮಹಾ 
ಭುಜಗಾಕಲ್ಪನಿಭಾಜಿನಾಂಬರಧರಂ ಪ್ರತ್ಯಕ್ಷನಾದಂ ಶಿವಂ 
ಮೊಳಗಿದುದು ದೇವದುಂದುಭಿ 
ವಿಳಸಿತ ಸುರಭೂಜಕುಸುಮವರ್ಷಂ ಭೋರೆಂ 
ದಿಳಿದುದು ಪದೆದೇವ್ರಂದುದು 
ಜಳಜಾಕ್ಷಮುಖಾಮರಾಳಿಯುಂ ಗಣತತಿಯು೦ 
ವ|| ಆಗಳ 
ತನ್ನ ಮುನ್ನಿನಶ್ರುಮಿಶ್ರಿತಾಂಬಕಂಗಳಂ ಶಿವಂ 
ನನ್ನಿ ಕಣ್ಣಪಂಗೆ ಕೊಟ್ಟನೆಂಬ ಮಾತಿದೆಂಬಿನಂ 
ಪ್ರೊನ್ನತಪ್ರಭಂ ಸುಖಾಶ್ರುಮಿಶ್ರಲೋಚನದ್ವಯಂ 
ಚನ್ನನಪ್ಪಿ ರಂಜಿಸಿರ್ದುದಾಸ್ಯದೊಳ್ಳುಳಿಂದನಾ 
ಶಿವನವನ ನಯನಯುಗಳ 
ನವನಭವನ ನಯನಯುಗಮನೀಕ್ಷಿಸ ಪದದೊಳಕೆ 
ನವನಯನದೆ ನಿಜನಯನಮ 
ನವಧಾನದೆ ನೋಡುವಂತಿರೇನೊಪ್ಪಿದರೋ 
ಹರನಿತ್ಯ ಲೋಚನದಿನಾ 
ಹರಮೂರ್ತಿಯನೊಲ್ಲು ನೋಡುತಡಿದಾವರೆಯೊಳ್ 
ಪರಮಾನಂದವನೊಳಕೊಂ 
ಡಿಗದೆಂಗಿದನತುಳ ಭಕ್ತಿನಿಧಿ ಕಣ್ಣಪ್ಪಂ 


೧೨೬ 


೧೨೭ 


೧೨೮ 


ನೇತ್ರಗಳು , ದೊಡ್ಡ ಹಾವುಗಳೇ ಆಭರಣವಾಗುಳ್ಳ , ಆನೆಯ ಚರ್ಮದ ವಸ್ತ್ರವನ್ನು 
ಧರಿಸಿರುವ ಶಿವನು ತನ್ನ ಕರಕಮಲಗಳನ್ನು ಚಾಚಿ ಆ ಕಣ್ಣಪ್ಪನ ಕೈಯನ್ನು ಹಿಡಿದು 
ಪ್ರೀತಿಯಿಂದ ಪ್ರತ್ಯಕ್ಷನಾದನು. ೧೨೫. ದೇವ ದುಂದುಭಿಗಳು ಮೊಳಗಿದವು ; 
ಪ್ರಕಾಶಿಸುವ ಕಲ್ಪವೃಕ್ಷದ ಹೂಮಳೆಯು ಭೋರ್‌ ಎಂದು ಸುರಿಯಿತು. ವಿಷ್ಣು 
ಮೊದಲಾದ ದೇವತೆಗಳ ಸಮೂಹವೂ , ಶಿವಗಣ ಸಮೂಹವೂ ಪ್ರೀತಿಯಿಂದ ಹೊರಟು 
ಬಂದಿತು . ವ|| ಆಗ , ೧೨೬. ಶಿವನು ತನ್ನ ಮೊದಲಿನ ಕಣ್ಣೀರಿನಿಂದ ಕೂಡಿದ 
ಕಣ್ಣುಗಳನ್ನು ಕಣ್ಣಪ್ಪನಿಗೆ ಕೊಟ್ಟನೆಂಬ ಈ ಮಾತು ನಿಶ್ಚಯ ಎನ್ನುವಂತೆ ಬೇಡನಾದ 
ಆ ಕಣ್ಣಪ್ಪನ ಮುಖದಲ್ಲಿ ಅಧಿಕ ಕಾಂತಿಯಿಂದ ಕೂಡಿದ ಸಂತೋಷ ಬಾಷ್ಪಗಳಿಂದ 
ಕೂಡಿದ ಕಣ್ಣುಗಳೆರಡು ತನ್ನನ್ನು ಅಪ್ಪಿಕೊಂಡು ರಂಜಿಸಿದುವು. ೧೨೭. ಶಿವನು ಆ 
ಕಣ್ಣಪ್ಪನ ಎರಡು ಕಣ್ಣುಗಳನ್ನು , ಕಣ್ಣಪ್ಪನು ಆ ಶಿವನ ಎರಡು ಕಣ್ಣುಗಳನ್ನು 
ನೋಡುವ ಸಮಯದಲ್ಲಿ , ಹೊಸ ಕಣ್ಣಿನಿಂದ ತಮ್ಮ ತಮ್ಮ ಮೊದಲ ಕಣ್ಣನ್ನು ಜಾಗ 
ರೂಕತೆಯಿಂದನೋಡುವ ರೀತಿಯಲ್ಲಿ ಇರಲು ಅದೇನು ಒಪ್ಪಿತ್ತೋ ! ೧೨೮. ಅಸದೃಶ 
ಭಕ್ತಿ ನಿಧಿಯಾದ ಕಣ್ಣಪ್ಪನು ಹರನು ಕೊಟ್ಟ ಕಣ್ಣಿನಿಂದಲೇ , ಆ ಶಿವನ ದೇಹವನ್ನು 
ಪ್ರೀತಿಯಿಂದ ನೋಡುತ್ತ ಪರಮಾನಂದದಿಂದ ಕೂಡಿದವನಾಗಿ ಪಾದಕಮಲದಲ್ಲಿ 


ಬಸವರಾಜ ವಿಜಯಂ 


ಕರುಣಾರಸಮಕ್ಷಿಯೊಳೊಸ 
ರ್ದಿರೆ ಶಂಕಾತಂಕ ಶಂಕರಂ ನೋಡಿದನಾ 
ವರಭಕ್ತನನಾ ಭಕ್ತಂ 
ಸುರಿವ ಸುಖಾಶ್ರುಗಳ ಭರದಿನೀಕ್ಷಿಸುತಿರ್ದಂ 


೧೨೯ 


ನಿಮಿರ್ದವರ್ದು ಪೊಳೆವ ನವನಯ 
ನಮಯೂಖಾಮೃತಮರೀಚಿರುಚಿ ಪಸರಿಸಿ ಸಂ 
ಕ್ರವಿಸಿ ಮುಗಿದರುಣ ಸರಸಿರು 
ಹಮಿದೆನೆ ಮುಗಿದಳಿಕನಯನಮೆಸೆದುದು ಶಿವನಾ 


೧೩೦ 


೧೩೧ 


ಶಿವನವನಿತ್ತಗಳು 
ಜವದಿಂದವನಾಸ್ಯವೆಂಬ ನವಮುಕುರದೊಳು 
ತೃವದಿಂದೀಕ್ಷಿಸೆ ಮಾರ್ಪೊಳೆ 
ವವೊಲೊಪ್ಪಿದುದಾ ಪುಳಿಂದಕ್ಷಣಯುಗಳಂ 
ಸ್ಮರಕಾಲಾಭ್ರಪುರಾಧ್ವರಾಂಬುಜಭವಾಂಡವಾತಮಂ ಸುಟ್ಟ ನಿ 
ಷ್ಟುರ ತೇಜಸ್ವಿ ಲಲಾಟನೇತ್ರ ಮದು ಕಾರುಣ್ಯಾದ್ರ್ರ ಕಣ್ಣಪ್ಪ ಭಾ 
ಸುರನೇತ್ರದ್ವಯದೊತ್ತಿನೊ ಲಸಿ ತಾನುಂ ಶಾಂತಿವೆತ್ತೊಜೆಯಿಂ 
ದಿರದೇಂ ಪೋಕುಮೆ ಭರ್ರನುಗ್ರನೆನಿಪಾಖ್ಯಾನಕ್ಕೆ ಪಕ್ಕಪ್ಪನೇ 


೧೩೨ 


ತಪ್ಪದೆ ನಮಸ್ಕರಿಸಿದನು. ೧೨೯ . ಕಣ್ಣಿನಲ್ಲಿ ಕರುಣಾರಸವು ಒಸರಿರಲು , ಶಂಕೆ 
ಮತ್ತು ಆತಂಕಗಳಿಂದ ಇವುಗಳಿಂದ ಕೂಡಿದ ಈಶ್ವರನು ಆ ಶ್ರೇಷ್ಟ ಭಕ್ತನಾದ ಕಣ್ಣಪ್ಪ 
ನನ್ನು ನೋಡಿದನು . ಆ ಭಕ್ತನೂ ಕೂಡ ಸುರಿಸುತ್ತಿರುವ ಆನಂದಬಾಷ್ಪಗಳ 
ಆಧಿಕ್ಯದಿಂದ ನೋಡುತ್ತಿದ್ದನು. ೧೩೦ . ಉದ್ದವಾಗಿ ಚಾಚಿ ಹೊಳೆಯುತ್ತಿರುವ 
ನೂತನವಾದ ಕಣ್ಣಿನ ಕಾಂತಿಯೆಂಬ ಬೆಳದಿಂಗಳು ( ಎಲ್ಲ ಕಡೆಗೂ ಹರಡಿ ಕೊಡಿಕೊಂಡಿ 
ರಲು , ಇದು ಮೊಗ್ಗುಗೊಂಡ ಕೆಂದಾವರೆಯೋ ಎನ್ನುವ ಹಾಗೆ ಶಿವನ ಮುಚ್ಚಿದ 
ಹಣೆಗಣ್ಣು ಶೋಭಿಸಿತು. ೧೩೧, ಶಿವನು ಆ ಬೇಡನಿತ್ತ ಕಣ್ಣುಗಳನ್ನು ತೀವ್ರವಾಗಿ 
ಆ ಬೇಡನ ಮುಖವೆಂಬ ಹೊಸ ಕನ್ನಡಿಯಲ್ಲಿ ಸಂತೋಷಗೊಂಡು ನೋಡಲಾಗಿ ಪ್ರತಿ 
ಬಿಂಬಿಸಿದ ಹಾಗೆ ಆ ಬೇಡನ ನೇತ್ರದ್ವಯವುಶೋಭಿಸಿತು. ೧೩೨ . ಮನ್ಮಥ, ಯಮ , 
ತ್ರಿಪುರ ( ಆಕಾಶದಲ್ಲಿದ್ದ ಮೂರು ಪಟ್ಟಣ), ಬ್ರಹ್ಮಾಂಡ - ಇವುಗಳ ಸಮೂಹವನ್ನು 
ಸುಟ್ಟ ಆ ನಿಷ್ಟುರ ತೇಜಸ್ಸಿನ ಹಣೆಗಣ್ಣು , ದಯಾರಸದಿಂದ ನೆನೆದ ಕಣ್ಣಪ್ಪನ 
ಮನೋಹರವಾದ ಎರಡು ಕಣ್ಣುಗಳ ಬಳಿಯಲ್ಲಿ, ತಾನೂ ನೆಲಸಿ, ಕಾಂತಿಯಿಂದ ಕೂಡಿ, 
ಕ್ರಮದಿಂದ ಇರದೆ ಹೋಗುವುದೇ ? ಶಿವನು ಮನ್ಮಥ, ಯಮಾದಿಗಳನ್ನು ನಾಶ 


೩೫೭ 


ದಶಮಾಶ್ವಾಸಂ 


ಕಣ್ಣಪ್ಪಂಗೆ ಮಹೇಶಂ 
ಕಣ್ಣಪ್ಪಂ ತನ್ನಿರೀಕ್ಷಣಾಸ್ಪದನೆಂದು 
ಕಣ್ಣಪ್ಪಂ ಶಶಿಮೌಲಿಗೆ 
ಕಣ್ಣಪ್ಪಂ ತನ್ನಿರೀಕ್ಷಣಾಸ್ಪದನನಿಶು 

ವ ! ಇಂತು ಶಂಕರ ಪ್ರಸನ್ನತೆಯಂ ಪಡೆದೊಪ್ಪುವ ತದ್ಭಕ್ತನ ಮಹತ್ವವನಾ ಭೂಸುರಂ 
ಕಂಡು 


೧೩೩ 


೧೩೪ 


ನಡನಡನೆ ನಡುಗಿ ಭಯದಿಂದ 
ಪಿಡಿದಸಿಯಂ ಬಿಸುಟು ಕಣ್ಣಪಯ್ಯನ ಕೆರ್ಪಾ೦ 
ತಡಿದಾವರೆಗೆಆಗುತೆ ಕಿ 
ಇಡಿ ಕೀರ್ತಿಸಿದಂ ಸವಿಸ್ಮಯಸ್ಮಿತವದನಂ. 
ಕರುಣಾನಿಧಿ ಕಲಿಮಲಹರ 
ಪರಮ ಗುಣಾಭರಣ ಪಾವನಾಂಗ ಮಹಾಶಂ 
ಕರ ಭಕ್ಕಿಲೋಲ ಮಹಿಮಾ 
ಕರ ಕರುಣಿಪುದೆಂದು ಪೊಗಳು ಮಗುಲ್ಲಿಂತೆಂದಂ 
ಹರಕೋಟೀರದ ಚಂದ್ರಮಂಗಮರ್ದಗಂಗಾದೇವಿಗಾದತ್ತು ಭಾರತ 
ಸುರ ಸಂಧ್ಯಾರುಣರೋ ಬೈತಲೆಯ ಸಿಂಧೂರಂ ಭವತ್ಪಾದುಕಾ 


೧೩೫ 


ಮಾಡಿದವನು, ಉಗ್ರನು ಎನ್ನುವ ಕಥೆಗೆ ಆಸ್ಪದನಾಗುವನೇ ? ೧೩೩ . ಮಹೇಶ್ವರನು 
ಕಣ್ಣಪ್ಪನಿಗೆ, ಅವನ ನೋಟಕ್ಕೆ ಆಶ್ರಯನಾಗಿ ಎಂದೂ ನೇತ್ರ ಸ್ವರೂಪನೇ ಆದನು . 
ಕಣ್ಣಪ್ಪನು ಈಶ್ವರನಿಗೆ ಅವನ ನೋಟಕ್ಕೆ ಆಶ್ರಯನಾಗಿ, ಕಣೇ ಆದನು . ವ|| ಈ 
ರೀತಿ ಶಂಕರನ ಪ್ರಸನ್ನತೆಯನ್ನು ಪಡೆದು ಶೋಭಿಸುತ್ತಿರುವ ಆ ಕಣ್ಣಪ್ಪನ ಮಹತ್ವ 
ವನ್ನು ಆ ಲಿಂಗದ ಹಿಂದುಗಡೆಯಲ್ಲಿ ಅಡಗಿದ್ದ ಬ್ರಾಹ್ಮಣಶ್ರೇಷ್ಠನು ಕಂಡು - ೧೩೪ . 
ತಪಸ್ವಿಯಾದ ಆ ಬ್ರಾಹ್ಮಣನು ಭಯದಿಂದ ಗಡಗಡ ನಡುಗುತ್ತ , ಕೈಯಲ್ಲಿ ಹಿಡಿದ 
ಕತ್ತಿಯನ್ನು ಬಿಸಾಡಿ, ಕಣ್ಣಪಯ್ಯನ ಕೆರದಿಂದಕೂಡಿದ ಪಾದಕಮಲಕ್ಕೆ ನಮಸ್ಕಾರ 
ಮಾಡುತ್ತ ಆಶ್ಚರಯುಕ್ತವಾದ ಮುಗುಳು ನಗೆಯಿಂದಕೂಡಿದ ಮುಖವುಳ್ಳವನಾಗಿ , 
ಹೊಗಳಿದನು. ೧೩೫. ಕರುಣಾನಿಧಿಯೇ , ಕಲಿಕಾಲದ ಪಾಪವನ್ನು ನಾಶ ಮಾಡುವ 
ಶ್ರೇಷ್ಟ ಗುಣಗಳೇ ಆಭರಣವಾಗಿ ಉಳ್ಳವನೇ , ಪರಿಶುದ್ಧವಾದ ದೇಹವುಳ್ಳವನೇ , 
ಶ್ರೇಷ್ಟನಾದ ಶಂಕರ ಭಕ್ತಿಯಲ್ಲಿ ಆಸಕ್ತನಾದವನೇ , ಮಹಿಮಾಕರನೇ , ಕರುಣಿಸಬೇಕು 
ಎನ್ನುತ್ತ ಪುನಃ ಪುನಃ ಈ ರೀತಿ ಹೊಗಳಿದನು . ೧೩೬. ಬೇಡರಿಗೆ ಅಧಿಪತಿಯಾದವನೇ , 
ನಿನ್ನ ಪಾದರಕ್ಷೆಯೆಂಬ ಆಭರಣದ ಕಾಂತಿಯುತವಾದ ಚರಣಕಮಲದ ಧೂಳಿಯು 
ಈಶ್ವರನ ಕಿರೀಟದಲ್ಲಿರುವ ಚಂದ್ರಮನಿಗೆ, ಮನೋಹರವಾದ ಸಂಧ್ಯಾಕಾಲದಲ್ಲುಂಟಾ 
ಗುವ ಕೆಂಪು ಬಣ್ಣದ ರೂಪವಾದದ್ದು ; ಶಿರಸ್ಸಿನಲ್ಲಿ ಸೇರಿರುವ ಗಂಗಾದೇವಿಗೆ 


ಬಸವರಾಜ ವಿಜಯಂ 


ಭರಣ ಶ್ರೀಪದಪದ್ಮಪಾಂಶು ನಖಜಾಲಂ ತಾರಕಾಪಾಳಿ ಭಾ 
ಸುರ ಸೀಮಂತದ ಮೌಕ್ತಿಕಾವಳಿಯಲಂಕಾರಂ ಕಿರಾತೇಶ್ವರಾ 


೧೩೬ 


ಮೃಡನ ಜಡೆಮುಡಿಯ ಶಶಿ ನಿ 
ನಡಿಗೆರ್ಪಿನ ಸೋಂಕಿನಿಂ ಜಗದ್ವಂದಿತಮಾ 
ಯೊಡನೆಸೆವ ಗಂಗೆಯುಂ ಮೇ 

ಡೆದತ್ತು ಪವಿತ್ರಭಾವಮಂ ಶುಭಚರಿತಾ 


0೩೭ 


ಸಕಳಾನ್ನಾಯ ಶಿರಸ್ಕೃಗಿ ತಪಾದಂ ಶಂಕರಂ ತನ್ನ ಮ . 
ಸ್ತಕದೊಳ್ಳಿನಡಿಗೆರ್ಪನಾಂತು ಭುವನಾನೀಕಂಗಳೊಳ್ ಖ್ಯಾತಿವೆ 
ತಕಳಂಕಸ್ಸುಟ ಭಕ್ತವತ್ಸಲತೆಯಂ ಕೆಯ್ಯೋಂಡನೀ ನಿನ್ನ ಪಾ 
ದುಕೆ ತಾನಾಗಿರೆ ಬೊಮ್ಮನೀಶಶಿರಮಂ ಪೇಳ್ಯಾಣದೇಂ ಪೋಕುಮೆ 


೧೩೮ 


ಇದು ಮುಕ್ತಿ ಭಾಮಿನಿಯ ಸ | 
ಮ್ಮದಕರ ಪರಿಣಯನವಾಂಪ ಸುಕೃತಿಗೆ ಲೀಲಾ 
ಸ್ಪದ ಮಸ್ತಕ ಶೇಖರಮೆ 
ಇದೆ ಪೆಜತೇನೆಂದಪೆಂ ಭವತ್ಪಾದುಕೆಯಂ 


೧೩೯ 


ಬೈತಲೆಯ ಸಿಂಧೂರದ ಹುಡಿಯ ರೂಪವಾದದ್ದು ಆಗಿರುವುದು. ನಿನ್ನ ಉಗುರು 
ಗಳ ಸಮೂಹವು ಹರನ ಶಿರಸ್ಸಿನಲ್ಲಿರುವ ಚಂದ್ರಮನಿಗೆ ನಕ್ಷತ್ರಗಳ ಸಾಲು ಎನಿಸಿರು 
ವುದು ; ಗಂಗಾದೇವಿಗೆ ಬೈತಲೆಯಲ್ಲಿರುವ ಮುತ್ತುಗಳ ಸಾಲಿನ ಆಭರಣವೆನಿಸಿರುವುದು . 
೧೩೭. ಮಂಗಳಕರ ಚರಿತ್ರೆಯುಳ್ಳವನೇ , ನಿನ್ನ ಪಾದರಕ್ಷೆಯ ಸೋಂಕಿನಿಂದ ಈಶ್ವರನ 
ಜಡೆಮುಡಿಯಲ್ಲಿರುವ ಚಂದ್ರರೇಖೆಯು ಲೋಕದಿಂದ ನಮಸ್ಕರಿಸಿಕೊಳ್ಳಲ್ಪಡುವುದಾ 
ಯಿತು. ಮತ್ತು ಆ ಚಂದ್ರನೊಡನೆ ಜಡೆಯಲ್ಲಿಶೋಭಿಸುವ ಗಂಗೆಯೂ ಪರಿಶುದ್ಧತೆ 
ಯನ್ನು ಪಡೆಯಿತು. ೧೩೮. ಸಕಲ ಉಪನಿಷತ್ತುಗಳಲ್ಲಿ ಪ್ರೋತ್ರ ರೂಪದಿಂದ 
ಪ್ರಖ್ಯಾತವಾದ ಚರಣಗಳುಳ್ಳ ಶಂಕರನು , ತನ್ನ ತಲೆಯ ಮೇಲೆ ನಿನ್ನ ಕೆರದಿಂದ 
ಕೂಡಿದ ಪಾದವನ್ನು ಧರಿಸಿ, ಸಮಸ್ತ ಲೋಕಗಳಲ್ಲಿ, ಪ್ರಸಿದ್ದಿಯನ್ನು ಹೊಂದಿ, 
ನಿರ್ದುಷ್ಟರಾದ ಭಕ್ತರಲ್ಲಿ ವಾತ್ಸಲ್ಯವನ್ನು ಸ್ವೀಕರಿಸಿದನು. ಬ್ರಹ್ಮನು ತಾನು ಈ 
ನಿನ್ನ ಪಾದುಕೆಯಾಗಿದ್ದರೆ, ಈಶ್ವರನ ಶಿರಸ್ಸನ್ನು ಕಾಣದೇ ಹೋಗುತ್ತಿದ್ದನೇ ? ಹೇಳು. 
೧೩೯. ನಿನ್ನ ಪಾದರಕ್ಷೆಯನ್ನು - ಇದು ಮುಕ್ತಿಯೆಂಬ ಸ್ತ್ರೀಯ ಸಂತೋಷವನ್ನುಂಟು 
ಮಾಡುವ ಮದುವೆಯನ್ನು ಹೊಂದುವ ಪುಣ್ಯಶಾಲಿಗೆ ಲೀಲೆಗೆ ಆಸ್ಪದವಾದ ತಲೆಯ 


೩೫೯ 


ದಶಮಾಶ್ವಾಸಂ 


೧೪೦ 


ಭವದೀಯಾಸ್ಯ ಪವಿತ್ರಸಾರಸಲಿಲಸ್ಕಾ ತಂ ಭವತ್ಪಾದುಕಾ 
ಪ್ರವಿರಾಜಪ್ಪ ದಪದ್ಮಪೂಜಿತಶಿರ ನೌಲಿ ನಿರ್ಮಾಲ್ಯ ಪು 
ಪ್ಪವಿತಾನಾರ್ಚಿತನತ್ಯಪೂರ್ವಭವದುಚ್ಛಿಷ್ಯದನಾದಂ ಸದಾ 
ಶಿವತಾಸಂಗತನಬ್ಬಲಿಘನಪುಷ್ಟಾಂಕಂ ಪ್ರಸಾದಾನ್ವಿತಂ 
ಕುವಲಯ ಹಿತಕರನಧಿಗತ 
ಭುವನೋನ್ನ ತಪತ್ರ, ಶಿವಸುಖಪ್ರದವಾದಂ 
ಪ್ರವರಶುಚಿಯೆನಿಪ ನಿನ್ನಂ 
ಶಿವಂಗೆ ಕಣ್ಣಪ್ಪನೆನ್ನದಿರ್ಪರೆ ವಿಬುಧರ್ 


೧೪೧ 


ಕಿರೀಟವೆಂದೆನ್ನದೆ ಬೇರೆ ಏನೆಂದು ಹೇಳಲಿ ? ೧೪೦ . ನಿನ್ನ ಬಾಯಿಯ ಪರಿಶುದ್ಧವಾದ 
ನೀರಿನ ಅಭಿಷೇಕವನ್ನು ಹೊಂದಿದ ಶಿವನು ಸದಾ ಶಿವದಿಂದ ಅಂದರೆ ಮಂಗಳದಿಂದ 
ಕೂಡಿದವನೆನಿಸಿದನು ; ನಿನ್ನ ಪಾದುಕೆಗಳುಳ್ಳ ಪವಿತ್ರವಾದ ಪಾದಕಮಲಗಳಿಂದ 
ಪೂಜಿಸಲ್ಪಟ್ಟ ಶಿರಸ್ಸುಳ್ಳ ಶಿವನು ಕಮಲವೇ ಕಿರೀಟದಲ್ಲಿ ಉಳ್ಳವನು ಎನಿಸಿದನು ; 
ನಿನ್ನ ಶಿರದಲ್ಲಿ ಮುಡಿದ ಹೂವುಗಳ ಸಮೂಹದಿಂದ ಅರ್ಚನೆಗೊಂಡ ಶಿವನು ಶ್ರೇಷ್ಟ 
ವಾದ ಹೂವುಗಳೇ ಚಿಹ್ನೆಯಾಗುಳ್ಳವನೆನಿಸಿದನು ; ಅತಿ ನೂತನವಾದ ನಿನ್ನ ಎಂಜಲಿನ 
ಮಾಂಸಾನ್ನವನ್ನು ತಿಂದ ಶಿವನು ಪ್ರಸಾದದಿಂದ ಕೂಡಿದವನೆನಿಸಿದನು . [ ಇಲ್ಲಿ ಶಿವನು 
ಮಂಗಳ ಸ್ವರೂಪನು, ವಿಷ್ಣುವಿನಿಂದ ಕಮಲ ಪುಷ್ಪಗಳ ಪೂಜೆಗೊಂಡನು, ಅಬ್ಬಮೌಲಿ 
ಎಂದರೆ ಚಂದ್ರಮೌಲಿ ಎಂದು ಇನ್ನೊಂದರ್ಥವನ್ನೂ ಮಾಡಬಹುದು ; ಘನಪುಷ್ಪಾಂಕಂ 
ನೀರನ್ನು ಚಿಹ್ನೆಯಾಗುಳ್ಳವನು ಎಂದರೆ ಗಂಗಾಧರ ಎಂದು ಮತ್ತೊಂದರ್ಥ ಮಾಡ 
ಬಹುದು. ಮಾಂಸಾನ್ನವನ್ನು ಭುಂಜಿಸಿ ನಿರ್ಮಲತ್ವದಿಂದ ಕೂಡಿದವನು ಹೀಗೆಯೂ 
ಹೇಳಬಹುದು.] ೧೪೧. ನಿನ್ನನ್ನು ವಿದ್ವಾಂಸರು ಶಿವನಿಗೆ ಕಣ್ ಅಪ್ಪವನು ಎನ್ನದೆ 
ಇರುವರೇ ? ( ಏಕೆಂದರೆ ಮೂರು ಕಣ್ಣುಳ್ಳ ಶಿವನ) ಚಂದ್ರನೇತ್ರವು-ನೈದಿಲೆಗಳಿಗೆ 
ಹಿತವನ್ನುಂಟುಮಾಡುವುದು ; ಕಣ್ಣಪ್ಪನು ಕುವಲಯಕ್ಕೆ ಅಂದರೆ ಭೂವಲಯಕ್ಕೆ ಹಿತ 
ವನ್ನುಂಟುಮಾಡುವವನು ಸೂರ್ಯನೇತ್ರವು- ಜಲದಲ್ಲಿ ಹುಟ್ಟಿದ ( ಅಧಿಗತಭುವನ ) , 
ಉದ್ದವಾದ ದಳಗಳುಳ್ಳ ಕಮಲಗಳಿಗೆ ಮಂಗಳಕರಗಳಾದ ಸುಖವನ್ನುಂಟುಮಾಡುವ 
ಕಿರಣಗಳುಳ್ಳದ್ದು ; ಕಣ್ಣಪ್ಪನು ಅಧಿಗತವಾದ ಭೂಮಂಡಲಕ್ಕೆ ದೊಡ್ಡವನಾದ ವೃಷ 
ಭೇಶ್ವರನೇ ವಾಹನ ( ಪತ್ರ ) ವಾಗಿ ಉಳ್ಳ ಈಶ್ವರನಿಗೆ ಸೌಖ್ಯವನ್ನುಂಟುಮಾಡುವ 
ಚರಣವುಳ್ಳವನು . ಅಗ್ರಿನೇತ್ರವು ಅತ್ಯಂತ ಶ್ರೇಷ್ಠವಾದ ಶುಚಿಯುಳ್ಳದ್ದು ; ಕಣ್ಣಪ್ಪನು 
ಅತ್ಯಂತ ಶ್ರೇಷ್ಟವಾದ ( ಭಕ್ತಿಯಿಂದ) ಪರಿಶುದ್ದನು. [ ಈ ಕಾರಣದಿಂದ ವಿದ್ವಾಂಸರು 
ಶಿವನಿಗೆ ಕಣ್ ಅಪ್ಪಂ (ಕಣ್ಣಪ್ಪಂ) ಎನ್ನದೆ ಇರುತ್ತಾರೆಯೇ ? ಎಂದು ಭಾವ]. 
[ ಕು + ವಲಯ -ಭೂಮಂಡಲ , ಕುವಲಯ - ಕನ್ನೈದಿಲೆ ; ಭುವನ + ಉನ್ನತ + ಪತ್ರ 
ಭೂಮಿಯಲ್ಲಿ ಉನ್ನತವಾದ ವಾಹನ ಅಂದರೆ ವೃಷಭ ಎಂದು ಭಾವ ; ಭುವನ + 


೩೬೦ 


ಬಸವರಾಜ ವಿಜಯಂ 


ಚಕ್ರಮನರ್ಥಿಸಿ ಹರಿ ಗಿರಿ 
ಶಕ್ರಮಕರ್ಪಿಸಿದನಲೆ ಕಣ್ಣ೦ ಭಾಸ್ಕ 
ದ್ವಿಕ್ರಮ ಶಿವನಯುಗಕೆ 
ಸಕ್ರಮಮರ್ಥಿಸದೆ ನಿನ್ನ ಕಣ್ಣಳನಿ 


೧೪೨ 


ಖಲರ ಕೆಳೆತನದೆ ಸುಜನರ 
ಕಲಹಂ ಲೇಸೆಂಬ ವಾಣಿ ಸತ್ಯಂ ನಿನ್ನಂ 
ಕೊಲಲೆಳಸಿ ಬಂದು ಶಿವನು 
ಜ್ವಲ ಪದಮಂ ಕಂಡೆನಯ್ಯ ನಿನ್ನಯ ಕೃಪೆಯಿಂ 


೧೪೩ 


ಆವಾಗವ ನಿಗಮದೆ ಸಂ 
ಭಾವಿತವಿದು ಭರ್ಗನೊ ನಿನ್ನಯ ಚರಿತಂ 
ದೇವನ ಮಹಿಮೆಯ ಭಕ್ತರ 
ಭಾವಮನವರಿರ್ವರಲ್ಲದುಳಿದವರಅಯರ್ 


ಪಿತನಂ ಕೊಲ್ಕುದುಮಾತ್ಮಜಾತನ ಸುಹಿಂಸಾಕೃತ್ಯಮುಂ ಶೇಷಮಂ 
ಶಿತಿಕಂಠಗುಣಲೀವುದುಂ ಪಣವಧ್ಯಗೇಹಕ್ಕೆ ದೂದಟ್ಟು ವಾ 
ಯತಿಯುಂ ಶಂಭುವನಂಬಿಕಾಪತಿಗೆ ನೀಂ ಮಾಂಸಾರ್ಪಣಂ ಗೆಯುದುಂ 
ಕೃತಿಯೊಳೊಳೋಡಿದಾವ ವೇದವಿಹತಂ ಮೇಣಾವ ಶಾಸ್ತ್ರಕ್ರಮಂ 


೧೪೫ 


ಉನ್ನತ + ಪತ್ರ -ನೀರಿನಲ್ಲಿ ಹುಟ್ಟಿದ ಉದ್ದವಾದ ದಳಗಳುಳ್ಳ ಕಮಲ ; ಶಿವ- ಮಂಗಳ , 
ಈಶ್ವರ ;] ೧೪೨. ವಿಷ್ಣುವು ಚಕ್ರಾಯುಧವನ್ನು ಬೇಡಿ ಕಣ್ಣನ್ನು ಶಿವನ ಪಾದಕ್ಕೆ 
ಅರ್ಪಿಸಿದನಲ್ಲವೇ ? ಪ್ರಕಾಶಿಸುವ ಪರಾಕ್ರಮವುಳ್ಳ ಕಣ್ಣಪ್ಪನೇ , (ನೀನಾದರೋ ) 
ಏನನ್ನೂ ಬೇಡದೆ ಶಿವನ ಎರಡು ಕಣ್ಣುಗಳಿಗೆ ಕ್ರಮಯುಕ್ತವಾಗಿ ನಿನ್ನ ಕಣ್ಣುಗಳನ್ನು 
ಕೊಟ್ಟೆಯಲ್ಲವೇ ? ೧೪೩ . 'ನೀಚರಾದವರ ಮಿತ್ರತ್ವಕ್ಕಿಂತಲೂ ಸುಜನರಾದವರ 
ಕಲಹವೇ ಲೇಸು.' ಎಂಬ ಮಾತು ಸತ್ಯವಾದುದು ; ನಿನ್ನನ್ನು ಕೊಲ್ಲುವುದಕ್ಕೋಸ್ಕರ 
ಅಪೇಕ್ಷೆಪಟ್ಟು ಬಂದು ಅಯ್ಯಾ, ನಿನ್ನ ಕೃಪೆಯಿಂದಲೇ ಶಿವನ ಪ್ರಕಾಶಿಸುವ ಪಾದವನ್ನು 
ಕಂಡೆನು. ೧೪೪ , ಶಿವನ ಈ ಪ್ರೀತಿಯ ನಿನ್ನ ಚರಿತ್ರೆಯ ಯಾವ ಆಗಮ 
ವೇದಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿತು ? ದೇವನ ಮಹತ್ವವನ್ನೂ ಭಕ್ತರ ಮನಸ್ಸನ್ನೂ , 
ಆ ಶಿವ ಮತ್ತು ಆ ಭಕ್ತರು ಅಲ್ಲದೆ ಉಳಿದವರು ತಿಳಿಯರು. ೧೪೫. ತಂದೆಯನ್ನು 
ಕೊಲ್ಲುವುದು , ಮಗನನ್ನು ಹಿಂಸೆ ಮಾಡುವ ಕಾರ್ಯವು, ಉಂಡು ಮಿಕ್ಕಿದನ್ನು ಈಶ್ವರ 
ನಿಗೆ ಉಣ್ಣುವುದಕ್ಕೆ ಕೊಡುವುದು , ಶಂಭುವನ್ನು ಸೂಳೆಯರ ಮನೆಗೆ ದೂತನ ಕಾರ್ಯಕ್ಕೆ 
ಕಳುಹಿಸುವ ರೀತಿ, ನೀನು ಅಂಬಿಕಾಪತಿಗೆ ಮಾಂಸಾರ್ಪಣೆ ಮಾಡುವುದು -ಭೂಮಿಯಲ್ಲಿ 
ವಿಚಾರ ಮಾಡಿ ನೋಡಿದರೆ ಇದು ಯಾವ ವೇದದಲ್ಲಿ ಹೇಳಲ್ಪಟ್ಟದ್ದು ? ಮತ್ತು ಯಾವ 


ದಶಮಾಶ್ವಾಸಂ 


ನಿನ್ನನ್ನರಪ್ಪ ಶರಣರ 
ಸನ್ನು ತನವಚರಿತಮಪ್ರಮೇಯಮತರ್ಕೈ೦ 
ನನ್ನಿ ಕೃತಾಗಸ್ಯನನೋ 
ಲೆನ್ನಂ ಪೊರೆಯೆಂದು ಪೊಗಳು ಮಗು ಆಗಿರ್ದಂ 

೧೪೬ 
ವಗಿ ಅಂತೆಅಗಿರ್ದ ಧರಾಮರೇಂದ್ರನಂ ಕರುಣಾದ್ರ್ರಕಟಾಕ್ಷದಿನಡರೆ ನೋಡಿ ಶಿವ 
ಪ್ರಸಾದ ಭಾಜನನಂ ಮಾಡಿ ತಾನುಮಾ ಶಿವನೊಲವಿನಾಭಾವಂಬಡೆದು ನಿರಂತರ ಪರಮಾನಂದ 
ನಿರ್ಭರನಾಗಿ ರಂಜಿಸಿರ್ದನಾ ಪರಮಶಿವಂ ನಿಜಲಿಂಗದೊಳಂತರ್ಗತನಾಗಿರ್ದನನಂತರಂ 

ಹರದೃಷ್ಟಿಯೊಡನೆ ತನ್ನ ಯ 
ವರದೃಷ್ಟಿ ತಗುಳ್ಳ ನಾನೆ ಕಣ್ಣಪ್ಪಂ ಭಾ 
ಸುರಲಿಂಗದ ಕಟ್ಟಿದಿರೊಳ್ಳಿ 
ನಿರಂತರಂ ಭುವನಮಯ ಮೆಯ್ದೆಪನಿ 

೧೪೭ 
ಬಗೆಗೊಂಡಿಗಳುಮಲ್ಲಿ ಪೂಜಕಜನೌಘಂ ಕಾಳಹಸ್ತೀಶ್ವರಂ 
ಗೆ ಗುಣಾಲಂಕೃತ ಕಣ್ಣಪಯ್ಯನ ಮುಖಾಂಭೋಜಾತಗಂಡೂಷವಾ 
ರಿಗಳಿಂ ಮನಮಂ ತದೀಯ ಕಚನಿರ್ಮಾಲ್ಯ೦ಗಳಿ೦ ಪೂಜೆಯಂ 
ವಿಗೆ ಮಾಳ್ಳುಂ ಶಿವನೊಲ್ಲನೂಟವನವಂ ಕೊಂಡಲ್ಲದಾಹಾರಮಂ 

೧೪೮ 


ಶಾಸ್ತ್ರ ಕ್ರಮ ? ೧೪೬ . ನಿನಗೆ ಸದೃಶರಾದಂಥವರ ಶ್ಲಾನ್ಯವಾದ ನೂತನ ಚರಿತ್ರೆಯು, 
ಗಣನಾತೀತವಾದದ್ದು ( ಎಣೆಯಿಲ್ಲದುದು) ; ಊಹಿಸಲಸಾಧ್ಯವಾದದ್ದು ; ಸತ್ಯವಾಗಿ 
ಅಪರಾಧವನ್ನು ಮಾಡಿದವನಾದ ನನ್ನನ್ನು ಪ್ರೀತಿಯಿಂದ ರಕ್ಷಿಸು - ಎಂದು ಹೊಗಳುತ್ತ 
ಪುನಃ ನಮಸ್ಕಾರ ಮಾಡಿ ಇದ್ದನು. ವ|| ಆ ರೀತಿ ನಮಸ್ಕರಿಸಿದ ಶ್ರೇಷ್ಠನಾದ 
ಬ್ರಾಹ್ಮಣನನ್ನು ಕರುಣಾದ್ರ್ರವಾದ ಕಡೆಗಣ್ಣುಗಳಿಂದ ದಿಟ್ಟಿಸಿನೋಡಿ, ( ಆ ಬ್ರಾಹ್ಮಣ 
ನನ್ನು ) ಶಿವಾನುಗ್ರಹಕ್ಕೆ ಪಾತ್ರನಾದವನನ್ನಾಗಿ ಮಾಡಿ, ತಾನು ಆ ಶಿವನೊಡನೆ ಅವಿನಾ 
ಭಾವ ಸಂಬಂಧವನ್ನು ( ಅಂದರೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಲ್ಲದಂತಿರುವ ಸಂಬಂಧ 
ವನ್ನು ) ಪಡೆದು , ಶಾಶ್ವತವೂ , ಉತೃಷ್ಟವೂ ಆದ ಸಂತೋಷದ ಆಧಿಕ್ಯವುಳ್ಳವನಾಗಿ 
ಪ್ರಕಾಶಿಸುತ್ತ ಇದ್ದನು. ಆ ಪರಶಿವನು ತನ್ನ ಶಿವಲಿಂಗದಲ್ಲಿ ಅಂರ್ತಗತನಾಗಿ ಇದ್ದನು. 
ಅನಂತರ ೧೪೭ . ಹರನ ದೃಷ್ಟಿಯೊಡನೆ ತನ್ನ ಶ್ರೇಷ್ಟ ದೃಷ್ಟಿಯ ಸಂಬಂಧವಾಗಿರು 
ವಿಕೆಯನ್ನು ಹೊಂದಿದ ಕಣ್ಣಪ್ಪನು ಪ್ರಕಾಶಮಾನವಾದ ಲಿಂಗದ ನೇರ ಎದುರಿನಲ್ಲಿ 
ನಿರಂತರವೂ ಲೋಕವೆಲ್ಲ ತಿಳಿಯುತ್ತಿರುವಂತೆ ಮೆರೆದನಲ್ಲವೆ ! ೧೪೮. ಈಗಲೂ ಆ 
ಕಾಳಹಸ್ತಿಯಲ್ಲಿ ಮನೋಹರವಾಗಿ ಪೂಜೆ ಮಾಡುವ ಜನ ಸಮೂಹವು ಆ ಕಾಳ 
ಹಸ್ತೀಶ್ವರನಿಗೆ ಕಮಲದಂತಿರುವ ಮುಖದಿಂದ ಮುಕ್ಕುಳಿಸಿದ ನೀರಿನಿಂದ ಅಭಿಷೇಕ 
ವನ್ನು , ಅವನ ಕೇಶದಲ್ಲಿ ಮುಡಿದಿದ್ದ ಹೂವುಗಳಿಂದ ಚೆನ್ನಾಗಿ ಪೂಜೆಯನ್ನು ಮಾಡು 


1 0 ( 1) 


ಬಸವರಾಜ ವಿಜಯಂ 


೧೫೦ 


ಎಂದಿಂತು ಭಕ್ತಸಮುದಯ 
ಮಂದಾರ ಬಸವನೊರೆಯೆ ಕಣ್ಣಪ್ಪನ ಚ 
ಲ್ಲೊಂದಿದ ಕಥೆಯಂ ಕೇಳ್ತಾ 
ನಂದಂಬೆತ್ತೆಸೆದುದಲ್ಲಿ ಶರಣಸಮಾಜಂ 
ದೀಪದ ಕಲಿಯಾರ ಕಥಾ 
ಳಾಪವನೋದಿದೊಡೆ ಭಕ್ತಿಯಿಂ ಕೇಳ್ಕೊಡೆ ಸ 
ರ್ವಾಪತ್ತುಳಮಳಿಗುಂ ಚ 
ರೂಪಶಿವಜ್ಞಾನಸಿದ್ಧಿಯಪ್ಪುದಮೋಘಂ 
ಚಿತ್ರೋತ್ಸವದಿಂ ನಾಟ್ಯನ 
ಮಿಂಡಿಯ ಕಥೆಯನ್ನೋದಿದರ್ಗಾಲಿಸಿದ 
ರ್ಗೆತ್ತಣದು ಜನನ ರುಜೆ ಬಳಿ 
ಕೆತ್ತಣದಳಿವೆನೆ ಶಿವಾಧವಂ ದಯೆಗೆಯ್ಯಂ 
ಕಣ್ಣಪ್ಪನ ಕಥೆಯನಿದಂ 
ಬಣ್ಣಿಸಿ ಬರೆದೆದೆಕೇಳೆ ಸುಜನರ್ವಿಗೆ ಮು 
ಕ್ಕಣ್ಣನೊಸೆದವರ್ಗೆ ಕೊಡುವಂ 
ತಣ್ಣನೆ ತಣಿವಂತೆ ಸೌಖ್ಯಸಾರಾಮೃತಮಂ 


೧೫೧ 


೧೫೨ 


ವರು . ಆ ಕಣ್ಣಪ್ಪನು ಆಹಾರವನ್ನು ಸ್ವೀಕರಿಸಿದ ಹೊರತು ಶಿವನು ಊಟವನ್ನು 
ಒಲ್ಲನು ೧೪೯ . ಎಂದು ಈ ರೀತಿಯ ಭಕ್ತರ ಸಮೂಹಕ್ಕೆ ಕಲ್ಪವೃಕ್ಷನಾದ 
ಬಸವಣ್ಣನು ಕಣ್ಣಪ್ಪನ ಕಥೆಯನ್ನು ಈ ಪ್ರಕಾರವಾಗಿ ಹೇಳಲು ಆ ಸಭೆಯಲ್ಲಿ ಶರಣರ 
ಸಮೂಹವು ಕಣ್ಣಪ್ಪನ ಚೆಲುವಾದ ಕಥೆಯನ್ನು ಕೇಳಿ, ಆನಂದಗೊಂಡುಶೋಭಿಸುತ್ತಿತ್ತು . 
೧೫೦ , ದೀಪದ ಕಲಿಯಾರನ ಕಥೆಯ ವಿವರವನ್ನು ಭಕ್ತಿಯಿಂದ ಓದಿದರೆ , ಕೇಳಿದರೆ, 
ಸಮಸ್ತ ಆಪತ್ತುಗಳ ಸಮೂಹವು ನಾಶವಾಗುವುದು ; ಅಮೋಘವಾದ ( ವ್ಯರ್ಥವಾಗದ) 
ಪ್ರಕಾಶರೂಪನಾದ ಪರಶಿವ ಸಂಬಂಧದ ಜ್ಞಾನದ ಪ್ರಾಪ್ತಿಯುಂಟಾಗುವುದು . ೧೫೧ . 
ನಾನಮಿಂಡಿಯ ಕಥೆಯನ್ನು ಚಿತ್ರೋತ್ಸವದಿಂದ ಓದಿದವರಿಗೆ, ಕೇಳಿದವರಿಗೆ 
ಹುಟ್ಟುವಿಕೆಯೆಂಬ ರೋಗವು ಎತ್ತಣದು ? ಬಳಿಕ ನಾಶವೆಂಬುದು ಎಲ್ಲಿಯದು ? 
ಎನ್ನುವಂತೆ ಪಾರ್ವತೀ ಪತಿಯು ದಯದೋರುವನು. ೧೫೨. ಕಣ್ಣಪ್ಪನ ಈ ಕಥೆ 
ಯನ್ನು ಸಜ್ಜನರು ಬಣ್ಣಿಸಿ ಪ್ರೀತಿಯಿಂದ ಓದಿದರೆ, ಮುಕ್ಕಣ್ಣನು ಸಂತೋಷಗೊಂಡು 
ಅವರಿಗೆ ಹೆಚ್ಚಾಗಿ ತಣ್ಣನೆ ತಣಿಯುವ ಹಾಗೆ , ಸೌಖ್ಯವೆಂಬ ಶ್ರೇಷ್ಠ ಮೋಕ್ಷವನ್ನುಂಟು 


೩೬೩ 


ದಶಮಾಶ್ವಾಸಂ 


ಎಂದಿ೦ತೋರಂತೆ ಮುಗ್ದಾಂಬುಜರಿಪುಧರ ಸುಗ್ಗಮುಗ್ಗಪ್ರತಾನಾ 
ಮುಂದೋಪಾಖ್ಯಾನಮಂ ಚನ್ನಬಸವಮುಖಮಾಹೇಶ್ವರಾಕತ್ಯಾ 
ನಂದಂ ಮೆಯ್ಕೆರ್ಚೆ ಹೇಳುತ್ತೆಸೆದು ಚರಲಸತ್ಯಜನಂ ಗೆಯ್ಯುತಿರ್ದರಿ 
ನಂದೀಶಂ ಭಕ್ತಿಕೋಶಂ ಜಗದವನಕಳಾತೀತತಂದ್ರಂ ವೃಷೇಂದ್ರಂ 


೧೫೩ 


ಮೃಗೇಂದ್ರನಿಜವಾಹನೇ ಮೃಡಕೃತೋರುಸಮ್ಮೋಹನೇ 
ಖಗೇಂದ್ರರಥಪೂಜಿತೇ ಖಮಣಿಕಾಂತಿವಿಭ್ರಾಜಿತೇ 
ನಗೇಂದ್ರವರನಂದನೇ ನತಸುರಜಾನಂದನೇ 
ಜಗತ್ರಯವಿಧಾಯಿನೀ ಜಯ ಮದಂಬ ಕಾತ್ಯಾಯನೀ 


ಇದು ವಿನವದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದವರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀ ಷಡಕ್ಷರದೇವ ಭಕ್ತಿ ವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ 
ದೀಪದಕಲಿನಾಥ ನಾಟ್ಯನಮಿಂಡಿ ಕಣ್ಣಪ್ಪ ದೇವ ಕಥಾವಿವರಣಂ 

ದಶಮಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೧೦ಕ್ಕೆ ಪದಗಣನೆ ೯೦೮ ಕ್ಕೆ ಮಂಗಳಮಹಾ ಶ್ರೀ 


ಮಾಡುವನು . ೧೫೩ . ಹೀಗೆಂದು ಈ ರೀತಿಯ ಶಿವಭಕ್ತಿಗೆ ಬೊಕ್ಕಸದಂತಿರುವ 
ನಂದೀಶ್ವರನೆಂಬ ಹೆಸರಿನ ಲೋಕವನ್ನು ಪರಿಪಾಲಿಸುವ ( ಅವನ) ವಿದ್ಯಾ ವಿಷಯದಲ್ಲಿ 
ಆಲಸ್ಯರಹಿತನಾದ ( ವೀತತಂದ್ರಂ) ವೃಷಭೇಶ್ವರನು ಮುಗ್ಧನಾದ ಪರಶಿವನ 
ಮನೋಹರ ಭಕ್ತರಾದ ಮುಗ್ಧರ ಸಮೂಹದ ವಿಶೇಷವಾದ ಕಥೆಗಳನ್ನು ಚೆನ್ನ 
ಬಸವೇಶ್ವರ ಮುಂತಾದ ಮಾಹೇಶ್ವರರ ಸಮೂಹಕ್ಕೆ ಆನಂದವು ಅಧಿಕವಾಗುವಂತೆ 

ಚೆನ್ನಾಗಿ ಹೇಳುತ್ತ ಶೋಭಿಸಿ, ಜಂಗಮರ ಪ್ರಕಾಶಿಸುವ ಪಾದಪೂಜೆಯನ್ನು ಮಾಡುತ್ತ 
- ಇದ್ದನು. ೧೫೪, ಸಿಂಹವೇ ತನ್ನ ವಾಹನವಾಗಿ ಉಳ್ಳ , ಪರಮೇಶ್ವರನಿಂದ 
ಮಾಡಲ್ಪಟ್ಟ ಅಧಿಕವಾದ ಪ್ರೀತಿಯುಳ್ಳ , ವಿಷ್ಣುವಿನಿಂದ ಪೂಜಿಸಲ್ಪಟ್ಟ ಸೂರನ ಕಾಂತಿ 
ಯಂತಿರುವ ಕಾಂತಿಯಿಂದ ಪ್ರಕಾಶಿಸುವ, ಪಶ್ವತ ರಾಜನ ಶ್ರೇಷ್ಠ ಪುತ್ರಿಯಾದ, 
ನಮಸ್ಕಾರ ಮಾಡಿದ ದೇವತೆಗಳ ಸಮೂಹವನ್ನು ಸಂತೋಷಪಡಿಸುವ ಮೂರು 
ಲೋಕಗಳನ್ನು ನಿರ್ಮಾಣ ಮಾಡುವ ನನ್ನ ತಾಯಿಯಾದ ಪಾರ್ವತಿಯೇ ಜಯ . 

ಹತ್ತನೆಯ ಆಶ್ವಾಸವು ಸಮಾಪ್ತವಾಯಿತು, 


ಬೆ(ಗ, ಮು , ಜ) 


ಏಕಾದಶಾಶ್ವಾಸಂ 


[ ಸಕಲೇಶ ಮಾದರಸರ ಕಥೆ] 


ಶ್ರೀಧರಣೀಧರ ವರ ತನ 
ಯಾಧರ ನವಬಿಂಬಚುಂಬನ ಪ್ರಮದ ಶುಕಂ | 
ಭೂಧರಚಾಪಂ ಚಂದ್ರಕ 
ಛಾಧರನೆಮಗೀಗೆ ಸೌಖ್ಯವಂ ಶಿವಲಿಂಗಂ 


ಪ್ರಮದವನೋಪಕಂಠಪರಿಖಾಪರಿರಂಜಿತ ತುಂಗವಪ್ರಮು 
ತಮಕನಕಧ್ವಜಾಂಕಮಣಿಹರ್ವ್ಯಮುದಚಿತ ಸೋಮಸೂಯ೯ವೀ 
ಥಿ ಮಹಿತಮಧ್ರಚುಂಬಿಘನಗೋಪುರಲಿಂಗನಿಕೇತನಂ ವಿಳಾ 
ಸಮನಮರ್ದಿದರ್ುದಂಬೆಯೆನಿಪೊಳ್ಳೆ ಸರಾಂತ ಪುರಂ ಮನೋಹರ 


ಆ ಪಟ್ಟಣದಧಿಪತಿಯಂ 
ಬಾಪತಿಪದಭಕ್ತನಮಳರುಚಿನಿಚಿತ ಯಶೋ 


ಸಕಳೇಶ ಮಾದರಸನ ಕಥೆ 


೧ . ಮಂಗಳಕರಳಾದ ಪಾರ್ವತೀದೇವಿಯ ತುಟಿಯೆಂಬ ನೂತನವಾದ ತೊಂಡೆಯ 
ಹಣ್ಣನ್ನು ಚುಂಬಿಸುವ ವಿಷಯದಲ್ಲಿ ಗಿಳಿಯಂತಿರುವವನೂ , ಮೇರುಪರ್ವತವೇ 
ಬಿಲ್ಲಾಗಿ ಉಳ್ಳವನೂ ಚಂದ್ರಕಳೆಯನ್ನು ಧರಿಸಿದವನೂ ಆದ ಶಿವಲಿಂಗನು ನಮಗೆ 
ಸೌಖ್ಯವನ್ನು ಕೊಡಲಿ . ೨. ಸಂತೋಷವನ್ನುಂಟುಮಾಡುವ ಉಪವನಗಳ ಸಮಾಪ 
ದಲ್ಲಿರುವ ಅಗಳು (ಕಂದಕ ) ಗಳಿಂದ ಪ್ರಕಾಶಮಾನವಾದ, ಉನ್ನತವಾದ ಮಣ್ಣು ದಿಣ್ಣೆ 
ಗಳನ್ನುಳ್ಳ , ಶ್ರೇಷ್ಠವಾದ ಚಿನ್ನದ ಧ್ವಜಗಳೇ ಚಿಹ್ನೆಯಾಗುಳ್ಳ , ರತ್ನಮಯವಾದ 
ಉಪ್ಪರಿಗೆಗಳುಳ್ಳ , ಶ್ರಾವ್ಯವಾದ ಸೋಮಸೂರ ಬೀದಿ (ನೇರಬೀದಿ, ಅಡ್ಡಬೀದಿ) 
ಗಳಿಂದ ಪೂಜ್ಯವಾದ, ಆಕಾಶವನ್ನು ಸೋ೦ಕುತ್ತಿರುವ ಶ್ರೇಷ್ಟಗೋಪುರಗಳಿಂದಕೂಡಿದ 
ಶಿವಾಲಯಗಳುಳ್ಳ , ಮನೋಹರವಾದ ಒಳ್ಳೆಯ ಹೆಸರನ್ನು ಹೊಂದಿದ ' ಅಂಬೆ' ಎಂಬ 
ಪಟ್ಟಣವು ವೈಭವದಿಂದ ಕೂಡಿತ್ತು . (೩ - ೪ - ೫) ಆ ಪಟ್ಟಣದ ಸ್ವಾಮಿಯು 
ಪಾರ್ವತೀಪತಿ ಪದ ಭಕ್ತನೂ , ಅಸದೃಶಕಾಂತಿಯಿಂದ ಲೋಕವನ್ನು ಪ್ರಕಾಶಪಡಿಸಿ 


ಏಕಾದಶಾಶ್ವಾಸಂ . 


ದೀಪಿತಭುವನಂ ವಿನಯ ಕ 
ಲಾಷಂ ವಿತತಪ್ರತಾಪನಭಿನವರೂಪಂ| 


ನಮಿತಪ್ರತ್ಯರ್ಥಿಪೃಥ್ವಿಧವನಿವಹಮಹಾಮೌಲಿಮಾಣಿಕ್ಯಮಾಲಾ 
ಸಮುದಂಚತ್ಕಾಂತಿವೀರಾಜಿತ ನಿಜಚರಣಾಂಭೋಜನುದ್ಯತಾಪಾ 
ರ್ಯಮಧಾಮೋದೂತವೇಳಾಚಲಚರವಧರಾರೂಡಗಾಢಾಂಧಕಾರಂ 
ದಮಿತಾರಿವಾತನಭ್ಯರ್ಚಿತಹರಪದನತ್ವಾದಿತಾರ್ಯಪ್ರಮೋದ 


ಶಿವಧ್ಯಾನರಕ್ತ ಶಿವಜ್ಞಾನಯುಕ್ತಂ 
ಶಿವಾದ್ರೆ ತಭಾಜಂ ಶಿವೈಕ್ಯಾಬಿರಾಜಂ 
ಶಿವಪ್ರೇಮಧಾಮ ಶಿವಾನಂದಭೂಮಂ 
ಶಿವಪ್ರಾಣಿಯೋಲೊಪ್ಪಿದಂ ವಾದಿರಾಜಂ 


ಶಿವಯೋಗಸುಖಮನಾಳೊ 
ಪ್ಪುವ ಮಾದಾರ್ಯನ ಮರುಳ್ಳಲಾರ್ತುದೆ ಸಾಮಾ 
" ವಿಶೇಷಸುಖಂ ಸುಧೆಗೊಂ 
ಡವನಂ ಮೇಣಂಬಿಲಂ ವಲಂ ಮಚ್ಚಿಕುಮೇ 


ದವನೂ , ನೀತಿಯನ್ನೇ ಆಭರಣವಾಗಿ ಉಳ್ಳವನೂ , ವಿಶೇಷ ಪರಾಕ್ರಮವುಳ್ಳವನೂ , 
ನೂತನ ಆಕಾರವುಳ್ಳವನೂ ನಮಸ್ಕಾರ ಮಾಡಿದ ಶತ್ರುರಾಜರ ಸಮೂಹದ ಕಿರೀಟ 
ದಲ್ಲಿರುವ ರತ್ನ ಪಯಿಂದ ಹೊರಹೊಮ್ಮುತ್ತಿರುವ ಪ್ರಕಾಶವು ಆರತಿಯನ್ನೆತ್ತಿದ 
ಹಾಗೆ ಇರುವ ಪಾದವುಳ್ಳವನೂ , ಅಧಿಕವಾದ ಪ್ರತಾಪವೆಂಬ ಸೂರನ ತೇಜಸ್ಸಿನಿಂದ 
ಕುಲಾಚಲ ಪರ್ವತಗಳನ್ನು ವ್ಯಾಪಿಸಿದ್ದ ಗಾಢವಾದ ಕತ್ತಲೆಯನ್ನು ಹೋಗಲಾಡಿಸಿ 
ದವನೂ , ಶತ್ರುಸಮೂಹವನ್ನು ( ತನ್ನ ಶೌರದಿಂದ) ದಮನಗೊಳಿಸಿದವನೂ , ಶಿವನ 
ಪಾದ ಕಮಲಗಳನ್ನು ಪೂಜಿಸುವವನೂ , ಪೂಜ್ಯರಾದವರ ಸಂತೋಷಕ್ಕೆ ಪಾತ್ರನಾದ 
ವನೂ , ಈಶ್ವರನನ್ನು ಧ್ಯಾನಿಸುವುದರಲ್ಲಿ ಆಸಕ್ತನಾಗಿದ್ದವನೂ , ಶಿವನಲ್ಲಿ ಅಭೇದ ಭಾವ 
ವನ್ನು ಹೊಂದಿದವನೂ ಶಿವನಲ್ಲಿ ಏಕತ್ವಭಾವವನ್ನು ಹೊಂದಿರುವವರೆಂಬ ಸಮುದ್ರಕ್ಕೆ 
ಚಂದ್ರನಂತಿದ್ದವನೂ , ಶಿವಾನಂದಕ್ಕೆ ಸ್ವಾನನಾದವನೂ , ಲಿಂಗವೇ ಪ್ರಾಣವೆಂದರಿತವನೂ 
ಎನಿಸಿ ಮಾದಿರಾಜ (ಸಕಳೇಶ ಮಾದರಸ) ನು ಶೋಭಿಸುತ್ತಿದ್ದನು. ೬ . ಶಿವಯೋಗ 
ಸುಖವನ್ನು ಹೊಂದಿ, ಒಪ್ಪುತ್ತಿರುವ ಮಾದಿರಾಜನನ್ನು ದೊರೆತನದಿಂದುಂಟಾದ 
ವಿಶೇಷ ಸುಖವು ಸಂತೋಷಗೊಳಿಸಲು ಸಮರ್ಥವಾದೀತೇ ? ಅಮೃತವನ್ನುಂಡವ 


1 ಭ ( 7) 


೩೬೬ 


ಬಸವರಾಜ ವಿಜಯಂ 


ಆ ಮಾದಿರಾಜನಿಂದುಕ 
ಲಾಮೌಲಿಯನೊಲ್ಲು ಭಜಿಸುತುಂ ಭಕ್ತಿಯನು 
ದ್ದಾಮತರ ತಂತಿವಾದ್ಯ ಕ . 
ಭಾವಹಿತಂ ವೀಣೆಗೇಳಿಸಲ್ಬಗೆದಂದಂ 

ವ|| ಅಂತು ಬಗೆದಂದು ರಾವಣ ರುದ್ರ ಕೂರ್ಮ ಕೈಲಾಸಕಾಶ ಗೌರಿ ಸ್ವಾಯಂಭುವ ಕಿನ್ನರ 
ವೀಣೆಗಳುಮಂ ವೇಣುಸ್ವರಮಂಡಲಗಳುಮಂ ಶ್ರುತಿಗೊಳಿಸಿ ಕಳೆವೆಚ್ಚಿಸಿ ಹರನಿದಿರೆಳರಂಗೊಳಿಸಿದಾ 
ಗಳಾವ ರಾಗಮಾವ ವೀಣೆಯೊಳ್ತಾನೆ ಪುಟ್ಟುಗುಮಾ ವೀಣೆಯಂ ಕೈಕೊಂಡಾ ರಾಗಮನೆ ಹರಂಗೆ 
ಕೇಳಿಸಲೆಳಸಿ 

ಕತ್ರರ ಬಿತ್ತರಂ ನಿಮಿರೆ ಕಾಕುಳಿ ಪೊಣ್ ಪೊದಳ ದೇಸಿ ಮೆ 
ಯ್ಕೆರೆತೇನ ತೇನವೊದಗುತ್ತಿರೆ ತಾನರವಂ ಲಯಂ ಜವಂ 
ಬೆರೆಮೂರ್ಛನಾಪ್ರಸರಮೊಂದಿಗೆ ಜೇನ್ವಳೆ ಸೂಸಿದಂತಿರಿಂ 
ಪೊತ್ತರಿಸುತ್ತೆ ರಾಗರಸಮುರ್ವಿರೆ ತೊಯತೆ ಬಿನ್ನಣಂಗಳಂ 
ಲಳಿತಗಾಥಮಿಠಾಯಿ ಲಂಘತಕಾಕುಜಾಯನುಜಾಯಿಪು 
ಜಳ ಬಡಾವಣೆ ತಾಳ ಸಾರಿ ಸುರೀತಿ ರ ಪದಕ್ರಮಂ 
ವಳಿಸುರಂಗಿತವಾಯತಂ ಮಣಿಕಂಪಿತಂ ಹಳುವಾಯಿಚೊ 
ಕ್ಕಳಮನೂ ತವೃತ್ತಿ ಪಾಳಿ ವಿಮೋಕ್ಷಮಿಂಪು ಲಯಾಸ್ಪದಂ 


ها 


ನನ್ನು ಅಕ್ಕಿಯನ್ನು ತೊಳೆದ ಅಕ್ಕಚ್ಚು ( ಅಂಬಿಲ) ನಿಜವಾಗಿ ಮೆಚ್ಚಿಸೀತೆ ? ೭. 
ಉತ್ಕೃಷ್ಟವಾದ ತಂತಿಯ ವಾದ್ಯವಿದ್ಯೆಯಲ್ಲಿ (ವೀಣೆ ಮೊದಲಾದ ತಂತಿಯ ವಾದ್ಯ 
ಗಳನ್ನು ನುಡಿಸುವುದರಲ್ಲಿ) ಶ್ರೇಷ್ಠನೆನಿಸಿದ ಆ ಮಾದಿರಾಜನು ಚಂದ್ರಕಳಾಧರನನ್ನು 
ಒಲಿದು ಪ್ರೀತಿಯಿಂದ ಭಜನೆ ಮಾಡುತ್ತಾ , ಅವನಿಗೆ ವೀಣೆಯ ವಾದ್ಯವನ್ನು ಕೇಳಿಸುವು 
ದಕ್ಕೋಸುಗ ಯೋಚಿಸಿದನು . ೮. ಈ ರೀತಿಯೋಚಿಸಿ , ರಾವಣ , ರುದ್ರ , ಕೂರ , 
ಕೈಲಾಸ, ಆಕಾಶ, ಗೌರೀ , ಸ್ವಾಯಂಭುವ, ಕಿನ್ನರ- ಇತ್ಯಾದಿ ಹೆಸರುಗಳುಳ್ಳ ವೀಣೆ 
ಗಳನ್ನೂ ಬಿದಿರಿನ ಕೊಳಲುಗಳೇ ಮುಂತಾದ ವಾದ್ಯಗಳನ್ನೂ , ಶ್ರುತಿಮಾಡಿ 
ಹೆಚ್ಚಾದ ಕಳೆಯುಂಟಾಗುವಂತೆ ಮಾಡಿ , ಈಶ್ವರನ ಎದುರಿನಲ್ಲಿ ಸಾಲು ಸಾಲಾಗಿಟ್ಟು , 
ಯಾವ ರಾಗವು ಯಾವ ವೀಣೆಯಲ್ಲಿ ಹುಟ್ಟುವುದೋ ಅಂಥಂಥ ವೀಣೆಯನ್ನು 
ಕೈಗೆತ್ತಿಕೊಂಡು ಆಯಾಯ ರಾಗಗಳನ್ನು ಶಿವನಿಗೆ ಕೇಳಿಸುವುದಕ್ಕೋಸ್ಕರ 
ಇಚ್ಚಿಸಿ - ೯ - ೧೦- ೧೧ - ೧೨. ಕತ್ತರಿಯು ವಿಸ್ತಾರಗೊಂಡು ಹರಡಲು, ` ಕಾಕಳಿ ' 
ಯುಂಟಾಗಲು ಶೋಭಿಸುವ ದೇಶಿಯು ಪ್ರಕಾಶಗೊಂಡಿರಲು, ಸಪ್ತಸ್ವರಗಳ ಆರೋ 
ಹಣ ಅವರೋಹಣ ಸಮೂಹವು ಹೊದಿಕೆಯಾಗಿ ಸೇರಿ, ಜೇನಿನ ಮಳೆಯೇ 
ಸುರಿದ ಹಾಗೆ ( ಗಾನದ) ಇಂಪು ಸಾಂದ್ರಗೊಂಡು ರಾಗದ ರಸವು ಉಕ್ಕು 


1 ವದ, ಗೆ) 


೩೬೭ 


ಏಕಾದಶಾಶ್ವಾಸಂ 


ಭ್ರಮರಲೀಲೆ ಲುಳಿ ದೇಸಿ ಮೊಚ್ಚೆಯಂ 
ಗಮಕವೊಳು ಲಳಿ ನೇರ್ಪು ಚಾಪಳಂ 
ಕ್ರಮನಿಬಂಧಮುಚಿತಸ್ವರಂ ಬೆಡಂ 
ಗಮರೆ ಬಾಜಿಸುತೆ ಚಾರುವೀಣೆಯಂ 


ವಗಿ ಮತ್ತಂ 


ಮಾಳವಮಾ ಶ್ರೀರಾಗಂ 
ಸಾಳಗವುರು ನಾಟಿ ಶಂಕರಾಭರಣಂ ಬಂ 
ಗಾಳಂ ಗೂರ್ಜರಿ ತೋಂಡಿ ವ 
ರಾಳಿಕೆ ಕಲ್ಯಾಣಿ ದೇಸಿ ಕನ್ನಡರಾಗ 


ಕ 


ವರಾಳಿ ಮಧುಮಾಧವಿ ಲಲಿತೆ ಗೌಳ ವೇಳಾವಳಿ 
ಕುರಂಜಿ ಫಳಮಂಜರಿ ಬಹುಳಿ ನಾದನಾಮಕ್ರಿಯಾ 
ಹಿರಿಪ್ರಬಳ ಭೈರವಿ ಮಲಹರಿವಸಂತಂಗಳೆ 
ಬುರುಸ್ಸುರಿತರಾಗಸಂಚಯಮನೊಜೆಯಿಂ ಬಾಜಿಪಂ 


ತಿರಲು ನೈಪುಣ್ಯ ( ಬಿನ್ನಾಣ) ವನ್ನು ತೋರಿಸುತ್ತ - ಲಲಿತಗಾಢಮಿಠಾಯಿ , ಲಂಘತಕಾಕು 
ಜಾಯಿ , ಅನುಜಾಯಿ , ಪಂಜಳ ಬಜಾವಣೆ , ತಾಳ, ಸಾರಿ, ಸುರೀತಿ, ರಕ್ತಿ , ಪದಕ್ರಮ , 
ವಳಿ, ಸುರಂಗಿತ , ಆಯತ, ಮಣಿಕಂಪಿತ, ಹಳುವಾಯಿ , ಚೊಕ್ಕಳ, ಅನೂಹೃತವೃತ್ತಿ 
ಪಾಳಿ , ವಿಮೋಕ್ಷ, ಇಂಪು, ಲಯಾಸ್ಪದ, ಭ್ರಮರಲೀಲೆ, ಲುಳಿ , ದೇಶೀ , ಒಚ್ಚಯ , 
ಗಮಕ, ಒಳ್ಳು , ಲಲಿ, ನೇರ್ಪು, ಚಾಪಳ , ಕ್ರಮನಿಬಂಧ, ಉಚಿತಸ್ವರ, ಬೆಡಗು - ( ಈ ಎಲ್ಲ 
ವೀಣೆಯನ್ನು ನುಡಿಸುವ ಹಾಡುವ ಭೇದಗಳು) ಕ್ರಮವಾಗಿ ಹೊಂದಿಕೆಯಾಗುವಂತೆ 
ಮನೋಹರ ವೀಣೆಯನ್ನು ಬಾಜಿಸುತ್ತ - ಮಾಳವ, ಶ್ರೀರಾಗ , ಸಾಳಗ , ಶ್ರೇಷ್ಠವಾದ 
ನಾಟಿ, ಶಂಕರಾಭರಣ , ಬಂಗಾಳ, ಘರ್ಜರಿ ,ತೋಡಿ, ವರಾಳಿಕೆ , ಕಲ್ಯಾಣಿ, ದೇಶಿ, 
ಕನ್ನಡರಾಗ ( ಕಾನಡಾ) , ವರಾಳಿ, ಮಧು, ಮಾಧವಿ , ಲಲಿತೆ, ಗೌಳ, ಮೇಳಾವಳಿ, 
ಕುರಂಜಿ , ಪಳಮಂಜರಿ , ಬಹುಳಿ, ನಾದ ನಾಮಕ್ರಿಯಾ, ಆಹಿರಿ , ಪ್ರಬಲವಾದ ಭೈರವಿ , 
ಮಲಹರಿ, ವಸಂತಗಳೆಂದು ಅಧಿಕವಾಗಿ ಪ್ರಕಾಶಿಸುವ ರಾಗಗಳ ಸಮುದಾಯವನ್ನು ಕ್ರಮ 
ವಾಗಿ ಬಾಜಿಸುವನು . [ ಇಲ್ಲಿ- ಕತ್ತರಿ, ಕಾಕಳಿ , ತೇನತೇನ- ಇವು ನಾನಾವಿಧವಾಗಿ ಹಾಡುವ 
ಜಾತಿಗಳು. ಈ ಪದ್ಯಗಳು ಸಂಗೀತ ಶಾಸ್ತ್ರಕ್ಕೆ ವೀಣಾ ವಾದನಕ್ಕೆ ಸಂಬಂಧ ಪಟ್ಟ 


1 


ವ ( ಅ) 


೩೬೮ 


ಬಸವರಾಜ ವಿಜಯಂ 


ಶಾರದೆಯ ತುಂಬುರನ ನವ 
ನಾರದನ ಗಿರೀಂದ್ರಸುತೆಯ ವೀಣೆಯ ಬರ್ದಿ೦ 
ಸಾರತರವಿಂತಿದೆಂದು ಪು 
ರಾರಿ ಕರಂ ಕೇಳು ಕೇಳು ಮುಚ್ಚುತ್ತಿರ್ಪಂ 
ಅನುದಿನವಿಶನಾಲಿಸಿ ಮುಂಬಡೆ ಕೇಳಿಸುತಿಂತು ವೀಣೆಯಂ 
ವಿನುತ ಶಿವಾಂಗಜಂಗಮಕದಂಬವನರ್ಚಿಸುತುಂ ಸಮಾಧಿವೆ 
ತನುಪನುಲಿಂಗಮಂ ಬಿಡದೆ ಜಾನಿಸುತುಂ ನಿಜರಾಜ್ಯಭೋಗಮಂ 
ನೆನೆಯದೆ ಮಾದಿರಾಜವಿಭುವಿರ್ದನನನ ವಿರಕ್ತಿವೃತ್ತಿಯಿಂ 


೧ ) ವl ಅಂತಿರುತ್ತವಿರ್ದೊಂದು ದಿವಸಂ ಶ್ರೀಗಿರಿಯಿನೇಟ್ರಂದ ಮಾಹೇಶ್ವರರಿಂ ತತ್ಪರ್ವತ 
ಪ್ರಭಾವವುಮನಾಗಿರಿಯೊಳೊ ರಾಗ್ಯದೇಳೆ ಯಿಂ ಸಾಮ್ರಾಜ್ಯಭೋಗಮನುಳಿದೆಯೀ ಶಿವಯೋಗ 
ದೊಳ್ಳೆ ಲಸಿರ್ದ ಶಿವಯೋಗಿ ಮಲ್ಲರಸನೆಂಬ ಶಿವೈಕ್ಯನ ಪೆರ್ಮೆಯುಮನಾಕರ್ಣಿಸಿ ತದ್ದರ್ಶನೋತ್ಕಂಠ 
ಯಿನಖಿಳ ರಾಜಸಂಪದ ಬಂಧುಸಂದೇಹವ೦ ವಿಸರ್ಜಿಸಿ ಸಕಳೇಶ ಮಾದರಸಂ ತತ್ಪರ್ವತ 
ಮನೆಯೇ ನಿಂದು ನಿರೀಕ್ಷಿಪಾಗಳ್ - 


ಅಂಶಗಳು ಅರ್ಥಸ್ಪಷ್ಟ ] ೧೩ . ಸರಸ್ವತಿಯ , ತುಂಬುರನ, ನವನಾರದನ, ಪಾರ್ವತಿಯ 
ವೀಣೆಯ ಮಾಧುಯ್ಯಕ್ಕಿಂತಲೂ ಮಾದರಸನ ವೀಣೆಯ ಮಾಧುರದ ಈರೀತಿಯ ಶ್ರೇಷ್ಠ 
ವಾದದ್ದೆಂದು ಶಿವನು ವಿಶೇಷವಾಗಿ ಕೇಳಿ, ಕೇಳಿ ಮೆಚ್ಚುತ್ತಿದ್ದನು. ೧೪. ಈಶ್ವರನು 
ಪ್ರತಿ ದಿನವೂ ಕೇಳಿ ಸಂತೋಷವನ್ನು ಹೊಂದುವಂತೆ ಮಾದಿರಾಜ ವಿಭುವು ಈ ರೀತಿ 
ವೀಣೆಯನ್ನು ಬಾಜಿಸುತ್ತ , ಶ್ಲಾಘ್ರವಾದ ಶಿವನ ಅವಯವರೂಪರಾದ ( ಅಥವಾ 
ಮಂಗಳಕರ ಅವಯವಗಳುಳ್ಳ ) ಚರ ಮೂರ್ತಿಗಳ ಸಮೂಹವನ್ನು ಅರ್ಚಿಸುತ್ತ , ಶಿವ 
ಯೋಗಸಮಾಧಿಯಲ್ಲಿ ಅನುಪಮವಾದ ಶಿವಲಿಂಗವನ್ನು ತಪ್ಪದೆ ಧ್ಯಾನ ಮಾಡುತ್ತ 
ತನ್ನ ರಾಜ ಭೋಗವನ್ನು ನೆನೆಯದೆ ಅಧಿಕವಾದ ವಿರಕ್ತಿಭಾವವನ್ನು ಹೊಂದಿದ್ದನು. 
ವ|| ಈ ರೀತಿ ( ಆ ಸಕಳೇಶ ಮಾದರಸನು ವಿರಕ್ತಿ ಭಾವದಿಂದ) ಇರುತ್ತಿದ್ದು ಒಂದು 
ದಿವಸ ಶ್ರೀ ಶೈಲಗಿರಿಯಿಂದ ಬಂದ ಮಾಹೇಶ್ವರರುಗಳಿಂದ ಆ ಶ್ರೀಶೈಲದ ಮಹಿಮೆ 
ಯನ್ನೂ , ಆ ಪರ್ವತದಲ್ಲಿ ವೈರಾಗ್ಯದ ಆಧಿಕ್ಯದಿಂದ ಸಾಮ್ರಾಜ್ಯ ಭೋಗವನ್ನು ಬಿಟ್ಟು 
ಬಂದು , ಶಿವಯೋಗದಲ್ಲಿ ನೆಲಸಿದ್ದ ' ಶಿವಯೋಗಿಮಲ್ಲರಸನೆಂಬ ಶಿವೈಕ್ಯನ ಹಿರಿಮೆ 
ಯನ್ನು ಕೇಳಿ, ಆ ಶ್ರೀಗಿರಿಯನ್ನೂ , ಅಲ್ಲಿರುವ ಆ ಮಲ್ಲರಸನನ್ನೂ ನೋಡಬೇಕೆಂಬ 
ಕುತೂಹಲದಿಂದ ಸಮಸ್ತ ರಾಜ್ಯ , ಐಶ್ವರ , ನಂಟರುಗಳ ಸಮೂಹವನ್ನು ಬಿಟ್ಟು , ಆ 


1 ವ ( ಮು ) 


೩೬೯ 


ಏಕಾದಶಾಶ್ವಾಸಂ 


ವಿತತಾಭ _ಂಕಷ ಶೃಂಗಪಾಳಿ ವಿಳಸತ್ಪಾತಾಳ ವಾತಾಶನಾ 
ಶ್ರಿತ ಶುಂಭಲರಾಜಿ ಖೇಚರಚಯಾಂಚತುಷ್ಟಕಸ್ಪರ್ಶಿ ವಿ 
ಶತಶಾಖಕ್ಷಿತಿಜಾತಜಾತಿ ರವಿಬಿಂಬಾಲಿಂಗನೋತ್ಕರ್ಣಮಂ 
ಡಿತರೋಚಿಷ್ಕಣ ದೀಧ್ಯದರ್ಕಮಣಿಬ್ಬಂದ ಶ್ರೀಧರಂ ಭೂಧರಂ 
ಮುನಿಗಳ ಬೀಡು ಮುಕ್ತಿಯ ತವರ್ಮನೆ ಪುಣ್ಯದ ಪುಂಜದಿಕ್ಕೆ ಪೆಂ 
ಪಿನ ನೆಲೆ ಘೋರಗಂಹರದ ಬಾಳೊದಲುರ್ವಿಯ ಸೈಪಿನಾಗರಂ 
ಬಿನದಿಪ ದೇವತಾವಳಿಯ ಚಾವಡಿ ಸಿದ್ದರಕೋಶಗೇಹಮೇಂ 
ದೆನಿಸಿ ವಿರಾಜಿಸಿರ್ದುದು ಧರಾತ್ರಪಯೋಧರಮಾ ಮಹೀಧರಂ 


ಪಿರಿಯತನಕ್ಕಿದಿರ್ಚಿ ಕಡೆಗಾದುದುಂದರವಾಗಿರೀಂದ್ರದೊಳ್ 
ಸುರಗಿರಿ ಬಾಗಿದತ್ತು ಪಿಡಿತಕ್ಕೊಳಗಾಗಿ ಹಿಮಾದ್ರಿ ಸೇಡುವ 
ಟೀರದೆ ಬೆಳರ್ತು ನಿಂದುದು ಕುಲಾಚಲಸಂತತಿಮಲೆವೊಕ್ಕು ವೆ 
“ ರೆದುದು ಮಿಕ್ಕ ಪರ್ವತಚಯಂ ಮುಳುಗಿರ್ದುದು ವಾರ್ಧಿವಾದಿಯೊಳ್ 


೧೭ 


ಪರ್ವತವನ್ನು ಸೇರಿ, ನಿಂತು ನೋಡುತ್ತಿರುವಾಗ - ೧೫. ವಿಸ್ತಾರವಾಗಿ ಹಬ್ಬಿ ಅಂತ 
ರಿಕ್ಷವನ್ನು ಚುಂಬಿಸುತ್ತಿರುವ ಶಿಖರಗಳ ಸಾಲುಗಳನ್ನೂ , ಪ್ರಕಾಶಿಸುವ ಪಾತಾಳಲೋಕ 
ದೊಳಗಿನ ಸರ್ಪಗಳಿಂದ ಆಶ್ರಯಿಸಲ್ಪಟ್ಟ ಗವಿಗಳ ಸಾಲುಗಳನ್ನೂ , ದೇವತೆಗಳ 
ಸಮೂಹದಿಂದ ಪೂಜ್ಯವೆನಿಸಿದ ಪುಷ್ಪಕ ವಿಮಾನವನ್ನು ಸೋ೦ಕುತ್ತಿರುವ ವಿಸ್ತಾರವಾದ 
ಕೊಂಬೆಗಳನ್ನುಳ್ಳ ಮರಗಳ ಸಮೂಹವನ್ನೂ , ಸೂರನ ಬಿಂಬವನ್ನು ಆಲಿಂಗಿಸುವುದ 
ರಿಂದ ಮೇಲಕ್ಕೆ ಪ್ರಸಾರಗೊಂಡು ಅಲಂಕರಿಸಲ್ಪಟ್ಟ ಕಾಂತಿಗಳ ಕಣಗಳಿಂದ ಪ್ರಕಾಶಿಸು 
ತಿರುವ ಸರಕಾಂತ ಮಣಿ ಶಿಲೆಗಳ ಸಮೂಹದ ಸಂಪತ್ತನ್ನೂ ಹೊಂದಿರುವ ಆ 
ಪರ್ವತವು (ಕಣ್ಣಿಗೆ ಕಂಡಿತು). ೧೬ . ಕೆಳ ಭಾಗದಲ್ಲಿ ಮೇಘಗಳು ಸಂಚರಿಸುತ್ತಿದ್ದ 
- ಆ ಪರ್ವತವು ( ಧರಾಧರಂ), ಮುನಿಗಳು ವಾಸಮಾಡುವ ನೆಲೆ , ಮುಕ್ತಿಗೆ ತವರುಮನೆ ; 
ಪುಣ್ಯದ ಸಮೂಹವಿರುವ ತಾಣ ; ಘನತೆಯ ನೆಲೆ ( ಹಿರಿಮೆಯ ವಾಸಸ್ಥಾನ) , ಭಯಂ 
ಕರವಾದ ಗುಹೆಗಳ ಬಾಳಿನ ಮೂಲ; ಭೂಮಂಡಲದ ಪುಣ್ಯದ ಆಗರ ; ಸಂತೋಷ 
ಗೊಳಿಸುವ ದೇವತಾ ಸಮೂಹದ ಸಭಾಮಂಟಪ : ಸಿದ್ದ ಪುರುಷರ ಬೊಕ್ಕಸದ ಮನೆ 
ಯೆಂದೆನಿಸಿ ಶೋಭಿಸುತ್ತಿತ್ತು . ೧೭ . ಆ ಗಿರಿಶ್ರೇಷ್ಟನೊಡನೆ ಔನ್ನತ್ಯಕ್ಕೋಸುಗ 
ಪ್ರತಿಭಟಿಸಿ (ಸ್ಪರ್ಧಿಸಿ) ಮಂದರಪರ್ವತವು (ಸೋತು) ಕಡಗೋಲಾಯಿತು ; ಆ ಗಿರಿ 
ಶ್ರೇಷ್ಮನೊಡನೆ ಮೇರುಪರ್ವತವು( ಸುರಗಿರಿ) ತಲೆಬಾಗಿಸಿತು ; ಹಿಮಾಲಯವುಶೈತ್ರ 
ವನ್ನು ಹೊಂದಿ, ತಪ್ಪದೆ ಬಿಳಚಿಕೊಂಡು ನಿಂತಿತು . ಸಪ್ರಕುಲಾಚಲ ಪರ್ವತಗಳ 
ಸಮೂಹವು ಮೂಲೆಯನ್ನು ಹೊಕ್ಕು ಮೈಮರೆಸಿಕೊಂಡಿತು . ಉಳಿದ ಪರ್ವತಗಳ 

24 


೩೭ರಿ 


ಬಸವರಾಜ ವಿಜಯಂ 


ಅಲ್ಲಿಯ ಭಿಲ್ಲರ್ಮುನಿವರ 
ರಲ್ಲಿಯ ಘನನಿರ್ಜರಾಂಬು ತೀರ್ಥೋದಕಮಂ 
ತಲ್ಲಿಯ ಶಿಲೆ ಲಿಂಗಂ ನೆಗ. 
ಇಲ್ಲಿಯ ತತಪಾಂಶು ಭಸಿತಮೆನೆ ಬಣ್ಣಿಪರಾರ್ 
ಅತಿದೂರಂ ಕೇತಾರಂ 
ಮೃತಿವಡೆಯೆ ವಿಮುಕ್ತಿಗೊಡುವುದಾ ಕಾಶಿ ಮಹೋ 
ನ್ನತಮೀ ಶ್ರೀಗಿರಿಮೋಕ್ಷ 
ಸ್ಥಿತಿಯಂ ಶಿಖರಾವಲೋಕಮಾತ್ರದಿನೀಗುಂ 


ವ|| ಮತ್ತಮಾಶ್ರೀಗಿರಿಯುದಯನಗದಂತೆ ಲೋಕನೇತ್ರರುಚರಮುಮಸ್ತಾಚಲದಂತೆ ವೃದ್ದ 
ಹಾಸಾಶ್ರಿತವುಂ ಸುರಧರಾಧರದಂತೆ ನಾಕಾಲಯಾಶ್ರಯಮುಮಿಂದ್ರಕೀಲಕುಲದಂತೆ ನರವರಾ 
ಭೀಷ್ಪದಮುಂ ಹಿಮಶೈಲದಂತೆ ಗಂಗಾಧರ ತಿವಿರಾಜಿತಮುಮಂಜನಾದ್ರಿಯಂತಂಧಕಾರಾತಿರುಚಿ 


ಸಮೂಹವು ಸಮುದ್ರದಲ್ಲಿ ಮುಳುಗಿದವು. ೧೮. ಆ ಪರ್ವತದಲ್ಲಿರುವ ಬೇಡರು 
ಮುನಿಶ್ರೇಷ್ಟರು ; ಅಲ್ಲಿಯ ಘನವಾದ ಗಿರಿ ಪ್ರವಾಹಗಳು ತೀರ್ಥಜಲ ; ಹಾಗೆಯೇ 
ಅಲ್ಲಿನ ಕಲ್ಲುಗಳು ಲಿಂಗಗಳು ; ಪ್ರಸಿದ್ದವಾದ ಅಲ್ಲಿನ ವಿಶೇಷವಾದ ಧೂಳಿಯೇ ಭಸ್ಮ 
ವೆನ್ನುವಂತೆ ಇರುತ್ತಿರಲು ಅದನ್ನು ವರ್ಣಿಸುವರಾರು ? ೧೯ . ಬಹಳ ದೂರದಲ್ಲಿರುವ 
ಹಿಮವತ್ತೇದಾರ, ಕಾಶಿಗಳು ಮರಣಹೊಂದಿದವರಿಗೆ ಮೋಕ್ಷವನ್ನು ಕೊಡುವುವು ; 
ಮಹೋನ್ನತವಾದ ಈ ಶ್ರೀಶೈಲ ಗಿರೀಂದ್ರನಾದರೋ ಶಿಖರವನ್ನು ನೋಡಿದ ಮಾತ್ರ) 
ದಿಂದಲೇ ಮೋಕ್ಷ ಸ್ಥಿತಿಯನ್ನು ಕೊಡುವುದು . ವ|| ಮತ್ತು ಆ ಶ್ರೀಶೈಲವು - ಉದಯ 
ಪರ್ವತದ ಹಾಗೆ - ಜನರ ಕಣ್ಣಿಗೆ ಮನೋಹರ , ಅಸ್ಕಾಚಲದ ಹಾಗೆ ಮುದುಕರಾದ 
ಯತಿಶ್ರೇಷ್ಟರಿಗೆ ಆಶ್ರಯ ನೀಡಿರುವಂತಹದು. [ಉದಯಪರ್ವತವು-ಸೂರಿನಿಂದ 
(ಲೋಕನೇತ್ರ) ಮನೋಹರವಾದದ್ದು ; ಅನ್ಯಾಚಲವು- ಮುಳುಗುತ್ತಿರುವ ವೃದ್ದ 
ಸೂರನಿಂದ ಆಶ್ರಯಿಸಲ್ಪಟ್ಟಿದ್ದು ]. ಆ ಶ್ರೀಶೈಲ ಪರ್ವತವು- ಸುರಧರಾಧರದಂತೆ 
ಅಂದರೆ - ಮೇರುಪರ್ವತದ ಹಾಗೆ - ದೇವತೆಗಳಿಗೆ ( ಮಲ್ಲಿಕಾರ್ಜುನಾದಿ ದೇವತೆಗಳಿಗೆ) 
ವಾಸಸ್ಥಳವಾದದ್ದು ; ಇಂದ್ರಕೀಲ ಪರ್ವತದ ಹಾಗೆ ( ಇಂದ್ರಕೀಲಕುಲದಂತೆ) 
ಪುರುಷ ಶ್ರೇಷ್ಟರಿಗೆ ಅಭೀಷ್ಟವನ್ನುಂಟುಮಾಡುವಂತಹದು ; [ ಮೇರುಪರ್ವತವು 
ಸ್ವರ್ಗದಲ್ಲಿ ವಾಸಿಸುವವರ ಮನೆಗಳಿಗೆ ಆಶ್ರಯವಾದದ್ದು ; ಇಂದ್ರಕೀಲವು ನರವರನಾದ 
ಅರ್ಜುನನಿಗೆ ಇಷ್ಟವಾದ ವರವನ್ನು ಕೊಡಿಸಿದುದು.] ಆ ಶ್ರೀಶೈಲ ಪರ್ವತವು 
ಹಿಮವತ್ಸರ್ವತದ ಹಾಗೆ- ಈಶ್ವರ ಎಂದರೆ ಮಲ್ಲಿಕಾರ್ಜುನ ಶಿವಲಿಂಗದ ಇರುವಿಕೆಯಿಂದ 
ಪ್ರಕಾಶಿಸುವಂತಹುದು. ಅಂಜನಾದ್ರಿಯ ಹಾಗೆ ಅಂದರೆ ನೀಲಗಿರಿಯ ಹಾಗೆ - ಅಂಧಕಾ 
ಸುರನಿಗೆ ಶತ್ರುವಾದ ಈಶ್ವರನ ಅತ್ಯಂತ ಪ್ರೀತಿಯಿಂದ ಕೂಡಿದುದು. [ ಹಿಮ 
ವತ್ಸರ್ವತವು- ಗಂಗಾನದಿಯನ್ನು ಧರಿಸಿರುವ ಸ್ಥಿತಿಯಿಂದ ಪ್ರಕಾಶಮಾನವಾದದ್ದು ; 


ಏಕಾದಶಾಶ್ವಾಸಂ 


೩೭ಗಿ 


ಮಿಳಿತವುಂ ಮೈನಾಕಮಹೀಧ್ರ ದಂತೆ ಸಮುದ್ರ ಸತ್ವ ಗುಣಪರಿವೃತಮಂ ಮಲಯಭೂಧರದಂತೆ 
ಮನೋಜ್ಞಮರುದಾಡಂಬರವುಮೆನಿಸಿರ್ದುದಂತುಮಲ್ಲದೆಯುಂ 

ಮಿಸುಗುವ ಮಂದರಾಗದೆ ಮಹೋನ್ನತಿಯಂ ಸೆಳೆದೀತ್ತುಕೊಂಡು ರಂ 
ಜಿಸುವ ಸುರಾಗದಿಂ ಗರಿಮೆಯಂ ತೆಗೆತಂದವರಾಗದಿಂ ಗುಣ 
ಪ್ರಸರಮನೀಶನೀ ಗಿರಿಯನಾಗಿಸದಿರ್ದೊಡಿದಕ್ಕಿನಿತ್ತು ಪಂ 
ಪೆಸೆವುದೆ ಕೀಳಲಾನಮಿಸಿತ್ತರಿಸಲು ಸಾಧ್ಯವಪ್ಪವೆ 


ಅಂಜನಾದ್ರಿಯು- ಅಂಧಕಾರ ಅಂದರೆ ಕತ್ತಲೆಯೋಪಾದಿಯಲ್ಲಿರುವ ಅತಿಶಯ ಕಾಂತಿ 
ಯಿಂದ ಕೂಡಿದುದು (ಕಪ್ಪುವರ್ಣದ ಅತಿಶಯದಿಂದಕೂಡಿದುದು) ಎಂದು ಭಾವ.] ಆ 
ಶ್ರೀಶೈಲ ಪರ್ವತವು - ಮೈನಾಕ ಪರ್ವತದಂತೆ - ಸಮುದ್ರ ಅಂದರೆ ಆಕಾರ ಸಹಿತವಾದ 
ಸತ್ವಗುಣದಿಂದ ಆವರಿಸಲ್ಪಟ್ಟಿದ್ದು . [ಮೈನಾಕವು- ಸಮುದ್ರದಲ್ಲಿರುವ ಪ್ರಾಣಿ ( ಸತ್ಯ ) , 
ಕಾರಾದಿಗುಣ - ಇವುಗಳಿಂದ ಸುತ್ತುವರಿಯಲ್ಪಟ್ಟದ್ದು .] ಆ ಶ್ರೀಶೈಲವು- ಮಲಯ 
ಪರ್ವತದಂತೆ - ಮನೋಹರವಾದ ದೇವತೆಗಳ ಆಡಂಬರವುಳ್ಳದ್ದು . [ ಮಲಯಪರ್ವತವು 
ಮನೋಹರವಾದ ವಾಯುವಿನ ಆಡಂಬರ ಅಂದರೆ ಅತಿಶಯದಿಂದ ಕೂಡಿದುದು.] 
ಹೀಗೆನಿಸಿ ಇತ್ತು - ಇದೂ ಅಲ್ಲದೆ [ಲೋಕನೇತ್ರ -ಸೂರ , ಲೋಕದ ಜನರ ಕಣ್ಣು : 
ವೃದ್ದ ಹಂಸ - ವೃದ್ಧರಾದ ಯತಿಗಳು, ಮುಳುಗುವ ಸೂರ ; ನಾಕಾಲಯ - ಸ್ವರ್ಗದ 
ಮನೆ, ದೇವತೆಗಳ ಆಶ್ರಯ : ನರ - ಅರ್ಜುನ, ಮನುಷ್ಯ ; ಗಂಗಾಧರ - ಗಂಗೆಯನ್ನು 
ಧರಿಸಿರುವ ಮೇರು, ಗಂಗೆಯನ್ನು ಧರಿಸಿರುವ ಶಿವ ; ಅಂಧಕ + ಆರಾತಿ ರುಚಿ 
ಅಂಧಕನೆಂಬ ರಾಕ್ಷಸನ ವೈರಿಯಾದ ಶಿವ ( ರುಚಿ ಮುಂದಕ್ಕೆ ಅನ್ವಯ ), ಅಂಧಕಾರ 
ಕತ್ತಲೆ ; ಸಮುದ್ರ , ಆಕಾರಸಹಿತ , ಅಂಬುಧಿ ; ಮರುತ್ - ವಾಯು, ದೇವತೆ.] 
೨೦ . ಈಶ್ವರನು ಪ್ರಕಾಶಮಾನವಾದ ಮಂದರಪರ್ವತದ ದೆಸೆಯಿಂದ ಶ್ರೇಷ್ಟವಾದ 
ಔನ್ನತ್ಯವನ್ನು ಸೆಳೆದು ತಕ್ಕೊಂಡು , ರಮ್ಯವಾದ ಮೇರುಪರ್ವತದ ದೆಸೆಯಿಂದ ದೊಡ್ಡ 
ತನವನ್ನು ಕಿತ್ತುಕೊಂಡು, ಪಶ್ಚಿಮ ದಿಗ್ಯಾಗದಲ್ಲಿರುವ ಅಸ್ಕಾಚಲದಿಂದ ಗುಣಗಳ 
ಸಮೂಹವನ್ನು ತೆಗೆದುಕೊಂಡು ಬಂದು - ಈ ಶೈಲವನ್ನು (ಶ್ರೀಶೈಲವನ್ನು ) ಮಾಡದೆ 
ಇದ್ದಿದ್ದರೆ, ಈ ಪರ್ವತವು ಇಷ್ಟೊಂದು ಹಿರಿಮೆಯುಳ್ಳದ್ದಾಗಿಶೋಭಿಸುತ್ತಿತ್ತೆ ? - ಆ 
ಮಂದಾರಪರ್ವತ , ಮೇರುಪರ್ವತ , ಅಸ್ಕಾಚಲಗಳು ಕೀಳುವುದಕ್ಕೆ ಬಗ್ಗಿಸುವುದಕ್ಕೆ 
ಒತ್ತರಿಸುವುದಕ್ಕೆ ಸಾಧ್ಯವಾಗುತ್ತಿದ್ದವೇ ? [ಹೀಗೆಂದರೆ - ಮಂದರಪರ್ವತವು ಸಮುದ್ರ 
ಮಥನ ಕಾಲದಲ್ಲಿ ದೇವಾಸುದರಿಂದ ಕೀಳಲ್ಪಟ್ಟಿತು ; ಮೇರು ಪರ್ವತವು ತ್ರಿಪುರ 
ಸಂಹಾರ ಕಾಲದಲ್ಲಿ ಬಿಲ್ಲಾಗಿ ಬಾಗಿಹೊಯಿತು ; ಅಸ್ಕಾಚಲವು ಪಶ್ಚಿಮ ಸಮುದ್ರದ 
ತೀರದಲ್ಲಿರುವುದರಿಂದ ಸಮುದ್ರದಿಂದ ಹಿಂದಕ್ಕೆ ಒತ್ತರಿಸಲ್ಪಟ್ಟಿತು ಎಂದು ತಾತ್ಪಯ್ಯ ] 


1ಂದ್ರ ( ಚ, ರ) 2 ಮೆ ( ಮು , ಜ) 


೩೭೨ 


ಬಸವರಾಜ ವಿಜಯಂ 


ಹರನೇತ್ರತ್ರಯಮಂಜುಳ ತ್ರಿದಳಸಂದೋಹಾಳದೀರ್ಘಭಾ 
ಸುರ ಶಾಖಾ ತಮಾಶ್ರಿತಪ್ರಕರಮೋಘಶ್ರೀಕರಂ ತಾಪಸೋ 

ರಸಂಸೇವಿತಮಾತ್ಮವೈಭವಜಿತಸ್ವರ್ಣಂದನಂ ಕಣೆ ಬಂ 
ಧುರವಾಗಿರ್ದುದು ತತ್ಕುಕೃತ್ಕಟಕದೊಳ್ಳಿವನಂ ಪಾವನ 


ವ|| ತದ್ಭವನವಲಯಾಂತರಾಳಭಾಸುರಮೆನಿಸಿ 


ನುತರುದ್ರಾಕ್ಷಧರಾಧರಪ್ರತತಿರುದ್ರಾಕ್ಷ ಮಾಜಾತ ಸಂ 
ತತಿ ರುದ್ರಾಕ್ಷಖನಿಪ್ರತಾನವುರು ರುದ್ರಾಕ್ಷಾಪಗಾಪಾಳಿ ಸು 
ಗತಭಸ್ಮಾಚಲಪಜಭಸ್ಮತರುಷಂಡಂ ಭಸ್ಮನದ್ಯಾಳಿ ವಿ 
ಶ್ರುತ ಸದ್ಭಸ್ಮಖನಿಜಂ ಮೆಆಗುವತ್ಯಾಶ್ಚರ್ಯವು ಬೀಳುತುಂ 


ಲಿಂಗಧರಾಧರಪತತಿ ಲಿಂಗಮಹೀರುಹಪಜಿ, ಲಿಂಗತೀ 
ರ್ಥಂಗಳ ರಾಜಿ ಲಿಂಗತಟಿನೀತತಿ ಜಂಗಮಶೈಲಸಂಕುಲಂ 
ಜಂಗಮಪಾದಪಾಳಿ ಘನಜಂಗಮುಗುಲ್ಮವಿತಾನಮುಲ್ಲಸ 
ಜಂಗಮವಲ್ಲರೀಸಮಿತಿ ಕಣೆ ಸೆದಿರ್ದುದು ಮಾದಿರಾಜನಾ 


೨೧ . ಆ ಪರ್ವತದ ( ತತ್ಕುಕೃತ್ ) ತಪ್ಪಲು ಪ್ರದೇಶದಲ್ಲಿ, ಈಶ್ವರನ ಮೂರು 
ಕಣ್ಣುಗಳೋಪಾದಿಯಲ್ಲಿ, ಮನೋಹರವಾದ ಮೂರು ಎಸಳುಗಳ ಸಮೂಹದಿಂದ 
ಎಲ್ಲಾ ಕಡೆಯಲ್ಲಿ ತುಂಬಿರುವ, ಉದ್ದವೂ , ಪ್ರಕಾಶಮಾನವೂ ಆದ ಕೊಂಬೆಗಳಿಂದ 
ಕೂಡಿದವೂ , ಆಶ್ರಯಿಸಿದ ಜನಸಮೂಹಕ್ಕೆ ಮುಕ್ತಿಯ ಸಂಪತ್ತನ್ನುಂಟುಮಾಡು 
ವಂಥವೂ , ಋಷಿಗಳ ಸಮೂಹದಿಂದ ಸೇವಿಸಲ್ಪಟ್ಟವೂ , ತನ್ನ ವೈಭವದಿಂದ ಸ್ವರ್ಗ 
ಲೋಕದಲ್ಲಿರುವ ಉಪವನವನ್ನು ಜೈಸಿದವೂ , (ದೇವೇಂದ್ರನ ಉದ್ಯಾನವನವನ್ನು 
ಜಯಿಸಿದವೂ ಆದ ಪರಿಶುದ್ದ ಬಿಲ್ವವೃಕ್ಷ ( ಬಿ ) ಗಳ ಕಾಡು ಕಣ್ಣಿಗೆ ಬಂಧುರವಾಗಿ 
ಇತ್ತು . ವ|| ಆ ಬಿಲ್ವವೃಕ್ಷಗಳ ಮಂಡಲದ ಮಧ್ಯಭಾಗದಲ್ಲಿ ಮನೋಹರವಾದು 
ದೆನಿಸಿ - ೨೨ , ಶ್ಲಾನ್ಯಗಳಾದ ರುದ್ರಾಕ್ಷಗಳ ಬೆಟ್ಟಗಳ ಸಮೂಹ, ರುದ್ರಾಕ್ಷಗಳ 
ಮರಗಳ ಸಮೂಹ, ರುದ್ರಾಕ್ಷಗಳ ಗಣಿಗಳ ಸಮೂಹ, ಉತೃಷ್ಟ ರುದ್ರಾಕ್ಷಗಳ ಹೊಳೆ 
ಗಳ ಸಾಲು , ವಿಭೂತಿಯಿಂದ ಕೂಡಿದ ಬೆಟ್ಟಗಳ ಸಾಲು, ವಿಭೂತಿಯ ಮರಗಳ ಗುಂಪು, 
ವಿಭೂತಿಯ ಹೊಳೆಗಳ ಸಮೂಹ, ಪ್ರಸಿದ್ದವೆನಿಸಿದ ವಿಭೂತಿಗಳ ಗಣಿಗಳು ( ಇವುಗಳು ) 
ಅತ್ಯಂತ ಆಶ್ಚರಯುಕ್ತವಾಗಿ ( ಅಲ್ಲಿ) ಶೋಭಿಸುತ್ತಿದ್ದವು. ೨೩ . ಲಿಂಗಗಳ ಬೆಟ್ಟಗಳ 
ಸಮೂಹ, ಲಿಂಗದ ಮರಗಳ ಗುಂಪು, ಲಿಂಗದ ತೀರ್ಥಗಳ ಸಮೂಹ, ಲಿಂಗದ ಹೊಳೆ 
ಗಳ ಗುಂಪು, ಜಂಗಮಶೈಲ ಸುಕುಲ, ಜಂಗಮ ಮರಗಳ ಸಮೂಹ, ಜಂಗಮ ಪೊದೆ 
ಗಳ ಸಮೂಹ, ಹೆಚ್ಚಾಗಿ ಪ್ರಕಾಶಿಸುವ ಜಂಗಮ ರೂಪದ ಬಳ್ಳಿಗಳ ಗುಂಪು, ಆ 


ಏಕಾದಶಾಶ್ವಾಸಂ 


ನುಡಿವ ಲತೆ ನುಡಿವ ಗಿರಿತತಿ 
ನುಡಿವ ಮಹಾಗು ಸಮಿತಿ ನುಡಿವಗನಿವಹಂ 
ನಡೆವ ಲತೆ ನಡೆವ ಗಿರಿತತಿ 
ನಡೆವ ಮಹಾಗುಲ್ಮವಿತತಿ ನಡೆವಗನಿವನು 


ಪಾಡುವ ಪಕ್ಷಿ ಪಡುವ ವಹಾಫಣಿ ಪಾಡುವ ಶೃಂಗಸಂಕುಳಂ 
ಪಾಡುವ ದಂತಿ ಪಾಡುವ ಮೃಗಾವಳಿ ಪಾಡುವ ಸಿಂಹಸಂಚಯಂ 
ಪಾಡುವ ವಾನರಪ್ರತಿ ಪಾಡುವ ಶೈಲಲತಾತರುವಜಂ - 
ಪಾಡುವ ಗುಲ್ಮನಿಮ್ಮಗೆಗಳೊಪ್ಪುಗುಮದ್ಭುತಮಂ ನೆಗಳ್ಳುತುಂ 


ಕುಣಿವ ಗಿರಿ ಕುಣಿವ ತರುಗ 
ಲೈುಣಿವಹಿ ಕುಣಿವಂಡಜಾಳಿ ಕುಣಿವ ಮೃಗಂಗ 
qುಣಿವ ಲತೆ ಕುಣಿವ ಗುಲ್ಬಂ 
ಕುಣಿವ ಕಪಿವಾತಮೇಂ ಮನಂಗೊಳಿಸಿದುವೋ 


ಜೊತಿರ್ಣದಿ ನವಕಾಪ್ಪ 
ಜ್ಯೋತಿತೃಣ ಜ್ಯೋತಿ ವಾಲುಕ ಜ್ಯೋತಿಶಿಲಾ 


ಮಾದಿರಾಜನ ಕಣ್ಣಿಗೆ ಶೋಭಿಸುತ್ತಿದ್ದವು. ೨೪- ೨೫. ಮಾತನಾಡುವ ಬಳ್ಳಿ , 
ನುಡಿಯುವ ಗುಡ್ಡಗಳ ಸಮೂಹ, ನುಡಿಯುವ ದೊಡ್ಡದೊಡ್ಡ ಪೊದೆಗಳ ಸಮೂಹ, 
ಮಾತನಾಡುವ ಮರಗಳ ಗುಂಪು, ನಡೆದಾಡುವ ಒಳ್ಳಿ , ನಡೆದಾಡುವ ಗುಡ್ಡಗಳ 
ಸಮೂಹ, ನಡೆದಾಡುವ ಪೊದೆಗಳ ಗುಂಪು, ನಡೆದಾಡುವ ಪರ್ವತಗಳ ಸಾಲು, 
ಹಾಡುವ ಪಕ್ಷಿಗಳು , ಹಾಡುವ ಹಾವುಗಳು, ಹಾಡುವ ಭ್ರಮರಗಳ ಸಮೂಹ, 
ಹಾಡುವ ಆನೆ, ಹಾಡುವ ಮೃಗಗಳ ಸಮೂಹ, ಹಾಡುವ ಸಿಂಹಗಳ ಗುಂಪು, 
ಹಾಡುವ ಕಪಿಗಳ ಸಮೂಹ, ಹಾಡುವ ಗುಡ್ಡ , ಬಳ್ಳಿ , ಗಿಡಗಳ ಸಮೂಹ, 
ಹಾಡುವ ಪೊದೆಗಳು , ನದಿಗಳು , (ನೋಡುವವರಿಗೆ) ಅದ್ಭುತವನ್ನುಂಟುಮಾಡುತ್ತ 
ಒಪ್ಪುತ್ತಿದ್ದವು. ೨೬ . ಕುಣಿದಾಡುವ ಬೆಟ್ಟ , ಕುಣಿದಾಡುವ ಗಿಡ, ಕುಣಿ 
ದಾಡುವ ಹಾವು, ಕುಣಿದಾಡುವ ಪಕ್ಷಿ , ಕುಣಿದಾಡುವ ಮೃಗಗಳು , ಕುಣಿದಾಡುವ 
ಲತೆ , ಕುಣಿದಾಡುವ ಪೊದೆ, ಕುಣಿದಾಡುವ ಕೋತಿಗಳ ಸಮೂಹ, ಏನು ಮನೆ 
ಹರವಾಗಿದ್ದುವೊ ! ೨೭- ೨೮.ಜ್ಯೋತಿರೂಪವಾದ ಹೊಳೆ, ನೂತನವಾದ ಕಟ್ಟಿಗೆ 
ಗಳ ಜೊತಿ ತೇಜೋರೂಪವಾದ ಹುಲ್ಲು, ತೇಜೋ ರೂಪವಾದ ಮಳಲು , 


1 ದೊ ( ಮು , ದ) 


೩೭೪ 


ಬಸವರಾಜ ವಿಜಯಂ 


ಜೊತಿಜಲಗಿರಿ ಜಲಾವನಿ 
ಜಾತಂ ಜಲಹರಿಣಸಮಿತಿ ಜಲವಿಹಗ ಕುಲಂ 


೨೭ 


ನಾನಾವರ್ಣವನಾಳ ಶೈಲತತಿ ನಾನಾವರ್ಣ ಭೂಜೋತ್ರಂ 
ನಾನಾವರ್ಣದ ವಲ್ಲರೀವಿತತಿ ನಾನಾವರ್ಣಗುಲ್ಮವ್ರಜಂ 
ನಾನಾರೂಪಮಹೀಧರತತಿ ನಾನಾರೂಪಭೂರುಟ್ಟ ಯಂ .. 
ನಾನಾರೂಪ ಲತಾಳಿ ಗುಲ್ಮನಿವಹಂ ತೀವಿರ್ಪುದಾ ತಾಳದೊಳ್ | 


ಖೇಚರಾಚಲರಾಜಿ ಖೇಚರ ಭಜಗುಲ್ಮಸಮುತ್ಕರಂ 
ಖೇಚರಾತುಳವಲ್ಲಿಕಾತತಿ ಹರ್ತ್ಯರೂಪಗಿರಿವ್ರಜಂ 
ಪ್ರಾಚುರಂ ಮಣಿಹರ್ವ್ಯರೂಪನಗಾಳಿ ಹರ್ತ್ಯ ಲತಾಚಯಂ 
ರೋಚಿರುಜ್ವಳ ಹರ್ಮ್ಮಗುಲ್ಮವಿತಾನಪ್ಪಿದುವೇಳೆ ಯಿಂ 


ನರರೂಪಧರಾಧರತತಿ 
ನರರೂಪಮಹೀಜರಾಜಿ ರಂಜಿಸಿದುದು ಮೇ 
ಣ್ಣುರರೂಪಗಿರಿ ಕದಂಬರ 
ಸುರರೂಪವನಾಳ ವಿಟಷಿಸಂಕುಳಮದಡಿಕೊಳ್ಳಿ 


ತೇಜೋ ರೂಪವಾದ ಕಲ್ಲು ; ನೀರಿನ ಬೆಟ್ಟ , ನೀರಿನ ಮರ , ನೀರಿನ ಜಿಂಕೆಗಳ 
ಗುಂಪು, ನೀರಿನ ಹಕ್ಕಿಗಳ ಗುಂಪು, ನಾನಾ ಬಣ್ಣಗಳನ್ನು ಹೊಂದಿದ ಗುಡ್ಡಗಳ ಸಮೂಹ, 
ನಾನಾ ವರ್ಣದ ಮರಗಳ ಸಮೂಹ, ನಾನಾ ಬಣ್ಣದ ಬಳ್ಳಿಗಳ ಸಮೂಹ, ನಾನಾ 
ಬಣ್ಣದ ಪೊದೆಗಳ ಗುಂಪು, ನಾನಾ ವರ್ಣದ ಪರ್ವತಗಳ ಸಮೂಹ, ನಾನಾ ರೂಪದ 
ಗಿಡಗಳ ಸಮೂಹ, ನಾನಾ ರೂಪದ ಲತೆಗಳ ಮತ್ತು ಪೊದೆಗಳ ಸಮೂಹ, ಆ ಸ್ಥಾನ 
ದಲ್ಲಿ ತುಂಬಿತ್ತು . ೨೯ , ಆಕಾಶದಲ್ಲಿ ಸಂಚರಿಸುವ ಬೆಟ್ಟಗಳ ಸಾಲುಗಳು , ಆಕಾಶದಲ್ಲಿ 
ಸಂಚರಿಸುವ ಗಿಡ ಪೊದೆಗಳ ಗುಂಪು, ಅಂತರಿಕ್ಷದಲ್ಲಿ ಸಂಚರಿಸುವ ಅಸದೃಶ ಬಳ್ಳಿಗಳ 
ಸಮೂಹ, ಉಪ್ಪರಿಗೆಗಳ ಆಕಾರದ ಗುಡ್ಡಗಳ ಸಾಲು, ಪ್ರಸಿದ್ದವಾದ ರತ್ನದ 
ಉಪ್ಪರಿಗೆಗಳಂತಿರುವ ಮರಗಳ ಸಾಲು, ಉಪ್ಪರಿಗೆಗಳಂತಿರುವ ಬಳ್ಳಿಗಳ ಸಮೂಹ, 
ಕಾಂತಿಯಿಂದ ಪ್ರಕಾಶಮಾನವಾದ ಉಪ್ಪರಿಗೆಗಳಂತಿರುವ ಪೊದೆಗಳ ಸಮೂಹ, ಏಳೆ 
ಗೊಂಡು ಒಪ್ಪಿತ್ತು . ೩೦ . ಮೃಗಗಳ ರೂಪದ ಗಿರಿಗಳ ಸಮೂಹ, ಮೃಗರೂಪದ 
ಗಿಡಗಳ ಸಮೂಹ, ಮತ್ತು ಪಕ್ಷಿರೂಪವುಳ್ಳ ಪರ್ವತಗಳ ಸಮೂಹ, ಪಕ್ಷಿಗಳ ರೂಪದ 


1 ಮಂದ, ಗೆ) 


ಏಕಾದಶಾಶ್ವಾಸಂ 


ಮೃಗರೂಪಭೂಧರಾವಳಿ 
ಮೃಗರೂಪ ಮಹೀರುಹಾ ಕಣೆಸೆದುದು ಮೇ 

ಗರೂಪಶೈಲಸಂತತಿ 
ಖಗರೂಪ ತರುಪ್ರತಾನಮಾ ಶ್ರೀಗಿರಿಯೋಲ್‌ 
ಪ್ರಸೂತ ಭೂತಾಳಿ ನಗಾಗಸಂಕುಳಂ 
ವಸಂತಲಕ್ಷ್ಮೀಚಿರಚ್ಛತರುವ್ರಜಂ 
ಲಸತ್ತು ರಾಧೀಶ ಭಯಂಕರ ಪ್ರಭಾ 
ಪ್ರಸನ್ನ ಶೈಲಾವಳಿಯಲ್ಲಿ ರಂಜಿಕುಂ 
ವರಗಂಧರ್ವಸ್ವರೂಪಂಬಡೆದ ತರುಲತಾಗುಲ್ಮಶೈಲಪ್ರತಾನಂ 
ಕರವೆಂದುಂ ಛಾಯೆಯಲ್ಲಾಡದ ಗಿರಿತರುವೃಂದ ನೆಳಲೆಟ್ಟ ಭೋಜೋ 
ತರಮದ್ರಿವಾತಮಂ ದೂರದ ನೆಳಲೆಸೆವುನ್ನತ ಕ್ಷಾಜ ಧಾತ್ರೀ 
ಧರಜಾತಂ ಬೆಟ್ಟುಬೆಟ್ಟೋಳೆರೆಯೆ ಜವದೆ ಪುಟ್ಟಿರ್ದ ಬಾಲಾಚಲೌಘಂ 
ತರುತರುಯೋಗದಿಂ ಜನಿಯಿಪರ್ಭಕಪಾದಪರಾಜಿ ಭೂಧರೋ 
ತರಮಿರದೋಲಗಂಗುಡೆ ವಿರಾಜಿಪ ರಾಜಮಹೀಧರಾಳಿ ವಿ 
ಸ್ಪರ ಧರಣಿರುಹಪ್ರತಿಯೊಲಗಿಸುತ್ತಿರೆ ಬಾಳ ಧಾರಿಣೀ 

ವರತರುಜಾತಮದ್ರಿಯಡರ್ವಿಗಳಂತೆಸಪಂಫ್ರಿಪವ್ರಜಂ 
ಗಿಡಗಳ ಸಮೂಹ, ಆ ಶ್ರೀಶೈಲ ಪರ್ವತದಲ್ಲಿ ಕಣ್ಣಿಗೆ ಶೋಭಿಸುತ್ತಿತ್ತು . ೩೧ 
ಮನುಷ್ಯರೂಪದ ಪರ್ವತಗಳ ಸಮೂಹ, ಮನುಷ್ಯರೂಪದ ಗಿಡಗಳ ಸಮೂಹಮತ್ತು 
ದೇವತೆಗಳ ಆಕಾರದ ಪರ್ವತಗಳ ಗುಂಪು, ದೇವತೆಗಳ ರೂಪವನ್ನು ಹೊಂದಿದ ವೃಕ್ಷ 
ಗಳ ಸಮೂಹ ಇವು ಆ ಶ್ರೀಶೈಲ ಪರ್ವತದಲ್ಲಿ ರಂಜಿಸುತ್ತಿದ್ದವು. ೩೨. ಆ ಪರ್ವತ 
ದಲ್ಲಿ ಮರಿಗಳನ್ನು ಹಾಕಿದ ಪ್ರಾಣಿಗಳ ಸಮೂಹವುಳ್ಳ ಪರ್ವತ ಮತ್ತು ಮರಗಳ 
ಸಮೂಹವೂ , ವಸಂತ ಕಾಲದ ಲಕ್ಷ್ಮಿಯನ್ನು ಅನೇಕಕಾಲ ಧರಿಸಿರುವ ( ಚಿರಕಾಲ 
ಧರಿಸಿರುವ) ಮರಗಳ ಗುಂಪೂ , ಪ್ರಕಾಶಿಸುವ ದೇವೇಂದ್ರನಿಗೆ ಭೀತಿಯನ್ನುಂಟು 
ಮಾಡುವ ಕಾಂತಿಯಿಂದ ನಿರ್ಮಲವಾಗಿ ಕಾಣುವ ಬೆಟ್ಟಗಳ ಸಮೂಹವೂ ರಂಜಿಸು 
ತಿತ್ತು . ೩೩ -೩೭ . ಶ್ರೇಷ್ಠರಾದ ಗಂಧರ್ವರ ಸ್ವರೂಪವನ್ನು ಪಡೆದ ಗಿಡ, ಬಳ್ಳಿ , 
ಪೊದೆ, ಬೆಟ್ಟಗಳ ಸಮೂಹವೂ , ಚೆನ್ನಾಗಿ ಯಾವಾಗಲೂ ನೆಳಲೇ ಚಲಿಸದಂತಹ ಗುಡ್ಡ 
ಮತ್ತು ಗಿಡಗಳ ಸಮೂಹವೂ , ನೆಳಲೇ ಇಲ್ಲದಿರುವಂತಹ ಮರಗಳ ಗುಂಪು ಮತ್ತು 
ಗುಡ್ಡಗಳ ಸಮೂಹವೂ , ದೂರದಲ್ಲಿರುವ ನೆಳಲಿನಿಂದಶೋಭಿಸುವ ಬಹು ದೊಡ್ಡದಾಗಿ 
ರುವ ಮರ ಮತ್ತು ಬೆಟ್ಟಗಳ ಗುಂಪೂ ( ಅಂದರೆ ಬೆಟ್ಟ ಮರಗಳು ಒಂದು ಕಡೆಯಿದ್ದರೆ 
ಅವುಗಳ ನೆಳಲು ಬಹು ದೂರದಲ್ಲಿ ಕಾಣುವಿಕೆ ) , ಒಂದು ಬೆಟ್ಟವು ಇನ್ನೊಂದು ಬೆಟ್ಟ 
ದೊಡನೆ ಸಂಗಮಗೊಳ್ಳಲು (ಸಂಯೋಗಗೊಳ್ಳಲು) , ಅವುಗಳಿಂದ ಅತಿ ಶೀಘ್ರವಾಗಿ 


1 ಧರ( ಮು ) 2 ರು ( ಮು ) 


೩೭ 


ಬಸವರಾಜ ವಿಜಯಂ 


ಅಡರ್ದೊಡೆ ಸಮಸ್ತ ಲೋಕವ 
ನೆಡೆವಳಿಯದೆತೋರ್ಪ ಗಿರಿತರುವ್ರಜಮಣ್ಣಿಂ 
ದಡರ್ದುಂಕಿಸೆ ನೆನೆದಲ್ಲಿಗೆ 
ಕಡುವೇಗದೆ ಪೊತ್ತು ಪರಿವ ನಗವಹಿಜಕುಳಂ 


ಮಳೆಗಾಳಿ ಬಿಸಿಲ್ಗೊನ್ನಂ 
ಗಳನೊಲವಿಂ ಕಾಲಮmದು ಕರೆವ ಮಹೀಜಾ 
ವಳಿಯಡರ್ದೊಡನ್ಯರೂಪಂ 
ಕೆಳೆಗೊಳಿಪ ಮಹೀಧರಾಳಿ ಭೂಜಸಮಾಜ 


ಮೃಗವರ್ಧ೦ ನಗಮರ್ಧ೦ 
ಖಗವರ್ಧಂ ಭಜವರ್ಧಮೆನಿಪಚ್ಚರಿಯಂ 
ನೆಗಳ್ಗವಿಟಪಿಕದಂಬರ 
ಬಗೆಗೊಂಡುದು ಮಾದಿರಾಜ ಮಾಹೇಶ್ವರನಾ 


ಹುಟ್ಟಿದ ಮರಿ ಬೆಟ್ಟಗಳ ಸಮೂಹವೂ , ಮರಮರಗಳ ಸಂಯೋಗದಿಂದ ಹುಟ್ಟಿದ 
ಎಳೆಯ ಮರಗಳ ಸಮೂಹವೂ , ಬೆಟ್ಟಗಳ ಗುಂಪು ತಪ್ಪದೆ ಸೇವೆಯನ್ನು ಕೊಡಲಾಗಿ 
ಶೋಭಿಸುವ ಅರಸು ಬೆಟ್ಟಗಳ ಸಾಲೂ , ವಿಶಾಲವಾಗಿ ಬೆಳೆದ ಮರಗಳ ಸಮೂಹವು 
ಸೇವಿಸುತ್ತಿರಲು , ಬಾಳುವ ( 

ಶೋಭಿಸುವ) ಅರಸು ಗಿಡಗಳ ಸಮೂಹವೂ , ಬೆಟ್ಟವನ್ನು 
ಹತ್ತುವ ಬೆಟ್ಟಗಳಂತೆ ಶೋಭಿಸುವ ಮರಗಳ ಗುಂಪೂ , ಹತ್ತಿದರೆ ಸಮಸ್ತ ಲೋಕ 
ವನ್ನು ಬೇರೊಂದು ಕಡೆಗೆ ಹೋಗದ ಹಾಗೆ ಕಾಣಿಸುವ ಗುಡ್ಡ ಗಿಡಗಳ ಸಮೂಹವೂ , 
ಶೌರದಿಂದ ಹತ್ತಿ ಅದುಮಿದರೆ ( ಹತ್ತಿದವನು ) ಸ್ಮರಿಸಿದ ಸ್ಥಳಕ್ಕೆ ಹೊತ್ತುಕೊಂಡು 
ಓಡುವ ಪರ್ವತ ಮತ್ತು ಮರಗಳ ಸಮೂಹವೂ , ಮಳೆ, ಗಾಳಿ, ಬಿಸಿಲು, ಬೆಳದಿಂಗಳು 
ಗಳನ್ನು ಪ್ರೀತಿಯಿಂದ ಸಮಯವನ್ನರಿತು ಸುರಿಸುವ ಗಿಡಗಳ ಸಮೂಹವೂ , ಹತ್ತಿದರೆ 
ಮತ್ತೊಂದು ಆಕಾರವನ್ನು ( ಹತ್ತಿದವನಿಗೆ) ಉಂಟು ಮಾಡುವ ಗುಡ್ಡ ಮತ್ತು ಮರ 
ಗಳಿಂದಲೂ , ಅರ್ಧಭಾಗವು ಮೃಗದ ರೂಪ, ಅರ್ಧ ಗುಡ್ಡ , ಅರ್ಧ ಪಕ್ಷಿ , ಅರ್ಧಗಿಡ 
ಎನಿಸುವಂತಹ ಆಶ್ಚದ್ಯವನ್ನುಂಟುಮಾಡುವ ಬೆಟ್ಟ ಗಿಡಗಳ ಸಮೂಹವೂ ಆ 


1 ಕ ( ದ , ಅ) . 


ಏಕಾದಶಾಶ್ವಾಸಂ 


ಅಂದಂಬಡೆದಿನಿವಣ್ಣಂ | 
ಕುಂದದೆ ಸಲೆ ಗಳಿಗೆಗಳಿಗೆಗಳೊ ಲವಿಂದೋಂ 
ದೊಂದನುದಿರ್ಚುವ ಭೂರಹ 
ವೃಂದವುಮೊರ್ಮೊಮೆ್ರ ಕೂಗುವಚಲವಿತಾನಂ 
ಮೊದಲಂ ತಆದೊಡೆ ಮೊದಲು 
ದದೆ ಪತ್ತುವಭೂಧರಾಳಿಯು ತರುಕುಳಮು೦ 
ಮೊದಲೆಡೆಯಿಂ ತೆಗೆದಿಡೆ ತ 
ಊದೆಮೊದಲೆಡೆಗೆ ನಿಲ್ಪ ಕಲ್ಯಳ ತತಿಯುಂ 
ಬಿಳಿಯಾನೆ ಬಿಳಿಯ ಪೆರ್ಬುಲಿ 
ಬಿಳಿಯ ಪಿಕಂ ಬಿಳಿಯ ತುಂಬಿ ಬಿಳಿಯ ಕುರಂಗಂ 
ಬಿಳಿಯ ಕಪಿ ಬಿಳಿಯ ಭಲ್ಲಂ 
ಬಿಳಿಯ ವರಾಹಂಗಳಲ್ಲಿ ಮಗುವಳುಂಬಂ 
ಕರಿಯ ಮೊಲD ಕರಿಯ ಶುಕಂ 
ಕರಿಯ ವರಾಳಾಳಿ ಕರಿಯ ಕಂಠೀರವವುಂ 
ಕರಿಯರಲ ಮಲ್ಲಿಕಾಲತೆ 
ಕರಿಯ ಚಕೋರಾಳಿ ಚಿತ್ರಮೆನೆ ಕಂಗೊಳಿಕುಂ 


ಮಾಹೇಶ್ವರನಾದ ಮಾದಿರಾಜನ ಮನಸ್ಸನ್ನು ಆಕರ್ಷಿಸಿತು . ೩೮-೩೯ . ಸ್ವಲ್ಪವೂ 
ಕಡಿಮೆಯಾಗದೆ ಚೆನ್ನಾಗಿ ಗಳಿಗೆ ಗಳಿಗೆಗೆ ( ಪ್ರತಿಗಳಿಗೆಗೂ ) ಒಲವಿನಿಂದ ಚೆಂದವನ್ನು 
ಹೊಂದಿದ ಮಧುರವಾದ ಫಲವನ್ನು ಒಂದೊಂದಾಗಿ ಉದುರಿಸುವ ಮರಗಳ 
ಸಮೂಹವೂ , ಒಮ್ಮೊಮ್ಮೆ ಕೂಗುವ ಬೆಟ್ಟಗಳ ಗುಂಪೂ , ಬುಡವನ್ನು ಕತ್ತರಿಸಿದರೆ 
ಮೊದಲಿನ ರೀತಿಯಲ್ಲಿ ಪುನಃ ಹತ್ತಿಕೊಳ್ಳುವ ಬೆಟ್ಟಗಳ ಸಾಲೂ ಮತ್ತು ಗಿಡಗಳ 
ಸಮೂಹವೂ , ಮೊದಲ ಸ್ಥಳದಿಂದ ತೆಗೆದು ಇಟ್ಟರೆ ತಪ್ಪದೆ ಮೊದಲಿನ ಸ್ಥಳಕ್ಕೆ ಬಂದು 
ನಿಲ್ಲುವ ಕಲ್ಲುಗಳ ಸಮೂಹವೂ ( ಆ ಮಾದಿರಾಜನ ಕಣ್ಣಿಗೆ ಕಾಣಿಸಿದವು). ೪೦ . ಅಲ್ಲಿ 
ಬೆಳ್ಳಗಿರುವ ಆನೆ, ಬಿಳಿಯ ಹೆಬ್ಬುಲಿ, ಬಿಳಿಯ ಕೋಗಿಲೆ , ಬಿಳಿಯ ತುಂಬಿ , ಬಿಳಿಯ 
ಜಿಂಕೆ, ಬಿಳಿಯ ಕಪಿ , ಬಿಳಿಯ ಕರಡಿ, ಬಿಳಿಯ ಹಂದಿಗಳು, ಹೆಚ್ಚಾಗಿಮೆರೆಯುತ್ತಿದ್ದವು. 
೪೧ . ಕಪ್ಪು ಬಣ್ಣದ ಮೊಲ, ಕರಿಯ ಗಿಳಿ, ಕರಿಯ ಹಂಸ ಪಕ್ಷಿಗಳ ಸಾಲು, ಕರಿಯ 
ಸಿಂಹ , ಕರಿಯ ಹೂವಿನ ಮಲ್ಲಿಗೆ ಬಳ್ಳಿ ಕರಿಯ ಚಕೋರ ಪಕ್ಷಿಗಳ ಸಾಲು ಆಶ್ಚದ್ಯವೋ 


1 ಲ್ಲಂ ( ದ) 


೩೭೮ 


ಬಸವರಾಜ ವಿಜಯಂ 


ಹರಿಕರಿಯಂತೆ ತೋರ್ಪ ಕರಿ ದುರ್ಗೆಯ ಕೇಸರಿಯಂತಿರಿರ್ಪ ಕೇ . 
ಸರಿ ಯಮರಾಜನೆಳರದ ಕೋಣನವೋಲ್ಬಗೆಗೊಳ್ಳಕೋಣನೀ 
ಶ್ವರ ಕರದೇಣಿನಂತಿರೆಸೆವೇಣನುದಗ್ರಮುರಾರಿ ತಾರ್ಕ್ಷಮಂ 
ಪರಿಕಿಸೆ ಪೋಲ್ವ ತಾರ್ಕ್ಷಮೆಸೆಗುಂ ಘನಘೋರವನಾಂತರಾಳದೊಳ್ 


ವಗಿ ಮತ್ತಮಾ ಗಹನಾಂತರಾಳದೊಳತಿ ವಿಚಿತ್ರವೆನಿಸಿ ರವಿಯೊಡನುದಯಂಬಡೆದು 
ಮಧ್ಯಂ ದಿನದೊಳನನು ಮುಟ್ಟಿ ದಿನಮಣಿಯೊಡನಿಳಿದಹಸ್ಪತಿಯೊಡನಮಿಪ ಭಾಸ್ಕರತಾಳತರು 
ಗಳುಂ ತತ್ಪಕಾರಮನಾಳಹಸ್ಕರ ಗಿರಿಗಳುಂ ಚತುರ್ದಿಶಾವಲಂಬಿ ಚತುಃಶಿಖರಾಗ್ರಮನೇಅತಿ ಹರಪುರ 
ಚತುದ್ವಾರಮಂ ಕಾಣಿಪ ವನಸ್ಪತಿಗಳುಂ ತದ್ವಿಧಮಾದ ನಗತತಿಗಳುಂ ತುದಿಗೋಡನಾರೋಹಿಸಿದ 
ಮನುಜರಂ ಪಾತಾಳಗಂಗಾಜಲದೊಳೆಲಾಡಿಸುವ ಗಂಗಾಜನಿತ ಕುಜಹಮುಮಾಪರಿಗೆಯ್ಯ 
ಗಂಗಾಜನಿತ ಶೈಲಸಮೂಹಮುಂ ಮೇಲನಾರೋಹಿಸಿದರ್ಥಿಜನಮನಪ್ಪಾಷಷ್ಟಿತೀರ್ಥಮಂ ಕಾಣಿಸಿ 
ತುಷ್ಟಿವಡಿಪಾಷಷ್ಟಿ ಭೂರಹಕರಮುಮಂತಪ್ಪ ಭೂಧರನಿಕರವು ಪರಸ್ಪರ ನಿಘರ್ಷಣದಿ 
ನೊಗೆದಡವಿಯಂ ಸುಡಲೊಡರ್ಚುವನಲನುರಿಯಂ ಮಂಜುಗmದು ನಂದೆವೊಟ್ಟ ಪಾದಪಪ್ರತಾನ 


ಎನ್ನುವಂತೆ ಕಂಗೊಳಿಸುತ್ತಿತ್ತು . ೪೨ , ಇಂದ್ರನ ಆನೆಯ ಹಾಗೆ ಕಾಣುವ ಆನೆ , 
ಪಾರ್ವತಿಯ ಸಿಂಹದಂತೆ ( ಪಾರ್ವತಿಯ ವಾಹನವಾದ ಸಿಂಹದಂತೆ) ಇರುವ ಸಿಂಹ, 
ಯಮಧರ್ಮ ರಾಜನ ಎತ್ತರವಾದಕೊಣನಂತೆ ಮನೋಹರವಾಗಿ ಕಾಣುವ ಕೋಣ, 
ಶಿವನ ಕಯ್ಯಲ್ಲಿರುವ ಜಿಂಕೆಯಂತೆ ಶೋಭಿಸುವ ಜಿಂಕೆಗಳು, ಪರೀಕ್ಷಿಸಿ ನೋಡಿದರೆ 
ಉತ್ಕೃಷ್ಟವಾದ ವಿಷ್ಣುವಿನ ಗರುಡವನ್ನು ಹೋಲುವ ಗರುಡನೂ , ದಟ್ಟವಾಗಿಯೂ 
ಭಯಂಕರವಾಗಿಯೂ ಬೆಳೆದಿರುವ ( ಆ) ಕಾಡಿನ ಮಧ್ಯದಲ್ಲಿ ಶೋಭಿಸುತ್ತಿದ್ದವು. 
ವ|| ಮತ್ತು ಆ ಅರಣ್ಯ ಮಧ್ಯದಲ್ಲಿ ಅತಿ ವಿಚಿತ್ರವೆನಿಸಿ ಸೂರ್ಯೋದಯದೊಡನೆಯೇ 
ಹುಟ್ಟಿ ಮಧ್ಯಾಹ್ನದಲ್ಲಿ ಸೂರ್ಯನನ್ನು ಮುಟ್ಟಿ , ಸೂರ್ಯನು ಇಳಿಯುತ್ತಿರುವಂತೆಯೇ 
ಪುನಃ ಇಳಿದು ಸೂರ್ಯ ಮುಳುಗಿದೊಡನೆಯೇ ಮುಳುಗುವ ಸೂರ್ಯನಂತಿರುವ 
ತಾಳೆಯ ಮರಗಳು ( ಇದ್ದವು) . ಆ ತಾಳೆಯ ಮರಗಳ ರೀತಿಯನ್ನು ಹೊಂದಿದ 
ಸೂರ್ಯನಂತಿರುವ ಬೆಟ್ಟಗಳು ( ಅಂದರೆ ಸೂರ್ಯೋದಯದೊಡನೆ ಹುಟ್ಟಿ , 
ಮಧ್ಯಾಹ್ನಕ್ಕೆ ಅವನನ್ನು ಮುಟ್ಟಿ ಸೂರ್ಯನು ಇಳಿದಂತೆ ಇಳಿದು ಅವನು ಮುಳುಗಿ 
ದೊಡನೆ ಇಲ್ಲದಂತಾಗುವ ಬೆಟ್ಟಗಳು) ( ಅಲ್ಲಿದ್ದವು). ನಾಲ್ಕು ದಿಕ್ಕುಗಳನ್ನು 
ಆಶ್ರಯಿಸಿರುವ ನಾಲ್ಕು ಕೋಡುಗಲ್ಲುಗಳ ತುದಿಯನ್ನು ಹತ್ತಿದರೆ ಕೈಲಸ ನಗರದ 
ನಾಲ್ಕು ಬಾಗಿಲುಗಳನ್ನು ಕಾಣುವಂತೆ ಮಾಡುವ ವನಸ್ಪತಿಗಳೂ , ಅದೇ ಪ್ರಕಾರದ 
ಪರ್ವತಗಳೂ ( ಅಲ್ಲಿದ್ದವು). ಮರಗಳ ಕೊಂಬೆಯ ತುದಿಯನ್ನೇರಿದ ಮನುಷ್ಯರನ್ನು 


1 ಪುರಹರಪುರ ( ಜ) 


ಏಕಾದಶಾಶ್ವಾಸಂ 


೩೭೯ 


ಮುಮಂತೆಗೆಯ ಪರ್ವತವಿತಾನವು ಹಿಮಪಾತದಿಂ ಸುಗಿದಡರ್ದವರ್ಗಿರುಳೊಳರ್ಕಾತಷಮಂ 
ಬಿಸಿಲ ಬಿಸುಪಿಂ ಬಳಲ್ತಾ ರೋಹಿಸಿದವರ್ಗೆ ಪಗಲ್ಬಂದ್ರಾಪಮಂ ಕಚಿವ ವೃಕ್ಷಪ್ರಚಯಮುನಾ 
ತಟದಕುಲನಿಚಯಮುಂ ನಿರಂತರ ಸುಧಾರಸಪೂರ್ಣೋದೀರ್ಣಮಹೀರುಹತಟಾಕತಟಿನೀದೀರ್ಘ 
ಕಾಳಿಗಳುಂ ನಿರವಧಿಕ ದಧಿ ಪೂರಿತಾನೋಕಹ ತರಂಗಿಣಿ ವಾಪಿಕೂಪಪಾಳಿಗಳುಂ ಮಧುರತರಧೃತರಸ 
ಸಮೃದ್ದ ಸಾಲಸರೋವರಸರಿತ್ಯದಂಬಮುಂ ನಿಜಾಭ್ಯಂತರಂ ಮಿಸುಪ ಕನಕಮಯಶಿಖರಿ ಧರಣಿರುಹ 
ಲತಾಗುತಟಾಕಸರಃ ಕಮಳವಾಳುಕಾಶೈವಲಮಧುಪ ಖಗಮೃಗಖಿಲೇಶಯವಪ್ರಹರ್ಮೈಸುರಾಲಯ 
ನಿಕುರುಂಬಮುಂ ನವ ನವರತ್ನ ಮಯಧರಾಧರ ಧರಾರುಹಶಕುಂತ ಹರಿಣ ಫಣಿಸಾಲ ಸೌಧಪುರವಾ 
ತಮುಮಶ್ವತ ನಾಳಿಕೇರ ಕ್ರಮುಕ ಜಂಬುಜಂಬೀರ ನಾಗಕೇಸರಾಶೋಕಚತ ಪನಸ ಘನಸಾರ 
ಚಂದನ ಸರಳಾನೇಕ ಶಾಖಾವಲಂಬಿತ ಭೂಮಿ ಜಾತ ಸಂಜಾತಮುಮೊಂದೊಂದು ಶಾಖಾಗ್ರದನೇಕ 
ಗುಚ್ಛಂಗಳೊಳ್ಳತ್ಯೇಕವರಲ್ಲ ಬಕವಕುಳತಿಲಕ ಚಂಪಕ ಬಂದೂಕ ಕರ್ಣಿಕಾರ ಕರವೀರ ಕೇಸರ 
ಮಾಧವಿ ಮಾಲತಿ ಮಲ್ಲಿಕಾ ಜಾತಿ ಯಥಿಕಾ ಪುನ್ನಾಗ ಕುಂದಾರವಿಂದಮಂದಾರ ಕಣ್ಣಾರ 
ಕುಸುಮಸಮುದಯಮನಾಳ ಕಾಶ್ಯಪೀರುಹ ಸಂಘಾತವುಂ ಕೊಂಬುಕೊಂಬುಗಳೊಂದೊಂದಣಿ 
ಸಂದಣಿಸಿ ನಿಲುಂಬಿದ ರಸಾಲ ಪನಸ ಕದಳಿ ಕಪಿತ್ಥ ನಾರಂಗ ಮಾತುಳಂಗ ಗೋಸ್ತನೀ ಜಂಬು 
ಜಂಬೀರ ಬದರಿ ದಾಡಿವು ತಿಂತ್ರಿಣಿ ಪರಿಪಕ್ವ ಫಲಂಗಳಂ ತಳೆದು ನಿಂದ ಕುಜಾತ ಪ್ರಜಾತಮಂ 
ಮೊದಲೊಂದeಳ ಕೊಂಬುಗಳೊಂಚವರ್ಣಮನಾಳ ಮಹೀಜರಾಜಿಯುವಂತೆಸೆವ 


ಪಾತಾಳಗಂಗೆಯ ನೀರಿನಲ್ಲಿ ತೂಗಾಡಿಸುವ, ಗಂಗೆಯಲ್ಲಿ ಹುಟ್ಟಿದ ಮರಗಳ ಗುಂಪೂ , 
ಅದೇ ರೀತಿಯನ್ನುಂಟುಮಾಡುವ ಗಂಗೆಯಲ್ಲಿ ಹುಟ್ಟಿದ ಬೆಟ್ಟಗಳ ಗುಂಪೂ ( ಅಲ್ಲಿದ್ದವು). 
ಮೇಲ್ಬಾಗಕ್ಕೆ ಹತ್ತಿದಂಥ ಅಪೇಕ್ಷಿಸಿದ ಜನರಿಗೆ ಅರವತ್ತೆಂಟು ತೀರ್ಥಗಳನ್ನು ಕಾಣಿಸಿ 
ಸಂತೋಷಪಡಿಸುವ ಅರವತ್ತೆಂಟು ಪ್ರಕಾರದ ಮರಗಳ ಸಮೂಹವೂ , ಅದೇ ರೀತಿ 
ಯನ್ನುಂಟುಮಾಡುವ ಬೆಟ್ಟಗಳ ಸಮೂಹವೂ ( ಅಲ್ಲಿದ್ದವು). ಒಂದಕ್ಕೊಂದು ತಿಕ್ಕಾ 
ಡುವುದರಿಂದ ಹುಟ್ಟಿ , ಅರಣ್ಯವನ್ನು ಸುಡುವುದಕ್ಕೆ ಪ್ರಯತ್ನ ಪಡುವ ಅಗ್ನಿಯ ಜ್ವಾಲೆ 
ಯನ್ನು ಹಿಮವನ್ನು ಸುರಿಸಿ ಆರಿ ಹೋಗುವಂತೆ ಹೊಯ್ಯುವ ಮರಗಳ ಗುಂಪೂ , 
ಅದೇ ರೀತಿಯನ್ನುಂಟುಮಾಡುವ ಪರ್ವತಗಳ ಗುಂಪೂ ( ಅಲ್ಲಿದ್ದವು. ಮಂಜಿನ 
ಸುರಿಯುವಿಕೆಯಿಂದ ಭಯಪಟ್ಟು ಹತ್ತಿದವರಿಗೆ ರಾತ್ರಿಯಲ್ಲಿಸೂರ್ಯನ ಬಿಸಿಲನ್ನೂ , 
ಬಿಸಿಲಿನ ಉಷ್ಣದಿಂದ ಬಳಲಿ ಆಯಾಸಗೊಂಡವರಿಗೆ ಹಗಲಿನಲ್ಲಿಯೇ ಬೆಳದಿಂಗಳನ್ನೂ 
ಸುರಿಸುವ ಗಿಡಗಳ ಸಮೂಹವೂ , ಅದೇ ರೀತಿಯನ್ನುಂಟುಮಾಡುವ ಬೆಟ್ಟಗಳ 
ಸಮೂಹವೂ ( ಅಲ್ಲಿತ್ತು ) . ನಿರಂತರವೂ ಹಾಲಿನಿಂದ ಪೂರ್ಣ ತುಂಬಿದ ವಿಶೇಷವಾದ 
ವೃಕ್ಷಗಳು , ಕೆರೆಗಳು , ಹೊಳೆಗಳು , ಕೊಳಗಳ ಸಮೂಹಗಳೂ , ಅಪಾರವಾದ ಮೊಸರಿ 
ನಿಂದ ತುಂಬಿದ ಮರ, ಹೊಳೆ, ಕಪಿಲೇ ಬಾವೆ ( ವಾವಿ) , ಸೇದುವ ಬಾವಿ (ಕೂಪ) ಗಳ 
ಸಮೂಹವೂ ( ಅಲ್ಲಿದ್ದವು). ಅತಿ ರುಚಿಯಾದ ತುಪ್ಪದಿಂದ ತುಂಬಿದ ವೃಕ್ಷ ( ಸಾಲ), 


೩೮೦ 


ಬಸವರಾಜ ವಿಜಯಂ 


ಗಿರಿಸಂದೋಹಮುಂ ದ್ರಾಕ್ಷಾಪ್ರವಾಲ ಫಣಿಲತಾಕೃತಿಯನೇಕಮಲಂ ಬಿಡಿದು ತಳೆದ ವಲ್ಲೀನಿ 
ಕಾಯವುಂ ಸುಳಿಸುಳಿದು ಶಿವಾಲಯರಜನನುಡುಗುವ ಮಂದಪವನಮುಂ ಲಿಂಗಾಂಗಣಕ್ಕೆ 
ಚಳೆಯಂಗುಡುವ ನಿಜಮುಗಿಲಳುಂ ಭವಭವನದೊಳ್ಳಾಂಗಮನೆ ರಂಗವಲ್ಲಿಯಂ ನಿವಿರ್ಚುವ 
ಸಸ್ಯಂಗಳುಂ ಗಂಗಾಧರಂಗೆ ಮಜ್ಜನಂ ಮಾಲ್ಟ ತೀರ್ಥಂಗಳುಂ ಚಂದ್ರಮೌಲಿಗೆ ಗಂಧಾನುಲೇಪನಂತೆ 
ಗೆದ್ದ ಚಂದನ ಕ್ಷಾರುಹಂಗಳುಂ ಪರಮಂಗೆ ಪರಿಮಳದಲರಂ ಸಮರ್ಪಿವ ಸಲ್ಲಲಿತವಲ್ಲಿಗಳುಂ 
ಧೂರ್ಜಟಿಗೆ ಧೂಪಾರ್ಪಣಂಗೆಯ್ಯ ಗುರ್ಗುಲ ತರುಗಳುಂ ದಿವ್ಯ ಲಿಂಗಮೂರ್ತಿಗೆ ದೀಪಮಂ ನೀರಾಜಿಪ 
ಸಾರತರ ಜೊತಿರ್ಲತೆಗಳುಂ ನಗಜಾಧಿಪಂಗೆ ನಾನಾ ಮಧುರತರ ಫಲಮನೀವ ನಾಕದ್ರುಮಂಗಳುಂ 
ತತ್ವ ಮಯಂಗೆ ತಾಂಬೂಲಂಗುಡುವ ಪೂಗಾದಿ ವಿಟಷಿಗಳುಂ ನಿಜನಾಮಂಗಳಿಂ ಲಿಂಗಪ್ರತಿಷ್ಠೆಗೆಯು 
ಭಕ್ತಿ ವಿಗೆ ಗಿರಿಶಾಯ ನಮೋಯೆಂದು ಗಿರಿಲಿಂಗಮಂ ಪೂಜಿಪ ಗಿರಿಗಳ ತೆರಿಯುಂ ವೃಕ್ಷೇಶಾಯ 
ನಮೋಯೆಂದು ವೃಕ್ಷಲಿಂಗವನೋಲಗಿಪ ವೃಕ್ಷಂಗಳ ಪಿಯುಂ ಪಕ್ಷಿಪತಯೇ ನಮೋಯೆಂದು 
ಪಕ್ಷಿಲಿಂಗಮನಾರಾಧಿಪ ಪಕ್ಷಿಗಳ ನೆರವಿಯುಂ ಮೃಗಕುಲೇಶಾಯ ನಮೋಯೆಂದು ಮೃಗಲಿಂಗಮಂ 
ಸೇವಿಪ ಮೃಗಂಗಳ ಜಂಗುಳಿಯುಂ ನಾಗನಾಥಾಯ ನಮೋಯೆಂದು ನಾಗಲಿಂಗಮಂ ಭಜಿಪ 
ನಾಗಂಗಳ ತಂಡಮುಮಳಿನಾಯಕಾಯ ನಮೋಯೆಂದಳಿಲಿಂಗವನರ್ಚಿಪಳಿಗಳ ಬಳಗವುಂ ಜಳವ 
ರೇಣ್ಯಾಯ ನಮೋಯೆಂದು ಜಳಲಿಂಗಮಂ ಯಜಿಯಿಪ ಕೊಳಂಗಳೊರ್ಬುಳಿಯ೦ ತೀರ್ಥಾಧಿ 


ಸರೋವರ , ಹೊಳೆ ಇವುಗಳ ಸಮೂಹವೂ ( ಅಲ್ಲಿದ್ದವು , ಆ ಅರಣ್ಯ ಮಧ್ಯದಲ್ಲಿ 
ಶೋಭಿಸುವ ಸುವರ್ಣಮಯವಾದ ಶಿಖರಗಳು, ಮರಗಳು , ಬಳ್ಳಿಗಳು , ಪೊದೆಗಳೂ , 
ಕೆರೆಗಳು, ಸರೋವರಗಳು, ಕಮಲಗಳು , ಮಳಲಿನ ರಾಶಿಯೂ , ಹಾವಸೆಯೂ , 
ಭ್ರಮರಗಳು , ಮೃಗಗಳು , ಸರ್ಪಗಳು , ದಿಣ್ಣೆ ( ವಪ ) ಗಳು , ಉಪ್ಪರಿಗೆಗಳು , ದೇವತಾ 
ಗ್ರಹಗಳು - ಇವುಗಳ ಸಮೂಹವೂ ( ಇತ್ತು ). ನವರತ್ನಮಯವಾದ ಬೆಟ್ಟಗಳು , ಮರಗಳು , 
ಪಕ್ಷಿಗಳು, ಜಿಂಕೆಗಳು , ಹಾವುಗಳು,ಕೋಟೆಗಳು , ಉಪ್ಪರಿಗೆಗಳು, ಪಟ್ಟಣಗಳು, ಇವುಗಳ 
ಸಮೂಹವು ( ಅಲ್ಲಿತ್ತು ) . ಅರಳಿ , ತೆಂಗು, ಅಡಿಕೆ, ನೇರಿಳೆ, ನಿಂಬೆ , ನಾಗಕೇಸರ , ಅಶೋಕ, 
ಮಾವು, ಹಲಸು , ಪಚ್ಚಕರ್ಪೂರದ ಮರ, ಶ್ರೀಗಂಧ , ದೇವದಾರುಗಳೆಂಬ ಅನೇಕ 
ಕೊಂಬೆಗಳಿಂದ ಕೂಡಿದ ಕೂಡಿದ ಸಮೂಹವೂ ( ಅಲ್ಲಿತ್ತು ) . ಒಂದೊಂದು ಕೊಂಬೆಯ 
ತುದಿಯಲ್ಲಿರುವ ಅನೇಕ ಗೊಂಚಲುಗಳಲ್ಲಿ ಬೇರೆ ಬೇರೆಯಾಗಿ ಹುಟ್ಟಿ ಅರಳಿರುವ 
ಬಕಪಕ್ಷಿ ಹೂವು, ಬಕುಳದ ಹೂವು( ಪಗಡೆ ಹೂವು) , ತಿಲಕದ ಹೂವು, ಸಂಪಿಗೆ ಹೂವು, 
ಬಿಂದಿಗೆ ಹೂವು( ಬಂದೂಕ) , ಕರ್ಣಿಕಾರದ ಹೂವು ( ಬೆಟ್ಟದಾವರೆ ಹೂವು), ಕಣಗಿಲೆ 
ಹೂವು, ಸುರಗಿ ಹೂವು, ವಸಂತದೂತಿ ಎಂಬ ಹೂವು, ಕೆಂಪುಜಾಜಿ , ಮಲ್ಲಿಗೆ , ಜಾಜಿ , 
ಕಾಡು ಮಲ್ಲಿಗೆ , ಸುರಹೊನ್ನೆ, ಮೊಲ್ಲೆ, ತಾವರೆ , ಮಂದಾರ ಪುಷ್ಪ , ಕಲ್ಲಾರ ( ಸುಗಂಧ 
ವುಳ್ಳ ಕಮಲ) ಗಳೆಂಬ ಅನೇಕ ಪ್ರಕಾರದ ಪುಷ್ಪಗಳ ಸಮೂಹವು ( ಅಲ್ಲಿತ್ತು ). ತುಂಬಿ 


1 ಲೇಪಂ( ದ, ಮು ) 


೩೮ಗಿ 


ಏಕಾದಶಾಶ್ವಾಸಂ 


ಪತಯೇ ನಮೋಯೆಂದು ತೀರ್ಥಲಿಂಗವನಭಿವಂದಿಸ ತೀರ್ಥಂಗಳ ತಿಂಥಿಣಿಯುಂ ಮುನಿಪಾಲಕಾಯ 
ನವೆಯೆಂದು ಮುನಿಲಿಂಗಮ ಜಾನಿಪ ಮುನಿಗಳ ಮೊತ್ತವುಂ ಶಬರರಾಜಾಯ ನಮೋಯೆಂದು 
ಶಬರಲಿಂಗಮಂ ಸವರ್ಯೆಗೆಯ ಶಬರರ ವಂಗಡಮುಂ ವಂ ವನಸಲಿಲಕೇಳಿ ಗೆಯು ಪರೆದು 
ನೆರೆದು ಬಿನದಿಪ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ದಂಪತಿಗಳ ಮೊಗ್ಗರಮುಮಿಂದ್ರಾದಿಗಳ 


ಕೊಂಡು ಇರುವ ಕಶ್ಯಪ ಸಂಬಂಧದ ವೃಕ್ಷ ( ಕಾಶ್ಯಪೀರುಹುಗಳ ಗುಂಪು, ಕೊಂಬೆ 
ಕೊಂಬೆಗಳೊಂದೊಂದರಲ್ಲಿ ಗುಂಪಾಗಿ ಆಶ್ರಯಿಸಿಕೊಂಡಿರುವ ಮಾವು, ಹಲಸು , ಬಾಳೆ, 
ಬೇಲ, ಕಿತ್ತಳೆ, ಮಾದಾಳ, ದ್ರಾಕ್ಷಿ, ನೇರಿಳೆ, ನಿಂಬೆ , ಎಲಚಿ, ದಾಳಿಂಬೆ , ಹುಣಿಸೆ 
ಇವುಗಳ ಚೆನ್ನಾಗಿ ಮಾಗಿದ ಹಣ್ಣುಗಳನ್ನು ತಳೆದು ನಿಂತಂಥ ಮರಗಳ ಗುಂಪು 
( ಅಲ್ಲಿತ್ತು ). ಮೊದಲು ಒಂದು ಬುಡದಲ್ಲಿ ಹುಟ್ಟಿ , ಚಿಗಿತ ಕೊಂಬೆಗಳು ಐದು ಬಣ್ಣವನ್ನು 
ಹೊಂದಿದ ಮರಗಳ ಸಾಲೂ ಹಾಗೆಯೇ ಐದು ಬಣ್ಣಗಳನ್ನು ಹೊಂದಿದ ಗುಡ್ಡ 
ಗಳ ಸಾಲು ( ಅಲ್ಲಿದ್ದವು), ದ್ರಾಕ್ಷಿಯ ಬಳ್ಳಿ , ಹವಳದ ಬಳ್ಳಿ , ಎಲೆಗಳ (ವೀಳ್ಯದೆಲೆ 
ಗಳ) ಬಳ್ಳಿ ಇವುಗಳ ಆಕಾರದ ಅನೇಕ ಬುಡಗಳನ್ನು ಹೊಂದಿದ ಬಳ್ಳಿಗಳ ಸಮೂಹವೂ 
( ಅಲ್ಲಿತ್ತು ) . ಸುಳಿ ಸುಳಿದು ಶಿವಾಲಯದ ಧೂಳನ್ನು ಗುಡಿಸುವ , ಮಂದ 
ಮಾರುತವೂ , ಶಿವಲಿಂಗದ ದೇವಾಲಯದ ಅಂಗಣದಲ್ಲಿ ನೀರನ್ನು ಚಿಮುಕಿಸುವ 
ಗುಂಪು ಗುಂಪಾದ ಮೊಡಗಳೂ , ಶಿವದೇವಾಲಯದಲ್ಲಿ ಸಾಂಗವಾಗಿ ರಂಗವಲ್ಲಿಗಳನ್ನು 
ಹಾಕುವ ಸಸ್ಯಗಳೂ , ಗಂಗಾಧರನಿಗೆ ಅಭಿಷೇಕ ಮಾಡಿಸುವ ತೀರ್ಥಗಳೂ 
ಚಂದ್ರಮೌಳಿಗೆ ಶ್ರೀಗಂಧವನ್ನು ಅನುಲೇಪನಗೊಳಿಸುವ ಶ್ರೀಗಂಧದ ಮರಗಳೂ 
( ಅಲ್ಲಿದ್ದವು). ಪರಮ ಶ್ರೇಷ್ಠನಾದ ಶಿವನಿಗೆ ಪರಿಮಳದಿಂದ ಕೂಡಿದ ಹೂವನ್ನು 
ಸಮರ್ಪಣೆ ಮಾಡುವ ಮನೋಹರವಾದ ಬಳ್ಳಿಗಳು ( ಅಲ್ಲಿದ್ದವು). ಧೂರ್ಜಟಿಗೆ 
ಧೂಪವನ್ನು ಸಮರ್ಪಿಸುವ ಗುಗ್ಗುಳ (ಧೂಪದ ಮರಗಳು ( ಅಲ್ಲಿದ್ದವು). ದಿವ 
ನಾದ ಲಿಂಗಮೂರ್ತಿಗೆ ದೀಪವನ್ನು ಬೆಳಗುವ ಸಾರವತ್ತಾದ ಜೊತಿರ್ಲತೆಗಳೂ , 
ಪಾರ್ವತೀಪತಿಗೆ ನಾನಾ ವಿಧವಾದ ಮಧುರವಾದ ಹಣ್ಣುಗಳನ್ನು ಕೊಡುವ ಕಲ್ಪವೃಕ್ಷ 
ಗಳೂ ( ಅಲ್ಲಿದ್ದವು), ತತ್ಯಮಯನಾದ ಪರಶಿವನಿಗೆ ತಾಂಬೂಲವನ್ನು ಸಮರ್ಪಿಸುವ 
ಅಡಿಗಿಯೇ ಮೊದಲಾದ ಮರಗಳು , ( ಅಲ್ಲಿದ್ದವು). ತಮ್ಮ ತಮ್ಮ ಹೆಸರಿನಿಂದ ಲಿಂಗ 
ಗಳನ್ನು ಪ್ರತಿಷ್ಠೆ ಮಾಡಿ, ಹೆಚ್ಚಾದ ಭಕ್ತಿಯಿಂದ ಗಿರೀಶ್ವರನಿಗೆ ನಮಸ್ಕಾರಗಳು , 
ಎಂದು ಪರ್ವತ ಲಿಂಗವನ್ನು ಪೂಜಿಸುವ ಗಿರಿಗಳ ಗುಂಪು ( ಅಲ್ಲಿತ್ತು ) . ವೃಕ್ಷೇಶ್ವರನಿಗೆ 
ನಮಸ್ಕಾರಗಳು ಎಂದು ವೃಕ್ಷಲಿಂಗವನ್ನು ಸೇವಿಸುವ ವೃಕ್ಷಗಳ ಗುಂಪು ( ಅಲ್ಲಿತ್ತು ) . 
ಪಕ್ಷಿಪತಿಗೆ ನಮಸ್ಕಾರಗಳು ಎಂದು ಪಕ್ಷಿಲಿಂಗವನ್ನು ಆರಾಧಿಸುವ ಪಕ್ಷಿಗಳ 
ಗುಂಪು ( ಅಲ್ಲಿತ್ತು ). ಮೃಗಕುಲಕ್ಕೆ ಈಶನಾದವನಿಗೆ ನಮಸ್ಕಾರಗಳು ಎಂದು 
ಮೃಗಲಿಂಗವನ್ನು ಪೂಜಿಸುವ ಮೃಗಗಳ ಸಮೂಹವು ( ಅಲ್ಲಿತ್ತು ). ನಾಗಗಳಿಗೆ 


೩೮೨ 


ಬಸವರಾಜ ವಿಜಯಂ 


ಘೋರತಪಂಗೆಯ್ಯ ಸಂಯಮಿಗಳ ಸಾಳುಂ ತರುಗಿರಿಗ ಳ್ಳಿ³ಡುವ ಫಳನಿರ್ಝರಾಮೃತಭಿಕ್ಷೆಯಂ 
ಕೈಕೊಂಡು ಸಂತಮಿರ್ಷ ತಪಸ್ವಿಗಳ ಬಂಬಲುಮನೋನ್ಯ ವೈರಮನುಳಿದೋಂದೆಡೆಯೊಳೊಡನಾಡುವ 
ನಾನಾ ಮೃಗಂಗಳ ತಿಂಥಿಣಿಯುಂ ಗಿರಿಶಲಿಂಗ ಪೂಜೋತ್ಸವಕ್ಕೆಳಸಿ ಸಡಗರದಿಂ ಬರ್ಪ ದಿಗ್ವನಿತಾ 
ದಿಕ್ಷತಿಗಳೆಳಿಯಂ ಹರನಿದಿರೆಳ್ಳರ್ತನಂಗೆಯ್ದ ನಿರ್ಜರೀನಿರ್ಜರ ಜನದ ಪಾಳಿಯುಂ ಜಲರುಹಾದಿ 
ಜಲೋದ್ಯಮದಿನೀಶನ ಪೂಜೆಗೆಯು ಮಣಿವ ಜಲಕನ್ಯಕಾಜಲಪುರುಷರ ಗೊಂದಣಿಯುವಪೂರ್ವ 


ನಾಥನಾದ ಶಿವನಿಗೆ ನಮಸ್ಕಾರಗಳು ಎಂದು ಸರ್ಪಲಿಂಗವನ್ನು ಭಜಿಸುವ 
ಹಾವುಗಳ ತಂಡವು ( ಅಲ್ಲಿತ್ತು ). ಅಳಿಗಳ ನಾಯಕನಾದ ಪರಮೇಶ್ವರನಿಗೆ ನಮಸ್ಕಾರ 
ಗಳು ಎಂದು ಭ್ರಮರ ಲಿಂಗವನ್ನು ಪೂಜಿಸುವ ಭ್ರಮರಗಳ ಗುಂಪು ( ಅಲ್ಲಿತ್ತು ). 
ಜಲವರೇಣ್ಯನಾದ ಶಿವನಿಗೆ ನಮಸ್ಕಾರಗಳು ಎಂದು ಜಲಲಿಂಗವನ್ನು ಪೂಜಿಸುವ 
ಕೊಳಗಳ ಸಮೂಹವು ( ಅಲ್ಲಿತ್ತು ), ತೀರ್ಥಾಧಿಪತಿಯಾದ ಶಿವನಿಗೆ ನಮಸ್ಕಾರಗಳು 
ಎಂದು ತೀರ್ಥಲಿಂಗವನ್ನು ನಮಸ್ಕರಿಸುತ್ತಿರುವ ತೀರ್ಥಗಳ ಗುಂಪು ( ಅಲ್ಲಿತ್ತು ). 
ಮುನಿಗಳ ಪಾಲಕನಾದ ಪರಶಿವನಿಗೆ ನಮಸ್ಕಾರಗಳು ಎಂದು ಮುಲಿಂಗವನ್ನು ಧ್ಯಾನ 
ಮಾಡುವ ಮುನಿಗಳ ಮೊತ್ತ ( ಅಲ್ಲಿತ್ತು ). ಶಬರ ರಾಜನಾದ ಪರಮೇಶ್ವರನಿಗೆ 
ನಮಸ್ಕಾರಗಳು ಎಂದು ಕಿರಾತಲಿಂಗವನ್ನು ಪೂಜೆ ಮಾಡುವ ಶಬರರುಗಳ ಗುಂಪು 
( ಅಲ್ಲಿತ್ತು ), ಮತ್ತು ಕಾಡಿನಲ್ಲಿರುವ ನೀರಿನ ಮಡುಗಳಲ್ಲಿ ನೀರಾಟವಾಡಿ, ಹರಿದಾಡಿ, 
ಸುತ್ತಾಡಿ, ಗುಂಪುಕೂಡಿ, ವಿನೋದಪಡುತ್ತಿರುವ ಗರುಡ, ಗಂಧರ್ವ , ಕಿನ್ನರ, 
ಕಿಂಪುರುಷ ದಂಪತಿಗಳ ಗುಂಪು ( ಅಲ್ಲಿತ್ತು ). ಇಂದ್ರಾದಿಗಳು ಭಯಪಡುವಂತೆ ಘೋರ 
ವಾದ ತಪಸ್ಸು ಮಾಡುವ ಋಷಿಗಳ ಸಾಲುಗಳು , ಮರಬೆಟ್ಟಗಳು ಕೊಡುತ್ತಿರುವ 
ಹಣ್ಣು ಮತ್ತು ಗಿರಿನದಿಗಳ ನೀರಿನ ಭಿಕ್ಷೆಯನ್ನು ಸ್ವೀಕಾರ ಮಾಡಿ , ಸುಖವಾಗಿರುವ 
ತಪಸ್ವಿಗಳ ಗುಂಪೂ ( ಅಲ್ಲಿತ್ತು ). ಪರಸ್ಪರ ದ್ವೇಷವನ್ನು ತೊಲಗಿಸಿಕೊಂಡು ಒಂದೇ 
ಸ್ಥಳದಲ್ಲಿ ಜೊತೆಯಲ್ಲಿ ಆಡುತ್ತಿರುವ ನಾನಾ ವಿಧವಾದ ಮೃಗಗಳ ಸಮೂಹವು 
( ಅಲ್ಲಿತ್ತು ) , ಪರಮೇಶ್ವರನ ಪೂಜೆಯ ಉತ್ಸವಕ್ಕೆ ಬಯಸಿ, ಸಡಗರದಿಂದ ಬರುತ್ತಿ 
ರುವ ದಿಕ್ಕೆಂಬ ಕಾಂತೆಯರ ಮತ್ತು ದಿಕೃತಿಗಳ ಸಮೂಹವೂ , ಹರನ ಎದುರಿನಲ್ಲಿ 
ನರ್ತನ ಮಾಡುತ್ತಿರುವ ದೇವತೆಗಳು ಮತ್ತು ಅವರ ಪತ್ನಿಯರುಗಳು ಇವರುಗಳ 
ಸಾಲ , ಜಲದಲ್ಲಿ ಹುಟ್ಟುವ ತಾವರೆಯೇ ಮೊದಲಾದ ನೀರು ಹೂವುಗಳಿಂದ 
ಈಶ್ವರನನ್ನು ಪೂಜಿಸುವ , ಬಾಗಿ ನಮಸ್ಕಾರ ಮಾಡುವ, ಜಲಕನ್ನಿಕೆಯರು ಮತ್ತು 
ಜಲದೇವತೆಗಳ ಸಮೂಹವೂ , ಅಪೂರ್ವವಾದ ವಸ್ತುವನ್ನು ಪರಮೇಶ್ವರನಿಗೆ ಕಾಣಿಕೆ 
ಕೊಟ್ಟು ನಮಸ್ಕಾರ ಮಾಡುತ್ತಿರುವ ಬಿಲಗಳಲ್ಲಿ ವಾಸಿಸುವ ಹೆಂಗಸರು ಮತ್ತು 


1 ಳುಳ್ಳಿನೀ ( ಮು ) 2 ಪೂಮು, ಜ) 


ಏಕಾದಶಾಶ್ವಾಸಂ 


ವಸ್ತುವನಭಂಗೆ ಕಾಣ್ಯಗೊಟ್ಟು ನಮಿಪ ಬಿಲಕನ್ಯಕಾ ಬಿಲಪುರುಷರ ಸಂದಣಿಯುವನವರತನಿಂತು 
ಮಹಾದ್ಭುತ ರಸವನೋದವಿ ರಂಜಿಸೆ ಚತುರ್ದಶ ಭುವನತಿಯ : ನೆಲ್ಲಮನಲ್ಲಿಯೆ ತೋಚಿಸಲಾರ್ಪ 
ಬಿಲೀವನದ ಪೆರ್ಮೆಯುಂ ನಡೆನೋಡಿ ನುತಿಸುತ್ತಮಲ್ಲಲ್ಲಿ ಸಲ್ಲೀಲೆಯಿ೦ ಲಿಂಗಪೂಜೆಗೆಯು 
ತಮಡಿಗಡಿಗೆ ನಮಿಸುತಂ ಮಾದಿರಾಜಂ ಬರುತ್ತುಮಿರೆ ಮತ್ತಮಲ್ಲಿ 


ವರಮಹಿಮಯುತರನಾದಿಯ 
ಪಿರಿಯರ್ನಿಜಲಿಂಗಸಂಗ ದೇಹೇಂದ್ರಿಯರ 
ಚರಿ ಮಿಗೆ ಕಂಗೊಳಿಸಿರ್ದ 
ರ್ಕರುಣಾಭರಣರ್ಮುವೀಂದ್ರರಸಗತತಂದ್ರರ್‌ 


- 


ಚ 


ಜೆಡೆಗೆ ಸುಂಕಿಡುವಕ್ಷಮಾಲೆಯ ಕೋವ ವಲ್ಕಲ ವಸ್ತ್ರವಿಂ 
ಪಡರೆ ನಿಮ್ಮ ವಿಭೂತಿಲೇವನಾಂಪ ಶಾಂಭವ ಯೋಗಮಂ 
ಪಡೆವ ಸಾರ ಶಿವಾಗಮ ಶ್ರುತಿಗೇಳ್ವ ಕಂದಫಲಂಗಳಂ 
ಬಿಡದೆ ತರ್ಪ ಕುಮಾರ ತಾಪಸಬ್ಬಂದಮೇನೆಸೆದಿರ್ದುದೊ 


ಗಂಡಸರುಗಳ ಸಮೂಹವೂ , ಸತತವೂ ಅಲ್ಲಿ ಈ ರೀತಿಯಿಂದ ( 

ನೋಡುವವರಿಗೆ) 
ಅತ್ಯಾಶ್ಚರ್ಯವನ್ನುಂಟು ಮಾಡಿ, ಪ್ರಕಾಶಿಸುತ್ತಿರಲು , ಹದಿನಾಲ್ಕು ಲೋಕಗಳ 
ಇರುವಿಕೆಯನ್ನೂ , ಅಲ್ಲಿಯೇ ಕಾಣುವಂತೆ ಮಾಡುವ ಸಮರ್ಥವಾದ ಬಿಲ್ವವನದ 
ಹಿರಿಮೆಯನ್ನು ಮಾದಿರಾಜನು ಚೆನ್ನಾಗಿ ನೋಡಿ,ಸೋತ್ರ ಮಾಡುತ್ತ ಆಯಾಯ 
ಸ್ಥಳಗಳಲ್ಲಿ ವಿಶೇಷೋತ್ಸಾಹದಿಂದ ಲಿಂಗ ಪೂಜೆಯನ್ನು ಮಾಡುತ್ತ ಅಡಿಗಡಿಗೆ 
ನಮಸ್ಕಾರ ಮಾಡುತ್ತ ಬರುತ್ತಿದ್ದನು ಮತ್ತು ಅಲ್ಲಿ ( ಇದೆಲ್ಲವೂ ಆ ಶ್ರೀ 
ಶೈಲ ಪರ್ವತದಲ್ಲಿರುವ ಬಿಲ್ವವನದ ಮಹಿಮಾತಿಶಯ ). ೪೩ . ಶ್ರೇಷ್ಟವಾದ 
ಮಹಿಮೆಯಿಂದ ಕೂಡಿದವರೂ , ತಮಗಿಂತ ಹಿರಿಯರಾರೂ ಇಲ್ಲದ ದೊಡ್ಡವರಾದ, 
ತಮ್ಮ ಇಷ್ಟ ಲಿಂಗದೊಡನೆ ಸಂಬಂಧವನ್ನುಳ್ಳ , ಶರೀರ ಇಂದ್ರಿಯಗಳಿಂದಕೂಡಿದ, 
ಕರುಣೆಯೇ ಆಭರಣವಾಗಿ ಉಳ್ಳ , ಆಲಸ್ಯರಹಿತರಾದ ಮುನೀಶ್ವರರು ವಿಶೇಷಾಶ್ಚರ್ಯ. 
ದಿಂದ ಕಂಗೊಳಿಸಿದ್ದರು. ೪೪ . ಜಡೆಗೆ ಅಂಟುಗಟ್ಟಿಸುವ ( ಜಡೆಯನ್ನು ಎಸಳು 
ಎಸಳಾಗಿ ಗಂಟು ಕಟ್ಟುವಂತೆ ಮಾಡುವ), ಜಪಮಾಲಿಕೆಯನ್ನು ಪೋಣಿಸುವ, ನಾರು 
ಬಟ್ಟೆಯನ್ನು ಮನೋಹರವಾಗಿರುವಂತೆ ನೆಯ್ಕೆ ಮಾಡುವ, ವಿಭೂತಿಯನ್ನು ( ಅಂಗಕ್ಕೆ ) 
ಲೇಪಿಸಿಕೊಳ್ಳುವ, ಶಿವಯೋಗಸಂಬಂಧವನ್ನು ಹೊಂದುವ, ಶ್ರೇಷ್ಟವಾದ ಶೈವಾಗಮ 
ಗಳನ್ನು ವೇದಗಳನ್ನು ಕೇಳುವ, ಗಡ್ಡೆಗೆಣಸುಗಳನ್ನು ತಪ್ಪದೆ ತರುವ ಬಾಲಕರಾದ 


1 


ಯ ( ಮ ) 


೩೮೪ 


ಬಸವರಾಜ ವಿಜಯಂ 


ಮಳೆಗಾಲುಗಳಿಂಬುವೆ ವಟಭೂಜಚ್ಛಾಯೆಯೊಂಜು ಮಂ 
ಜುಳಮಾಗೊಪ್ಪುವ ಮಾಗೆಯೊಳೋಳೆಪುಳಿಲ್ದಾಣಂಗಳೊಳಕೆ ಬಿಸಿ 
ಲೀಲೆಂಬುಗ್ರ ನಿದಾಘದೊಳುದಿದ ಪಂಚಾಗ್ನಿ ಪ್ರದೇಶಂಗಳೊ 
ಇಳೆವೆತ್ತುಗ್ರ ತಪಂಗಳಂ ತಳೆದದೇನೊಪ್ಪಿರ್ದರೋ ತಾಪಸರ್‌ 


ಚರಣಾಂಗುಷ್ಕಮನೂಷಿ ಧಾತ್ರಿಯೊಳೆ ಬಾಹುದ್ವಂದ್ವ ಮೂರ್ಧ್ವಕ್ಕೆ ಸರಿ 
ದಿರೆ ನಿಂದುಗ್ರತಪಂಗಳಂ ನೆಗಳೂ ಮೇಗಕ್ಕೆ ಪಾದಂಗಳಂ 
ಶಿರಮಂ ಸೂಚಿಯ ಮೇಲೆ ಸಾರ್ಚಿ ತನಮಂ ಮಾನ್ಯಭಾವಂ ವಪುಃ 
ಕರಣ' ವ್ಯಾವೃತಿಶೂನ್ಯವಾದ ಮುನಿವೃಂದಂ ಬೀಜಿತಾಶ್ಚರ್ಯಮಂ 


ತನುವಂ ಪುತ್ತಡರ್ದಿರೆ ಮೇ 
ಲೆ ನಿತಾಂತಂ ಜಡೆ ಮಡಲ್ಪ ಲತೆಯವೊಲಿ ಚಿ 
ದೃನ ಶಿವನಂ ನೆನೆವಗ್ಗದ 
ಮುನಿಗಳ್ಳಿಯವೆಟ್ಟಿನಂತಿರೇನೊಪ್ಪಿ ದರೋ 


ತಪಸ್ವಿಗಳ ಸಮೂಹಏನು ಶೋಭಿಸುತ್ತಿತ್ತೋ ! ೪೫ . ತಾಪಸರು ಮಳೆಗಾಲದಲ್ಲಿ 
ಮನೋಹರವಾದ ಆಲದ ಮರದ ನೆಳಲಿನಲ್ಲಿ , ಮನೋಹರವಾಗಿ ಒಪ್ಪುವ ಹಿಮದ 
ಕಾಲದಲ್ಲಿ ( ಚಳಿಗಾಲದಲ್ಲಿ) ಹೊಳೆಯ ಮಳಲಿನ ಸ್ಥಳಗಳಲ್ಲಿ , ಬಲವಾದ ಬಿಸಿಲು ಛಳಿಲ್ 
ಎನ್ನುವಂತಹ ಭಯಂಕರ ಬೇಸಿಗೆ ಕಾಲದಲ್ಲಿ ಸುತ್ತಲೂ ಬೆಂಕಿಯಿಂದ ಆವರಿಸಿದ 
ಪಂಚಾಗ್ನಿ ಪ್ರದೇಶಗಳಲ್ಲಿ (ಮೇಲೆಸೂರ್ಯನ ಬಿಸಿಲು ಸುತ್ತಲೂ ಬೆಂಕಿ- ಹೀಗೆ ಐದು 
ಕಡೆ ಉಷ್ಣವುಳ್ಳ ಸ್ಥಾನಗಳಲ್ಲಿ) ತೇಜೋ ವಿಶೇಷದಿಂದ ಕೂಡಿದವರಾಗಿ ಉಗ್ರವಾದ 
ತಪಶ್ಚರ್ಯೆಯಲ್ಲಿ ಅದೇನು ಒಪ್ಪಿದ್ದರೋ ! ೪೬ . ಭೂಮಿಯಲ್ಲಿ ಕಾಲಿನ ಹೆಬ್ಬೆರ 
ಳನ್ನು ಊರಿ, ಎರಡೂ ತೋಳುಗಳನ್ನೂ ಮೇಲಕ್ಕೆತ್ತಿ ಇರಲು, (ಹೀಗೆ) ನಿಂತುಕೊಂಡು 
ಉಗ್ರವಾದ ತಪಸ್ಸನ್ನಾಚರಿಸುವ , ಪಾದಗಳನ್ನು ಮೇಲಕ್ಕೆ ಎತ್ತಿ , ತಲೆಯನ್ನು ಸೂಜಿಯ 
ಮೇಲೆ ಇಟ್ಟು , ತಪಸ್ಸನ್ನು ಮಾಡುವ, ತಾನೂ ಆತ್ಮನೂ ಬೇರೆ ಬೇರೆ ಎಂಬ ಅಭಿ 
ಪ್ರಾಯ ಮತ್ತು ದೇಹೇಂದ್ರಿಯಗಳ ವ್ಯವಹಾರ ದೊರರಾದ ಮುನಿಗಳ ಸಮೂಹವು 
(ನೋಡುವವರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತಿತ್ತು . ೪೭. ದೇಹಕ್ಕೆ ಹುತ್ತವು 
ಅಡರಿರಲು , ಮೇಲ್ಬಾಗದಲ್ಲಿ ಅತ್ಯಂತವಾಗಿ ಜಡೆಯು ಹಬ್ಬಿದ ಬಳ್ಳಿಯಂತೆ, ಇರು 
ತಿರಲು , ಜ್ಞಾನ ಪ್ರಕಾಶನಾದ ಪರಶಿವನನ್ನು ನೆನೆಯುತ್ತಿರುವ ಶ್ರೇಷ್ಠರಾದ ಮುನಿ 


1 ಣಂ( ಜ, ಗೆ) 


2 – ( 8) 


೩೮೫ 


ಏಕಾದಶಾಶ್ವಾಸಂ 


ತನುವೃತ್ತಂ ನೇತ್ರದೋಳೇತ್ರದ ಗತಿ ವಿಳಸತ್ಯಾಣದೊಳ್ಯಾಣಜಾತಂ 
ಮನದೊಳನ್ಮಾನಸಂ ಬುದ್ದಿಯೊಳಮರ್ದ ಮಹಾ ಬುದ್ದಿ ಚಿತ್ತಾಗದೊಳ್ಳೆಂ 
ಪಿನ ಚಿತ್ತಂ ತಾನಹಂಕಾರದೊಳೊದವಿದಹಂಕಾರಮಾ ಜೀವನೊಳ್ಳಿ 
ವನಖಂಡಜ್ಯೋತಿಯೊಂದಳಿಯೆ ಮಿಸುಪ ಯೋಗೀಶ್ವರರ್ ಕಣೆ ಎಂದರೆ 


೪೮ 


ಹರಿಯೊಲ್ಮಲ್ಲಮನಾಡುವಾನೆ ಪುಲಿಯೊಳೇಳಾಪಮಂ ತಾಳು ಸಂ 
ಚರಿಪುದ್ಯನ್ಮಗರಾಜ ಬರ್ಹಿಯ ಲಸಲ್ಲಾಸ್ಯಂಗಳಂ ಸಾರ್ದು ನೋ 
ಳ್ಳುರಗಶ್ರೇಣಿನಖಾಗ್ರದಿಂ ಶರಭ ಕಂಡೂವಾರಣಂ ಗೆಯ್ಯ ಹೇ 
ಸರಿಬ್ಬಂದಂ ಭಯವಿಲ್ಲದಿರ್ಕುಮನಿಶಂ ತತ್ಕಾಪಸಾವಾಸದೊಳ್ 


ವ! ಮತ್ತೊಂದು ರುಚಿರಪ್ರದೇಶದಲ್ಲಿ 


ಸುರಕುಜಮೂಲದೊಳ್ಳಿಸುಪ ಚಂದ್ರಶಿಲಾತಳ ಪುಷ್ಪ ತಳ್ಳದೆ 
ಆರೆದೆಸೆದಿರ್ದ ಭಸ್ಮರಣಮುಂ ಘುಸೃಣಾರುಣರೇಣುವು ಸಡಿ 
ಒರೆಯೆಡೆಯೊಕ್ಕ ಕಕ್ಕೆಯರಲು ನಯಿಮಲ್ಲಿಗೆಮಾಲೆಯುಂ ಕ್ಷಮಾ 
ಧರತನಯಾಮಹೇಶರೊಅಗಿರ್ದುದನೇಂ ಪಿಸುಣಾಡಲಾರ್ತವೊ 


೫೦ 


ಗಳು ಸಣ್ಣ ಬೆಟ್ಟದ ಹಾಗೆ ಅದೇನುಶೋಭಿಸುತ್ತಿದ್ದರೋ ! ೪೮. ದೇಹ ವ್ಯಾಪಾರ 
ವೆಲ್ಲ ನೇತ್ರದಲ್ಲಿ, ನೇತ್ರದ ಗಮನವು ಪ್ರಕಾಶಮಾನವಾದ ಪ್ರಾಣದಲ್ಲಿ , ಪ್ರಾಣಿಗಳ 
ಸಮೂಹವು ( ಪಂಚಪ್ರಾಣಗಳು) ಮನಸ್ಸಿನಲ್ಲಿ , ಆ ಮನಸ್ಸು ಬುದ್ದಿಯಲ್ಲಿ ಸೇರಿದ, 
( ಅಂತಹ) ಬುದ್ದಿಯು ಚಿತ್ರದಕೊನೆಯಲ್ಲಿ, ಹಿರಿಮೆಯ ಆ ಚಿತ್ರವು ತಾನು ಅಹಂಕಾರ 
ದಲ್ಲಿ , (ಹೀಗೆ) ಕೂಡಿಕೊಂಡ ಅಹಂಕಾರವು ಜೀವದಲ್ಲಿ, ಜೀವವು ಅಖಂಡವಾದಜ್ಯೋತಿ 
ಯಲ್ಲಿ ಸೇರಿ ಬಯಲುಗೊಂಡಿರಲು ( ಭಾವ ನಿರ್ಭಾವಗೊಂಡಿರಲು) ಯೋಗೀಶ್ವರರು 
ಕಂಗೊಳಿಸುತ್ತಿದ್ದರು. ೪೯ , ಸಿಂಹದೊಡನೆ ವಿಲಾಸದಿಂದ ಆಡುವ ಆನೆ ; ಹುಲಿ 
ಯೊಡನೆ ಒಡನಾಟವನ್ನು ಹೊಂದಿ ಸಂಚಾರ ಮಾಡುವ ಶ್ರೇಷ್ಟವಾದ ಜಿಂಕೆಗಳ 
ಸಮೂಹ, ಸಮಾಪಕ್ಕೆ ಹೋಗಿನವಿಲಿನ ಮನೋಹರವಾದ ಕುಣಿತಗಳನ್ನು ನೋಡುವ 
ಹಾವುಗಳ ಸಾಲು, ಉಗುರಿನ ತುದಿಯಿಂದ ಶರಭ ಮೃಗದ ಕಡಿತವನ್ನು ( ಕೆರೆದು) 
ಹೋಗಲಾಡಿಸುವ ಸಿಂಹಗಳ - ಗುಂಪು ಇದು ಯಾವಾಗಲೂ ಆ ಋಷಿಗಳು ವಾಸ 
ಮಾಡುವ ಆಶ್ರಮದಲ್ಲಿ ಭಯವಿಲ್ಲದೆ ಇತ್ತು . ವ!! ಮತ್ತು ಒಂದು ಮನೋಹರವಾದ 
ಪ್ರದೇಶದಲ್ಲಿ ೫೦ . ಕಲ್ಪವೃಕ್ಷದ ಬುಡದಲ್ಲಿ ಶೋಭಿಸುವ ಚಂದ್ರಕಾಂತ ಶಿಲೆಯ 
ಮೇಲಿರುವ ಹೂವಿನ ಹಾಸಿಗೆಯಲ್ಲಿ ( ವ್ಯಾಪಕವಾಗಿ ಹರಡಿ, ಪ್ರಕಾಶಿಸುತ್ತಿದ್ದ 
ವಿಭೂತಿಯ ಧೂಳಿಯೂ , ಕುಂಕುಮ ಕೇಸರಿಯ ಧೂಳೂ , ಸಡಿಲಿದ ಮುಡಿಯಿಂದ 

25 


೩೮೬ 


ಬಸವರಾಜ ವಿಜಯಂ | 


ಕರವಿಂತು ಸಂತತಂ ಭಾ 
ಸುರಮಹಿಮೆಯನಾಳ ಗಿರಿಯನೀಕ್ಷಿಸಿ ಪಿರಿದ 
ಚರಿವಡುತೆ ಮಾದಿರಾಜ 
ಗುರುವಂ ವಿಗೆ ಕಾಣ್ಯ ತವಕದಿಂ ಬರ್ಪಾಗಳ 


ಚ 


೫೧ 


ಹರತೇಜಃಪುಂಜಪೂರ್ಣಾಕೃತಿಯೊ ಶಿವವಿರಾಟೂರ್ತಿಯೋ ಭಸ್ಮಧಾತ್ರೀ 
ಧರ ಶ್ರೀಪರ್ವತಾಗ್ರಸ್ಥಿತಮುನಿಜನಪುಣ್ಯಸ್ಪುರದ್ರಾಕಿಯೋಯಂ| 
ಬಿರವಂ ಕೈಕೊಂಡು ಮಾರ್ಗ೦ಬಿಡಿದು ಮಹಿನಭೂಭಾಗಮಂ ಮುಟ್ಟಿ ಯೋಗೀ 
ಶ್ವರನುತ್ತುಂಗಾಂಗನಡಂಗೆಡೆದಿರೆ ಪದಪಿಂ ಕಂಡನಾ ಮಾದಿರಾಜಂ 


ವ|| ಅಂತು ಕಂಡು ಮುಂದಕ್ಕೆ ಪೋಗಲಳವಲ್ಲದೆ ಸವಿಸ್ಮಯಾಂತಃಕರಣನೀ ಮಹಾಮಹಿಮ 
ನಿರವಂ ಪರಿಕ್ಷಿಪೆನೆಂದು ತನ್ಮಸಕಾಗ್ರದತ್ತ ವರ್ಷತ್ರಯಂ ನಡೆದಂತುಗಾಣದಾದಾಬ್ಬಮಂ 
ಕಂಡು ಪೊಡಮಡುವುದನುಳಿದಿತ್ತಲೇಇಂದುದಪರಾಧವೆಂದು ಬಗೆದು ಮುಗುಳಾ ಮಸ್ತಕದಿಶಾ 
ಭಾಗದಿಂ ಪದನಳಿನದಿಶಾ ಭಾಗಕ್ಕೆ ವರ್ಷಾಷ್ಟಕಂಬರಂ ನಡೆಗೊಳುತ್ತುಂ ತದಂಘಿಯಂ ಕಾಣದತಿ 
ಚಕಿತನಾಗಿ ಕಾರ್ಪಣ್ಯಮನಾಳು ನಿಂದು 


ಅಲ್ಲಲ್ಲಿ ಸುರಿದಿರುವ ಕಕ್ಕೆಯ ಹೂವೂ , ಸುಗಂಧವಿಶಿಷ್ಟವಾದ ಮಲ್ಲಿಗೆ ಹೂವಿನ ಸರವೂ , 
ಪಾರ್ವತೀಪರಮೇಶ್ವರರು ಮಲಗಿದ್ದರೆಂಬುದನ್ನು ಚಾಡಿ ಹೇಳಲು ಏನು ಸಮರ್ಥ 
ವಾಗಿದ್ದವೋ ! ೫೧ -೫೨. ಈ ರೀತಿಯಲ್ಲಿ ಅಧಿಕವಾಗಿ ಪ್ರಕಾಶಿಸುವ ಮಹಿಮೆ 
ಯನ್ನು ಹೊಂದಿದ ಶ್ರೀಶೈಲ ಗಿರಿಯನ್ನು ಮಾದಿರಾಜನು ನೋಡಿ, ವಿಶೇಷವಾಗಿ 
ಆಶ್ಚರ್ಯಗೊಂಡು ತನ್ನ ಗುರುವನ್ನು ಕಾಣುವ ಹೆಚ್ಚಾದ ತವಕದಿಂದ ಬರುತ್ತಿರುವಾಗ, 
ಹರನ ತೇಜೋ ವಿಶಿಷ್ಟವಾದ ಸಂಪೂರ್ಣ ಆಕಾರವೋ ಎಂಬಂತೆ ಉನ್ನತವಾದ ದೇಹ 
ವುಳ್ಳ ಯೋಗೀಶ್ವರನು ಶಿವನ ವಿರಾಡೂಪವೋ , ವಿಭೂತಿಯ ಪರ್ವತವೋ , ಶ್ರೀ 
ಶೈಲಪರ್ವತದಲ್ಲಿರುವ ಋಷಿ ಜನಗಳ ಪ್ರಕಾಶಿಸುವ ಪುಣ್ಯದ ರಾಶಿಯೋ , ಎಂದೆನ್ನುವ 
ಸ್ಥಿತಿಯನ್ನು ಹೊಂದಿ ಮಾರ್ಗಕ್ಕೆ ಅಡ್ಡಲಾಗಿ ದಾರಿಯನ್ನು ಕಟ್ಟಿ ಭೂಮಿ ಆಕಾಶಗಳಿಗೆ 
ಏಕಾಗಿಬಿದ್ದುಕೊಂಡಿರಲು ಮಾದಿರಾಜನು ಉತ್ಸಾಹದಿಂದ ನೋಡಿದನು. ವ! ಹಾಗೆ 
ಕಂಡು ಮುಂದಕ್ಕೆ ಅಡಿಯಿಡಲು ಸಾಧ್ಯವಾಗದೆ, ವಿಸ್ಮಯಗೊಂಡ ಅಂತಃಕರಣವುಳ್ಳವ 
ನಾಗಿ ಈ ಮಹಾಮಹಿಮನ ಇರುವಿಕೆಯನ್ನು ಪರೀಕ್ಷಿಸುತ್ತೇನೆಂದು ಕೊಂಡು ಅವನ 
ತಲೆಯ ಕಡೆಗೆ ಮೂರು ವರ್ಷಗಳ ವರೆಗೆ ನಡೆದು ಕೊನೆಗಾಣದೆ , ಆ ಕಡೆಗೆ ( ಇರುವ) 
ಪಾದಕಮಲಗಳನ್ನು ಕಂಡು ನಮಸ್ಕಾರ ಮಾಡುವುದನ್ನು ಬಿಟ್ಟು ಇತ್ತ ಕಡೆ ಬಂದದ್ದು 
ಅಪರಾಧವೆಂದು ಯೋಚಿಸಿ, ಪುನಃ ಆ ತಲೆಯ ಕಡೆಯ ದಿಕ್ಕಿನಿಂದ ಪಾದಕಮಲಗಳಿ 
ರುವ ದಿಕ್ಕಿನ ಕಡೆಗೆ ಎಂಟು ವರ್ಷಪಲ್ಯಂತ ನಡೆದು ಹೋಗುತ್ತ ಅವನ ಪಾದಗಳನ್ನು 
ಕಾಣದೆ, ಬಹಳ ಭಯಗೊಂಡವನಾಗಿ, ದೀನಭಾವವನ್ನು ಹೊಂದಿ ನಿಂತುಕೊಂಡು - - 


೩೮೭ 


ಏಕಾದಶಾಶ್ವಾಸಂ 


ಮನುಮುನಿಗಳಲಿಸಿ ಕಾಣದ 
ಘನಮಹಿಮ ಭವನ್ಮಹತ್ವಮಂ ಪರಿಕಿಪೊಡಾ 
ನೆನಿತಜವಂ ಕಾಡದೆ ಪದ 
ವನಜಮನೆನಗಿಲ್ಲಿ ತೋಯ ಪೊರೆ ಕರುಣಾಬ್ದ 


- ವ!! ಎಂದು ಭಯಭಕ್ತಿಯಿಂ ಪೊಗಳು ಪಕ್ಷದ್ವಯಂಬರಂ ದಂಡಪ್ರಣಾಮಂಗೆಯ್ದಿರುತ್ತು 
ಮಿರೆ ಶಿವಯೋಗಿಮಲ್ಲಿಕಾರ್ಜುನ ಪ್ರಸನ್ನನಾಗಿ ತನ್ನ ಮುನ್ನಿನ ದೇಶಿಕಾಕೃತಿಯ ತಾಳು ಕರಾಂ 
ಬುಜದಿಂದೆತ್ತಿ ಗಾಢಾಲಿಂಗನಂಗೆಯು ಕೃಪಾದ್ರ್ರಾಲೋಕನದಿನಭೀಕ್ಷಿಸಿ 


ಕರುಣಾಮೃತರಸಮೊಗೆದು 
ಪ್ಪರಿಸಿ ಮುಖಾಂಬುಜದೆ ತುಳ್ಳಿದಂತಿರೆ ದಶನ 
ಸ್ಟುರಿತರುಚಿ ನುಡಿದನಾ ಮ 
ಒರಸಂ ಮಾದರಸನೊಡನೆ ನಸುನಗುತಾಗಳ 


ಪ್ರಾತರಮಾದ ನಿಜ ಸಾ 
ಮಾಜಮನುಳಿದರರೆ ಘೋರವಿಪಿನಾಂತರದೊ 
ಕ್ರೂಜ್ಯಮತಿ ಬಂದೆ ನಿನ್ನ ವೊ 
ಲೀ ಜ್ಯಾಮಂಡಲದೊಳಧಿಕ ಸಾಹಸಿಯಾವಂ 


ಶಿ 


೫೩ . 'ಕರುಣಾಬ್ಲಿಯೇ , ಮನುಮುನಿಗಳು ಹುಡುಕಿ ಕಾಣದಿರುವ ಅತ್ಯಂತ ಮಹಿಮೆ 
ಯಿಂದಕೂಡಿದ ನಿನ್ನ ಮಹತ್ವವನ್ನು ಪರೀಕ್ಷಿಸಲು ನಾನೆಷ್ಟರವನು ! ( ನನ್ನನ್ನು ) ಕಾಡದೆ 
ನನಗೆ ಇಲ್ಲಿ ( ನಿನ್ನ ) ಚರಣಕಮಲಗಳನ್ನು ತೋರಿ ರಕ್ಷಿಸು ! ವ!! ಹೀಗೆಂದು ಭಯದಿಂದ 
ಕೂಡಿದ ಭಕ್ತಿಯಿಂದ ಹೂಗಳಿ, ಎರಡು ಪಕ್ಷ ಪರಂತ ( ಒಂದು ತಿಂಗಳು ಪರಂತ) 
ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಇರುತ್ತಿರಲು, ಶಿವಯೋಗಿ ಮಲ್ಲಿಕಾರ್ಜುನನು 
( ಮಲ್ಲರಸನೆಂಬ ಶಿವಯೋಗಿಯು) ಪ್ರಸನ್ನನಾಗಿ ತನ್ನ ಮೊದಲಿನ ಗುರೂತ್ತಮನ 
ಆಕೃತಿಯನ್ನು ಹೊಂದಿ , ತನ್ನ ಕರಕಮಲಗಳಿಂದ ಹಿಡಿದೆತ್ತಿ ಗಾಢವಾಗಿ ಆಲಿಂಗಿಸಿ 
ಕೊಂಡು, ದಯಾರಸಭರಿತವಾದ ದೃಷ್ಟಿಯಿಂದನೋಡಿ, ೫೪ . ಕರುಣವೆಂಬ ಅಮೃತ 
ರಸವು ಮುಖಕಮಲದಿಂದ ಹೊರಹೊರಟು ತುಳುಕಿದಂತೆ ಹಲ್ಲುಗಳ ಶುಭ್ರವಾದ 
ಕಾಂತಿಯು ಪ್ರಕಾಶಿಸುತ್ತಿರಲು ಮುಗುಳು ನಗುತ್ತ ಮಲ್ಲರಸನು ಮಾದರಸನೊಡನೆ ಆಗ 
ಮಾತನಾಡಿದನು. ೫೫. ಪೂಜಿಸುವುದಕ್ಕೆ ಯೋಗ್ಯವಾದ ಬುದ್ದಿಯುಳ್ಳವನೇ , ಅತ್ಯಧಿಕ 
ವಾದ ನಿನ್ನ ರಾಜ್ಯಸತ್ತೆಯನ್ನು ಬಿಟ್ಟು ಭಯಂಕರವಾದ ಈ ಕಾಡಿನ ಮಧ್ಯದಲ್ಲಿ ಬಂದಿ 
ದೀಯೆ ! ಅರರೆ ! ! ಈ ಭೂಮಂಡಲದಲ್ಲಿ ನಿನ್ನಂತೆ ಅಧಿಕ ಸಾಹಸಿಯು ಇನ್ಯಾವ 


೩೮೮ 


ಬಸವರಾಜ ವಿಜಯಂ 


- ವ|| ಎಂದು ಪೊಗಳ್ಳವನಂ ನಿಜಾಶ್ರಮಕ್ಕೆ ಕರೆದೊಯ್ದು ಲಿಂಗಾರ್ಚನಂಗೆಯ್ಲಿ ಶಿವಯೋಗಿ 
ವರೇಣ್ಯಂ ನಿಜಪ್ರಸಾದಾಮೃತದಿಂ ತೃಪ್ತಿವಡಿಸಿ ಶಿವಾನುಭಾವಪ್ರಸಂಗದಿಂ ಕಿಡಿದುಪೊಳಂ ಕಳೆದು 
ಮತ್ತವಿಂತೆಂದಂ 


ದಿನವೊಳವು ನಿನಗೆ ಮನುಜ 
ವನಿಯೊಳೊಲವಿನ್ನುಮಂತಂ ಧಾತ್ರಿಗೆ ಪಾ 
ವನಶೀಲ ಪೋಗು ಸದ್ಯ 
ರ್ತನೆಯಿಂ ನಡೆದಿಲ್ಲಿಗೆಮ್ಮ ಲಕ್ಕುಂ ಬಳಿಯಿಂ | 


- 


೫೬ 


ವ|| ಎನೆ ಮಾದಿರಾಜನಾ ನುಡಿಗೇಳು ವನದುಬೈಗದಿಂ ಮಗುಬ್ಬಿಂತೆಂದಂ 


೫೮ 


ಬಡತನಮಡಸಿದ ಮನುಜಂ 
ಕಡವರಮಂ ಕಂಡು ಬಿಡುವನೇ ಯತ್ನದೆ ನಿ . 
ಮಡಿಗಂಡಮಲೆ 'ತೋಜಿಗೆದಾ! 
ವೆಡೆಗಾದೊಡಮೆಯ ಲಾರ್ಪೆನೇ ಗುಣಭರಣಾ 
ಎನೆ ಲೇಸೆನುತ್ತ ಮುಗುಳಾ 
ತನ ಮನಮಂ ನೋಡಲೆಳಸುತಲ್ಲಿಂದೊಡಗೊಂ | 
ಡನುನಯದೆ ಬಂದು ಬರ್ಬೂ 

ರ ನಗದ ಮೊದಲೋವರಿಯೊಳೆ ಕುಳ್ಳಿರಿಸಿಡಂ 
ನಿದ್ದಾನೆ ? ವ|| ಎಂದು ಆ ಶಿವಯೋಗಿವರೇಣ್ಯನಾದ ಮಲ್ಲರಸನು ಮಾದಿರಾಜನನ್ನು 
ಹೊಗಳಿ, ಅವನನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ, ಲಿಂಗಾರ್ಚನೆ ಮಾಡಿಸಿ, 
ತನ್ನ ತೀರ್ಥ ಪ್ರಸಾದಾದಿಗಳಿಂದ ತೃಪ್ತಿಪಡಿಸಿ , ಶಿವಾನುಭಾವ ಶಾಸ್ತ್ರಪ್ರಸ್ತಾಪದಿಂದ, 
ಸ್ವಲ್ಪ ಸಮಯವನ್ನು ಕಳೆದು, ಮತ್ತೂ ಹೀಗೆ ಹೇಳಿದನು : ೫೬ , ಪರಿಶುದ್ಧವಾದ 
ಶೀಲವುಳ್ಳವನೇ , ನಿನಗೆ ಈ ಮಾನವ ಭೂಮಿಯಲ್ಲಿ ಇನ್ನು ಕೆಲವೇ ದಿನಗಳು ಉಂಟು. 
ಆದುದರಿಂದ ನೀನು ಧರೆಗೆ ಹೋಗು. ಒಳ್ಳೆಯ ನಡತೆಯಿಂದ ನಡೆದುಕೊಂಡು ಅನಂತರ 
ಇಲ್ಲಿಗೆ ಬರುವುದಕ್ಕೆ ಆದೀತು. ವಂ ಹೀಗೆನ್ನಲು ಮಾದಿರಾಜನು ಮಲ್ಲರಸನ ಆ ಮಾತು 
ಗಳನ್ನು ಕೇಳಿ, ಉದ್ವೇಗಗೊಂಡ ಮನಸ್ಸಿನಿಂದ ಪುನಃ ಹೀಗೆ ಹೇಳಿದನು. ೫೭. ಗುಣ 
ಗಳೇ ಆಭರಣವಾಗಿ ಉಳ್ಳವನೇ , ಬಡತನವುಸಂಭವಿಸಿದ ಮನುಷ್ಯನು, ಸುವರ್ಣವನ್ನು 
ಕಂಡು ಬಿಡುವನೇ ? ಪ್ರಯತ್ನದಿಂದ ನಿಮ್ಮ ಪಾದಗಳನ್ನು ಕಂಡಮೇಲೆ, ( ಅವನು ) 
ತೊರೆದು ಇನ್ಯಾವ ಸ್ಥಳಕ್ಕಾದರೂ ಹೋಗುವುದಕ್ಕೆ ಸಮರ್ಥನಾಗುವೆನೇ ? ೫೮- ೫೯. 
ಎಂದೆನ್ನಲು, ' ಒಳ್ಳೆಯದು' ಎಂದು ಪುನಃ ಆತನ ಮನಸ್ಸನ್ನು ಪರೀಕ್ಷಿಸಿ ನೋಡ 
ಲಪೇಕ್ಷಿಸಿ , ಅಲ್ಲಿಂದ ಅವನನ್ನು ಕೂಡಿಕೊಂಡು, ಪ್ರೀತಿಯಿಂದ ( ಹೊರಟು) ಬಂದು 


- 1 ತೋಅದ( ಜ) 


೩೮೯ 


ಏಕಾದಶಾಶ್ವಾಸಂ 


ಪರಶಿವಯೋಗದೊಳಾ ಮಾ 
ದರಸಂ ಬೊಬ್ಬುಲಿಯ ನೆಳಲೊಳಿರೆ ಕಡಸರಿದಾ 
ಗುರುಮಲ್ಲಿಕಾರ್ಜುನಂ ತಾ 
ನಿರದಾಗಪರೂಪಮಂ ಕೈಕೊಂಡು 


೫ 


ವಂ ಅದೆಂತೆನೆ - 


ಬಿರಿದಡಿ ಡೊಂಕುವೆತ್ತ ಬೆರಿರೆಯ ಪೆರ್ದೊಡೆ ವಕ್ರ ಮಧ್ಯವು 
ರ್ಬರಿಸಿದ ಪೆರ್ಬಸಿ ನಸು ಕುನುಂಗಿದ ಬೆನ್ನೆಡೆದೇ ಬೀಸು 
ಲೈರೆ ನೆಗೆದಿರ್ದ ಗೋ ಆತ ಮೋಜಣಿ ಮುರುಂಟಿದ ಕರ್ಣಮುರ್ವಿ ಕೆ 
ಕರಿಸಿದ ಕಣ್ಮರಂಟುದಲೆ ಪಾವಸೆವಿಗೆ ಗಂಟುಪುರ್ಬುಗಳ 


ನೊರೆವಾಯೊಲ್ಲುಟಿ ಪೆರ್ಮ 
ಗರಂ ಕೆಮ್ಮಿಸೆಕೆದರ್ದ ಪಗಡ್ಡಂ ಕ 
ರ್ಬುರರುಚಿಯನುಗುಳ್ಳ ಕಾರೊಡ 
ಲಿರೆ ಮೆದುಕರಾಗ್ರದಲ್ಲಿ ಮುಳಿಗೆಯಂ 


ಒಂದು ಜಾಲಿಯ ಮರದ ಬುಡದ ಸಂದಿಯಲ್ಲಿ ಕುಳ್ಳಿರಿಸಿದೊಡನೆಯೇ , ಆ ಮಾದರಸನು 
ಆ ಬೊಬ್ಬಳಿಮರದ ಬುಡದಲ್ಲಿಯೇ ಶಿವಯೋಗ ಸಮಾಧಿಸ್ಥನಾದನು . ಆಗ ಮಲ್ಲ 
ರಸನು ( ಮಲ್ಲಿಕಾರ್ಜುನನು) ತಾನು ಬೇರೊಂದು ಕಡೆಗೆ ಹೋಗಿ ಆಗ ತಪ್ಪದೆ ಓರ್ವದನ 
ಗಾಹಿ(ಗೊಲ್ಲ) ಯ ಆಕಾರವನ್ನು ಪಡೆದನು. ೬೦ - ೬೪ . ಬಿರುಕುಬಿಟ್ಟ ಕಾಲು, ಡೊಂಕು 
ಡೊಂಕಾದ ಬೆರಳುಗಳು , ಓರೆಗೊಂಡ ದಪ್ಪ ತೊಡೆಗಳು , ಡೊಂಕಾದ ನಡು, ಉಬ್ಬಿ 
ಕೊಂಡ, ದೊಡ್ಡ ಹೊಟ್ಟೆ, ಸ್ವಲ್ಪ ಬಾಗಿದ ಬೆನ್ನು , ಸೆಡೆದು. ಎದ್ದ ಬೀಸುವತೋಳುಗಳು 
ಹೆಚ್ಚಾಗಿ ಉದ್ದವಾದ ಗೋಣು, ರಸಹೀನವಾದ ( ಒಣಗಿದ ಮುಖ, ಮುರುಟಿ 
ಕೊಂಡಿದ್ದ ಕಿವಿ , 'ಉಬ್ಬಿಕೊಂಡು ಕೆಂಪಾಗಿ ಕಾಣುವ ಕಣ್ಣುಗಳು, ಕೂದಲು ಕೆದರಿರುವ 
ತಲೆ, ಹಸುರುಗಟ್ಟಿದ ಹಲ್ಲು , ಗಂಟುಗಟ್ಟಿದ ಹುಬ್ಬು , ನೊರೆಬೆರೆತ ಬಾಯಿ , 
ಜೋತಾಡುವ ತುಟಿ, ದಪ್ಪನಾದ ಮೂಗು, ನೆರೆಗೊಂಡಿರುವ ಕೆಂಪಾದ ಮಾಸೆ, ಕೆದರಿದ 
ಉದ್ದವಾದ ಗಡ್ಡ ( ಅಥವಾ ಹರಕುಗಡ್ಡ ) , ಆಕಾಶದ ಕಾಂತಿಯಂತಿರುವ ಕಾಂತಿಯನ್ನು 
ಹೊರಸೂಸುವ ಕಪ್ಪಾದ ದೇಹದಿಂದಶೋಭಿಸುತ್ತ ಕಯ್ಯಲ್ಲಿ ಮುಳುಕಡಿಯುವ ಕತ್ತಿ 
ಯನ್ನೂ , ಕುಡುಗೋಲು, ಚಾವಟಿ, ಕೊಡ (ನೀರು ತುಂಬಿದ ಚಿಕ್ಕ ಮಗಿ) ತಪ್ಪದೆ 


1 


( ಜ , ಚ, ಗ, ಅ) 


aro 


ಬಸವರಾಜ ವಿಜಯಂ 


ತಿರಿಯಂ ಚಟಿಯಂ ಘಟವಂ 
ಪರಶುವನಿರದಾಂತು ಕುಜದೋವಲಿ ದಿ ಪೆಗಲೊ 
qರವೆರಿಸೆಯೆ ಟೊಂಕದೊಳ್ ನೇ 
ಅರೆ ಕಚ್ಚೆಯಿಅಂಕಿ ಕೌಂಕುಳೊಳ್ ಕುಆವಿಯಂ 


ಕೋಲಂ ಬೀಸುತೆ ಸಿಳ್ಳಿಡು 
ತಾಲಿಸುತತ್ವವಿಕ್ಷಿಸುತೆ ಕೆಕ್ಕುತೆ ಪೆ 
ರ್ಗಾಲಡ್ಡ ಮೊಡ್ಡಿ ನಿಲುತಂ 
ಕೌಲೇಯಮನಲ್ಲಿ ಕರೆವುತಂ ನಡೆತಂದಂ 


ಧೋಪುದೊಪ್ಪನೆಕಳಿಂದಿಡುತೋಡುವಾಡುಗಳಂ ಕರಂ 
ತಪ್ಪುವಂತಿರೆ ಮೆಲ್ಲಮೆಲ್ಲನೆ ಬಂದು ಮಾದರಸಾರ್ಯನಿ 
ರ್ದೊಪ್ಪ ವೆತ್ಯ ಮರಕ್ಕೆ ನೋಡುತವಂಗೆ ತಣ್ಣೆಳಲಾಗಿ ರಾ 
ಜಿಪ್ಪ ತತ್ಯುಜ ಶಾಖೆಯಂತದ ಕರಾಗ್ರ ಕುಠಾರದಿಂ 


ವ|| ಅಂತು ತವುವಿರ್ಪ ಕಾಟಕೋಟಾಗ್ರಜನಂತಿರ್ದ ಕಪಟ ಗೋಪರೂಪತಾಪ 
ಸೇಶ್ವರನಂ ಸಕಳೇಶದೇವಂಕಲ್ಲು ನೋಡಿ 

ಮದಮಾಧವ ಖುಲ್ಲಗೊಲ್ಲಪದೆದಾಂ ಕುಳ್ಳಿರ್ದ ಭೂಜಾತಮ 
ಲ್ಲದೆ ಭೂಜಾತವರಣ್ಯದೊಳಅವೊಡೇನಿಲ್ಲಾದುದೇ ಪಾಪಿ ಪೆ | 
ರ್ಚಿದ ಕೊರ್ಬಿಂದಿದನೇಕೆ ನೀಂ ತಣಿದಪೈ ಮಾಣ್ಯಾಣದಿರ್ದಂದು ತ 

ಊದೆ ಶಾಪಾಗ್ರತರ ಜ್ವಲಜ್ವಲನದಿಂ ನಿನ್ನಂಗಮಂ ಸುಟ್ಟಪಂ 
ಕೊಡಲಿಗಳನ್ನು ಧರಿಸಿದವನಾಗಿ ಹೆಗಲ ಮೇಲೆ ಕುರಿಯ ತೊಗಲಿನಿಂದ ಮಾಡಿದ 
ತಿದಿಯು ಶೋಭಿಸುತ್ತಿರಲು, ನಡುವಿನಲ್ಲಿ ಕಚ್ಚೆಯು ಜೋತಾಡುತ್ತಿರಲು, ಬಗಲಲ್ಲಿ 
ಕುರಿಮರಿಯನ್ನು ಇರುಕಿಸಿಕೊಂಡು,ಕೋಲುಬೀಸು , ( ಕುರಿ ಕಾಯುವವರಂತೆ) ಸಿಳ್ಳಿ 
ಯನ್ನು ಹಾಕುತ್ತ , ಅತ್ತ ಇತ್ತ ಧ್ವನಿಯನ್ನು ಆಲಿಸುತ್ತ , ಅತ್ತ ಇತ್ತ ನೋಡುತ್ತ , 
ಕೇಕರಿಸುತ್ತ , ದೊಡ್ಡ ಕಾಲನ್ನು ಅಡ್ಡಡ್ಡವಾಗಿ ಇಡುತ್ತ , ನಿಲ್ಲುತ್ತ , ನಾಯಿಗಳನ್ನು 
ಕರೆಯುತ್ತ ನಡೆದುಬಂದು , ಮಲ್ಲಮೆಲ್ಲನೆ ಓಡುವ ಆಡುಗಳನ್ನು ತಾನಿದ್ದ ಕಡೆಗೆ ತಿರುಗಿ 
ಸಲು ಕಲ್ಲುಗಳನ್ನು ದೊಪ್ಪದೊಪ್ಪೆಂದು ಬೀಸುತ್ತ ಆ ಸಕಳೇಶ ಮಾದರಸನಿರುವ 
ಬೊಬ್ಬಳಿ ಮರದ ಸವಿಾಪಕ್ಕೆ ಮೆಲ್ಲಮೆಲ್ಲನೆ ಬಂದು, ಅವನಿಗೆ ನೆಳಲಾಗಿ ಶೋಭಿಸುವ 
ಆ ಮರದ ಕೊಂಬೆಗಳನ್ನು ಕೈಯಲ್ಲಿದ್ದ ಕೊಡಲಿಯಿಂದ ಕತ್ತರಿಸಿದನು. ವ|| ಈ ರೀತಿ 
ಕೊಂಬೆಗಳನ್ನು ಕತ್ತರಿಸುತ್ತಿದ್ದ ಕಾಟಕೋಟನ ಅಣ್ಣನ ಹಾಗೆ ಇರುವ ಕೃತ್ರಿಮಗೊಲ್ಲ 
ನಾಕಾರದಲ್ಲಿರುವ ಋಷಿಶ್ರೇಷ್ಠನನ್ನು ಸಕಳೇಶಮಾದರಸನು ಕೋಪದಿಂದನೋಡುತ್ತ 
೬೫. ಎಲೈ ಗರ್ವದಿಂದ ಕೊಚ್ಚಿ ಹೋದ ನೀಚನಾದ ದುಷ್ಟಬೇಡನೆ, ನಾನು ಪ್ರೀತಿ 
ಯಿಂದ ಕುಳಿತಿರುವ ಈ ಮರದ ಹೊರತು ಕತ್ತರಿಸಲಿಕ್ಕೆ ನಿನಗೆ ಈ ಅರಣ್ಯದಲ್ಲಿ ಬೇರೆ 
ಮರಗಳೇ ಇಲ್ಲವಾದುವೇ ? ಪಾಪಿ ! ಹೆಚ್ಚಾದ ಕೊಬ್ಬಿನಿಂದ ಇದನ್ನು ನೀನೇಕೆ ತರಿ 


೩೯೧ 


ಏಕಾದಶಾಶ್ವಾಸಂ 


ವಗಿ ಎಂದ ಮಾದಿರಾಜನ ಮಾತುಗಳು ಕಪಟಪಟು ಮಲ್ಲರಸ ಮಾಹೇಶ್ವರನಟ್ಟಹಾಸಂ 


ಗೆಯು 


ಅಮಮ ದಯಾಪರ ವಿಳಸಿತ 
ಯಮ ನಿಯವು ಕಳಾಪ ಭಾಪು ಚಾಗುರೆ ಘನ ವಿ 
ಕ್ರಮ ಭಲರೆ ಶಾಂತಿಯುತ ಸಂ 
ಯಮಿಗಳ್ಳಿ ನನ್ನ ರೊಳರೆ ಧರಣೀತಳದೊಳ್ 


ನಿನಗೀ ಭೂರಹವಲ್ಲದನ್ಯತರವೇನಿಲ್ಲಾದುದೇ ಕುಳ್ಳಿರ 
ಲ್ಪನ ಕಾಂತಾರದೊಳಿತ್ತರಾರ್ನಿನಗಿದಂ ನೀಂ ಶಾಖೆಯಂ ಸಾಕಿದಾ 
ತನೆ ಕಾಡಿಂತಿದು ನಿನ್ನ ದೋ ಬಹಿದೆಕೋಪಂಗೆಯ್ಯ ನೀಂ ಪಾಪಿಯ 
ಲೆ, ನಿತಾಂತಂ ಮುಳಿದೆನ್ನನೆಂತು ಸುಡುವೆ ಕೋಪಾಗ್ನಿಯಂ ತಾಪಸಾ 


೬೭ 


ಮಳೆ ಮಂಜು ಗಾಳಿ ಬಿಸಿಲುಪ 
ಟಳಕಳ್ಳದೆ ಮಾತ್ರ ನಿನ್ನ ತಪವೆತ್ತ ನಿರಾ 
ಕುಳಮಿ ತರುವಿನ ಬಳಿ ನೆಳ 
ಲಳಿಪತ್ರ ವಿಚಿತ್ರಮಲೆ ನಿನ್ನ ಚರಿತ್ರಂ 


ಯುತ್ತಿದ್ದೀಯೆ ? ಬಿಡು ; ಬಿಡದೆ ಇದ್ದರೆ ತಡಮಾಡದೆ ನಿನ್ನ ದೇಹವನ್ನು ಭಯಂಕರ 
ವಾಗಿ ಉರಿಯುವ ಶಾಪವೆಂಬ ಬೆಂಕಿಯಿಂದ ಸುಟ್ಟುಬಿಡುತ್ತೇನೆ. ವ|| ಹೀಗೆಂದ ಮಾದ 
ರಸನ ಮಾತನ್ನು ಆ ಕೃತ್ರಿಮ ವ್ಯಾಪಾರದಲ್ಲಿ ಸಮರ್ಥನಾದ ಮಲ್ಲರಸನೆಂಬ ಮಾಹೇಶ್ವ 
ರನು ಕೇಳಿ, ಅಟ್ಟಹಾಸದಿಂದ ಕೂಡಿ ನಕ್ಕು - ೬೬ . ಅಬ್ಬಬ್ಬಾ ! ಕರುಣಾಸಕ್ತನೇ ! ! 
ಪ್ರಕಾಶಿಸುವ ಯಮ -ನಿಯಮಾದಿಗಳ ಆಭರಣವುಳ್ಳವನೇ , ಭಲೇ ! ಚಾಗುರೇ ! ಘನ 
ಪರಾಕ್ರಮಿಯೇ ! ಭಲರೇ ! ಶಾಂತಿಯುತನೇ ! ಈ ಭೂಭಾಗದಲ್ಲಿ ನಿನ್ನಂತಹ 
ಸಂಯಮಿಗಳೂ ಉಂಟೇ ? ೬೭ . ತಪಸ್ವಿಯೇ , ಈ ದೊಡ್ಡಕಾಡಿನಲ್ಲಿ ನಿನಗೆ ಕುಳಿತು 
ಕೊಳ್ಳಲು, ಈ ಗಿಡವಲ್ಲದೆ ಬೇರೆ ಗಿಡಗಳೇ ಇಲ್ಲದಂತಾಗಿದ್ದವೇ ! ನಿನಗೆ ಈ ಮರವನ್ನು 
ಕುಳಿತುಕೊಳ್ಳಲು ಕೊಟ್ಟವರಾರು ? ನೀನು ಈ ಮರವನ್ನು ಸಾಕಿದವನೋ ? ಇದೇ 
ರೀತಿಯಲ್ಲಿ ಈ ಕಾಡು ನಿನ್ನ ದೊ ? ನೀನು ವ್ಯರ್ಥವಾಗಿ ಕೋಪಮಾಡುತ್ತಿದ್ದೀಯೆ ! 
ನಿಜವಾಗಿ ನೀನೆ ವಿಶೇಷವಾದ ಪಾಪಿಯಾಗಿದ್ದೀಯಲ್ಲವೇ ? ನನ್ನನ್ನು ನಿನ್ನ ಕೋಪ 
ವೆಂಬ ಬೆಂಕಿಯಿಂದ ಹೇಗೆ ಸುಡುವಿಯಯಾ ! ೬೮ . ಮಳೆ, ಮಂಜು , ಗಾಳಿ, ಬಿಸಿಲು 
ಗಳ ಬಾಧೆಗೆ ಭಯಪಡದೆ ಮಾಡುವ ನಿನ್ನ ಈ ತಪಸ್ಸೆ ? ಈ ಗಿಡದ ನಿಶ್ಚಂಚಲ 
ವಾದ ಕೆಳಭಾಗದ ನೆಳಲು ಇಲ್ಲದ ಹಾಗೆ ಮಾಡುವಿಕೆಯೆತ್ತ ? ನಿನ್ನ ಈ ಚರಿತ್ರೆ 


೩೯೨ 


ಬಸವರಾಜ ವಿಜಯಂ 


ತನುವಂ ಬಡಿದೋಡಮೆಂತುಂ 
ಮುನಿಯರ್ ಮುನಿವರರುದಗ್ರ ಶಾಂತರ್ಮುನಿವೆ 
ಬನದಗಮಂ ತಟದೊಡೆ ದು 
ರ್ಜನತಾಪಸ ನಿನ್ನವೋಲ್ಲು ರಾತ್ಮಕಗೊಳರೇ 


ಕೋಪಾಗ್ನಿಯಿಂದ ಬೆಂದಪೆ 
ಶಾಪಾಗ್ನಿಯಿನೆನ್ನನುರುಪಲೆಳಸಿರ್ಪೆ ತಪೋ 
ಲೋಪವಿದಳಂದಮೆಂಬುದ 
ನೇಪೊಳ್ಳು ತಿಳಿಯು ಮೂಢಜನಕುಲತಿಲಕಾ 


ಕಪಟಿಯ ಜಪವುಂಕೊಪಿಯ 
ತಪವುಂ ಪಿಶುನನ ಮೃದೂಕಿಯುಂ ಪರನಿಂದಾ 
ಲಪಿತನ ವಿದ್ಯೆಯುಮಗ್ಗದ 
ಕೃಪಣನ ಸನ್ಮಾನಮುಂ ನಿರರ್ಥಕವಿ 


ವಿನಯಾರಣ್ಯದವಾನಲಂ ಶಮಸುಖಜೋತ್ಪಾ ದಿನೇಶಾತಪಂ 
ಘನ ಸಂತೋಷದ ಸಾಂಬುರಾಶಿ ಬಡಬಜ್ವಾಲಾಕಲಾಪಂ ವಿವೇ 
ಕನಗಾಗ್ರಸ್ಸುಟಮೇಘವಹಿಯೆನಿಪೀ ಕೋಪಾಗ್ನಿವೀರ್ಗುಂ ಮನೋ 
ವನಜಾತಾಂಚಿತ ಚಿನ್ಮರಂದರಸಮಂ ಕಾಯೋಜತೆ ತಜೀವನಂ 


೭೨ 


ವಿಚಿತ್ರವಾದುದಲ್ಲವೆ ? ೬೯ . ಉತ್ಕೃಷ್ಟ , ಶಾಂತ ಚಿತ್ತರಾದ ಮುನಿಶ್ರೇಷ್ಠರು ದೇಹ 
ವನ್ನು ( ಯಾರಾದರೂ ) ಬಡಿದರೂ ಯಾವ ರೀತಿಯಿಂದಲೂ ಕೋಪಗೊಳ್ಳುವುದಿಲ್ಲ. 
ದುಷ್ಟ ತಪಸ್ವಿಯೇ , ಕಾಡಿನಲ್ಲಿರುವ ಮರವನ್ನು ( ನಾನು) ತರಿದರೆ, ಕೋಪಗೊಂಡವ 
ನಾದೆ ! ನಿನ್ನ ಹಾಗೆ ದುರಾತ್ಮರಾದವರು ಉಂಟೆ ? ೭೦ . ಕೋಪವೆಂಬ ಅಗ್ನಿಯಿಂದ 
ಬೆಂದು ಹೋಗಿರುವ, ಮೂಢ ಜನಸಮೂಹಕ್ಕೆ ತಿಲಕಪ್ರಾಯನಾದವನೇ , ನನ್ನನ್ನು 
ಶಾಪವೆಂಬ ಅಗ್ನಿಯಿಂದ ಸುಡುವುದಕ್ಕೆ ಅಪೇಕ್ಷೆಪಟ್ಟು ಇದ್ದೀಯೆ! ಈ ಕೋಪ ಮತ್ತು 
ಶಾಪಗಳ ಪ್ರಕಟನೆಯಿಂದ ಯಾವಾಗಲೂ ತಪಸ್ಸಿಗೆ ಹಾನಿಯೆಂಬುದನ್ನು ನೀನು ತಿಳಿಯ 
ದವನಾಗಿದ್ದೀಯೆ. ೭೧ . ಮೋಸಗಾರನ ಜಪವೂ ,ಕೋಪಿಯ ತಪಸ್ಕೂ , ಚಾಡಿಕೋರನ 
ಮೃದುವಾದ ಮಾತುಗಳೂ , ಅನ್ನದೂಷಣೆಯ ಮಾತುಳುವನ ವಿದ್ಯೆಯೂ , ಅಧಿಕ 
ಕೃಪಣನ ಸನ್ಮಾನವೂ ನಿಷ್ಟ್ರಯೋಜಕಗಳಲ್ಲವೇ ? ೭೨ . ನಮ್ರತೆಯೆಂಬ ಕಾಡಿಗೆ 
ದಾವಾನಳವೂ , ಶಾಂತಿಯುಂಟಾಗುವ ಸೌಖ್ಯವೆಂಬ ಬೆಟ್ಟಿಂಗಳಿಗೆ ಸೂರನ ಕಿರಣವೂ , 
ಸಾಂದ್ರವಾದ ( ಘನವಾದ) ಸಂತೋಷರಸದ ಸುಖವೆಂಬ ಸಮುದ್ರಕ್ಕೆ ಬಡಬಾಗ್ನಿಯ 
ಉರಿಯ ಸಮೂಹವೂ , ತಿಳುವಳಿಕೆಯೆಂಬ ಬೆಟ್ಟದ ತುದಿಗೆ ಸ್ಪುಟವಾದ ( ವ್ಯಕ್ತವಾದ) 
ಸಿಡಿಲೂ - ಎಂದೆನಿಸುವ ಈ ನಿನ್ನ ಕೋಪವೆಂಬ ಬೆಂಕಿಯು ಮನಸ್ಸೆಂಬ ಕಮಲದಲ್ಲಿ 
ರುವ ಜ್ಞಾನವೆಂಬ ಮಕರಂದರಸವನ್ನು ಕುಡಿಯುವುದು, ಆ ಕಾವು ಹೆಚ್ಚಾದರೆ ಆ 


ಏಕಾದಶಾಶ್ವಾಸಂ 


ಹೃದಯಾಲವಾಲದೊಳ್ ಪು 
ಟಿದ ವಿಮಳ ಜ್ಞಾನಲತೆಗೆ ಶಮಜಲಮಂ ಸೂ 
ಸದೆ ಕೋಪಶಿಖೆಯಿ ' ನುರುಪಿದೆ 
ಡದು ಸುಖರಸಮೋಕ್ಷಫಳಮನೇನಿಪುದೇ 
ಧನವನಿತಾನಿಕೇತನವನೊಲ್ಲದೆ ಬಿಟ್ಟು ವಿರಕ್ತಿವೃತ್ತಿಯಂ 
ಮನದೊಳಳಂಕೆಗೆಯ್ದು ಶಿವಯೋಗಸುಖಂಬಡೆಯಲೆ ಬಂದು ಕಾ 
ನನದೆಡೆಗೀಶ್ವರಾಂಘ್ರಯುಗಮಂ ಸಲೆ ಜಾನಿಸುತಿರ್ದುವಿಲ್ಲಿ ಕೆ 
ಮನೆ ನೆಳಲಾಸೆವೆತ್ತು ಮುಳಿಸಾಂತಪೆ ನಿನ್ನವೊಲಾರೊ ಗಾವಿಲರ್ 


ಸೋಲವಿದೆಂಬರ್ಕಬಿ್ರನ | 
ಕೊಲೊಂದಿನಿಸುಳಿಯ ತಳಿಯ ಕರ್ಬಿನ ಪೊಜಯಂ 
ಲೀಲೆಮಿಗೆ ತಾಳ ಶೀಲದ 
ಜಾಲದೊಳಿನಿಸುಳಿಯೆ ಸೋಲವಲ್ಲದೆ ಪೆಜತೇಂ 


ಕಡು ಬಾಸೆಗೆಯು ರಣದೊ 
ಲೌಡಂಕಿಸೋಸಿಯನಿಟ್ಟು ಬರ್ಪನ ತೆಳದಿಂ 
ನುಡಿಯಂತೆ ನಡೆಯುಲಯದ 
ಜಡರಂ ಮೃಡಭಕ್ತರೊಲ್ಯರೇ ವಸುಮತಿಯೊಳ್ * 

- ೭೬ 
ಪ್ರಾಣವನ್ನೇ ಹೀರಿಬಿಡುವುದು . ೭೩ . ಹೃದಯವೆಂಬ ಪಾತಿ ( ಆಲವಾಲ) ಯಲ್ಲಿ 
ಹುಟ್ಟಿದ ನಿರ್ಮಲವಾದ ಜ್ಞಾನವೆಂಬ ಬಳ್ಳಿಗೆ (ಮೋಕ್ಷ ವಿಷಯಕ ಬುದ್ದಿಯೆಂಬ 
ಬಳ್ಳಿಗೆ) , ಶಾಂತಿಯೆಂಬ ನೀರನ್ನು ಎರೆಯದೆ ಕೋಪವೆಂಬ ಬೆಂಕಿಯಿಂದ ಸುಟ್ಟು 
ಬಿಟ್ಟರೆ, ಆ ಬಳ್ಳಿಯು ಸೌಖ್ಯವೆಂಬ ಮಧುರರಸವುಳ್ಳ ಮೋಕ್ಷವೆಂಬ ಹಣ್ಣನ್ನು ಕೊಡು 
ವುದೇ ? ೭೪. ಹೊನ್ನು, ಸ್ತ್ರೀ , ಮನೆಮಠಗಳನ್ನೊಲ್ಲದೆ ಬಿಟ್ಟು (ಬಂದು) ವಿರಕ್ತಿಭಾವ 
ವನ್ನು ಮನಸ್ಸಿನಿಂದ ಇಚ್ಛೆಪಟ್ಟು , ಶಿವಯೋಗ ಸುಖವನ್ನು ಪಡೆಯಬೇಕೆಂದು ಕಾಡಿಗೆ 
ಬಂದು, ಈಶ್ವರನಪಾದಕಮಲಗಳನ್ನು ಧ್ಯಾನ ಮಾಡುತ್ತ ಇದ್ದು , ಇಲ್ಲಿ ವ್ಯರ್ಥವಾಗಿ 
ನೆಳಲಿನ ಆಸೆಯನ್ನು ಹೊಂದಿ ಕೋಪಗೊಳ್ಳುತ್ತಿದ್ದೀಯೆ! ನಿನ್ನಂತಹ ಮೂಢರು 
ಯಾರೋ ? ( ಆಸೆಯನ್ನು ಬಿಟ್ಟು ಬಂದರೂ ಇಲ್ಲಿ ನೆಳಲಿನ ಆಸೆ ನಿನಗೆ ಉಂಟಾಯಿ 
ತೆಂದು ಭಾವ) ೭೫ . ಕಬ್ಬಿನ ಹೊರೆಯನ್ನು ಕತ್ತರಿಸುತ್ತೇನೆಂದು ಒಂದು ಕಬ್ಬು 
ಉಳಿಯುವಂತೆ ಕತ್ತರಿಸಿದರೆ ಅದನ್ನು ಸೋಲು ಎಂದೆನ್ನುವರು . ( ಅದರಂತೆ) ಹೆಚ್ಚಾದ 
ಲೀಲೆಯಿಂದ ತಾಳಿದ ಸತ್‌ಶೀಲದ ಸಮೂಹದಲ್ಲಿ ಬಂದು ಅವಗುಣ ಉಳಿದರೂ ಅದು 
ಸೋಲಲ್ಲದೆ ಬೇರೆ ಏನು ? ೭೬ . ದೃಢ ಪ್ರತಿಜ್ಞೆಯನ್ನು ಮಾಡಿ ಯುದ್ಧದಲ್ಲಿ 
( ಎದುರಾಳಿಯೊಡನೆ) ಎದುರಿಸಿ ನಿಂತು, ಸೋತು (ಕೈಯ) ಕತ್ತಿಯನ್ನೇ ಕಳೆದುಕೊಂಡು 


1 ಯ ( ದ) 2 ಆಶ( ಅ) 


೩೯೪ 


ಬಸವರಾಜ ವಿಜಯಂ 


ಶಿವಭಕ್ತಿಗೆ ಶಿವಯೋಗಕೆ 
ಶಿವವ್ರತಕ್ಕವಳತರ ಶಿವಜ್ಞಾನಕೆ ಶಾಂ 
ತಿವಿಹಿತಮವಿಲ್ಲದಿರೆ ಕೇಳಿ 
ಲವಣೆ ನ ವ್ಯಂಜನೇಷಮಾನವದಕ್ಕುಂ 


ಎನೆ ಕೇಳು ಮಾದಿರಾಜಂ 
ಮುನಿಸಳಿದು ಬಿಗುರ್ತು ವಿಸ್ಮಯಂಬಡೆವುತೆ ನೋ 
ಧ್ವನಿತಟಳೆ ಮಲ್ಲಿಕಾರ್ಜುನ 
ಘನಮುನಿಪಂ ಮುನ್ನಿ ನಂದವಂ ಕೈಕೊಂಡಂ 


ವಗಿ ಅಂತವಂ ಗೊಲ್ಲವರಿಜನುಳಿದು ಗುರುರೂಪಮಂ ಕೈಕೊಂಡಿರೆ ಮಾದಿರಾಜಂ ಕಂಡು 
ನಾಣ್ಯ ತನು ಜರಿಯ ಮನಂ ಕದಡಿ ' 

ಶೋಕಾಪ್ಪುಕಣಕಲಿತಮುಖನಾಗಿ ತಲೆವಾಗಿ ತಲ್ಲಣಂಬತ್ತು 
ಎನಗೇಕಪ್ಪುದು ಶಾಂತಿ ಸೈರಣೆ ಮಹಾಸದ್ಭಕ್ತಿ ಸಂಪತ್ತಿ, ಪಾ 
ವನ ವೈರಾಗ್ಯಮಪಕ್ಷ ದುರ್ಮತಿಗೆ ದುರ್ದಾಂತಂಗೆ ತಾಳ ಪುದೇ 
ತನಿವಣ್ಣೆಪ್ಪಮನಯ್ಯ ಪೂವಿಡಿ ವಲಂಕೊಯ್ದಕ್ಕೆ ತಾನಂತೆಚಿತ್ರ 
ದೃನಸಾರಾಮೃತಮೀಶನೊಲೈವಡೆದಂಗಕ್ಕುಂ ಪೆರ್ಗಕ್ಕು ಮೇ 


ಬರುವವನ ರೀತಿಯಲ್ಲಿ ಈ ಭೂಮಿಯಲ್ಲಿ ನುಡಿದಂತೆ ನಡೆಯಲು ತಿಳಿಯದ ಮೂಢ 
ರನ್ನು ಶಿವನಭಕ್ತರು ಒಲಿಯುವರೇ ? ೭೭ . ಶಿವನಭಕ್ತಿಗೆ, ಶಿವಯೋಗಕ್ಕೆ , ಶಿವನ 
ಸಂಬಂಧದ ವ್ರತಕ್ಕೆ ,ಶ್ರೇಷ್ಟವಾದ ಶಿವ ಜ್ಞಾನಕ್ಕೆ ಶಾಂತಿಯು ಉಚಿತವಾದದ್ದು ! ಆ 
ಶಾಂತಿಯು ಇರದಿದ್ದರೆ, ಕೇಳು ಆ ಶಿವ ಭಕ್ತಿಯೇ ಮೊದಲಾದುವು ಉಪ್ಪಿಲ್ಲದ ಉಪ್ಪಿನ 
ಕಾಯಿಗೆ ಸಮಾನವಾದದ್ದೆನಿಸುವುದು . ೭೮. ಹೀಗೆಂದು ( ಗೊಲ್ಲನ ಆಕಾರದ ಆ ಮಲ್ಲ 
ರಸನು ) ಹೇಳಲು , ಮಾದರಸನಕೋಪವು ಅಳಿದು, ಭಯಗೊಂಡು ಆಶ್ಚರಗೊಂಡವ 
ನಾಗಿ ನೋಡುವಷ್ಟರಲ್ಲಿ , ಮಲ್ಲಿಕಾರ್ಜುನ ಮುನೀಶ್ವರನು ತಾನು ಮೊದಲಿನ ರೂಪ 
ವನ್ನು ಹೊಂದಿದನು . ವ!! ಆ ರೀತಿ ದನಕಾಯುವವನ ಆಕಾರವನ್ನು ತ್ಯಜಿಸಿ , ಗುರು 
ರೂಪವನ್ನು ಧರಿಸಿರಲು, ಮಾದರಸನು ಕಂಡು ನಾಚಿ , ತನುಕುಂದಿ , ಮನ ಕದಡಿ , 
ದುಃಖಗೊಂಡು ಕಣ್ಣೀರಿನ ಹನಿಗಳಿಂದ ಕೂಡಿದ ಮುಖವುಳ್ಳವನಾಗಿ, ತಲೆಯನ್ನು 
ಬಗ್ಗಿಸಿ, ತಲ್ಲಣಗೊಂಡನು. ೭೯ . ಶಾಂತಿ , ಸೈರಣೆ, ಶ್ರೇಷ್ಟವಾದ ಸದ್ಭಕ್ತಿಯೆಂಬ 
ಐಶ್ವರ , ಪರಿಶುದ್ಧವಾದ ವಿರಕ್ತಿಭಾವ, ಇವು ಪಕ್ವಗೊಳ್ಳದ ದುರ್ಬುದ್ದಿಯುಳ್ಳವನೂ , 
ಇಂದ್ರಿಯನಿಗ್ರಹ ಶೂನ್ಯನೂ ಆದ ನನಗೆ ಹೇಗುಂಟಾದೀತು ? ನೂತನ ಹಮಿಡಿ 
ಯನ್ನು ಕೊಯ್ದು, ಒತ್ತೆಯಿಕ್ಕಿದರೆ ಅದು ಪಕ್ವವಾದ ಹಣ್ಣಿನ ರೀತಿಯನ್ನು 
ಹೊಂದೀತೇ ? ಅದರ ಹಾಗೆ ಪರಮೇಶ್ವರನ ಒಲುಮೆಯನ್ನು ಪಡೆದವರಿಗೆ ಜ್ಞಾನ 


1 ತಾಂ ( ಗ, ಚ,) ; ಪಂ ತಾಂ ( ಅ) 


ಏಕಾದಶಾಶ್ವಾಸಂ 


ಸಕಳೇಶ ನಿಮ್ಮ ಕಾರು 
ಣ್ಯ ಕಟಾಕ್ಷಮದೊಂದದೆನಗೆ ಬರ್ಕುಮೆ ಶಾಂತಿ 
ಪ್ರಕಟ ಸುಖಂ ಶರಣಾಗೆನು 
ತಕಳಂಕ ಮಲ್ಲಿಕಾರ್ಜುನಂಗೆಅಗಿರ್ದಂ 


ವ! ಆಗಳಾ ಶಿವಯೋಗಿಯಾತನಂ ತೆಗೆದೆ ಬಿಗಿಯಪ್ಪಿ ಮೆಯ ಡಪಿ ಮನ್ನಿಸಿ 

ನಂದನ ಕೇಳಪಕ್ವಮತಿ ನೀನಣಮಲ್ಕು ಮದೀಯದರ್ಶನಂ 
ಕುಂದದಪಕ್ಷ ದುರ್ಮತಿಗದೇಂ ದೊರೆಕೊಳ್ಳುಮೆ ನೀಂ ಧರಿತ್ರಿಗೆ 
ಯೆಂದೊಡೆಪೋಗೆನೆಂದ ನುಡಿಗಾಂ ನೆಗಳೆನ್ನ ವಿನೋದಮಿಂತಿದಾ 
ವಂದದಿನಾದೊಡಂ ಧರೆಗೆ ನೀನಿರದೆಯುವ ಕಜ್ಜಮುತ್ತಮಂ 
ವ|| ಅದೇಂ ಕಾರಣವೆಂಬೆಯಪ್ರೊಡೆ 


ಹರನಿತ್ಯ ನಿರೂಪದೆ ಭಾ 
ಸುರ ವೃಷಭಂ ಬಸವರೂಪದಿಂ ಬಂದೀಗಲ್ 
ಧರೆಗೆಸೆದಿರ್ಪ೦ ಭಕ್ತಿಯ 
ಪರಿಯಂ ಪ್ರಕಟಿಸುತೆ ಭಕ್ತಜನಮಂದಾರಂ 


೮೨ 


ವೆಂಬ ಶ್ರೇಷ್ಟ ಅಮೃತವು ದೊರೆಯುವುದಲ್ಲದೆ, ಅನ್ಯರಿಗೆ ದೊರೆತೀತೇ ? ೮೦ . 
( ಎನ್ನುತ್ತ ಆ) ಅಕಳಂಕನಾದ ಮಾದರಸನು ( ಮಲ್ಲರಸನನ್ನು ಕುರಿತು) ಸಕಲೇಶನೆ , 
ನಿಮ್ಮ ಕರುಣಾರಸ ವಿಶಿಷ್ಟವಾದ ಕಡೆಗಣ್ಣಿನ ನೋಟವನ್ನು ಪಡೆಯದ ನನಗೆ ಶಾಂತಿ 
ಯಿಂದ ಪ್ರಕಟಗೊಳ್ಳುವ ಸುಖವು ಲಭ್ಯವಾದೀತೇ ? ನನಗೆ ನೀನೇ ರಕ್ಷಕನಾಗು 
ಎನ್ನುತ್ತ ( ಅವನ ಪಾದಕ್ಕೆ ನಮಸ್ಕರಿಸಿದನು. ವ|| ಆಗ ಆ ಶಿವಯೋಗಿಯಾದ 
ಮಲ್ಲರಸನು ಸಕಳೇಶ ಮಾದರಸನನ್ನು ಬಾಚಿಕೊಂಡು ಬಿಗಿಯಾಗಿ ತಬ್ಬಿಕೊಂಡು, 
ಮೈಮೇಲೆಕೈಯಾಡಿಸಿ ಮನ್ನಣೆ ಮಾಡಿ - ೮೧. ' ಮಗನೇ , ಕೇಳು : ನೀನು ಸಂಪೂರ್ಣ 
ಅಪಕ್ವಮತಿಯೆನಲ್ಲ. ನನ್ನ ದರ್ಶನವು ಅಪಕ್ವಬುದ್ದಿಯು ಕಡಿಮೆಯಾದವನಿಗಲ್ಲದೆ 
(ಉಳಿದವರಿಗೆ) ಲಭಿಸೀತೇ ? ನೀನು ಭೂಲೋಕಕ್ಕೆ ಹೋಗು ಎನ್ನಲು, ಹೋಗು 
ವುದಿಲ್ಲ ಎಂದ ( ಮಾದರಸನ) ಮಾತಿಗೆ, ನಾನು (ಗೊಲ್ಲನ ರೂಪದಿಂದ) ಈ ರೀತಿ 
ಮಾಡಿದ್ದು ನನ್ನ ಒಂದು ವಿನೋದ ಪ್ರಸಂಗ, ನೀನು ಯಾವ ರೀತಿಯಿಂದಲಾದರೂ 
ಭೂಲೋಕಕ್ಕೆ ತಪ್ಪದೆ ಹೋಗುವುದು ಉತ್ತಮ ಕಾರ ( ಎಂದನು), ವ ! ಅದೇನು 
ಕಾರಣ ಹೋಗಬೇಕು, ಎನ್ನುವುದೇ ಆದರೆ (ಕೇಳು), ೮೨ . ಪರಮೇಶ್ವರನ ಆಜ್ಞಾ 
ನುಸಾರ ಪ್ರಕಾಶಮಾನನಾದ ವೃಷಭೇಶ್ವರನು ಈಗ ಭೂಮಿಗೆ ಬಸವನ ರೂಪದಿಂದ 
ಬಂದು , ಭಕ್ತಿಯ ರೀತಿಯನ್ನು ಪ್ರಕಟಿಸುತ್ತ , ಭಕ್ತಜನರಿಗೆ ಕಲ್ಪವೃಕ್ಷ ಸದೃಶನಾಗಿ 


ಬಸವರಾಜ ವಿಜಯಂ 


ಆತನ ಪೊರೆಗೆ ಕರಂ 
ನೂತನ ಗೀತಾಮೃತಾಂಬುಧಿಯೊಳಗವನಂ 
ಪ್ರೀತಿಯೊಳೋಲಾಡಿಸಿ ವಿ 
ಖ್ಯಾತ ಸುಖಂಬತ್ತು ಭಕ್ತಿಯಂ ಪ್ರಕಟಿಸುತುಂ 
ಶ್ರೀ ವೀರಶೈವ ದೇಶಿಕ 
ಭಾವವನಾಳೆ ಸೆದು ಚರಿಸುತುಂ ಬರ್ಪುದು ನೀ 
ನೈವತ್ತು ಬರಿಸಕೆಮ್ಮ ಪ 
ದಾವಾಸಕ್ಕೆಂದು ನುಡಿದು ಮುಗುಲ್ಲಿಂತೆಂದಂ 
ಸ್ಥಿತಿ ನಿನಗೆ ಸಪ್ತಶತಿ ಪರಿ 
ಮಿತ ವತ್ರಮೀಳೆಯೊಳುಳಿದುದೈವತ್ತು ಸಮು 
ನೃತ ವತ್ಸರಮದು ಕಳಿದೊಡೆ| 
ಸುತ ನಿನ್ನಂ ಬರಿಸಿಕೊಟ್ಟೆನೆನ್ನೆ ಡೆಗೊಲವಿಂ 

೮೫ 
ವಂ ಎಂದುಸುರೆ ಮಹಾಪ್ರಸಾದವೆಂದು ನಿಜಾನುಜ್ಞೆಯಂ ಕೈಕೊಂಡ ಮಾದಿರಾಜನಂ ನಿನ್ನ 
ಮನೋರಥಮನೆರೆಯೆನಿಡಂ 

ಶೀಯಂ ಬೇಡುವೊಡನೆ ಕಾಂತೆ ಘನದೀರ್ಘಾಯುಷ್ಯಮಂ ಬೇಳೆನೇ 
ಮಾಯಾಮಂದಿರವಿಂದ್ರಭೋಗಮಚಿರಂ ಕೈವಲ್ಯಮಂಬೇಡಾ 
ಮಾಯಾತೀತಮೆನಿಪ್ಪ ಶಂಭುಪದಮಿಂತನಾರ್ಥಮಂ ಬೇಡುವ | 

ನ್ಯಾಯಕ್ಕಾಂ ಬಗೆದಾರನೆಂದೆಂಗಿ ಬೀಳ್ಕೊಂಡು ಮಹಾಭಕ್ತಿಯಿಂ 
ಶೋಭಿಸುತ್ತಿದ್ದಾನೆ. ೮೩ - ೮೪ , ಆವನ ಬಳಿಗೆ ಹೋಗಿ, ಚೆನ್ನಾಗಿ, ನೂತನವೆನಿಸಿದ 
ಸಂಗೀತವೆಂಬ ಕ್ಷೀರ ಸಮುದ್ರದಲ್ಲಿ ಆ ಬಸವೇಶ್ವರನನ್ನು ಸಂತೋಷದಿಂದ ಓಲಾಡಿಸು. 
ವಿಖ್ಯಾತವಾದ ಸೌಖ್ಯವನ್ನು ಹೊಂದಿ ಭಕ್ತಿಯನ್ನು ಪ್ರಕಟಿಸುತ್ತ , ಶ್ರೀ ವೀರಶೈವ ಮತ 
ಸಂಬಂಧವಾದ ಗುರೂತ್ತಮ ಸ್ಥಾನವನ್ನು ಹೊಂದು ; ಪ್ರಕಾಶಮಾನವಾಗಿ ( ಅದನ್ನು ) 
ಆಚರಣೆ ಮಾಡಿ, ನೀನು ( ಇನ್ನು ಮುಂದೆ) ಐವತ್ತು ವರ್ಷಗಳ ನಂತರ ನಮ್ಮ ಪಾದ 
ಗಳೆಡೆಗೆ ಬರುವುದು , ಎಂದು ಹೇಳಿ ಪುನಃ ಹೀಗೆ ಹೇಳಿದನು : ೮೫. ನಿನಗೆ ಏಳು 
ನೂರು ವರ್ಷಗಳು ಭೂಮಿಯಲ್ಲಿ ವಾಸವಿದೆ. ( ಆಯುಷ್ಯವಿದೆ). ಇನ್ನು ಮುಂದೆ 
ಐವತ್ತು ವರ್ಷಗಳು ಉಳಿದಿವೆ . ಅದು ಕಳೆದ ಮೇಲೆ ಎಲೆ ಮಗನೇ , ನಿನ್ನನ್ನು ನನ್ನ 
ಸ್ಥಳಕ್ಕೆ ಪ್ರೀತಿಯಿಂದ ಬರಿಸಿಕೊಳ್ಳುತ್ತೇನೆ. ವ! ಹೀಗೆಂದು ಮಲ್ಲರಸನು ಹೇಳಲು 
ಮಹಾಪ್ರಸಾದವೆಂದು (ಹೋಳಿ) ತನ್ನ ಅಪ್ಪಣೆಯನ್ನು ಸ್ವೀಕರಿಸಿದ ಮಾದಿರಾಜನನ್ನು 
ಕುರಿತು, 'ನಿನ್ನ ಮನೋರಥವನ್ನು ಬೇಡು' ಎನ್ನಲುಆಕೂಡಲೇ - ೮೬ . ಲಕ್ಷ್ಮಿಯನ್ನು 
ಬೇಡುವೆನೇ ಅವಳು ಬೇರೊಬ್ಬನ ಕಾಂತೆ ; ಘನವಾದ ದೀರ್ಘಾಯುಷ್ಯವನ್ನು ಬೇಡು 
ವೆನೇ ಅದು ಮಾಯೆಗೆ ಆಶ್ರಯವಾದದ್ದು ; ಇಂದ್ರ ಭೋಗವನ್ನು ಕೇಳುವೆನೇ ಅದು 


೮ 


1 ನೋ ( ದ) . 


ಏಕಾದಶಾಶ್ವಾಸಂ 


6 . 


ವ|| ಅನಂತರಂ 
ವಿಮಳ ಸ್ವಾಂತಾಬ್ಬ ದೊಳ್ಯಾನಿಸುತೆ ಮಿಸುವ ಉದ್ದೇಶಿಕಶ್ರೀಪದಾಂಭೋ 
ಜಮನಾಗಳ ಬಂದು ಕಲ್ಯಾಣವನತಿ ಜವದಿಂ ಪೊಕ್ಕು ಲಿಂಗಾರ್ಚನಾ ಸಂ 
ಭ್ರಮದೊಳಳಿರ್ದ ಭಾಸ್ವಸವನಿದಿರೆಳಾಲಿಂಗದೊಂಬಿಸಿರ್ದಂ 
ಪ್ರಮಥೇಂದ್ರಾಚಾರ ಸಾರಪ್ರಥಿತ ಗುಣಗಣಭಾಜಿತಂ ವಾದಿರಾಜಂ .. 
ಸಂಗಮದೇವನೊಳೆವ ಜಂಗಮಮೂರ್ತಿಯನೀಕ್ಷಿಸುತ್ತೆ ಸಾ . 
ಪ್ರಾಂಗಲಸಣಾಮವನೊಡರ್ಚುತೆ ಮೆಲ್ಲನೆ ನೋ ವೇಳೆಯೊ 
ಳ್ಳುಗಡೆ ನಿಂದು ಮಾದರಸನಾ ಪರಿಜಾಂತಿರೆ ನೋಡಿ ವಿಸ್ಮಯಾದ 

ಲಿಂಗಿತ ಮಾನಸಂ ಬಸವನೊಲ್ಲೆ ಆಗಿರ್ದನವಂಗೆ ಭಕ್ತಿಯಿಂ 
ವ!! ಆಗಲ್ 

ಮಾದಿರಾಜ ವಿಭು ತದ್ವ ಪೇಂದ್ರನಂ 
ಮೋದದಿಂದೆ ಬಿಗಿಯಪ್ಪಿ ಸಾರಸಂ 
ವಾದಮೊಂದೆ ಕೃಪೆಗೆಯು ಸರ್ವತ 
ತ್ಯಾದಿ ಚಿತ್ಸುಖವನೀವುತೊಪ್ಪಿದ 
ಪದೆದಾಗಳ್ಳಾದಿರಾಜಾಚಾರ್ಯನ ಪದತಳಮಂ ಪೂಜಿಸುತ್ತಂ ವಿಳಾಸಾ 

ಸ್ಪದ ಕಾರುಣ್ಯಾದ್ರ್ರತದೀಕ್ಷಣರುಚಿವಿಳಸಚ್ಚಂದ್ರಿಕಾಸಾರದಿಂ ಸ 
ಅಲ್ಪಕಾಲಿಕವಾದದ್ದು ; ಮೋಕ್ಷವನ್ನು ಬೇಡುವೆನೇ ಅದು ವೇದಗಳನ್ನು ಅತಿಕ್ರಮಿಸಿ 
ದುದು ಎನಿಸಿರುವ ಈಶ್ವರನ ಸ್ಥಾನ - ಈ ರೀತಿ ಮತ್ತೊಬ್ಬರ ಪದಾರ್ಥವನ್ನು 
ಬೇಡುವ ಅನ್ಯಾಯಕ್ಕೆ ಮನಸ್ಸು ಕೊಡುವುದಿಲ್ಲ, ಎಂದು ಮಹಾಭಕ್ತಿಯಿಂದ ನಮ 
ಸ್ಮರಿಸಿ, ಹೊರಡಲು ಅಪ್ಪಣೆ ಪಡೆದನು . ವ ! ಅನಂತರ ೮೭ , ಪ್ರಮಥ ಶ್ರೇಷ್ಟರ 
ಆಚಾರದ ಸಾರದಿಂದ ಪ್ರಸಿದ್ಧವಾದ ಸದ್ಗುಣ ಸಮೂಹ ಪ್ರಕಾಶಿಸುವ ಮಾದರಸನು 
ತನ್ನ ನಿರ್ಮಳವಾದ ಹೃದಯ ಕಮಲದಲ್ಲಿಶೋಭಿಸುವ ಆ ಗುರೂತ್ತಮನಾದ ಮಲ್ಲ 
ರಸನ ಪಾದ ಕಮಲಗಳನ್ನು ಧ್ಯಾನಮಾಡುತ್ತ , ಆಗ ಅಲ್ಲಿಂದ ಹೊರಟು ಬಹುಬೇಗದಿಂದ 
ಕಲ್ಯಾಣಪಟ್ಟಣವನ್ನು ಹೊಕ್ಕನು. ಅಲ್ಲಿ ಲಿಂಗ ಪೂಜಾ ಸಂಭ್ರಮದಲ್ಲಿ ತೊಡಗಿದ್ದ 
ಪ್ರಕಾಶಮಾನವಾದ ಬಸವಣ್ಣನ ಹಸ್ತದಲ್ಲಿರುವ ಲಿಂಗದಲ್ಲಿ ಪ್ರತಿಬಿಂಬಿಸಿದನು . ೮೮ . 
ಹೀಗೆ ( ತನ್ನ ಇಷ್ಟಲಿಂಗವಾದ ಸಂಗಮದೇವನಲ್ಲಿ ಹೊಳೆಯುತ್ತಿರುವ ಜಂಗಮ 
ಮೂರ್ತಿಯನ್ನು ಬಸವಣ್ಣನು ಕಂಡು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಆ ಮಾದ 
ರಸನನ್ನು ಕಂಡಾಗ ಅವನು ಲಿಂಗದಲ್ಲಿ ಕಂಡ ಆಕಾರವನ್ನು ಧರಿಸಿರುವುದನ್ನು ನೋಡಿ, 
ಆಶ್ಚರದಿಂದ ಕೂಡಿದ ಮನಸ್ಸುಳ್ಳವನಾಗಿ ಪ್ರೀತಿಭಕ್ತಿಗಳಿಂದ ಅವನಿಗೆ ನಮಸ್ಕರಿಸಿ 
ದನು . ವ|| ಆಗ ೮೯ , ಮಾದಿರಾಜ ವಿಭುವು ಆ ಬಸವೇಶ್ವರನನ್ನು ಪ್ರೀತಿಯಿಂದ 
ಗಾಢವಾಗಿ ಆಲಿಂಗಿಸಿ , ಸಾರವತ್ತಾದ ಸಂವಾದ ಹೊಂದಿ ಕೃಪೆದೋರಿ ಸಮಸ್ತ ತತ್ಯ , 
ಗಳಿಗೂ ಮೂಲವಾದ ಪರಶಿವನ ವಿಷಯಕವಾದ ಜ್ಞಾನದಿಂದುಂಟಾದ ಸೌಖ್ಯ 
ವನ್ನುಂಟು ಮಾಡುತ್ತ ಒಪ್ಪಿದ್ದನು. ೯೦ , ಅಸಮಾನವಾದ ಶಿವಾದೈತ ವಿದ್ಯೆಗೆ 
- ಸಮುದ್ರದೋಪಾದಿಯಲ್ಲಿರುವ ಬಸವಣ್ಣನು ಸಂತೋಷಗೊಂಡು ಆಗ ಮಾದಿರಾಜನ 


೩೮ 


ಬಸವರಾಜ ವಿಜಯಂ 


ಮ್ಮದ ದುಗ್ಗಾಂಭೋಧಿಮೈವೆರ್ಚಿರೆ ನಲಿಯ ಹೃದಿಂದೀವರಂ ಚಿತ್ಕಳಾಸಂ 
ಪದಮಂ ಕೈಕೊಂಡು ಕಣ್ಮಪ್ಪಿದನತುಳ ಶಿವಾ ತ ವಿದ್ಯಾಸಮುದ್ರಂ 


ಹರರೂಪ ಮಾದಿರಾಜನ 
ಚರಿತ್ರಮಂ ಕೇಳ ಪೇಳ ಪಠಿಸಿದ ಸುಜನರ 
ಪುರುಷಾರ್ಥ ಚತುಷ್ಟಯಮಂ 
ವರ ಭಕ್ತಿಜ್ಞಾನವಿರತಿಯಂ ಸಲೆ ಪಡೆವರ್ 


ಶಿವೇ ಸರ್ವಾಧಾರೇ ಶಶಧರಕಲಾಭೂಷಣಧರೇ 
ಸುವರ್ಣಾ೦ಭೋಜಾಭಸ್ಸುಗಿತವದನೇ ಕುಂದರದನೇ 
ಹವಿರ್ಭೋಕ್ತಾರಾಧೈ ಹರಹೃದಯ ಹರ್ಷೋದಯಕರೇ 
ಭವಾನೀ ಕಲ್ಯಾಣೀ ಭುವನಜನನೀ ಪಾಲಿಸಿಳೆಯ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

- ಷಡಕ್ಷರಿದೇವಭಕ್ತಿವಿರಚಿತ 


ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ 
ಸಕಳೇಶ ಮಾದಿರಾಜ ಕಥಾಭಿವರ್ಣನಂ 

ಏಕಾದಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೧೧ಕ್ಕೆ ಪದಗಣನೆ ೧೦೦೦ಕ್ಕೆ ಮಂಗಳಮಹಾ ಶ್ರೀ !! 


ಪಾದಗಳನ್ನು ಪೂಜೆ ಮಾಡುತ್ತ , ವಿಲಾಸದಿಂದ ಕೂಡಿದ, ಕಾರುಣ್ಯದಿಂದ ತೊಯ್ದು 
ಆ ಮಾದಿರಾಜನ ನೋಟದ ಕಾಂತಿಯೆಂಬ ಪ್ರಕಾಶಿಸುವ ಬೆಳದಿಂಗಳ ಧಾರೆಯಿಂದ 
ಬಸವಣ್ಣನ ಸಂತೋಷವೆಂಬ ಕ್ಷೀರ ಸಾಗರವು ಉಕ್ಕಿತು. ಹೃದಯವೆಂಬ ಕನ್ನೈದಿಲೆಯು 
ಶಿವಜ್ಞಾನವೆಂಬ ಸಂಪತ್ತನ್ನು ಹೊಂದಿ ಕಣ್ಣಿಗೆಶೋಭಿಸುವಂತೆ ಒಪ್ಪಿದನು . ೯೧. 
ಹರರೂಪನಾಗಿ ಬಂದ ಆ ಮಾದಿರಾಜನ ಚರಿತ್ರೆಯನ್ನು ಕೇಳಿದ, ಹೇಳಿದ ಸಜ್ಜನರುಗಳು 
ಧರ್ಮಾರ್ಥಕಾಮಮೋಕ್ಷಗಳೆಂಬ ಪುರುಷಾರ್ಥಚತುಷ್ಟಯವನ್ನೂ ಶ್ರೇಷ್ಟವಾದ ಭಕ್ತಿ , 
ಜ್ಞಾನ, ವೈರಾಗ್ಯವನ್ನೂ ಚೆನ್ನಾಗಿ ಪಡೆಯುವರು . ೯೨ . ಶಿವೆಯೇ , ಸರ್ವಕ್ಕೂ 
ಆಧಾರ ಭೂತಳೇ , ಚಂದ್ರನ ಕಿರಣವೆಂಬ ಆಭರಣವನ್ನು ಧರಿಸಿದವಳೇ , ಸುವರ್ಣ 
ಕಮಲದಂತೆ ಇರುವ ಕಾಂತಿಯಿಂದ ಪ್ರಕಾಶಿಸುವ ಮುಖವುಳ್ಳವಳೇ , ಮೊಲ್ಲೆಯ ಹೂವಿ 
ನಂತಿರುವ ದಂತ ಪಜಯುಳ್ಳವಳೇ , ದೇವತೆಗಳಿಂದ ಪೂಜಿಸುವುದಕ್ಕೆ ಯೋಗ್ಯವಾದ 
ವಳೇ , ಈಶ್ವರನ ಮನಸ್ಸಿಗೆ ಸಂತೋಷವುಂಟಾಗುವಂತೆ ಮಡುವ ಭವಾನಿಯೇ , 
ಮಂಗಳ ಕರಳೇ ಜಗತ್ತಿನ ತಾಯಿಯೇ ಭೂಮಿಯನ್ನು ರಕ್ಷಿಸು . 


ದ್ವಾದಶಾಶ್ವಾಸಂ 
[ ಮಡಿವಳಯ್ಯನಕಥೆ] 


ಶ್ರೀ ಕಲ್ಯಾಣೀರಮಣನಿ 
ಲಾಕುಶಶಿಖಿಷವನಗರಸರವಿಶಶಿಪುರುಷಾ 
ನೇಕತನು ಚಾರುಚಂದ್ರಕ 
ಲಾ ' ಕಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 
ಸಾರಸಾರಸಾರಿಮಿತ್ರ ವಾಯುಮಿತ್ರನೇತ್ರ ಜಂ 
ಭಾರಿ ಭಾರತೀ ರಮೇಶ ಸೇವಿತಾಂಘಿ ನಿತ್ಯ ಸಾ 
ಕಾರಕಾರಣಾತ್ಮ ದೇವ ರಕ್ಷಿಸೆನ್ನ ನಕ್ಷಯೋ 
ದಾರ ದಾರುಣಾಸುರೇಂದ್ರ ಶೈಳ ಶಂಬ ಶಂಕರಾ 


ಸುರುಚಿರನಂದನಾಳಿ ನವರಾಳಿ ವನಾವಳಿ ಪಂಕಜಾಕರೊ 
ತ್ಯರತಟಿನೀಪಶುಪ್ರಕರ ಮಾಹಿಷಮಂಡಿತ ಸಂಪದಾಸ್ಪದ 
ಸ್ಟುರಿತಪುರೀಕದಂಬ ವಿಳಸಜ್ಜನರಂಜಿತ ದೇಶಮಧ್ಯ ಬಲ 
ಧುರತರಮಾಗಿ ಪಿಪ್ಪಲಿಗೆಯೆಂಬ ಪುರಂ ಮೆಜಿಗುಂ ವಿಳಾಸದಿಂ 


ಮಡಿವಾಳಯ್ಯನ ಕಥೆ 
೧. ಮಂಗಳಕರಳಾದ ಪಾರ್ವತೀಪತಿಯೂ , ಭೂಮಿ, ನೀರು, ಅಗ್ನಿ , ವಾಯು, 
ಆಕಾಶ, ಸೂರ , ಚಂದ್ರ , ಆತ್ಮವೇ ಆದಿಯಾದ ಅನೇಕ ತನುಗಳುಳ್ಳವನೂ , ಮನೆ 
ಹರನಾದ ಚಂದ್ರನೇ ಆಭರಣವಾಗಿ ಉಳ್ಳವನೂ ಆದ ಶಿವಲಿಂಗನು ನಮ್ಮನ್ನು ಸದಾ 
ರಕ್ಷಿಸಲಿ. ೨. ಸಾರವತ್ತಾದ ಚಂದ್ರ ( ಸಾರಸಾರಿ), ಸೂರ ( ಮಿತ್ರ ), ವಾಯುಮಿತ್ರ 
ನಾದ ಅಗ್ನಿಗಳೇ ನೇತ್ರವಾಗಿ ಉಳ್ಳವನೂ , ದೇವೇಂದ್ರ , ಸರಸ್ವತೀ , ಲಕ್ಷ್ಮೀದೇವಿ 
ಯರುಗಳ ಪತಿಗಳಾದ ಬ್ರಹ್ಮ ಮತ್ತು ವಿಷ್ಣು ಇವರಿಂದ ಸೇವಿಸಲ್ಪಡುವ ಪಾದಗಳುಳ್ಳ 
ವನೂ , ಶಾಶ್ವತನೂ , ಆಕಾರಸಹಿತನಾದವನೂ , ಸಕಲ ಬ್ರಹ್ಮಾಂಡಕ್ಕೂ ಮೂಲ 
ಕಾರಣನಾದ ದೇಹವುಳ್ಳವನೂ , ಸಕಲಕ್ಕೂ ಸ್ವಾಮಿಯಾದವನೂ , ನಾಶವಾಗದ 
ಔದಾರ ಗುಣವುಳ್ಳವನೂ , ಭಯಂಕರರಾದ ರಾಕ್ಷಸಶ್ರೇಷ್ಟರೆಂಬ ಪರ್ವತಗಳಿಗೆ ವಜ್ರಾ 
ಯುಧ ಪ್ರಾಯನೂ ಆದ ಶಂಕರನೇ ನನ್ನನ್ನು ರಕ್ಷಿಸು. ೩ . ಹಿಪ್ಪರಿಗೆ ( ಪಿಪ್ಪಲಿಗೆ) 
ಎಂಬ ಪಟ್ಟಣವು ಮನೋಹರವಾದ ಉಪವನಗಳ ಸಮೂಹ, ನೂತನ ಬತ್ತದ 
ಗದ್ದೆಗಳು, ಕಾಡುಗಳ ಸಮೂಹ, ಸರೋವರ ಸಮೂಹ, ಹೊಳೆಗಳು, ದನಕರುಗಳ 
ಗುಂಪು,ಕೋಣಗಳು,- ಇವುಗಳಿಂದ ಅಲಂಕಾರಗೊಂಡದ್ದಾಗಿ, ಐಶ್ವರಕ್ಕೆ ಆಸ್ಪದವೆನಿಸಿ, 


1 ಲಾಂ ( ಮು ) 2 ರ( ಮು , ಚ, ಗ, ಆ ) 


೪೦೦ 


ಬಸವರಾಜ ವಿಜಯಂ 


ಆ ಪುರದಲ್ಲಿ ಪೆರ್ಮೆ ಮಿಗೆ ರಂಜಿಪನೊರ್ವನಪೂರ್ವವೃತ್ತನು 
ರ್ವೀಪರಿಪಾಲನಾರ್ಥಮೊಗೆತಂದ ಮಹೇಶ್ವರ ದಿವ್ಯಮೂರ್ತಿ ದಿ 
ಗ್ಯಾಪಿಯಶಸ್ಸನಸ್ಸಲಿತ ಸದ್ದುಣಭೂಷಣನರ್ದಿತೇಷಣಂ 
ಚಾಪಲವಾದಿಭಂಜನನನಂಜನನೀಶ್ವರಭಕ್ತಿ1ರಂಜಿತಂ 


S 


ವಿಲಸದ್ದೀರ ಶಿವೈಕ್ಯಮಾರ್ಗ ನಿರತಂ ವಿಜ್ಞಾನ ಸಂಪನ್ನನು 
ಜ್ವಲ ವೀರವ್ರತನಿಷ್ಠನಪ್ರತಿಮ ವೈರಾಗ್ಯಸ್ವಭಾಗ್ಯಂ ನಿರಾ 
ಕುಲಚಿತ್ತಂ ನಿರವದ್ಯ ಹೃದ್ಯಚರಿತಂ ನಿರ್ಧೂತ ತಾಪವ್ರಜಂ 
ಕಲಿಕಾಲುಷ್ಯನಿವಾರಕಂ ಶುಭಕರಂ ಕಾರುಣ್ಯರತ್ನಾಕರಂ 


ಜಿತಕಾಲಕ್ರಮಕರ್ಮನೂ್ರರಹಿತಂ ನಿರ್ಮಾಯನಂಗೇಂದ್ರಿಯೋ 
ನೃತ ಲಿಂಗಾನ್ವಿತನಾತ್ಮದರ್ಶನ ಸದಾಪಾಲಂ ಸಭಾಜ್ಯೋತಿ ವಿ 


ಶೋಭಿಸುವ ಜನಗಳಿಂದ ರಂಜಿಸುತ್ತಿರುವ (ಕರ್ನಾಟಕ) ದೇಶದ ಮಧ್ಯದಲ್ಲಿ ಬಂಧುರ 
ವಾದುದೆನಿಸಿ ವೈಭವದಿಂದ ಮೆರೆಯುತ್ತಿತ್ತು . ೪-೫ -೬ , ಆ ಪಟ್ಟಣದಲ್ಲಿ ಅಪೂರ್ವ 
ಚರಿತ್ರೆಯುಳ್ಳವನೂ , ಭೂಮಿಯನ್ನು ರಕ್ಷಿಸುವುದಕ್ಕೋಸುಗ ಅವತರಿಸಿದವನೂ , 
ಪರಮೇಶ್ವರನ ದಿವ್ಯ ಆಕಾರವುಳ್ಳವನೂ , ದಿಕ್ಕುಗಳಿಗೆಲ್ಲ ವ್ಯಾಪಿಸಿರುವ ಯಶಸ್ಸುಳ್ಳ , 
ವನೂ , ಅಚಲವಾದ ಸದ್ಗುಣಗಳೇ ಆಭರಣವಾಗಿ ಉಳ್ಳವನೂ , ಅರ್ಥಷಣ , 
ಪುತ್ತೇಷಣ, ದಾರೇಷಣಗಳೆಂಬ ಈಷಣತ್ರಯಗಳನ್ನು ನಾಶಗೊಳಿಸಿದವನೂ , ಚಪಲ 
ದಿಂದ ಕೂಡಿದ ಪರವಾದಿಗಳನ್ನು ನಾಶಪಡಿಸಿದವನೂ , ಮಾಯಾರಹಿತನೂ , ಈಶ್ವರ 
ಭಕ್ತಿಯಿಂದ ಶೋಭಿಸುವವನೂ , ಪ್ರಕಾಶಿಸುವ ವೀರಶೈವ ಮಾರ್ಗದಲ್ಲಿ ಆಸಕ್ತನೂ , 
ವಿಶೇಷವಾದ ಶಿವಜ್ಞಾನ ಸಂಪನ್ನನೂ , ಉಜ್ವಲವಾದ ವೀರಶೀಲವ್ರತದಲ್ಲಿ ನಿಷ್ಟೆಯುಳ್ಳ 
ವನೂ , ಅಸದೃಶ ವಿರಕ್ತಿಭಾವವೇ ತನ್ನ ಐಶ್ವರವಾಗಿ ಉಳ್ಳವನೂ , ಆಕುಲವಿಲ್ಲದ 
ಮನಸ್ಸಿನವನೂ , ನಿರ್ದುಷ್ಟವೂ ಮನೋಹರವೂ ಆದ ಚರಿತ್ರೆಯುಳ್ಳವನೂ , 
ಆಧ್ಯಾತ್ಮಿಕ, ಆಧಿ ಭೌತಿಕ , ಆಧಿ ದೈವಿಕಗಳೆಂಬ ತಾಪತ್ರಯಗಳನ್ನು ಹೋಗಲಾಡಿಸಿದ 
ವನೂ (ಕೊಡವಿ ಹಾಕಿದವ), ಕಲಿಕಾಲದ ಪಾಪವನ್ನು ಹೋಗಲಾಡಿಸಿಕೊಂಡವನೂ , 
ದಯಾ ಸಮುದ್ರನೂ , ಭೂತ, ಭವಿಷ್ಯತ್ , ವರ್ತಮಾನಗಳೆಂಬ ಮೂರು ಕಾಲಗಳ 
ಕರವನ್ನು ಜೈಸಿದವನೂ , ಕುತ್ತು ( ಹಸಿವು) ಪಿಪಾಸೆ (ನೀರಡಿಕೆ) , ಶೋಕ, ಮೋಹ, 
ಜರಾ ( ವಾರ್ಧಕ್ಯ ) , ಮರಣಗಳೆಂಬ ಷಡೂರ್ಮಿಗಳನ್ನು ತ್ಯಜಿಸಿದವನೂ , ಮಾಯಾ 
ರಹಿತನೂ ( ಅಜ್ಞಾನದತನ ), ದೇಹ ಮತ್ತು ಇಂದ್ರಿಯಗಳಲ್ಲಿ ಶ್ರೇಷ್ಟವಾದ ಲಿಂಗ 
ಕಳೆಯನ್ನು ತುಂಬಿಕೊಂಡಿರುವವನೂ , ಸತತವೂ ಆತ್ಮದರ್ಶನ ಪಾಲನೆಯುಳ್ಳವನೂ , 


1 ಕೃ ( ಮು , ಚ, ಗ, ಅ) 


ದ್ವಾದಶಾಶ್ವಾಸಂ 


ಶ್ರುತ ತೇಜೋಮಯನಪ್ರಮೇಯ ರಜಕತ್ವ ಚ್ಛನ್ನ ರುದ್ರಂ ಪ್ರತ 
ರ್ಜಿತವಾದ್ಯದ್ಭವಿಸಂಘನೂರ್ಜಿತನಯೋನಿಪ್ಪೋದ್ಭವಂ ಮಾಚಯಂ 


ಬಸವಾಧೀಶನ ಭಕ್ತಿವಾರಿಧಿಗೆ ಚಂದ್ರಂ ಬರ್ಪವೋದ್ಗುಣ 
ಪ್ರಸರಾಕರ್ಣನ ಕರ್ಣನಾತ್ಮಪುರದಿಂ ಕಲ್ಯಾಣಕೇಂದು ವಂ | 
ದಿಸುತಾ ತಾಣದೊಳಿರ್ದ ಜಂಗಮಚಯಕ್ಕಾನಂದದಿಂ ನಡೆಪೂವ್ರ 
ಜಿಸಿ ಕೊಂಡಲ್ಲಿ ವೃಷೇಂದ್ರನಿಂದೆ ಮೆರೆದಿರ್ದ೦ ಮಾಚಿದೇವಾಹ್ವಯಂ 

ವ|| ಅಂತಿರ್ದು ಮಾಚಿದೇವನೆನ್ನ ದಾಸೋಹಂಭಾವಕ್ಕೆ ತಕ್ಕ ಕಜ್ಜಂಗೆಯ್ದನೆಂದು ಭಕ್ತಿಮಿಗೆ 
ಶಿವಗಣದ ಮಾಸಿದಂಬರಕದಂಬಮನತುಣೋದಯದಿಂ ಮುನ್ನ ಮೆ ಕೊಂಡು ಪೋಗಿ ತಾಂ ಬೇರೆ 
ನೆಗಳ ದೀರ್ಘಕೆಯ ತಿಳಿನೀರಿಂ ತೊಳೆದು ವಿಮಳಂಗೆಯೊಣಗಿಸಿ ಮಡಿಕೆಗೊಳಿಸಿ ಘಟ್ಟನೆಗೆಯು 
ಪೊಆಗಟ್ಟಿ ಪೊತ್ತು ಜಂಗಮಹಿಮಾಚಲದಂತೆ ರಾಜವೀಥಿವಿಡಿದು 

ಭವಿಜನಮೇಳರುತ್ತುವಿರೆ ತನ್ನಿದಿರೆಳ್ಳಯಘಂಟಿಕಾಲಸ 

ದ್ರವವನೊಡರ್ಚುತುಂ ಜಡಿದು ಚಿಮ್ಮುತೆಕೈಯ ನಿಶಾತ ಖಡ್ಗಮಂ 
ನಿರಂತರವೂ ಪ್ರಖ್ಯಾತವಾದ ತೇಜೋಮಯ ಶರೀರಿಯೂ ( ?), ಅಗಣ್ಯವಾದ 
ಮಡಿವಳ ರೂಪದ ಗುಪ್ತ ವೇಷ ಧರಿಸಿದ ರುದ್ರನೂ , ಮದೋನ್ಮತ್ತ ಲಿಂಗಹೀನ 
ಸಮೂಹವನ್ನು ಭಯಗೊಳಿಸಿದವನೂ , ಬಲಶಾಲಿಯ , ಅಯೋನಿಜವೂ ಆದ 
ಮಾಚಯ್ಯನೆಂಬ ಹೆಸರಿನ ಒಬ್ಬನು ( ಆ ಹಿಪ್ಪರಿಗೆಯಲ್ಲಿ ಹೆಚ್ಚಾದ ಹಿರಿಮೆಯಿಂದ 
ಮೆರೆಯುತ್ತಿದ್ದನು, ೭ . ಆ ಮಾಚಿದೇವನೆಂಬ ಹೆಸರಿನ ( ಶರಣನು) (ಕಲ್ಯಾಣದ) 
ಬಸವೇಶ್ವರನ ಸದ್ಗುಣಗಳನ್ನು ಕಿವಿಯಾರ ಕೇಳಿದವನಾಗಿ , ಆ ಬಸವೇಶ್ವರನು ಮಾಡುವ 
ಭಕ್ತಿಯೆಂಬ ಸಮುದ್ರಕ್ಕೆ ಚಂದ್ರನು ಮೂಡಿ ಬರುವಂತೆ ತನ್ನ ಹಿಪ್ಪರಿಗೆಯೆಂಬ 
ಊರಿನಿಂದ ಕಲ್ಯಾಣಕ್ಕೆ ಬಂದನು . ಅಲ್ಲಿದ್ದ ಜಂಗಮ ಸಮೂಹಕ್ಕೆ ನಮಸ್ಕಾರ 
ಮಾಡುತ್ತ ಆನಂದದಿಂದ ಅಲ್ಲ ಬಸವೇಶ್ವರನಿಂದ ಚೆನ್ನಾಗಿ ಪೂಜೆಗೊಳ್ಳುತ್ತ ಮೆರೆಯು 
ತಿದ್ದನು. ವ!! ಹೀಗೆ ಆ ಮಾಚಿದೇವನಿದ್ದುಕೊಂಡು ನನ್ನ ದಾಸೋಭಾವಕ್ಕೆ ಯೋಗ್ಯ. 
ವಾದ ಕಾಯಕವನ್ನು ಮಾಡುವೆನು ಎಂದು ವಿಶೇಷವಾದ ಭಕ್ತಿಭಾವದಿಂದ ಶಿವಶರಣರ 
ಮೈಲಿಗೆಯ ಬಟ್ಟೆ ಸಮೂಹವನ್ನು ಸೂರೋದಯಕ್ಕೆ ಮೊದಲೇ ತಗೆದುಕೊಂಡು 
ಹೋಗಿ, ತನಗಾಗಿ ತಾನು ಪ್ರತ್ಯೇಕವಾಗಿ ಮಾಡಿಕೊಂಡ ಬಾವಿಯ ಸ್ವಚ್ಛ ನೀರಿನಲ್ಲಿ 
ತೊಳೆದು ಮಡಿ ಮಾಡಿ, ಒಣಗಿಸಿ, ಮಡಿಕೆಗೊಳಿಸಿ, ಬಡಿದು ಹೊರೆ ಕಟ್ಟಿಕೊಂಡು 
ಹೊತ್ತು ಚಲಿಸುತ್ತಿರುವ ಹಿಮಾಲಯ ಪರ್ವತವೋ ಎನ್ನುವ ಹಾಗೆ ರಾಜಮಾರ್ಗವನ್ನು 
ಅನುಸರಿಸಿ - ೮ -೯ . ಭವಿಗಳಾದ ಜನರು ತನ್ನ ಎದುರಿನಲ್ಲಿ ಬರುತ್ತಿರಲು, ಜಯ 
ಘಂಟೆ ಶೋಭಿಸುವ ಶಬ್ದವನ್ನು ಮಾಡುತ್ತ , ಕಯ್ಯಲ್ಲಿರುವ ತೀಕ್ಷವಾದ ಖಡ್ಗವನ್ನು 
ಝಳಪಿಸುತ್ತ , ಶಿವಶರಣರ ಮಡಿಯ ಬಟ್ಟೆಗಳನ್ನು ಸೋಂಕದ ಹಾಗೆ ದೂರ 
ಹೋಗೆಂದು ಚಿಮ್ಮುತ್ಯ , ( ಒಂದು ವೇಳೆ) ಮುಟ್ಟಿದ್ದೇ ಆದರೆ ನಾನು ( ಅವರನ್ನು ) 

26 


೪೦೨ 


ಬಸವರಾಜ ವಿಜಯಂ 


ಶಿವಗಣದಂಬರವ್ರಜಮನಂಟದೆ ಸಾರ್ತೊಲಗಂಟಿದಾಗಳಾಂ 
ತವಿಪೆನೆನುತ್ತೆ ಸಾರುತಧಟಿಂ ನಡೆತಂದು ವಿಳಾಸವೇಳೆ ಯಿಂ 


ಅಂಬರವನೆರೆದ ಭಕ್ತ ಕ 
ದಂಬಕ್ಕಂಬರಮಣೀನನಾದೊಡಮೂವು 
ತಂ ಬಸವನೀಕ್ಷಿಸುತ್ತೆ ಮು 
ದಂಬಡೆ ಮೆಆದಿರ್ದನಮಿತ ಮಹಿಮಾವರಣಂ 


ವ|| ಆಗಳಾ ಮಾಚಿದೇವನ ಮಹಿಮೆ ಗಂಡು ಭಕ್ತಗಣಂ ತಲೆದೂಗಿ ಬೀಗಿ 


ಪುಲಿಯುಡುಪನೆಂಬ ರಜಕನ 
ಸುಲಲಿತತರ ಭಕ್ತಿಯೋಳ್ಳಿತಾದುದು ಮುನ್ನಂ 
ನಲಿದೇಕಾಳಿಯೊಡರ್ತಿದ 
ಮಲಹರ ಸದ್ಭಕ್ತಿ ಮಜರೆದುದೀಗ ಧರೆಯೊಳ್ 


ಮಡಿ+ ವಳ ಮಾಚಿದೇವನ 
ಬೆಡಂಗುವಡೆದೆಸೆವ ಭಕ್ತಿಯಾ ಭಕ್ತಿಯಿನು 
ಗೃಡವಾದುದಿವನ ಸಾಸದ 
ಪೊಡರ್ಪು ಪೊಸತೆಂದು ಪೊಗಳೆ ಭಕ್ತಸಮಾಜ 


ನಾಶಗೊಳಿಸುವೆನು , ಎನ್ನುತ್ಯ , ಸಾರುತ್ಯ , ಶೌಡ್ಯದಿಂದಕೂಡಿದವನಾಗಿ ಬಂದು, ಅಧಿಕ 
ವೈಭವದಿಂದ ಬಟ್ಟೆಯನ್ನು ಕೊಟ್ಟ ಶರಣರುಗಳ ಸಮೂಹಕ್ಕೆ ಅವರವರ ಬಟ್ಟೆಗಳನ್ನು 
ಕೊಡುತ್ತ , ಬೇಡಿದುದನ್ನು ಕೊಡುತ್ತ , ಬಸವಣ್ಣನನ್ನು ನೋಡಿಸಂತೋಷಗೊಳ್ಳುತ್ತ , 
ಅಪರಿಮಿತ ಮಹಿಮೆಗಳೆಂಬ ವಸ್ತ್ರಗಳಿಂದ ಆವರಿಸಲ್ಪಟ್ಟ ಮಾಚಿದೇವನು ( ಆ ಕಲ್ಯಾಣ 
ದಲ್ಲಿ) ಶೋಭಿಸುತ್ತಿದ್ದನು. ವ|| ಆಗ ಆ ಮಾಚಿದೇವನ ಮಹಿಮೆಯನ್ನು ನೋಡಿ 
ಭಕ್ತರುಗಳ ಸಮೂಹವು ತಲೆದೂಗಿ ಉತ್ಸಾಹಗೊಂಡವರಾಗಿ - ೧೦ - ೧೧ . ಈ ಪೂರ್ವ 
ದಲ್ಲಿ ' ಪುಲಿಯುಡುಪ' ನೆಂಬ ಹೆಸರಿನ ಅಗಸನ ಶ್ರೇಷ್ಠವಾದ ಭಕ್ತಿಯೂ ಸಂತೋಷ 
ದಿಂದ ' ಏಕಾವಳಿ' ಎಂಬ ಹೆಸರಿನ ಮಡಿವಳ ಭಕ್ತನು ಮಾಡಿದ ಶಿವನ ಭಕ್ತಿಯೂ 
ಮೆರೆದಿತ್ತು . ಈಗ ಭೂಮಿಯಲ್ಲಿ ಈ ಮಾಚಿದೇವನ ಬೆಡಗಿನಿಂದ ಕೂಡಿದ ಭಕ್ತಿ , ಆ 
ಹಿಂದಿನ ಪುಲಿಯುಡುಪ ಮತ್ತು ಏಕಾವಳಿಗಳ ಭಕ್ತಿಗಿಂತಲೂ ಉತ್ಕೃಷ್ಟವೂ ನೂತನ 


* 


1 ವಾಳ( ಚ, ವ , ಅ) 2 ದ( ಚ) 


೪ರಿಸಿ 


ದ್ವಾದಶಾಶ್ವಾಸಂ 


ಕೋಕಾಳಿಗೆ ನಯಮಂ ಸಲೆ 
ಘಕಾಳಿಗೆ ಭಯಮುನೆಸಪ ರವಿಯವೊಲೆ ಗಣಾ 

ಜಾಲಿಕೆ ಚಟುವನೆರಡ ಕವಿಯೂಜಿಲೆಕಾಲ 
ನೀಕಕ್ಕೆ ನಯಮನಾ ಭವಿ 
ಲೋಕಕ್ಕತಿ ಭಯಮುನೆಸಗಿ ಕರಮೆಸೆದಿರ್ದ೦ . 


ವ ಪ್ರಬಳ ತಮೋಹರ ಪ್ರತಾಪಶಾಲಿಯಪ್ಪ ಮಾಚಿದೇವನಂತಿರುತ್ತವಿರ್ದೊಂದುದಿನ 
ಎಂದಿನಂತೆ ವಸನವಿರಮಂ ಪೊಗಟ್ಟಿ ಪೊತ್ತು ನಡೆವಾಗದಿಯೊತ್ಮದಾವಿಳ ಮಾನಸಂ 
ಭವಿಯೋರ್ವನಂಬರಕದಂಬಮಂ ಸೋಂಕೆ ಕುಪಿತನಾಗಿ 


ಜಡಿದಲಗನೆ ಭೋಂಕನೆ 
ಪೊಡೆದಾತನ ತಲೆಯನಾಗಸಕ್ಕಿರದಿಟ್ಟಾ 
ಮಡಿವಳ ಮಾಚಿದೇವಂ 
ನಡೆತಂದು ಗಣಾಂಘಿಸೇವೆಗೆಯುತ್ತಿರ್ದಂ 


ವ! ಆಗಳಾ ಪುರದಖಿಲಜನನಿವಹಂ ಕಂಡು ಕಡು ಕಲ್ಲು ಮಂತಣಂಗೊಂಡು ಗುಜು ಗುಜಿ 
ಸುತಂ ಪರಿತಂದು ಮಣಿದೇಳ್ವ ರಾಜಪುತ್ರರ ಮೌಲಿಪ್ಪಣಿಗಣದಿಂ ಪಜ್ಜಳಿಪ ಬಿಜ್ಜಳನೋಲಗಮಂ 
ಪೊಕ್ಕು ತುಳಿಯು ಕರಂಗಳಂ ಮುಗಿದು ನಿಂದು 


ರೀತಿಯದೂ ಎಂದು ಭಕ್ತಸಮಾಜವು ಹೊಗಳುವಂತಾಗಿತ್ತು . ೧೨ . ಚಕ್ರವಾಕ 
ಪಕ್ಷಿಗಳ ಸಮೂಹಕ್ಕೆ ನಯವನ್ನೂ ( ಗಂಡು ಹೆಣ್ಣುಗಳು ಸೇರುವ ನೀತಿಯನ್ನೂ ) 
ಗೂಬೆಗಳ ಸಮೂಹಕ್ಕೆ ಭಯವನ್ನೂ ಉಂಟುಮಾಡುವ ಸೂರನ ಹಾಗೆ, ಶಿವಗಣಗಳ 
ಸಮೂಹಕ್ಕೆ ನೀತಿಯನ್ನೂ , ಭವಿಗಳಿಗೆ ಭಯವನ್ನೂ ಉಂಟುಮಾಡುತ್ತ ವಿಶೇಷ 
ಮನೋಹರತೆಯಿಂದ ( ಆ ಕಲ್ಯಾಣದಲ್ಲಿ ಮಾಚಿದೇವನು ) ಇದ್ದನು. ವ|| ಪ್ರಬಲವಾದ 
ಅಜ್ಞಾನವೆಂಬ ಕತ್ತಲೆಯನ್ನು ನಾಶಪಡಿಸುವ ಪರಾಕ್ರಮಶಾಲಿಯಾದ ಮಾಚಿದೇವನು 
ಈ ರೀತಿ ಇರುತ್ತ , ಒಂದು ದಿವಸ ದಿನದಿನದಂತೆ ಬಟ್ಟೆಗಳನ್ನು ಹೊರೆ ಕಟ್ಟಿಕೊಂಡು 
ಹೊತ್ತು ನಡೆಯುತ್ತಿರುವಾಗ ಬೀದಿಯಲ್ಲಿ ಗರ್ವದಿಂದ ಕೂಡಿದ ಮನಸ್ಸುಳ್ಳ ಒಬ್ಬ 
ಭವಿಯು ಬಟ್ಟೆಗಳ ಸಮೂಹವನ್ನು ಮುಟ್ಟಲಾಗಿ ( ಮಾಚಿದೇವನು) ಕೋಪದಿಂದ 
ಕೂಡಿದವನಾಗಿ - ೧೩ . ( ಆಗ ) ಆ ಮಾಚಿದೇವನು ಕತ್ತಿಯನ್ನು ರುಳಪಿಸುತ್ತ ಎತ್ತಿ ಆ 
ಕೂಡಲೇ ಅವನ ತಲೆಯನ್ನು ಹೊಡೆದು ತಪ್ಪದೆ ಆಕಾಶಕ್ಕೆ ಹಾರಿಸಿ, ಹೊರಟುಬಂದು 
ಶಿವಶರಣರ ಪಾದಸೇವೆ ಮಾಡುತ್ತ ಇದ್ದನು. ವ|| ಆಗ ಆ ಪಟ್ಟಣದ ದುಷ್ಟ 
ಸಮೂಹವು ( ಮಾಚಿದೇವನ ಈ ರೀತಿಯನ್ನು ಕಂಡು ಅತಿ ಕೋಪಗೊಂಡು 
ಅಲ್ಲಲ್ಲಿ ಗುಜುಗುಜು ಮಾತನಾಡುತ್ತ , ಓಡಿಬಂದು ನಮಸ್ಕಾರ ಮಾಡಿ ಏಳುತ್ತಿರುವ 
ರಾಜಪುತ್ರರ ಕಿರೀಟದಲ್ಲಿರುವ ರತ್ನಗಳ ಕಾಂತಿಯ ಸಮೂಹದಿಂದ ಪ್ರಜ್ವಲಿಸುತ್ತಿದ್ದ 
ಬಿಜ್ಜಳ ಭೂಪಾಲನ ಸಭೆಯನ್ನು ಪ್ರವೇಶಿಸಿ ನಮಸ್ಕಾರಮಾಡಿ ಕೈಮುಗಿದು ನಿಂತು 


ಬಸವರಾಜ ವಿಜಯ 


ಧರಣಿಪ ನಿನ್ನ ಪಟ್ಟಣದೊಳುದ್ದ ತನೋರ್ವನಖರ್ವಗರ್ವ ನಿ 
ಷ್ಟುರನೆಸೆದಿರ್ದಪಂ ರಜಕನದ್ಭುತವಾತನ ವೃತ್ತಮಾರುವಂ 
ಪುರದೊಳೆ ಬೀದಿಯೊಳ್ಳುಳಿಯಲೀಯನುದಗ್ರ ಕೃಪಾಣಪಾಣಿಯಂ 
ಬರಚಯಮಂಟಿದಾತನ ಕಟ್ಟುತ್ತಿದಪ್ಪೆನೆನುತ್ತೆ ಸಾಲುತುಂ 


ಮೃಡಭಕ್ತನೆಂಬ ಗರ್ವದ 
ಪೊಡರ್ಪು ತಲೆಗೇಲಿ ಬಡಿವನೆಂತಪ್ಪರುವು 
ಕಡು ಸಾಸಿಗಳಂ ಪರಂ 
ಮಡಿಪುವ ಮೃಡಭಕ್ತಿಯೊಳವೆ ವಸುಧಾತಳದೊಳ್ 


ಅಂಗಡಿಯೆತ್ತಿ ಕಟ್ಟಿದುದು ಕೆಟ್ಟುದು ಮಾಡುವ ಸಂತೆ ಮಸ್ತಮಾ 
ತಂಗ ತುರಂಗ ಗೋ ಶಕಟಸಂತತಿಯದ್ಭುತವೆಂತೋ ಗಂಟಿನೊ 
ಲೈ೦ಗುಡುತೊಡುಗುಂ ಜವದಿನಾ ರಜಕಂ ಬರೆ ಬರ್ಪನೊರ್ವನಂ 
ಮುಂಗಡೆಯಲ್ಲಿ ಖಡ್ಗದೆ ಕಣಕ್ಕಿಳಿದಾಗಸಕೆ ಚಿಮ್ಮಿದ 


ಪೆಣನದು ಬಯಲಾದುದೊ ತಾ 
ನೊಣೆದನೋ ನುಂಗಿದುದೆ ಗಗನವುದು ಕಾಣಿಸದೇ 
ನಣಕಮೋ ರಜಕನ ಬಗೆ ತ 
ಒಣಮುನಿದ ತವಿಸಿ ನೃಪತಿ ಪೊರೆ ಪುರಜನವರಿ 


೧೪ . ಭೂಪಾಲನೇ , ನಿನ್ನ ಪಟ್ಟಣದಲ್ಲಿ ಕೊಬ್ಬಿದ ಅಧಿಕ ಅಹಂಕಾರದಿಂದ ಕಠಿಣನೆನಿಸಿದ 
ಒಬ್ಬ ಅಗಸನು ಶೋಭಿಸುತ್ತಿದ್ದಾನೆ. ಅವನ ಚರಿತ್ರೆಯು ಆಶ್ಚಯ್ಯಕರವಾದದ್ದು ; 
ಉತ್ಕೃಷ್ಟವಾದ ಖಡ್ಗದಿಂದ ಕೂಡಿದ ಕೈಯುಳ್ಳವನಾಗಿ, ( ಅವನು) ತಾನು ' ಹೊತ್ತ 
ಬಟ್ಟೆಗಳ ಸಮೂಹವನ್ನು ಮುಟ್ಟಿದವರನ್ನು ಕೋಪಗೊಂಡು ಕೊಲ್ಲುವೆನು', ಎಂದು 
ಸಾರುತ್ತ ಪಟ್ಟಣದ ಬೀದಿಯಲ್ಲಿ ಯಾರನ್ನೂ ಸುಳಿದಾಡಲು ಕೊಡುತ್ತಿಲ್ಲ. ೧೫ . 
( ತಾನು ) ಮೃಡಭಕ್ತನೆಂಬ ಗರ್ವದ ಆಧಿಕ್ಯವು ತಲೆಗೇರಿ, ಅತಿ ಸಾಹಸಿಗಳಾದ ಅನ್ಯ 
ಅಲಿಂಗಿಗಳು ಎಂಥವರಾದರೂ ಬಡಿಯುತ್ತಿದ್ದಾನೆ. ಲೋಕದಲ್ಲಿ ಕೊಲ್ಲುವ ಶಿವ 
ಭಕ್ತಿಯೂ ಉಂಟೆ ? ೧೬. ಅಂಗಡಿ ಮುಂಗಟ್ಟುಗಳು ಮುಚ್ಚಿದವು ; ಮಾರಾಟದ 
ಸಂತೆ ಹಾಳಾಯಿತು ; ಮದಿಸಿದ ಆನೆಗಳು , ಕುದುರೆಗಳು , ಹಸುಗಳು , ಗಾಡಿಗಳೇ 
ಮೊದಲಾದವುಗಳ ಸಮೂಹವು ಆ ಅಗಸನು ಬರುತ್ತಿರಲು ಹಿಂದಿರುಗಿ, ವೇಗವಾಗಿ 
ದೂರಕ್ಕೆ ಓಡಿಹೋಗುವುವು. ಅದ್ಭುತವೆಂಬಂತೆ ಮುಂದುಗಡೆಯಲ್ಲಿ ಬರುವ ಒಬ್ಬ 
ನನ್ನು ಕೋಪದಿಂದ ಕೂಡಿ ಖಡ್ಗದಿಂದ ಕತ್ತರಿಸಿ ಆಕಾಶಕ್ಕೆ ಚಿಮ್ಮಿದನು. ೧೭, 
ಮಹಾರಾಜಾ, ( ಹಾಗೆ ಚಿಮ್ಮಿದ ಆ ಮನುಷ್ಯನ) ಹೆಣವು ಬಯಲಾಗಿಹೋಯಿತು. 
( ಆ ಹೆಣವನ್ನು ) ಆ ಅಗಸನೇ ತಿಂದನೋ ? ಆಕಾಶವೇ ನುಂಗಿತೊ ? ಅದು ಕಾಣಿಸಲೇ 
ಇಲ್ಲ. ಅಗಸನ ರೀತಿಯು ಏನದ್ಭುತವೋ ? (ನಮಗುಂಟಾಗಿರುವ) ಈ ಭಯವನ್ನು 


೪೦೫ 


ದ್ವಾದಶಾಶ್ವಾಸಂ 


ವಗಿ ಎಂಬ ಪಿಶುನ ದುರಾಲಾಪವನರಸನಾಲಿಸಿ ಕೋಪಾವೇಶಪಾಟಲಕಟಾಕ್ಷನಾಗಿ ಬಸವಾ 
ಮಾತ್ಯನಾನನಮನಭೀಕ್ಷಿಸಿ - 

ರಾಕ್ಷಸನೊ ಮನುಜರೂಪತ 
ರಕ್ಷುವೊ ಖಲ ರಜಕನೀಶಭಜಕನೆನುತ್ತುಂ 
ಭಕ್ಷಿಸಿದವನಿದಿರ್ಗೆಯಂ 
ದಾಕ್ಷಣಮಪರಾಧರಹಿತರಂ ಮಾನವರಂ 
ಜನಪತಿಯಾದೆನ್ನತಣಿ 
ನಿನಿತುಂ ಭಯವಿಲ್ಲದವಮ ರಜಕಂ ಮೆಯ್ಯೋ 
ರ್ಬಿನ ಪೆರ್ಚುಗೆಯಿಂ ಕೊಂದಪ 
ನನಿಮಿತ್ತಂ ಸಾರ್ದ ನರರನೀ ಪುರವರದೊಳ್ 


ಪಳೆಗರ್ಪಡಮಂ ಕರ್ಚುವ 
ಚಳಕದ ಕರಮೆತ್ತಸ್ಯ ಚಾಳನವಿದ್ಯಾ 
ಬಳಮೆಲಿವಂ ಮನುಜಾ 
ವಳಿಲಯಕಠ ರಜಕರೂಪ ರಾಕ್ಷಸನಿ 
ಚೋಳ ವರಾಳ ಕೇರಳ ಕಳಿಂಗ ತುರುಷ್ಕ ವಿದರ್ಭ ಪಾಂಡ್ಯ ಪಾಂ 
ಚಾಳ ಮುಖಾವನೀಪತಿಗಳಲ್ಲಿ ಮದಾಜ್ಞೆಗೆ ಬಾಳುದಾವಗಂ 
ಕಾಳಗಕಾಂಪ ಶೂರರಣವಿಲ್ಲವಿವಂ ಕಡು ಕೊರ್ಬಿ ತನ್ನ ತೋ 
೪ಾಳ ವಿಡಾಯಮಂ ಮೆಅರೆಯಲಾಟಿಪನೆಮೊಳದೆಂತೋ ಸಾಹಸಂ 


೨೧ 


ನಿವಾರಣೆ ಮಾಡಿ, ಪಟ್ಟಣಿಗರನ್ನು ರಕ್ಷಿಸು, ವ ! ಹೀಗೆಂದು ಆ ಚಾಡಿಕೋರರು ಕೊಟ್ಟ 
ಮಾತುಗಳನ್ನು ಅರಸನಾದ ಬಿಜ್ಜಳನು ಕೇಳಿ,ಕೋಪಾವೇಶದಿಂದ ಕೆಂಪಾದ ಕಡೆಗಣ್ಣುಳ್ಳ 
ವನಾಗಿ , ಮಂತ್ರಿಯಾದ ಬಸವೇಶ್ವರನ ಮುಖವನ್ನು ನೋಡಿ- ೧೮. 'ನೀಚನಾದ 
ಅಗಸನು ಈಶ್ವರಭಕ್ತನೆಂದು ಹೇಳಿಕೊಳ್ಳುತ್ತ ತಪ್ಪಿಲ್ಲದ ಮನುಷ್ಯರನ್ನು ಎದುರಿಗೆ 
ಬಂದ ಮಾತ್ರದಿಂದ ಭಕ್ಷಿಸುವ ( ಅವನೇನು) ರಾಕ್ಷಸನೋ ಮನುಷ್ಯರೂಪದ 
ಹುಲಿಯೋ ? ' ೧೯ , ' ಆ ಅಗಸನು ಜನಪಾಲಕನಾದ ನನ್ನ ಭಯವು ಸ್ವಲ್ಪವೂ 
ಇಲ್ಲದೆ ಕೊಬ್ಬಿದ ಶರೀರದ ಆಧಿಕ್ಯದಿಂದ ನಿಷ್ಕಾರಣವಾಗಿ ಈ ಶ್ರೇಷ್ಠ ಪಟ್ಟಣದಲ್ಲಿ 
ತಿರುಗಾಡುವನು - ದುಷ್ಟರನ್ನು ಕೊಲ್ಲುವನೇ ! ಅಮಮ !' ೨೦ . ' ಹಳೆಯ ಬಟ್ಟೆಗಳನ್ನು 
ತೊಳೆಯುವ ಜಾಣತನವುಳ್ಳ ಕೈಯೆತ್ತ ? ಶಸ್ತ್ರಗಳನ್ನು ಝಳಪಿಸುವ ವಿದ್ಯಾಶಕ್ತಿ 
ಯಿದೆ ? ಅವನು ಮನುಷ್ಯ ಸಮೂಹವನ್ನು ನಾಶಗೊಳಿಸುವ ಅಗಸನ ರೂಪದ 
ರಾಕ್ಷಸನಲ್ಲವೆ ? ೨೧ . 'ಜೋಳ, ವರಾಳ, ಕೇರಳ , ಕಳಿಂಗ, ತುರುಷ್ಕ , ವಿದರ್ಭ , 
ಪಾಂಡ್ಯ , ಪಾಂಚಾಳರೇ ಮುಖ್ಯರಾದ ರಾಜರುಗಳು ನನ್ನ ಆಜ್ಞೆಗೆ ಭಯಪಟ್ಟು , 
ಸತತವೂ ಬಾಳುತ್ತಿದ್ದಾರೆ. ( ನನ್ನೊಡನೆ ಯುದ್ಧಕ್ಕೆ ಎದುರಾಗುವ ಶೂರರಂತೂ 
ಸ್ವಲ್ಪವೂ ಇಲ್ಲ . ಈ ರಜಕನು ವಿಶೇಷವಾಗಿ ಕೊಬ್ಬಿದವನಾಗಿ, ತನ್ನ ತೋಳಿನ ಕತ್ತಿಯ 


೪೦೬ 


ಬಸವರಾಜ ವಿಜಯಂ 


ಅಳಿಯದವನಂಟೆ ವಸನಂ 
ಕಟಗೊಳ್ಳುದೆ ನುಂಗಲಕ್ಕುಮೆ ಪೇಳವನು 
ನೆಲೆಸೋರ್ಕಿದಸಗನಧಟಂ 
ಮುಡಿಯದೆ ಬಿಡೆನೆಂದು ಬಿಜ್ಜಳಂ ಘರ್ಮಿಸುತಂ | 


- ನಿಜ ಸಿಂಹಾಸನದಿರ್ಕೆಲಂಬಿಡಿದು ನಿಂದುದ್ಯಪಾಣೋಲ್ಲಸ 
ದುಜರಂ ಧೀರಭಟರ್ಕಳಂ ಬೆಸಸಿದಂ ನೀಮೆ ಕೂರ್ಸಿಂದೆ ತಂದೆ 
ದ್ರಜಕಂ ಬರ್ಪೆಡೆಗಾಂತು ಗರ್ಜಿಸುತೆ ಮುನ್ನುಂಗಿರ್ದನಂ ತಳ್ಳದೆ 
ಬೃಜೆಯಿಂ ಕಾನುತಾರ್ದು ಕೊಲ್ಲುದೆನುತುಂಕೋಪೋಜ್ವಳಂ ಬಿಜ್ಜಳಂ 


೨೩ 


ವ|| ಇಂತೆಂದು ಗಳಪುವ ಬಿಜ್ಜಳನಂ ವೃಷೇಂದ್ರನಭೀಕ್ಷಿಸಿ 


ಎಲೆ ನೃಪತಿ ಖಲರ ಕಾಕರ 
ಮಲಿನಾತ್ಮರ ಮಾತುಗಳು ಮರುಳಾದೆ ಮದಾ 
ವಿಲಮಾನಸ ಮೋಲಜಿಯದೆ 
ಪಲವಂ ಗಳಪಿದಷೆ ಬಲ್ಲರೋಲ್ವರೆ ನಿನ್ನಂ 


ಡಂಭವನ್ನು ನನ್ನಲ್ಲಿ ತೋರಿಸುವುದಕ್ಕೋಸುಗ ಆಟವಾಡುವ ಅವನ ಆ ಸಾಹಸ 
ಎಂಥದೋ !' ೨೨ . ' ತಿಳಿಯದವರು ಅವನನ್ನು ಮುಟ್ಟಿದರೆ ( ಅವನು ಹೊತ್ತ) 
ಬಟ್ಟೆಗಳು ಕಪ್ಪಾಗುವುವೇ ? ಅಂಥ ಜನರನ್ನು ನುಂಗಿ ಬಿಡಬೇಕೆ ? (ಕೊಲ್ಲಬೇಕೆ ?) 
ಹೇಳು! ( ಹೀಗೆ) ಚೆನ್ನಾಗಿ ಸೊಕ್ಕಿದ ಆ ಅಗಸನ ಸಾಮರ್ಥವನ್ನು ಮುರಿಯದೆ 
ಬಿಡುವುದಿಲ್ಲ ,' ಎಂದು ಬಿಜ್ಜಳನು ಗರ್ಜಿಸಿದನು , ೨೩ . ತನ್ನ ಸಿಂಹಾಸನದ ಎರಡು 
ಪಾರ್ಶ್ವಗಳನ್ನನುಸರಿಸಿ ನಿಂತುಕೊಂಡು , ಉತ್ಕೃಷ್ಟವಾದ ಕತ್ತಿಗಳಿಂದ ಪ್ರಕಾಶಿಸುತ್ತಿರುವ 
ತೋಳುಗಳುಳ್ಳ ಧೈರ್ಯಶಾಲಿಗಳಾದ ನೃತ್ಯರನ್ನು ಕುರಿತು, ನೀವು (ಈಗಲೆ ) ಕೆಚ್ಚು 
ಇವರಾಗಿ ಹೋಗಿ, ಆ ಅಗಸನು ಬರುವ ದಾರಿಗೆ ಎದುರಾಗಿ ನಿಂತು ಗರ್ಜನೆ ಮಾಡಿ . 
ಮೊದಲು ಒಬ್ಬ ಮನುಷ್ಯನನ್ನು ನುಂಗಿದ ಅವನನ್ನು ತಪ್ಪದೆ ಆವೇಶದಿಂದ (ಒಟ್ಟ 
ಜೆಯಿಂ) “ಕಕ್ಕು ' ಎನ್ನುತ್ತ ಕೂಗಿ, ಕೊಲ್ಲಬೇಕು, ಎನ್ನುತ್ತ ಉಜ್ವಲಕೋಪದಿಂದ 
ಬಿಜ್ಜಳನು ಆಜ್ಞಾಪಿಸಿದನು . ವ|| ಹೀಗೆಂದು ವ್ಯರ್ಥಾಲಾಪ ಮಾಡಿದ ಬಿಜ್ಜಳನನ್ನು 
ಬಸವೇಶ್ವರನು ನೋಡಿ, ೨೪. ಎಲೈ ವರಪತಿಯೇ , ನೀಚರೂ , ಕುತರೂ , 
ಮಲಿನವಾದ ಆತ್ಮವುಳ್ಳವರೂ ಆದ ( ಈ ಜನರ) ಮಾತನ್ನು ಕೇಳಿ, ಹುಚ್ಚನಾದೆ. 
ಗರ್ವದಿಂದ ಕೂಡಿದ ವನಸ್ಸುಳ್ಳ ಅರಸೇ , ಮುಂದರಿಯದೆ ಹಲವು ವಿಧದಲ್ಲಿ 
ವ್ಯರ್ಥವಾಗಿ ಆಡುತ್ತಿದ್ದೀಯೆ. ತಿಳಿದವರು ನಿನ್ನ ( ಈ ಮಾತನ್ನು ) ಒಪ್ಪಲಾರರು. 


೪೦೭ 


ದ್ವಾದಶಾಶ್ವಾಸಂ 


N 


ಅಸಗನಿವನೆಂದು ಬಗೆದೇ 
ಳಿಸುವೆ ತಿಳಿವಿಲ್ಲದರಸ ಕೇಳಸಗನೆ ತಾಂ | 
ರಸೆಯನಡಿಸೋಂಕಿನಿಂ ಪಾ 
ಲಿಸಿದರುದ್ರಮರ್ತಿಯಾ ಮಾಚಯ್ಯಂ 

೨೫ 
ಅವನೆ ಕುಲಹೀನನುಂ ಮೇ 
ಣವನೆ ಕುಲಾತನುಮವನೆ ತದುಭಯಭಾವಂ 
ಸವನಿಸದ ಸರ್ವಗತನು 
ಪ್ರವಿದಿತ ಸಾಕ್ಷಾನ್ಮಹೇಶ್ವರಂ ಮಾಚಯ್ಯಂ 

ವಃ ಮತ್ತಮಾ ಮಾಚಿದೇವನವಿರಳಮದಮಿಳಿತನಳಿನಭವಜಟಾಘಟಿತಯಜ್ಞಸೂತ್ರ ಮನುರ 
ದೊಳಳವಡಿಸಿ ಕರತಳದೊಳ್ ತತ್ಕರೋಟಿ ಭಿಕ್ಷಾಪಾತ್ರೆಯಂ ತಳೆದು ಭುವನಭವನದೊಳ್ಳಿಕ್ಷಾಟ 
ನಂಗೆ ಮಹಾ ಬ್ರಾಹ್ಮಣನು ಸಂಪೂಜ್ಯ ಮೋಕ್ಷಸಾಮಾಜ್ಯರಕ್ಷಣವಿಚಕ್ಷಣನೆನಿಪ ಕ್ಷಯ ಕ್ಷತ್ರಿ 
ಯನುಂ ಚಪಲತರ ಕರ್ಮೋಮೀ್ರಮಾಲಾ ಕುಲಭವಸಮುದ್ರದೊಳೀವವಸ್ತು ನಿಬಿಡಿತತನುವಹಿತ್ಯ 
ಸಮುದಮಂ ತಿರಿಗಿಪುದಱಂ ವೈಶ್ಯನುಂ ಮಾಯಾಧರಿತ್ರಿಯೊಳೀವಸಸ್ಯಂಗಳಂ ಬೆಳೆಯಿಸಿ ಕಾಲ 
೨೫ . ಜ್ಞಾನವಿಲ್ಲದ ಅರಸನೇ , ಇವನು (ಸಾಮಾನ್ಯ ) ಅಗಸನೆಂದು ಭಾವಿಸಿ ತಿರಸ್ಕರಿಸು 
ತಿದ್ದೀಯೆ. ಆ ಮಾಚಯ್ಯನು ಅಗಸನೇ ? ( ಈ ) ಭೂಮಿಯನ್ನು ತನ್ನ ಪಾದ 
ಸ್ಪರ್ಶದಿಂದ ಪಾಲಿಸಲಿಕ್ಕೆ ಬಂದ ರುದ್ರಮೂರ್ತಿಯಾಗಿದ್ದಾನೆ. ೨೬ . ಆ ಮಾಚಯ್ಯ 
ನೆಂಬುವನೇ ಕುಲಹೀನನೂ (ಕುಲವೇ ಇಲ್ಲದವನು ಎಂಬ ಭಾವ) , ಅವನೇ ಕುಲಾ 
ನೈತನೂ (ರುದ್ರನೇ ಮಾಚಯ್ಯನಾಗಿ ಬಂದುದರಿಂದ ಕುಲಾನ್ವಿತನು ಎಂಬ ಭಾವ) 
ಆಗಿದ್ದಾನೆ. ಅವನೇ ಆ ಕುಲೀನತೆ ಅಕುಲೀನತೆಗಳಿಲ್ಲದ ಸರ್ವವ್ಯಾಪಿಯಾದ ಲೋಕ 
ಪ್ರಸಿದ್ಧನಾದ ಸಾಕ್ಷಾತ್ ಪರಮೇಶ್ವರನು ( ಆಗಿದ್ದಾನೆ ಎಂದು ಭಾವ). ವ|| ಮತ್ತು 
ಆ ಮಾಚಿದೇವನು ವಿಶೇಷ ಗರ್ವದಿಂದ ಕೂಡಿದ ಬ್ರಹ್ಮನ ಜಡೆಯಲ್ಲಿ ಸೇರಿಸಲ್ಪಟ್ಟ 
ಯಜ್ಯೋಪವೀತವನ್ನು ಎದೆಯ ಮೇಲೆ ಅಳವಡಿಸಿಕೊಂಡು, ಕೈಯಲ್ಲಿ ಆ ಬ್ರಹ್ಮನ 
ತಲೆಯ ಓಡೆಂಬ ಭಿಕ್ಷಾಪಾತ್ರೆಯನ್ನು ಹಿಡಿದು ಜಗತ್ತೆಂಬ ಮನೆಯಲ್ಲಿ ಭಿಕ್ಷಾಟನೆ 
ಮಾಡುವ ಮಹಾ ಬ್ರಾಹ್ಮಣನೆನಿಸಿದ್ದಾನೆ ; ಪೂಜಿಸುವುದಕ್ಕೆ ಯೋಗ್ಯವಾದ ಮೋಕ್ಷ 
ವೆಂಬ ಸಾಮ್ರಾಜ್ಯವನ್ನು ಪಾಲನೆ ಮಾಡುವುದರಲ್ಲಿ ಕುಶಲನಾದ ಕ್ಷತ್ರಿಯನೆನಿಸಿದ್ದಾನೆ ; 
ಅತಿ ಚಪಲಗಳಾದ ಕರ್ಮಗಳೆಂಬ ತರಂಗ ಮಾಲೆಗಳಿಂದ ವಿಸ್ತಾರಗೊಂಡ ಸಂಸಾರ 
ವೆಂಬ ಸಮುದ್ರದಲ್ಲಿರುವ ಪ್ರಾಣಿಗಳೆಂಬ ಪದಾರ್ಥಗಳಿಂದ ತುಂಬಿರುವ ದೇಹವೆಂಬ 
ಹಡಗುಗಳ ಸಮೂಹವನ್ನು ತಿರುಗಿಸುವುದರಿಂದ ವೈಶ್ಯನೆನಿಸಿದ್ದಾನೆ ; ಮಾಯೆಯಿಂದ 
( ಭ್ರಮೆಯಿಂದ ಅಥವಾ ಅಜ್ಞಾನದಿಂದ) ಕೂಡಿದ ಈ ಭೂಮಿಯಲ್ಲಿ ಪ್ರಾಣಿಗಳೆಂಬ 
ಪೈರುಗಳನ್ನು ಬೆಳೆಸಿ , ಕಾಲವನ್ನರಿತು ಅವನ್ನು ಕೊಯ್ದು ಮಾಡಿ ಹಾಕಿ , ( ಅಂಥ 


1x ( ಚ, ಗ, ಅ) 


yos 


ಬಸವರಾಜ ವಿಜಯಂ 


ಮದುಕೊಯ್ದಕ್ಕಿ ರಾಸಿಗೆಯುದeಂದನುಪಮಾನ ಶೂದ್ರನುಂ ನಾದಬಿಂದು ಫಲಕದೊಳಾದಿ 
ಶಕ್ತಿ ಚಕ್ರಮನಮುರ್ಚಿ ಕಳಾದಂಡದಿನಜಾಂಡ ಭಾಂಡಂಗಳಂ ತಿರುಪಿ ನಿರ್ಮಿಪ ಘಟಿಕಾಳಿನುಂ 
ಪ್ರಳಯ ಜಲಧಿಯೊಳಳವಿಗಳಿದಳವಿನಿಂ ವಿಚಾರಿಪ ಸಮದ ಮ ಕೂರ್ಮಂಗಳನಾದಿ ಭೂಧಾರಕ 
ಪಿಶಿತಮಿಳಿತ ನೃಹರಿನಖಸಂಘಟಿತ ಫಣಿಪಗುಣನಿಯುತ ತ್ರಿವಿಕ್ರಮ ಕಂಕಾಳದಂಡವೆಂಬ ಗಾಳಮನಿಟ್ಟು 
ಸೆಳೆವ ವಾಗುರಿಕನುಂ ಮೃಗರೂಪನಾಳ ನಳಿನಜನ ಶಿರವನೆಕ್ಕುರುಳ್ಳಿದತುಳಬಳ ಕಿರಾತನುಂ ಸಕಲ 
ಜಗಂ ನಿಲಯನಿವಹ ನಿರ್ಮಾಣಕರ್ಮ ಕರ್ಮಠನೆನಿಪ ಕಮ್ಮಜನುಂ ವಿಮಲ ದೀಕ್ಷಾನಲನಿನಾತ್ಮ ಕನಕ 
ಮಲಿನಮನಪೋಹಿಷ ಹೇಮಕಾರಕನುಂ ಲೋಕೇಶ ವಾಸವಾದಿ ಪಶುಪಕರ ಪಾಲನಂಗೆಯ್ಯ - 
ಗೋವಳನುಂ ಪ್ರಕೃತಿ ಸೂತ್ರಮಂ ಪಿಡಿದು ನರೋರಗ ದಿವಿಜರೆಂಬ ಬೊಂಬೆಗಳನಾಡಿದ ಸೂತ್ರಿ 
ಕನುಂ ಏಕಾರ್ಣವದೊಳಲ್ಲಿ ನಾಕಿಜನಮೆಂಬ ವಸನಮಂ ವಿಲಯ ಸಮಯದೊಳೊಗವ ರಜಕನುಂ 
ತಾನೆ ನಿಜವೆನಿಸಿ ರಂಜಿಪನವರಿಗೊಂದು ಜಾತಿ ಕಲ್ಪನೆ ಗೆಯುದವಿವೇಕ ವಿಳಸನಮಕ್ಕುಮಾ 
ಮಹಾತ್ಮನ ಪೆಂಷನಭಿವರ್ಣಿಪೊಡನಂತಾನಂತರ್ಗಮಾದೊಡಮಶಕ್ಯಮಂತುಮಲ್ಲದೆಯಂ - ಎಂದು 


ಧಾನ್ಯದ ರಾಶಿಯನ್ನು ಮಾಡುವುದರಿಂದ ಉಪಮಾತೀತನಾದ ಶೂದ್ರನೆನಿಸಿದ್ದಾನೆ ; 
ನಾದ ಬಿಂದುಗಳೆಂಬ ಹಲಗೆಯ ಮೇಲೆ, ಆದಿಶಕ್ತಿಯೆಂಬ ಚಕ್ರವನ್ನು ಜೋಡಿಸಿ , ಕಳೆ 
ಎಂಬ ಕೋಲಿನಿಂದ ತಿರುಗಿಸಿ, ಬ್ರಹ್ಮಾಂಡಗಳೆಂಬ ಗಡಿಗೆ ಮಡಕೆಗಳನ್ನು ನಿರ್ಮಾಣ 
ಮಾಡುವ ಕುಂಬಾರನೆನಿಸಿದ್ದಾನೆ ; ಪ್ರಳಯ ಕಾಲದ ಸಮುದ್ರದಲ್ಲಿ ಗಣನಾತೀತವಾದ 
ಶಕ್ತಿಯಿಂದ ವಿಹಾರ ಮಾಡುವ ಮದದಿಂದ ಕೂಡಿದ ಮೀನು, ಆಮೆಗಳನ್ನು ಆದಿ 
ವರಾಹನ ಮಾಂಸವನ್ನು ನರಸಿಂಹನ ಉಗುರೆಂಬ ಗಾಳದಲ್ಲಿ ಸಿಕ್ಕಿಸಿ (ಸಂಘಟಿತ), 
ಆದಿಶೇಷನೆಂಬ ಸಣ್ಣ ಹುರಿಯಿಂದಕೂಡಿದ ವಾಮನ ಮೂರ್ತಿಯ ದೊಣ್ಣೆಯಂತಿರುವ 
ಮೂಳೆಯೆಂಬ ಗಾಣವನ್ನು ಹಾಕಿ , ಸೆಳೆಯುವ ಬೆಸ್ತನೆನಿಸಿದ್ದಾನೆ ; ( ದಕ್ಷ ಬ್ರಹ್ಮನ 
ಯಾಗದಲ್ಲಿ) ಜಿಂಕೆಯಾಕಾರವನ್ನು ಧರಿಸಿ ಹೊಂದಿದ ಬ್ರಹ್ಮನ ಶಿರವನ್ನು ಬಾಣದಿಂದ 
ಹೊಡೆದು ಕೆಡವಿದ ಅಸದೃಶ ಬಲವುಳ್ಳ ಬೇಡವೆನಿಸಿದ್ದಾನೆ ; ಸಮಸ್ತ ಲೋಕ 
ಸಮೂಹಗಳ ಲಯ , ಸೃಷ್ಟಿಗಳೆಂಬ ಕ್ರಿಯೆಯನ್ನು ಮಾಡುವ ಕರ್ಮಠನಾದ ಕಮ್ಮಾರ 
ನಾಗಿದ್ದಾನೆ ; ಪವಿತ್ರವಾದ ಶಿವಭಕ್ತಿಯೆಂಬ ಬೆಂಕಿಯಿಂದ ತನ್ನ ದೇಹೇಂದ್ರಿಯಗಳಿಗೆ 
ಸಂಬಂಧಿಸಿದ ಚಿನ್ನದ ಕೊಳೆಯನ್ನು ನುಂಗಿ ಹಾಕುವ ( ಸುಟ್ಟು ಕಳೆಯುವ) ಅಕ್ಕಸಾಲಿಗೆ 
ನೆನಿಸಿದ್ದಾನೆ ; ಬ್ರಹ್ಮ , ವಿಷ್ಣು , ಇಂದ್ರನೇ ಮೊದಲಾದ ಪಶುಗಳ ಸಮೂಹವನ್ನು 
ಕಾಯುವ ಗೋಪಾಲಕ ( ದನಗಾಹಿ) ನೆನಿಸಿದ್ದಾನೆ ; ಪ್ರಕೃತಿಯೆಂಬ ದಾರವನ್ನು 
ಹಿಡಿದು, ಮನುಷ್ಯರು, ಉರಗರು (ಸರ್ಪಗಳು ) ದೇವತೆಗಳೆಂಬ ಗೊಂಬೆಗಳನ್ನು 
ಕುಣಿಸುವ ( ಆಡಿಸುವ) ಸೂತ್ರಧಾರನೆನಿಸಿದ್ದಾನೆ ; ಆಖಂಡವಾದ ಸಮುದ್ರದಲ್ಲಿ ದೇವತೆ 
ಗಳೆಂಬ ಬಟ್ಟೆಯನ್ನು (ನೀರಿನಲ್ಲಿ ಅದ್ದಿ , ಪ್ರಳಯ ಸಮಯದಲ್ಲಿ ಒಗೆಯುವ (ಬಡಿ 
ಯುವ) ಅಗಸನೆನಿಸಿದ್ದಾನೆ ; (ಹೀಗೆ ಎಲ್ಲಕ್ಕೂ ನಿಜವಾಗಿ ತಾನೇ ಎನಿಸಿ, ರಂಜಿಸು 


- ದ್ವಾದಶಾಶ್ವಾಸಂ 


ಹರನಾತ್ಮಲೀಲೆಯಿಂದಂ 
ಕಿರಾತನೆನಿಸಿರ್ದನಂದು ಪಾರ್ಥಹಿತಾರ್ಥಂ 
ಶರಣಹಿತಾರ್ಥ೦ ಮಾಚಯ 
ವರರೂಪ ತಾಳು ರಜಕನೆನಿಸಿದನು 


ಕರಿಚರ್ಮಾಂಬರ ಭಕ್ತರಂಬರವನೆಲ್ಲಾಗಳ ಮುತ್ಸಾಹದ 
ಇರದಿಂದಂ ತೊಳೆದೀವನವ್ಯವಸನಾತಂಗಳಂ ಮುಟ್ಟನಾ 
ದರದಿಂದ ಕೊಡುವಂ ಚರವ್ರಜಕೆ ಭಾಸ್ವಸ್ತಮಂ ಬಾಹ್ಯ ದು 
ರ್ನರರಂಟುತ್ತಿರೆ ಸೈರಿಸಂ ಶರಣವಾಸಶ್ರೇಣಿಯಂ ಮಾಚಯಂ 


ನಿಟಿಲನಯನಸ್ವರೂಪನ 
ಪಟುಭುಜಬಳಮಹಿತ ಮಾಚಿರಾಜನ ಮಹಿಮೋ 
ತ್ಕಟತೆಯನವೊಡೆ ಸಾಧ್ಯಮ 
ಕುಟಿಲಾರ್ಗೆಕೆ ನೃಪತಿ ನಿನ್ನಯ ಭಟರಂ. 


ಕಳುಪಿದಪೆ ಮುಳಿದು ತಗೆಲೆ 
ಗಳನುರಿಯೆಡೆಗಟ್ಟುವಂತಿರಾತನ ಬಳಿಗಾ 
ಬಳವಕಮನೀ ಖಳ 

ಬಳವಂ ಬಣಕೈವನೊಂದೆ ನಿಮುಷದೊಳಧಟಿಂ 
ತಿರುವ ಅವನಿಗೆ ಒಂದು ಜಾತಿಯವನೆಂಬ ಕಲ್ಪನೆ ಮಾಡುವುದು ಅಜ್ಞಾನದ ವಿಲಾಸವೇ 
ಆಗುವುದು . ಆ ಮಹಾತ್ಮನ ಹಿರಿಮೆಯನ್ನು ವಿವರಿಸುವುದಕ್ಕೆ ಅನಂತ ಆದಿಶೇಷ 
ರಿಗಾದರೂ ಆಶಕ್ಯವಾದುದು ; ಅದೂ ಅಲ್ಲದೆ : ೨೭. ಹರನು ತನ್ನ ಲೀಲೆಯಿಂದ 
ಅರ್ಜುನನಿಗೆ ಹಿತವನ್ನುಂಟು ಮಾಡುವುದಕ್ಕೋಸುಗೆ ಪೂರ್ವ ಕಾಲದಲ್ಲಿ ಬೇಡ 
ನೆನಿಸಿದ್ದನು, (ಈಗ) ಶರಣರ ಹಿತಾರ್ಥವಾಗಿ ( ಈ ) ಮಾಚಿದೇವನ ರೂಪವನ್ನು 
ಹೊಂದಿ ಅಗಸನೆನಿಸಿದನಲ್ಲವೇ ? ೨೮ . ಆ ಮಾಚಯ್ಯನು ಆನೆಯ ಚರ್ಮವನ್ನೇ 
ಬಟ್ಟೆಯನ್ನಾಗಿ ಧರಿಸಿರುವ ಶಿವನಭಕ್ತರ ಬಟ್ಟೆಗಳನ್ನು ನಿರಂತರವೂ ವಿಶೇಷೋತ್ಸಾಹದ 
ಆಧಿಕ್ಯದಿಂದ ತೊಳೆದು ( ಮಡಿ ಮಾಡಿ) ಕೊಡುವನು ; ಇತರ ಅಲಿಂಗಿಗಳ ಬಟ್ಟೆಗಳ 
ಸಮೂಹವನ್ನು ಮುಟ್ಟುವುದಿಲ್ಲ ; ಜಂಗಮ ಸಮೂಹಕ್ಕೆ ಆದರದಿಂದ ಶ್ರೇಷ್ಟವಾದ 
ವಸ್ತ್ರಗಳನ್ನು ಕೊಡುವನು ; ಶಿವಶರಣರ ಬಟ್ಟೆಯ ಸಮೂಹವನ್ನು ದುಷ್ಟ ನೀತಿ 
ಯುಳ್ಳವರು ಸೋ೦ಕುತ್ತಿದ್ದರೆ ( ಅವನು) ಸೈರಿಸುವುದಿಲ್ಲ. ೨೯ - ೩೦ . ಅಗ್ನಿನೇತ್ರ 
ವುಳ್ಳ ಶಿವನ ಸ್ವರೂಪನಾದ ಸಮರ್ಥವಾದ ಭುಜಬಲದಿಂದ ಪೂಜ್ಯನೆನಿಸಿದ ( ಆ) 
ಮಾಚಯ್ಯನ ಮಹಿಮಾತಿಶಯವನ್ನು ತಿಳಿಯುವುದಕ್ಕೆ ಕುಟಿಲಾತ್ಮರಾದವರಿಗೆ 
ಸಾಧ್ಯವೇ ? ಮಹಾರಾಜಾ ನಿನ್ನ ಭಟರನ್ನು ತರಗೆಲೆಗಳನ್ನು ಉರಿಯ ಬಳಿಗೆ ಅಟ್ಟುವ 
ಹಾಗೆ ಆ ಮಾಚಯ್ಯನ ಬಳಿಗೆ ಏಕೆ ಅಟ್ಟಿದೆ ? ಪ್ರಬಲ ಪರಾಕ್ರಮಿಯಾದ ಆ 
ಮಾಚಯ್ಯನು ಶೌರ್ಯದಿಂದ (ನೀನು ಕಳಿಸಿದ) ಈ ನೀಚ ಸೈನ್ಯವನ್ನು ಒಂದೇ 


೪೧೦ 


ಬಸವರಾಜ ವಿಜಯಂ 


ಮುಳಿಸಿಂದಂ ಚಾತುರಂಗಬೆರಸು ನೃಪತಿ ನೀನಾಂತೊಡಂ ದೊರ್ಬಳಪ್ರೊ 
ಜ್ವಳನಾ ಮಾಚಯ್ಯನೇರಿ ಲೆಕ್ಕಿಸದೆ ಬಡಿದೆ ಸೌರಂಭದಿಂ ಸೈನ್ಯಮಂ ನೀಂ 
ಕಳುಪುತ್ತುಂ ಮಾನಭಂಗಂಬಡೆಯದಿರವನೊಲ್ಲೆಲ್ಲಮಂ ಕೊಲ್ವರಾರ್ತ 
ದೃಳಮಂ ಪಾಳೆಯ ಣಂ ತಾಳದಿರಪಯಶಮಂ ಬಿಜ್ಜಳ ಕೊಣಿಣಿಪಾಲಾ ೩೧ 
ವ|| ಎಂಬುದುಮಾ ಬಿಜ್ಜಳಂ ಕೇಳು ರೋಘೋಷಿತ' ಹಸಿತ' ಶೌರ್ಯೊಮುಖರ 
ಮುಖನಾಗಿ 


ಸಮಯಾಭಿಮಾನಜನಿತ 
ಭ್ರಮೆಯಿಂ ಕಾರಣ ಕಥಾಳಿಯಂ ಕಲ್ಪಿಸುತ 
ಕ್ರಮವನೊರೆಯದಿರೆನುತೆ ದು 
ರ್ದವ ನರಪತಿ ಬಸವನುಕ್ಕಿಯಂ ವಾರಿಸುತುಂ 


ಪೊಡಕರಿಸಿ ಮೊಳೆತುದರ್ದ ನೆಲ 
ದೆಡೆಯೊಳ್ ಕಡೆಗಣೋಳು ತಳಿರ್ತುದು ಕೊಂಕಿಂತ 
ಕುಡಿಗೊಂಡುದು ಪುರ್ಬಿನೋಳಲ 
ರ್ವಡೆದುದು ವದನದೊಳೆಕೋಪಲತೆ ಭೂಭುಜನಾ 


ನಿಮಿಷದಲ್ಲಿ ನಾಶಪಡಿಸುವನು . ೩೧. ಮಹಾರಾಜಾ, ನೀನುಕೋಪದಿಂದ ಆನೆ , 
ಕುದುರೆ, ರಥ, ಕಾಲಾಳುಗಳೆಂಬ ಚತುರಂಗ ಬಲದಿಂದ ಕೂಡಿ ಎದುರಿಸಿದರೂ , 
ಭುಜಬಲ ಪ್ರತಾಪಿಯಾದ ಆ ಮಾಚಯ್ಯನು ಗಣನೆ ಮಾಡುವನೇ ? ನೀನು ಸುಮ್ಮನೆ 
ಸಡಗರದಿಂದ ಕಳುಹಿಸುತ್ತ ಮಾನಭಂಗಗೊಳ್ಳದೆ ಇರು. ಅವನೊಡನೆ ( ಸೆಣಸಿ) 
ಜಯವನ್ನು ಪಡೆಯುವವರು ಯಾರು ? ಬಿಜ್ಜಳಮಹೀಪತಿಯೇ , ನಿನ್ನ ಸೈನ್ಯವನ್ನು 
( ವೃಥಾ) ಹಾಳು ಮಾಡಿಕೊಂಡು ಅಪಯಶಸ್ಸನ್ನು ಸ್ವಲ್ಪವೂ ತಾಳದ ಹಾಗೆ ಇರು . 
ವ|| ಹೀಗೆ 2 ( ಬಸವೇಶ್ವರನು) ಹೇಳಲಾಗಿ ಬಿಜ್ಜಳನು ಕೋಪಾಧಿಕ್ಯದಿಂದ 
ಕೂಡಿದ ನಗುವಿನ ( ವಿಕಟಾಟ್ಟಹಾಸದ ನಗೆ) ಪರಾಕ್ರಮೋಕ್ತಿಗಳ ಮುಖವುಳ್ಳವನಾಗಿ 
೩೨ - ೩೩ . ಮತಾಭಿಮಾನದಿಂದುಂಟಾದ ಯಥಾರ್ಥವಲ್ಲದ ಕಥೆಗಳನ್ನು ಕಲ್ಪಿಸಿ 
ಕೊಂಡು ಅಕ್ರಮವಾದುದನ್ನು ಹೇಳದೆ ಇರು , ಎನ್ನುತ ದುಷ್ಟನಾದ ಆ ರಾಜನು 
ಬಸವಣ್ಣನ ಮಾತುಗಳನ್ನು ತಡೆದು ಆ ಭೂಭುಜನಕೋಪವೆಂಬ ಬಳ್ಳಿಯು ಹೃದಯ 
ವೆಂಬ ಭೂಮಿಯಲ್ಲಿ ವಿಜೃಂಭಣೆಯಿಂದ ಮೊಳಕೆಯೊಡೆದು ಮೇಲೆ ಬಂದು ಕಡೆಗಣ್ಣು 
ಗಳಲ್ಲಿ ಚೆನ್ನಾಗಿ ಚಿಗುರುಗಳಿಂದ ತುಂಬಿ, ಹುಬ್ಬಿನಲ್ಲಿ ವಕ್ರತೆಗೊಂಡು, ಕುಡಿ ಚಾಚಿ 


1 ಹಿತ( ದ) 2 ತೆ( ಚ, ಗ) 3 ಕೀ ( ಅ) 


೪೧೧ 


ದ್ವಾದಶಾಶ್ವಾಸಂ 


ದೀನಂ ದಾನವಿಧಾನವಾಣಿಗೆ ಮನಂದಂ ದಪ್ಪನೇ ಸತ್ಯಪಾ 
ಹೀನಂ ಶಾಂತಿ ಸುಖೋಕ್ತಿಗೇನೆಮನೋಜೋನ್ಮಾದಿ ವೈರಾಗ್ಯ ವಾ 
ಕ್ಯಾನೀಕಕ್ಕೆ ಸಡಿಲ್ಟನೇ ಸಿರಿಗರಂ ಸೋಂಕಿರ್ದ ತದ್ವಿಜ್ಜಳೋ 
ರ್ವಿನಾಥಂ ಬಸವೋಕ್ತ ಭಕ್ತಮಹಿಮಾಲಾಪಕ್ಕೆ ಮುಯ್ಯಾಂಪನೇ 


೩೪ 


ದುರ್ನಯಧುರೀಣಂ ತನ್ನ ಮನ್ನಣೆಯ 


- ವ|| ಎನಿಸಿ ತದ್ವಚನಮನೇಳಿದಂಗೆಯು 
ಮಾವುತನನಭೀಕ್ಷಿಸಿ 


ತೊಡರ್ದೊಡೆ ಜಂಭಭಿದ್ದ ಜಮನಾದೊಡಮರ್ದಿಸಲಾರ್ಷ ಶಕ್ತಿ ಸಂ 
ಗಡಿಸಿದ ನೀಲಭೂಧರಸಮಾನ ಮದಾಂಧವದೀಯ ಹಸಿಯಂ 
ಕಡುಪಿನೊಳಾತನೆಯು ವಡೆವಟ್ಟೆಯೊಳಾರ್ದಿದಿರಾಂತು ನೂಂಕಿ ಮು 
ಗಡೆಗವನಂ ಪಡಲ್ವಡಿಸಿ ಮರ್ದಿಪುದೆಂದನವದ್ಯಮಾನಸಂ 

ವ|| ಎಂದ ನರೇಂದ್ರನನುಜ್ಞೆಯನಾ ಧೋರಣಂ ತಾಲ್ಲಿ ಬೇಂದ್ರಮಂ ಪಣ್ಣ ಕೆಯ್ದೆಯೇ 
ಮೀಜಿ ಪರಿಪಾಗಳಿಕೆ - 


೩೫ 


ಹಬ್ಬಿ , ಮುಖದಲ್ಲಿ ಹೂ ಬಿಟ್ಟಿತು. ೩೪. ದರಿದ್ರನಾದವನು ದಾನದ ವಿಧಾನವನ್ನು 
ಹೇಳುವ ಮಾತಿಗೆ ಮನಸ್ಸನ್ನೀಯುವನೇ ? ಸತ್ಯ ಪೆಯಿಂದ ದೂರನಾದವನು ಶಾಂತಿ 
ಸುಖದ ಮಾತುಗಳನ್ನು ಕೇಳುವನೇ ? ಮನ್ಮಥನಿಂದ ಉನ್ಮಾದಗೊಂಡವನು ವೈರಾಗ್ಯ 
ವನ್ನುಂಟುಮಾಡುವ ಮಾತುಗಳ ಸಮೂಹಕ್ಕೆ ಸಡಿಲುಗೊಳ್ಳುವನೇ ? ಐಶ್ವರ್ಯ 
ವೆಂಬ ಭೂತದಿಂದ ಸೋಂಕಿದ ಆ ಬಿಜ್ಜಳ ಭೂಪಾಲನು ಬಸವೇಶ್ವರನು ಹೇಳಿದ 
ಮಹಿಮಾಯುಕ್ತವಾದ ಮಾತುಗಳಿಗೆ ಮನ್ನಣೆ ಕೊಡುತ್ತಾನೆಯೇ ? ವ|| ಹೀಗೆಂದೆನಿಸಿ 
( ಬಸವೇಶ್ವರನು ಹೇಳಿದ) ಆ ಮಾತುಗಳನ್ನು ತಿರಸ್ಕಾರ ಮಾಡಿ, ದುರ್ನಿತಿಯಲ್ಲಿ 
ಸಮರ್ಥನೆನಿಸಿದ ಬಿಜ್ಜಳನು ತನ್ನ ಪ್ರೀತಿಗೆ ಪಾತ್ರನಾದ ಮಾವಟಿಗನನ್ನು ನೋಡಿ 
೩೫. ದುಷ್ಟ ಮನಸ್ಸಿನವನಾದ ಆ ರಾಜನು - ಎದುರಿಸಿದರೆ ದೇವೇಂದ್ರನ ಐರಾವತ 
ವನ್ನಾದರೂ ಕೊಲ್ಲುವುದಕ್ಕೆ ಸಮರ್ಥವಿರುವ ಬಲದಿಂದ ಕೂಡಿದುದೂ , ನೀಲಗಿರಿಗೆ 
ಸಮಾನ ಎತ್ತರವುಳ್ಳದ್ದೂ , ಮದದಿಂದ ಕೊಬ್ಬಿದುದೂ ಆದ ನನ್ನ ( ಪಟ್ಟದ) ಆನೆ 
ಯನ್ನು (ತೆಗೆದುಕೊಂಡು ಹೋಗಿ) ಶೌರ್ಯದಿಂದ ಆ ಮಾಚಯ್ಯನು ಬರುವ ಮಾರ್ಗ 
ದಲ್ಲಿ ಆರ್ಭಟಿಸುತ್ತ ಎದುರಿಸಿ, ನೂಕಿ, ಅವನನ್ನು ಗೋಳಾಡಿಸಿ , ಮರ್ದನಗೊಳಿಸುವುದು 
ಎಂದನು .' ವl ಹೀಗೆಂದ ಮಹಾರಾಜನ ಅಪ್ಪಣೆಯನ್ನು ಆ ಮಾವುತನು ಹೊಂದಿ 
ದವನಾಗಿ ಶ್ರೇಷ್ಠವಾದ ಆ ಆನೆಯನ್ನು ( ರಾಜನು ಹೇಳಿದ ಆನೆಯನ್ನು ಸಿದ್ಧಗೊಳಿಸಿ 


1 ದಾ ( ಜ) 2 ಸ ( ಅ) 3 ಸ(ಶ) 


ಬಸವರಾಜ ವಿಜಯಂ 


ಮದವದ್ದಿದ್ದಂತಿಗಳುಂಬಿಡೆ ರವಿರಥದಶ್ವವ್ರಜಂ ಬೆರ್ಚಿ ಕಾಂ 
ತದ ಮೇಘಧ್ಯಾನವೆಂಬಂತಿರೆ ಪಟುನಿನದಂ ಬೃಂಹಿತಂಗೆಯು ಚಂಚ 
ದ್ರದನಾಗ್ರಪ್ರಾಂಶು ಮಿಂಚಂ ಜಡಿಯೆ ಪೊಡೆದು ನುರ್ಗೋತ್ಯುತುಂ ಕೇರ್ಗಳಂ ಪಾ 
ಯು ದು ಕೋಪಾಟೋಪದಿಂದಂತಕಮಹಿಷನಿಭಂ ಭೂವಿಜೃತ್ಯುಂಜರೇಂದ್ರಂ 


೩೬ 


ಈ ವ ಅಂತೇಳರ್ವ ಸಿಂಧುರೇಂದ್ರಮನಣೆದು ತನ್ನ ಮೇಲ್ವರಿಯಿ: ಪಾಟೋಪಮಂ ತೊಟ್ಟನೆ 
ಕಟ್ಟಿದಿರೊಳ್ಳಾಚಿದೇವಂ ಕಂಡು ರೋಷಭೀಷಣ ಕಲ್ಪಾಂತಭೈರವಾಕೃತಿವಡೆದು ನೆರೆದ ಬಲಂ ಝಲ್ಲನೆ 
ಕೆದ ವಿಳಯಜಳಧರನಿರ್ಘ ಹಮನಿಳಿಪ ಜಯಘಂಟಾರವಮಂ ನೆಗಳ್ಳಿ ತಾಂ ಪೊತ್ತಂಬರಭಾರ 
ಮನಂಬರಕೇಶನುತ್ತಮಾಂಗದೊಳೊಲಿಸುವಂತೆ ಜಯಘಂಟೆಯನಲ್ಲಿ ತೊಡರ್ಚುತಂಬರಕೆ ನೆಗಪಿ 
ನಿಲಿಸಿ ಬಾಹಾಸ್ಪಾಲನಂಗೆಯು ನಿಮ್ಮಿಲ್ಲೆನುತುಂ ಗಜಚಿ ಗರ್ಜಿಸಿ ವಿಜೃಂಭಿಸಿ 


` ಕಡುಪಿಂದಗ್ರಪ್ರದೇಶಕ್ಕೊಗೆದು ನೆಗೆದು ಮೇಲ್ವಾಯು ಪಾದಾಗ್ರದಿಂದಂ । 
ಕೆಡವುತ್ತುಂ ಚೋದನಂ ಮುಂಬರಿವ ಕರಿಯ ಶುಂಡಾಗ್ರಮಂ ಕೈಗಳಿಂದಂ 


ಕೊಂಡು ಹತ್ತಿ , (ಮೇರೆ ಮೀರಿ, ಓಡಿಸಿಕೊಂಡು ಬರುವ ಕಾಲದಲ್ಲಿ -೩೬ . ಮದೋ 
ನೃತ್ಯವಾದ ದಿಕ್ಕಿನಲ್ಲಿರುವ ಆನೆಗಳು ( ಭಾರಕ್ಕೆ ) ಬಾಗಿದವು ; ಸೂರ್ಯನ ರಥಕ್ಕೆ 
ಕಟ್ಟಿದ ಕುದುರೆಗಳು ಬೆಚ್ಚಿದವು ; ಯಮನ ಕೋಣಕ್ಕೆ ಸಮಾನವಾದ ಬಿಜ್ಜಳ ಮಹಾ 
ರಾಜನ ಗಜ ಶ್ರೇಷ್ಟವು ಪ್ರಳಯ ಕಾಲದ ಗುಡುಗೊ ಎಂಬ ಹಾಗೆ ಇರುವ ಕಠಿಣವಾದ 
ಧ್ವನಿಯಿಂದ ಗರ್ಜನೆ ಮಾಡಿತು. ( ಅದರ) ಹೊಳೆಯುತ್ತಿರುವ ದಂತ ( ಕೊಂಬು ) ಗಳ 
ತುದಿಯ ವಿಶೇಷವಾದ ಕಾಂತಿಯು ಮಿಂಚನ್ನೂ ತಿರಸ್ಕರಿಸಿತು . ( ಅದು) ಗೋಡೆ 
ಗಳನ್ನು ಹೊಡೆದು ಉರುಳಿಸಿ ನುಚ್ಚುನುರಿ ಮಾಡುತ್ತ , ಕೋಪದ ಅಟ್ಟಹಾಸದಿಂದ 
ಮುಂದಕ್ಕೆ ಹೊರಟಿತು. ವ!! ಈ ರೀತಿಯಿಂದ ಬರುತ್ತಿರುವ ಗಜ ಶ್ರೇಷ್ಠನನ್ನು 
ತಿವಿದು ತನ್ನ ಮೇಲೆ ಹರಿಯಿಸುವ ಆರ್ಭಟವನ್ನು ನೇರ ಎದುರಿನಲ್ಲಿ ಒಮ್ಮೆಲೆ 
ಮಾಚಿದೇವನು ನೋಡಿ, ಕೋಪದಿಂದ ಭಯಂಕರನಾದ ಪ್ರಳಯಕಾಲದ ಭೈರವನ 
ಆಕಾರವನ್ನು ಹೊಂದಿ , ಗುಂಪಾಗಿದ್ದ ಸೈನ್ಯವು ರುಲ್ಲೆನ್ನುವಂತೆ ಚಲ್ಲಾಪಿಲ್ಲಿಯಾಗು 
ವಂತೆ ಪ್ರಳಯಕಾಲದ ಮೋಡಗಳ ಭಯಂಕರ ಸಿಡಿಲನ್ನು ತಿರಸ್ಕರಿಸುವ ಜಯ 
ಘಂಟೆಯ ಧ್ವನಿಯನ್ನು ಮೊಳಗಿಸಿ , ತಾನು ಹೊತ್ತಂಥ (ಶಿವಶರಣರ) ಬಟ್ಟೆಯ 
ಗಂಟಿನ ಭಾರವನ್ನು ಆಕಾಶ ಕೇಶನಾದ ಶಿವನ ತಲೆಯ ಮೇಲೆ ಹೊರಿಸುವಂತೆ , 
ಕೈಯಲ್ಲಿದ್ದ ಜಯ ಘಂಟೆಯನ್ನೂ ಆ ಗಂಟಿನಲ್ಲಿಯೇ ಸೇರಿಸುತ್ತ ಆಕಾಶಕ್ಕೆ ಎತ್ತಿ 
ನಿಲ್ಲಿಸಿದನು. ( ಆಗ ಭುಜಗಳನ್ನು ತಟ್ಟು ನಿಲ್ಲು ! ಎನ್ನುತ ಗದರಿಸಿ, ಗರ್ಜಿಸಿ 
ವಿಜೃಂಭಿಸಿದನು . ೩೭ . ಮಾಚಿದೇವನು ಶೌರ್ಯದಿಂದ ಆನೆಯ ಮುಂಭಾಗ 
ಪ್ರದೇಶಕ್ಕೆ ಬಂದು ನೆಗೆದು ಮೇಲೆ ಬಿದ್ದು ಮಾವುತನನ್ನು ಕಾಲಿನಿಂದೊದ್ದು 


ජ්‍ය 


ದ್ವಾದಶಾಶ್ವಾಸಂ 


ಪಿಡಿದೆತ್ತುತ್ತೆತ್ತುತಾರ್ದಪ್ಪಳಿಸಿ ಪೊಡೆದು ದಂತಂಗಳಂ ಕೀಳುತುಂ ಫೀ 
ಆಡೆ ಸೀಳಂ ಸೀಳವೋಲ್ಲೂರ್ಜಟಿ ಕರಟಿ ಮಹಾದೈತ್ಯನಂ ಮಾಚಿದೇವಂ - 


೩೭ 


ವಣ ಮತ್ತ೦ 

ಕಿರಿಹರಿದಂಷ್ಟ್ರಮಂ ಮಅದ ಷಣ್ಮುಖನಂದಮನಾಳು ಮಾದ್ಯದುದು 
ದ್ವಿರದರದಂಗಳಂ ಮುಡಿದನುಗ್ರಸಿಂಹನನಂದು ಸೀಳ 

ಭಾವ 
ಸುರ ಶರಭೇಂದ್ರನೇಯ ವಿಳಾಸಮನಾಂತು ಗಜೇಂದ್ರ ಕಾಯಮಂ 
ಭರದಿಡುರ್ತು ಸೀಳನಹಿತರ್ಬೋದಯುತ್ತಿರೆ ಚಂಡವಿಕ್ರಮರಿ 


೩೮ 


ವ|| ಆಗಳಾ ಮಾನವೇಂದ್ರನ ಮದಗಜಮಂ ಸದೆವಂತೆ ಮದಗಜಮಂ ಮಾಚಿದೇವನಾರ್ಪಿ೦ 
ಸದೆಯೆ ಭವ್ರಜಂ ಕಂಡು ನನ್ಸಿನೊಳಕೊಂಡು ಕೊಂಡಾಡುತ್ತುಮಿರೆ 


ಜನಪಂ ಕೇಳ ನಿತೆಲ್ಲಮಂ ಬಗೆ ಭಯಕ್ಕಿಂಬಾಗೆ ಲಜ್ಞಾನತಾ 
ನನನಾಗಿರ್ಪುದುವೆಂದನಲ್ಲಿ ಬಸವಂ ನೀಂ ಕೇಳದಾಂ ಪೇಳ ಮಾ 
ತನಿಳಾಧೀಶ ಮದಾಂಧಗಂಧಗಜಮಂ ನೀಗಾಡಿ ಮಾನಹಾ 
ನಿ ನಿತಾಂತಂ ನಿನಗಾದುದಕ್ಕಟ ದುರಾತ್ಮಾಲಾಪಮೇಗೆಯ್ಯದೋ 


ಪ 


೩೯ 


O 


ಕೆಡವಿ , ಮುಂಬರಿದು ಬರುವ ಆನೆಯ ಸುಂಡಿಲ ತುದಿಯನ್ನು ಕೈಗಳಿಂದ ಹಿಡಿದು 
ಒತ್ತಿ , ಮೇಲಕೆತ್ತಿ ಗರ್ಜಿಸಿ , ಭೂಮಿಗೆ ಬಡಿದು , ಹಲ್ಲುಗಳನ್ನು ಕಿತ್ತು , ಅದು 
ಕೂಗಿಕೊಳ್ಳುತಿರುವಂತೆಯೇ ಶಿವನು ಗಜಾಸುರನನ್ನು ಸೀಳಿದ ಹಾಗೆ ಸೀಳಿದನು . 
ವ|| ಮತ್ತು ೩೮. ಸಮರ್ಥವಾದ ಪರಾಕ್ರಮವುಳ್ಳ ಮಾಚಿದೇವನು ವರಾಹ ರೂಪ 
ನಾದ ವಿಷ್ಣುವಿನ ಕೋರೆದಾಡೆಯನ್ನು ಮುರಿದ ಷಣ್ಮುಖನ ರೀತಿಯನ್ನು ಹೊಂದಿ, 
ಮಲೆಯುತ್ತಿರುವ ದೊಡ್ಡ ಆನೆ ಕೊಂಬುಗಳನ್ನು ಮುರಿದು, ಶತ್ರುಗಳು ಭಯ 
ಪಡುತ್ತಿರುವಂತೆ - ಹಿಂದೆ ನರಸಿಂಹನನ್ನು ಪ್ರಕಾಶಮಾನವಾದ ಶರಭೇಂದ್ರನು ಸೀಳಿದ 
ರೀತಿಯ ಸಂಭ್ರಮದಿಂದ ಶೀಘ್ರವಾಗಿ ಆ ಗಜಶ್ರೇಷ್ಟನ ದೇಹವನ್ನು ಅಡರಿ ಸೀಳಿದನು. 
ವ|| ಆಗ ಆ ಮಾಚಿದೇವನು ಆ ರಾಜನಾದ ಬಿಜ್ಜಳನ ಗರ್ವವೆಂಬ ಆನೆಯನ್ನು ಸದೆ 
ಬಡಿಯುವಂತೆ ಶೌರ್ಯದಿಂದ ಮದ್ದಾನೆಯನ್ನು ಕೊಲ್ಲಲಾಗಿ, ಶಿವಭಕ್ತ ಸಮೂಹವು 
ನೋಡಿ, ಪ್ರೀತಿಯಿಂದಕೂಡಿದವರಾಗಿ ಕೊಂಡಾಡುತ್ತ ಇರುತ್ತಿರಲು - ೩೦. ಅಷ್ಟೆಲ್ಲ 
ವನ್ನೂ , ರಾಜನು ಕೇಳಿ, ಭಯಗೊಂಡ ಮನಸ್ಸಿನವನಾಗಿ , ನಾಚಿಕೆಯಿಂದ ತಗ್ಗಿದ ಮುಖ 
ವುಳ್ಳವನಾಗಿರಲು ಆಗ ಬಸವಣ್ಣನು-'ನಾನು ಹೇಳಿದ ಮಾತನ್ನು ನೀನು ಕೇಳದೆ ಮಹಾ 
ರಾಜಾ, ಮದಾಂಧನಾಗಿ ಮದವಿಶಿಷ್ಟವಾದ (ಶ್ರೇಷ್ಠ) ಆನೆಯನ್ನು ಕಳೆದುಕೊಂಡೆ . 
( ಅದಲ್ಲದೆ) ನಿನಗೆ ವಿಶೇಷವಾದ ಮಾನಹಾನಿಯೂ ಆಯಿತು. ಅಯ್ಯೋ ! ದುಷ್ಟರ 


ಬಸವರಾಜ ವಿಜಯಂ 


ಆನುಜ ಗುರು ವಿನಯ ವಚನವ 
ನನಾದರಂಗೆಯು ಕಿಡರೆ ಮುನ್ನೀ ಧರೆಯೊಳ್ 
ದನುಜಾಧಿಪ ಮನುಜಾಧಿಪ | 
ರೆನಿಸುವ ದಶಕಂಠ ಕೌರವರ್ಮ ಖ್ರತೆಯಿಂ 


ಶ್ರೀಮದತಿಮಿರಾಂಧರ್ಗೆ ಮ 
ಹೀಮಹಿತ ಬುಧೋಕ್ಕಿದೀಪವಪ್ಪುದಜಸ್ರಂ 
ತಾಮದನೊಲ್ಲದೊಡವರ್ಗೆ ಧ . 
ರಾಮಾನಿನಿಯರಸ ಸುಪಥಮೇಂ ಕಾಣಿಪುದೇ 


ರಾಜದ್ವೇಷಂ ಮಧುಪ ಸ 
ಮಾಜಾತಿಪ್ರೀತಿ ತನ್ನ ಸಂಗದ ಗುಣಿ ನೀ 
ರೇಜಕ್ಕೊಳವೆನಿಸಿದ ಲ 
ಕೋಜಾಯೆಗೆಕರ್ತವಂಗೆ ಮತಿ ಸಮನಿಪುದೇ 


ನರರೂಪರುದ್ರರೆನಿಸುವ 
ಹರಭಕ್ತರ ಮಹಿಮೆ ಮತ್ತಜನಬುದ್ದಿಗೆ ಗೋ 
ಚರಿಪುದೆ ದಿನಕರಕಿರಣ್ 
ರಮಧಮದಿವಾ೦ಧದೃಷ್ಟಿಗೇ ಕಾಣಿಪುದೇ 


ಮಾತುಗಳು ಏನನ್ನು ತಾನೇ ಮಾಡಲಿಕ್ಕಿಲ್ಲ !' ( ಎಂದನು). ೪೦ . ಪೂರ್ವದಲ್ಲಿ 
ಈ ಭೂಮಿಯೊಳಗೆ ರಾಕ್ಷಸ ಮತ್ತು ಮನುಷ್ಯ ರಾಜರುಗಳು ಎಂದೆನಿಸುವ ರಾವಣ 
ದುರ್ಯೋಧನರು ಮೂರ್ಖತೆಯಿಂದ ತಮ್ಮನ ಮತ್ತು ಗುರುಹಿರಿಯರ ಮಾತುಗಳನ್ನು 
ಅನಾದರ ಮಾಡಿ ಕೆಡಲಿಲ್ಲವೆ ? [ ರಾವಣನು ತಮ್ಮನಾದ ವಿಭೀಷಣನ ಮಾತನ್ನೂ , 
ಕೌರವನು ಭೀಷ್ಮಾದಿ ಗುರುಹಿರಿಯರ ಮಾತನ್ನು ಕೇಳದೆ ಕೆಟ್ಟರೆಂದು ತಾತ್ಪರ್ಯ] 
೪೧. ಭೂಕಾಂತೆಯ ಒಡೆಯನಾದ ಬಿಜ್ಜಳನೇ , ಐಶ್ವರ್ಯವೆಂಬ ಕತ್ತಲೆಯಿಂದ 
ಕುರುಡರಾದವರಿಗೆ ಭೂಮಿಯಲ್ಲಿ ಪೂಜ್ಯಗಳೆನಿಸಿದ ವಿದ್ವಾಂಸರುಗಳ ಮಾತು ಯಾವಾ 
ಗಲೂ ದೀಪದಂತೆ (ದೀಪದ ಬೆಳಕಿನಂತೆ) ಆಗುವುವು. ಅವನ್ನು ಒಲ್ಲದಿದ್ದರೆ ಅವರಿಗೆ 
ಸನ್ಮಾರ್ಗವು ಕಾಣುವುದೇ ? ೪೨. ಸದ್ಗುಣ ವಿಶಿಷ್ಟವಾದ ಕಮಲಕ್ಕೆ ( ತಂತು 
ವಿಶಿಷ್ಟವಾದ ಕಮಲಕ್ಕೆ ), ತನ್ನ ಸಂಗದಿಂದ ರಾಜನ ದ್ವೇಷವೂ ( ಚಂದ್ರನ ದ್ವೇಷವೂ ), 
ಹೆಂಡಗುಡುಕರ ಗುಂಪಿನಲ್ಲಿ ಅತಿ ಪ್ರೀತಿಯೂ (ಭ್ರಮರಗಳ ಗುಂಪಿನ ಬಹುಪ್ರೀತಿಯ ), 
ಉಂಟಾಗುವುದೆನಿಸಿದ ಲಕ್ಷ್ಮಿಯೆಂಬ ಪತ್ನಿಯನ್ನು ಪ್ರೀತಿಸಿದವನಿಗೆ ಬುದ್ದಿಯು ಉಂಟಾ 
ದೀತೇ ? ೪೩ . ಮನುಷ್ಯ ರೂಪದ ರುದ್ರರೆಂದೆನಿಸುವ ಶಿವಭಕ್ತರ ಮಹಿಮೆ ಮತ್ತರಾದ 
ಜನಗಳ ಬುದ್ದಿಗೆ ಗೋಚರವಾಗುವುದೇ ? ಸತ್ಯನಕಾಂತಿ ಸಮೂಹವು ನೀಚವಾದ 


ದ್ವಾದಶಾಶ್ವಾಸಂ 


ಮೃಡಭಕ್ತರಳವನಯದ 
ಜಡಮತಿಗಳ ಮಾತುಗಳು ಮಾನಕ್ಷತಿಯಂ 
ಪಡೆದೆ ಗಡ ಮಾಚಿದೇವನ 
ತೊಡಂಕಿ ನೀಂ ಭಕ್ತರಳವದೇಂ ಕೇವಳಮೇ 


ಧರಣಿಪಾಲಕ ಕೇಳಿ ಧರಾತಳದೊಳಂದಂಬೆ ತದ್ದಾವಿಡೋ 
ರ್ವರೆಯೊಳ್ ಪೆರ್ಮೆಯನಾಳು ತಾಳು ಸೊಬಗಂ ಸೌಂದರ್ಯದಿಂ ಗೋತ್ರಭಿ 
ತುರಮಂ ತಾಂ ಪಳಿಕೆಯು ಕಂಗೊಳಿಸುದುದದ್ವಪ್ರ ವಿಸ್ತಾರ ಗೋ 
ಪುರ ನಾನಾಮಣಿಹರ್ವ್ಯಶೋಭಿಕರವೂರೆಂದೆಂಬ ಸತ್ಪಟ್ಟಣಂ . 


೪೫ 


ಅದನಾಳ್ವನಭವಭಕ್ತಂ 
ಮದಮದ್ರಿಪುದರ್ದದಂತಿದಳನಮೃಗೇಂದ್ರ 
ಸದಮಳಗುಣನಿಧಿ ವಿಶದಾ 
ಭ್ಯುದಿತಯಶಂ ಚೋಳರಾಯನೆಂಬ ನರೇಂದ್ರ 


ವ|| ಆ ಪುರವರದೊಳ್ಳತನೊರ್ವನಸಮನಯನನಪರಾವತಾರನೆನಿಸಿ 


ಗೂಬೆಯ ಕಣ್ಣಿಗೆ ಕಾಣಿಸುವುದೇ ? ೪೪ . ಮೃಡನ ಭಕ್ತರ ಸಾಮರ್ಥವನ್ನು 
ತಿಳಿಯದ ಮೂಢ ಬುದ್ದಿಯ ಜನಗಳ ಮಾತನ್ನು ಕೇಳಿ, ಮಾಚಿ ದೇವನ ಕೂಡ 
ತೊಡಕುಂಟು ಮಾಡಿಕೊಂಡು ಗೌರವ ಹಾನಿಯನ್ನು ಪಡೆದೆಯಲ್ಲವೆ ? ಭಕ್ತರ ಆ 
ಸಾಮರ್ಥವು ಸಾಮಾನ್ಯವಾದದ್ದೇ ? ಚೋಳರಾಜ ಇರಿವರಕಥೆ : ೪೫. ಭೂಮಿ 
ಪಾಲನೇ ಕೇಳು : ಭೂಮಂಡಲದಲ್ಲಿ ಮನೋಹರವಾದ (ದ್ರಾವಿಡ ದೇಶ), ಆ 
ದ್ರಾವಿಡ ದೇಶದಲ್ಲಿ ಎಲ್ಲ ಪೈರು ಪಚ್ಚೆಗಳಿಂದ ಪೂರ್ಣವಾದ ಭೂಮಿಯಲ್ಲಿ, ಶ್ರೇಷ್ಠ 
ವಾದ ಪ್ರಾಕಾರ , ವಿಶಾಲವಾದಗೋಪುರ ( ಅಗಸೆ ಬಾಗಿಲಗೋಪುರ ) ನಾನಾ ಪ್ರಕಾರ 
ವಾದ ರತ್ನ ನಿರ್ಮಿತ ಉಪ್ಪರಿಗೆಗಳು - ಇವುಗಳಿಂದ ಪ್ರಕಾಶಿಸುವ ' ಕರವೂರು' ಎಂಬ 
ಶ್ರೇಷ್ಠ ಪಟ್ಟಣವು ಪ್ರಸಿದ್ದಿಯನ್ನು ಹೊಂದಿ , ಸೊಗಸಿನಿಂದ ಕೂಡಿ, ಸೌಂದಯ್ಯದಿಂದ 
ಇಂದ್ರನ ಅಮರಾವತಿ ಪಟ್ಟಣವನ್ನು ತಿರಸ್ಕರಿಸಿ ಶೋಭಿಸುತ್ತಿತ್ತು . ೪೬ . ಆ ಪಟ್ಟಣ 
ವನ್ನು ಗರ್ವದಿಂದ ಕೂಡಿದ ಶತ್ರುಗಳ ಅಹಂಕಾರವೆಂಬ ಆನೆಯನ್ನು ಸೀಳುವುದರಲ್ಲಿ 
ಸಿಂಹಸ್ವರೂಪವಾದನ , ನಿರ್ಮಲವಾದ ಸದ್ಗುಣಗಳಿಗೆ ಆಗರ ನೆನಿಸಿದವನೂ , ವಿಶದವೂ , 
ಅಭಿವೃದ್ಧಿಯುತವೂ ಆದ ಕೀರ್ತಿಯುಳ್ಳವನೂ , ಆದ ಶಿವಭಕ್ತ ಚೋಳರಾಯನೆಂಬ 
ನರೇಂದ್ರನು ಆಳುತ್ತಿದ್ದನು. ವ|| ಆಶ್ರೇಷ್ಟ ಪಟ್ಟಣದಲ್ಲಿ ಮತ್ತೊಬ್ಬ ಪರಮೇಶ್ವರನ 


ಬಸವರಾಜ ವಿಜಯಂ 


ಪರಮ ಗುಣಾಕರಂ ಪ್ರಬಳ ಶೈವಮತಾಂಬುಜಭಾನು ಸತ್ಯಸಂ 
ಗರನಭವಾಂಫ್ರಿಭಕ್ತನಹಿತಾಚಲಶಂಬನಮಂದಶಕ್ತಿ ವಿ 
ಸುರಿತನಪಾಸ್ತ್ರಕರ್ಮನುರರೀಕೃತಸುವ್ರತನನ್ಯವಾದಿ 
ರ್ಧರ ಪವಮಾನನಾನತಜನಾಮರಭೂಜನರ್ತ ವಿಕ್ರಮಂ 


ಗುರುಚರಭಕ್ತಿತತ್ಪರನುಪಾತವಿಭೂತಿಶಿವಾಕ್ಷಮಾಲಿಕಾ 
ಭರಣನಜೇಯನಂಗಗುಣವರ್ಜಿತನೂರ್ಜಿತಲಿಂಗನಿಷ್ಟ 
ಶ್ವರಭಜಕಾಪರಾರಿಹರಣೆ ಕದೃಢವ್ರತಸಂಗತಂ ಕೃಪಾ 
ಕರನಿಆವತ್ರನೆಂಬ ಶರಣಂ ಶರಣಾಗತವಜ್ರಪಂಜರಂ 


ವ|| ಒಪ್ಪುತ್ತುಮೀರ್ಪಿನಲ್ಲಿ 
ಚೋಳನೃಪಾಲ ಪಟ್ಟಗಜಮದ್ರಿನಿಭಂ ಮದನಾಂತು ಶೃಂಖಲಾ 
ಜಾಳಮನೊತ್ತಿ ಕಿತ್ತು ತಡೆವಗ್ಗದ ಜೋದರನಿಕ್ಕಿ ಮೆಟ್ಟಿ ಮ 
ತಾಳಿಗಳಂ ಪಳಂಚಲೆದು ಕರ್ಣದಿಸುತ್ಕಟಕೋಪದಿಂ ಮಹಾ 
ಭೀಳತೆವೆತ್ತು, ಸೈವರಿದುದಾ ಪೋಳಲುಜ್ಜಳ ರಾಜವೀಥಿಯೊಳ್ 


ಅಪರಾವತಾರನೆನಿಸಿದ - ೪೭- ೪೮. ಶ್ರೇಷ್ಟವಾದ ಗುಣಗಳಿಗೆ ಆಗರನೆನಿಸಿದ , 
ಪ್ರಬಲವಾದ ಶಿವ ಮತವೆಂಬ ಕಮಲಕ್ಕೆ ಸೂರನೆನಿಸಿದ, ಸತ್ಯ ಪ್ರತಿಜ್ಞೆಯುಳ್ಳ , 
ಶಿವನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಹೊಂದಿದ, ಶತ್ರುಗಳೆಂಬ ಪರ್ವತಗಳಿಗೆ 
ವಜ್ರಾಯುಧನಾದ, ವಿಶೇಷವಾದ ಶಕ್ತಿಯಿಂದ ಪ್ರಕಾಶಿಸುವ, ಕರ್ಮಗಳನ್ನು ಹೋಗ 
ಲಾಡಿಸಿಕೊಂಡ, ಒಳ್ಳೆಯ ( ಶಿವ) ವ್ರತಗಳನ್ನು ಅಂಗೀಕರಿಸಿದ್ದ , ಪರಮತ ವಾದಿಗಳೆಂಬ 
ಮೋಡಕ್ಕೆ ವಾಯುವೆನಿಸಿದ, ನಮಸ್ಕರಿಸಿದ ಜನಕ್ಕೆ ಕಲ್ಪವೃಕ್ಷ ಪ್ರಾಯನಾದ , ತರ್ಕಿಸು 
ವುದಕ್ಕೆ ಅಸಾಧ್ಯವಾದ ಪರಾಕ್ರಮವುಳ್ಳ , ಗುರು ಜಂಗಮ ಭಕ್ತಿ ತತ್ಪರನಾದ, ಪಡೆ 
ದಂತಹ ವಿಭೂತಿ, ರುದ್ರಾಕ್ಷ ಮಾಲಿಕೆಗಳೇ ಆಭರಣವಾಗಿ ಉಳ್ಳ , ಮತ್ತೊಬ್ಬರಿಂದ 
ಜೈಸುವುದಕ್ಕೆ ಅಸಾಧ್ಯವೆನಿಸಿದ , ಅಂಗಗುಣಗಳನ್ನು ನಿವಾರಿಸಿ ಕೊಂಡ, ತೇಜೋ 
ವಿಶೇಷದಿಂದಕೂಡಿದ ಲಿಂಗದಲ್ಲಿ ವಿಶ್ವಾಸವುಳ್ಳ , ಈಶ್ವರ ಸೇವಕರಿಗೆ ಅಪಕಾರ ಮಾಡುವ 
ವರನ್ನು ನಾಶ ಪಡಿಸುವ, ದೃಢವಾದ (ಶಿವ) ವ್ರತವೊಂದರಲ್ಲಿ ಕೂಡಿದ, ಕೃಪಾಕರನಾದ 
“ ಇರಿವತ್ಯ ' ಎಂಬ ಶರಣನು ಶರಣಾಗತರಾದವರಿಗೆ ವಜ್ರ ಪಂಜರನಾಗಿ ವ! ಒಪುತ್ರ 
ಇರುತ್ತಿರುವಾಗ ಅಲ್ಲಿ - ೪೯ . ಬೆಟ್ಟದಂತಿರುವ ಚೋಳ ಮಹಾರಾಜನ ಪಟ್ಟದಾನೆಯು, 
ಮದಗೊಂಡು, ( ಕಾಲಿಗೆ ಕಟ್ಟಿದ್ದ ) ಸರಪಳಿಗಳ ಸಮೂಹವನ್ನು ಜಗ್ಗಿ ಕಿತ್ತು , ( ತನ್ನನ್ನು ) 
ತಡೆದ ಶ್ರೇಷ್ಠ ಯೋಧರನ್ನು ಹೊಡೆದು ಮೆಟ್ಟಿ , ಮದ ವಿಶಿಷ್ಟವಾದ ಭ್ರಮರಗಳನ್ನು 
ಕಿವಿಗಳಿಂದ ಹೊಡೆದು ಓಡಿಸಿ , ಹೆಚ್ಚಾದ ಕೋಪದಿಂದ ಅತಿ ಭಯಂಕರಾಕಾರ ಹೊಂದಿ , 


1 ದ( ಅ) 


೪೧೭ 


ದ್ವಾದಶಾಶ್ವಾಸಂ 


೫೦ 


ವ॥ ಆ ವೇಳೆಯೊಳು ತಂ ಮಸಗೆ 
ನಡೆ ನಡೆ ಪಿಂಗು ಪಿಂಗು ಕಡೆಗೊಡಿರದೊಡು ಗಜ ಗಜಂ ಕರಂ 
ಪಿಡಿದುದು ಪೊಯುತ್ತಿದುದು ಪದುತ್ತಿದುದವಿತ್ಕಲು 
ಕೆಡವಿದುದಿಟ್ಟುದೀಡೊತಿರಸಿ ಕೊಂದುದು ಸೀಳುದು ತೂಳು ದಿ ಬೆಂ - 
ಗೊಡುವ ಜನಂಗಳಂ ಜವದಿನೆಂಬ ರವಂ ಪಿರಿದಾಯು ವೀಥಿಯೋಲ್‌ 

ವ|| ಆ ಸಮಯದೊಳ್ಳಿವಭಕ್ತನೋರ್ವಂ ಶಿವಪೂಜೆಗೆ ಪೂದಿಯಲೆಳಸಿ ಪುಷ್ಪವಾಟಿಯಂ 
ಪೊಕ್ಕು 

ಎಲರಲ್ಲಾಡದ ಮಂಜು ಪೊಯ್ಯದಲ್ಲಿ ಕಂಪಂ ಪೀರದಿರ್ಪಾಅದು 
ಕೃಲರ್ದೊಪ್ಪಂಗಡದಚ್ಚಮೊಗ್ಗೆಯೆನಿಪಂದಂದಾಳದಚ್ಛಿದ್ರಕೋ 
ಮಲಭಾಸ್ವದಳ ಚಾರುಕೇಸರ ಸುಗಂಧಾಕೀರ್ಣ ನಮ್ಮೊದಮಾ 
ವಲಿಯಂಕೊಯ್ದು ಕರಂಡಕಂ ಜಡಿಯೆ ತೀವುತ್ತುಂ ಸಮುತ್ಸಾಹದಿಂ 
ಹರಪೂಜೆಗೆ ಪೊಳ್ಳೋ 
ಸರಿಪುದೆನುತ್ತವನತೀವ ಜವದಿಂ ತಾಳ್ತಾ 


ಆ ಪಟ್ಟಣದ ಉಜ್ವಲವಾದ ರಾಜ ಬೀದಿಯಲ್ಲಿ ಸಂಚರಿಸಿತು . ವ|| ಆ ವೇಳೆಯಲ್ಲಿ 
ಅದ್ಭುತವೊಂದು ಉಂಟಾಗಲು - ೫೦ . ನಡೆ ನಡೆ ಹಿಂದಿರುಗಿ ಹೋಗು! ಒಂದೇ 
ಪಾರ್ಶ್ವದಲ್ಲಿ ಓಡು ! ತಪ್ಪದಂತೆ ಓಡು ! (ಕಡೆಗೆ + ಓಡು + ಇರದೆ + ಓಡು), ಆನೆ ! 
ಆನೆ ! ಚೆನ್ನಾಗಿ ಹಿಡಿಯಿತು ! ಹೊಡೆಯಿತು ! ಹತ್ತಿತು ! ಅತ್ತ ಇತ್ತ ಕೆಡವಿತು ! 
ನೆಲಕ್ಕಿಕ್ಕಿತು ! ನೆಲಕ್ಕೆ ಕೆಡವಿ ಕಾಲಿನಿಂದ ತಿಕ್ಕಿಕೊಂಡಿತು ! ಬೆನ್ನು ತೋರಿಸಿ ಹೋಗುವ 
ಜನಗಳನ್ನು ಒಮ್ಮೆಲೇ ತುಳಿಯಿತು ! ಎಂಬ ಧ್ವನಿ ಬೀದಿಯಲ್ಲಿ ಹೆಚ್ಚಾಯಿತು. ವ!! ಆ 
ಸಮಯದಲ್ಲಿ ಒಬ್ಬ ಶಿವ ಭಕ್ತನು ಶಿವ ಪೂಜೆಗೆ ಹೂವುಗಳನ್ನೆತ್ತಿರಲು ಅಪೇಕ್ಷಿಸಿ, ಹೂ 
ದೊಟವನ್ನು ಹೊಕ್ಕು - ೫೧ - ೫೫ . ಗಾಳಿಯಿಂದ ಅಲ್ಲಾಡದ, ಮಂಜು ಮುಸುಕದ 
(ಹೊಡೆಯದ), ಅಳಿಗಳು ಮಕರಂದವನ್ನು ಹೀರದೆ ಇರುವ , ಒಣಗದ, ಆಗ 
ತಾನೆ ಅರಳುತ್ತಿರುವ, ಸೌಂದರವು ಕೆಡದ , ಮೊಗ್ಗು ಎನ್ನುವ ಅಂದವನ್ನು 
ತಾಳದ ( ಇನ್ನೂ ಕಾಯಿ ಮೊಗ್ಗಿನಂತೆ ಇರದ), ತೂತು ಬಿದ್ದಿರದ , ಮೃದು 
ವಾದ , ಪ್ರಕಾಶಮಾನವಾದ ಎಸಳುಗಳಿಂದ ಮನೋಹರವಾದ , ಕೇಸರ , ಸುಗಂಧ 
ಇವುಗಳಿಂದ ತುಂಬಿದ, ನೂತನವಾದ ಹೂವುಗಳ ಸಮೂಹವನ್ನು ಕೊಯ್ದು 
ಹೂ ಬುಟ್ಟಿಯು ಜಗ್ಗುವಂತೆ ಅತ್ಯಂತ ಉತ್ಸಾಹದಿಂದ ತುಂಬಿಕೊಳ್ಳುತ್ತ , ಆ ಭಕ್ತನು 
ಶಿವ ಪೂಜೆ ಮಾಡುವ ಹೊತ್ತು ಮಿಕ್ಕುತ್ತದೆ ಎಂದು ಅತಿ ವೇಗದಿಂದ ಆ ಹೂ ಬುಟ್ಟಿ 
ಯಲ್ಲಿ ಹೂವನ್ನು ತುಂಬಿಕೊಂಡು ಹಿಡಿದು ಆ ಪಟ್ಟಣದ ಬೀದಿಯಲ್ಲಿ ಭರದಿಂದ 


1 ದೇ( ಚ) 2 ದಿಟೊ ( ಮು ) 


27 . 


೪೧೮ 


ಬಸವರಾಜ ವಿಜಯಂ 


ಕರಡಗೆಯಲರಂ ಭಕ್ತಂ | 
ಪುರವೀಥಿಯೊಳೆಯೇ ಬರ್ಷ ಸಮನಂತರದೊಳ್ 


ಕಟ್ಟಿದಿರಲ್ಲಿ ಕಂಡು ಕರಿ ಕಾಯು ವಿಜೃಂಭಿಸಿ ಬರ್ಪ ಭಕ್ತನಂ 
ಮುಟ್ಟಿ ಕರಾಗ್ರದಿಂ ಸೆಳೆದು ಸುತ್ತಿ ನಭಸ್ಯ ಳಕಿಟ್ಟು ತೀವ್ರದಿಂ 
ನೆಟ್ಟನೆ ಕೊಂಬನೊಡ್ಡಿ ನಿಲೆ ತದ್ರದನಾಗ್ರದೆ ಬಿಟ್ಟು ರಕ್ತಮಂ 
ದಿಟ್ಟಣಿಸುತ್ತೆ ಸೂಸಿ ಹರಣಂಗಳೆಮಾಗಳವಂ ವಿಷಾದದಿಂ : 


ಹರಹರ ಪಾರ್ವತೀಶ ಪರಮೇಶ ಮದೀಶ ಮಹೇಶ ಪಾಹಿಯೆಂ 
ಬ ರವಮನಾಲಿಸುತ್ತಗಿದು ಕೆಟ್ಟೆನಿದೆಲ್ಲಿಯ ಭಕ್ತರೋದನ 
ಸ್ವರವೆನುತಲ್ಲಿಗೆ ಜವದಿಂದಿರಿವತ್ರನಿಳಾತಳಕ್ಕೆ ಬಿ 
೪ುರುಳ ಮಹೇಶಭಕ್ತನನಿಭೇಂದ್ರಮವೀಕ್ಷಿಸಿ ತತ್ ಕ್ಷಣಾರ್ಧದೊಳ್ 


S 


ಪಟುಕೋಪಾಳೋಷದಿಂ ಗರ್ಜಿಸಿ ಘಡಿಘುಡಿಸುತ್ತಾರ್ದು ಹೋ ನಿಲ್ಲೆನುತ್ತಾ 
ರ್ಭಟಿಸುತ್ತುಂ ಪೊಕ್ಕು ಮೇಗಡ್ಕೊಗೆದು ನೆಗೆದು ತತ್ಕಂಠಮಂ ಮೆಟ್ಟಿ ನಿಂದು 
ತೃಟಿಸುತ್ತುಂ ಚೋದನಂಪೊದೆದು ಬಿದುವದಿರ್ಬೋತ್ಸಮಂತಾಗೆ ಶೈಲ 
ಸ್ಟುಟಕಾಯೋದ್ರೇಭವಂ ಕೆಯೊಡಲಿಯಿನಧಟಿಂ ಸೀಳನುಸ್ರಾವತಾರಂ 


೫೫ 


ಬರುವ ಸಮಯದಲ್ಲಿ ನೇರವಾಗಿ ಎದುರಿನಲ್ಲಿ ( ಇವನನ್ನು ) ಆ ಆನೆಯು ಕಂಡು 
ಕೋಪವು ಅಧಿಕಗೊಂಡು, ಬರುತ್ತಿರುವ ಆ ಭಕ್ತನನ್ನು ಮುಟ್ಟಿ ಸೊಂಡಿಲಿನ ತುದಿ 
ಯಿಂದ ಬಿಗಿದು ಸುತ್ತಿ ಆಕಾಶಕ್ಕೆ ಎಸೆದು ಬೇಗನೆ ತನ್ನ ಕೊಂಬುಗಳನ್ನು ಅವನಿಗೆ ಒಡ್ಡಿ 
ನಿಂತಿತು . ( ಆ ಭಕ್ತನು ಆಕಾಶದಿಂದ) ಆ ಆನೆಯ ಕೊಂಬಿನ ತುದಿಯ ಮೇಲೆ ಬಿದ್ದು , 
ರಕ್ತವನ್ನು ಚಿಮ್ಮಿಸುತ್ತ ಪ್ರಾಣವನ್ನು ಕಳೆಯುವ ಸಮಯದಲ್ಲಿ ಆ ಭಕ್ತನು ವಿಷಾದ 
ದಿಂದ - ' ಪುರಹರ , ಪಾರ್ವತೀ ಪತಿಯೇ , ಪರಮೇಶ್ವರ, ಮದೀಶನೇ , ಮಹೇಶ್ವರನೇ , 
ರಕ್ಷಿಸು !' ಎನ್ನುವ ಧ್ವನಿಯನ್ನು ' ಇರಿವತ್ರ ' ನೆಂಬ ಭಕ್ತನು ಕೇಳಿದವನಾಗಿ, 
ಭಯಗೊಂಡು 'ಕೆಟ್ಟೆನು! ಇದು ಯಾವ ಕಡೆಯಿಂದ ಬರುವ ಭಕ್ತನ ಅಳುವಿನ ಧ್ವನಿ'? 
ಎಂದೆನ್ನುತ್ತ ಶೀಘ್ರವಾಗಿ ಅಲ್ಲಿಗೆ ಹೋಗಿಭೂಮಿಯ ಮೇಲೆ ಬಿದ್ದು ಉರುಳಾಡುತ್ತಿ 
ರುವ ಭಕ್ತನನ್ನು ಮತ್ತು ಗಜ ಶ್ರೇಷ್ಠನನ್ನು ನೋಡಿ, ಆ ಕ್ಷಣಾರ್ಧದಲ್ಲಿಯೇ ಆ 
ಭಯಂಕರನಾದ ಇರಿವನು ತೀಕವಾದ ಕೋಪಾಧಿಕ್ಯದಿಂದ ಗರ್ಜನೆ ಮಾಡಿ , 
ಘುಡುಮುಡಿಸಿ, ಚೀರಿ, ' ಹೋ ! ನಿಲ್ಲು' ಎನ್ನುತ್ತ ಆರ್ಭಟ ಮಾಡುತ್ತ ಅದರ ಸಮಿಾ 
ಪಕ್ಕೆ ಹೋಗಿ ಮೇಲ್ಯಾಗಕ್ಕೆ ಜಿಗಿದು ಅದರ ಕುತ್ತಿಗೆಯನ್ನು ಮೆಟ್ಟಿ ನಿಂತು, ಅತ್ಯುಗ್ರತೆ 
ಯನ್ನು ಪ್ರಕಟಿಸುತ್ತ , ( ಆನೆಯ ಮೇಲಿದ್ದ ) ಮಾವುತನನ್ನು ಹೊಡೆದು, ಒಟ್ಟು ನೂಕಿ 
ಪರ್ವತದಂತೆ ಸ್ಪುಟವಾಗಿ ಕಾಣುವ ದೇಹವುಳ್ಳ ಆ ದೊಡ್ಡ ಆನೆಯನ್ನು ಪರಾಕ್ರಮ 
ದಿಂದ ಕೈಯಲ್ಲಿದ್ದ ಕೊಡಲಿಯಿಂದ ಕುಂಭ ಸ್ಥಳವು ಚೆನ್ನಾಗಿ ಎರಡು ಹೋಳಾಗುವ 


ದ್ವಾದಶಾಶ್ವಾಸಂ 


2 


ಆಗಿ೯ 


ಕೆಡೆದುದು ಸಿಂಧುರಂ ಧರಣಿಯೊಳ್ ಹರಿ ಪೊಯೊಡೆನೀಲಪರ್ವತಂ 
ಪಡಲಿಡುವಂದದಿಂ ಶರಣನಿಂತೆಸಗಿರ್ದುದನೆಲ್ಲಮಂ ಮಹಾ 
ಮೃಡಪದಭಕ್ತ ಚೋಳವಿಭು ಕೇಳಗಿದೇಳರುತಲ್ಲಿ ಕಂಡು ಸಂ 
ಗಡದ ನರೇಂದ್ರರಚ್ಚರಿಯನಾಳೆ ತದಂಘಿಗೆ ಮಯೂನಿಕ್ಕಿದಂ 


25 


ವ|| ಅಂತು ವಯ್ಯಕ್ಕಿ ಪೊಗಳು ಕೆಯ್ಯಂ ಮುಗಿದು ನಿಂದು ಕಿಂಕರತೆಯನಪ್ಪುಕೆಯು 


ಅವರ ವಾಗ್ವರ ಪ್ರಮುಖ ನಿರ್ಜರರಾದೊಡವೆರ್ಮೆ ತೀವ್ರ ಗ 
ರ್ವಾವಿಳರಾಗಿ ಮಾರ್ಮಲೆಯ ಶಿಕ್ಷಿಸಲಾರ್ಪಧಟುಳ್ಳವಂಗೆ ದಂ 
ತಾವಳಮರ್ದನಂ ಪಿರಿದೆ ಕೇಳ್ಳಿನಗಂತಅನಂತದಿರ್ಕೆ ಮಾ 
ದೇವನ ಭಕ್ತನಂ ಮುಡಿಪಿತಕ್ಕಟ ದುಷ್ಟಮದಾಂಧವದ್ದ ಜು 


ಏಗೆನಿದಕೆ ಪೇಳುಣ 
ಸಾಗರ ಸದ್ಭಕ್ತಮೃತಿಗೆ ಮೇಣೆನ್ನ ಸುವಂ 
ನೀಗೆ ಸರಿಬರ್ಕುಮೆಂದುಸುಕಿ 
ರ್ದಾಗಳೆ ಬಾಯುಳಿಯದಿರ್ಕುಮೇ ನಿಜದಿಂದಂ 


ಹಾಗೆ ಸೀಳಿದನು . ೫೬ . ಇಂದ್ರನು ಹೊಡೆದರೆ , ನೀಲ ಪರ್ವತವು ಬೀಳುವ ರೀತಿ 
ಯಲ್ಲಿ ಆನೆಯು ಭೂಮಿಯ ಮೇಲೆ ಬಿತ್ತು . ಇರಿವತ್ರನೆಂಬ ಶರಣನು ಹೀಗೆ ಮಾಡಿದು 
ದೆಲ್ಲವನ್ನೂ , ಮಹಾಶಿವ ಭಕ್ತನಾದ ಚೋಳ ಭೂಪಾಲನು ಕೇಳಿ, ಭಯಪಟ್ಟು , 
ಹೊರಟು ಬಂದು ಅಲ್ಲಿ ( ಇರಿವತ್ರನನ್ನೂ , ಅವನು ಮಾಡಿದ ಆನೆಯ ಸಂಹಾರ ಕಾವ್ಯ 
ವನ್ನೂ ) ನೋಡಿ, ಸಂಗಡವೇ ಬಂದಿದ್ದ ರಾಜರುಗಳು ಆಶ್ಚರ್ಯ ಪಡುತ್ತಿರಲಾಗಿ, ಆ 
ಇರಿವತ್ರನೆಂಬ ಶಿವಭಕ್ತನ ಪಾದಕ್ಕೆ ನಮಸ್ಕಾರ ಮಾಡಿದನು . ವ!! ಈ ರೀತಿ 
ನಮಸ್ಕರಿಸಿ ಹೊಗಳಿ, ಕೈಗಳನ್ನು ಮುಗಿದು ನಿಂತು , ಕಿಂಕರ ಭಾವವನ್ನು ಹೊಂದಿದವ 
ನಾಗಿ - ೫೭. ಲಕ್ಷ್ಮೀಶನಾದ ವಿಷ್ಣು , ಸರಸ್ವತೀ ಪತಿಯಾದ ಬ್ರಹ್ಮ ಇವರೇ ಮೊದ 
ಲಾದ ದೇವತೆಗಳಾದರೂ , ಒಂದಾವರ್ತಿ ಅಹಂಕಾರ ಯುಕ್ತರಾಗಿ ಎದುರಿಸಿದರೆ , ಶಿಕ್ಷಿಸು 
ವಂತಹ ಸಾಮರ್ಥದ ಕಾಠ್ಯವುಳ್ಳ ನಿನಗೆ ಈ ಆನೆಯನ್ನು ಕೊಲ್ಲುವುದೊಂದು 
ದೊಡ್ಡದೇ ? ಹೇಳು ಆದ್ದರಿಂದ ಆ ಗಜದ ಸಂಹರಣ ಕಾರವು ಅದಂತಿರಲಿ , ಈ 
ಮದಾಂಧವಾದ ನನ್ನ ಆನೆಯು ಮಹಾದೇವನ ಭಕ್ತನನ್ನು ಕೊಂದಿತಲ್ಲಾ ! ಅಕ್ಟಾ !! 
೫೮. ಹೇ ಗುಣಸಾಗರನೇ , ಈ ಭಕ್ತನ ಮರಣಕ್ಕೆ ಏನು ಮಾಡಲಿ ? ಹೇಳು. ಈ 
ಸದ್ಭಕ್ತನ ಸಾವಿಗೆ ನನ್ನ ಪ್ರಾಣವನ್ನೇ ಬಿಟ್ಟರೆ ಸರಿಯಾದೀತು ! ಎಂದು ಹೇಳಿದಾಗಲೇ 


1 ತುತ್ಯ ( ಜ, ಮು ) 2 ಸಿ( ಗ) 


ಬಸವರಾಜ ವಿಜಯಂ 


ಎನ್ನ ಗಜಮೆಸಗಿದೀ ತ 
ಪೆನ್ನದು ವಲಮಳಿದು ಶುದ್ದನಪ್ಪೆನೆನುತುಂ 
ಸನ್ನುತ ಗುಣನಿಧಿ ಚೋಳಂ 
ತನ್ನಯ ಶಿರವರಿದುಕೊಳ್ಳ, ಸಮಯದೊಳಾಗಲ್ಲ 


ರ್೫ 


ಸುರಗಂಗಾಶಶಭ್ರಪರ್ದನನಲಾದಿತೇಂದುನೇತ್ರಂ ಮಹಾ 
ಗರಳವನಹೀಂದ್ರಭೂಷನಗಜಾಸಂಯುಕ್ತನುಗ್ರದ್ವಿಪಾ 
ಸುರಚರ್ಮಾಂಬರನನ್ವಿತಾಭಯವರ ಶ್ರೀಪಾಣಿಪದ್ಮಂ ಪ್ರಭಾ 
ಕರಕೋಟಿಪ್ರಭನಕ್ಷಪಾದನನಘಂ ಪ್ರತ್ಯಕ್ಷನಾದಂ ಮೃಡಂ 


- 


೬೦ 


ವ|| ಅಂತು ಶಿವಂ ಪ್ರಸನ್ನನಾಗುತ್ತಿವನ ವೀರವ್ರತಕ್ಕಂ ಚೋಳರಾಯನ ಭಕ್ತಿವ್ರತಕ್ಕಂ 
ಮಚ್ಚಿ ಗಣನವಹದೊಳೊಗಳಿ ರ್ವರಂ ಬಿಗಿಯಪ್ಪಿ ಮುಂಡಾಡಿ ಮಡಿದ ಭಕ್ತಂಗಂ ಗಜಾ! 
ಧೋರಣರ್ಗಂ ಹರಣಮಂ ಕರುಣಿಸಿ ಸುರಕುಜಕುಸುಮವರ್ಷಂ ಭೋರೆಂದು ಸುರಿಯೆ ಸುರದುಂದುಭಿ 
ನಿರ್ಘೋಷಂ ದಿಗಂತಕೆ ಧೀಂಕಿಟೆ ಬಂದ ಮಣಿ ಪುಷ್ಪಕದೊಳ್ಳುಳ್ಳಿರಿಸಿಕರ್ಮವೆರಸು-ಕೈಲಾಸಕ್ಕೆ ಕರೆ 
ದೊಯು ಗಣಸಭೆಯೊಳ್ಳುಖಮಿರಿಸಿಮೆಅದಿರ್ದನಾ ಚೋಳೊರ್ವಿಷಂ ಭಕ್ತನಂ ನಿಜಗಜಂ ಮುಡಿಪ 
ನನ್ನ ಬಾಯಿ ಹುಳಿತು ಹೋಗದೆ ಇರುತ್ತದೆಯೇ ? ೫೯ - ೬೦ . ನನ್ನ ಆನೆಯು 
ಮಾಡಿದ ಈ ತಪ್ಪು ನನ್ನ ತಪ್ಪು . ಇದು ನಿಶ್ಚಯ ; ( ನಾನು) ಸತ್ತು ಶುದ್ದನಾಗುತ್ತೇನೆ 
ಎಂದು ಆ ಶ್ಲಾವ್ಯವಾದ ಗುಣಗಳ ನಿಧಿಯೆನಿಸಿದ ಚೋಳ ಭೂಪಾಲನು ತನ್ನ 
ಶಿರಸ್ಸನ್ನು ಕತ್ತರಿಸಿ ಕೊಳ್ಳುವ ಸಮಯದಲ್ಲಿ ದೇವಗಂಗೆ , ಚಂದ್ರ ಇವರುಗಳೇ 
ಜಡೆಯಲ್ಲಿ ಉಳ್ಳವನೂ , ಅಗ್ನಿ , ಚಂದ್ರ , ಸೂರರೇ ನೇತ್ರವಾಗಿ ಉಳ್ಳವನೂ , 
ಅಧಿಕವಾದ ಕಾಲ ಕೂಟವೆಂಬ ವಿಷವನ್ನು ಕಂಠದಲ್ಲಿ ಉಳ್ಳವನೂ , ಹಾವಿನ 
ಆಭರಣವುಳ್ಳವನೂ , ಪಾರ್ವತೀ ಸಮೇತನೂ , ಭಯಂಕರ ಗಜಾಸುರನ ಚರ್ಮವೇ 
ಬಟ್ಟೆಯಾಗಿ ಉಳ್ಳವನೂ , ಅಭಯ ವರಪ್ರದಾನ ಮುದ್ರೆಯ ಸಂಪತ್ತಿನಿಂದಕೂಡಿದ 
ಕರ ಕಮಲವುಳ್ಳವನೂ , ಅನೇಕ ಸೂರರ ಕಾಂತಿಯಂತಿರುವ ಕಾಂತಿಯುಳ್ಳವನೂ , 
ಚರಣದಲ್ಲಿ ಕಣ್ಣುಳ್ಳವನೂ , ಪಾಪರಹಿತನೂ ಆದ ಮೃಡನು ಪ್ರತ್ಯಕ್ಷನಾದನು. ವ|| 
ಆ ರೀತಿ ಶಿವನು ಪ್ರತ್ಯಕ್ಷನಾಗುತ್ತ ಇರಿವತ್ರನ ವೀರ ವ್ರತಕ್ಕೂ , ಚೋಳರಾಜನ ಭಕ್ತಿ 
ವ್ರತಕ್ಕೂ , ಮೆಚ್ಚಿ , ಶಿವಗಣ ಸಮೂಹದ ಎದುರಿನಲ್ಲಿ ಕೊಂಡಾಡಿ ಇಬ್ಬರನ್ನೂ ಬಿಗಿ 
ಯಾಗಿ ಅಪ್ಪಿಕೊಂಡು ಮೈ ಮೇಲೆ ಕಯ್ಯಾಡಿಸಿ, ಸತ್ತು ಹೋದ ಭಕ್ತನಿಗೂ ಆನೆಯ 
ಮಾವುತನಿಗೂ , ಜೀವದಾನ ಮಾಡಿ, ಕಲ್ಪ ವೃಕ್ಷದ ಹೂವುಗಳು ( ಆಕಾಶದಿಂದ) ಧೋ ! 
ಎಂದು ಸುರಿಯುತ್ತಿರಲು , ದೇವದುಂದುಭಿಯ ಶಬ್ದವು ದಿಕ್ಕಿನ ಕೊನೆಯವರೆಗೆ 
ಧೀಂಕಿಡುತ್ತಿರಲು, (ಕೈಲಾಸದಿಂದ ) ಬಂದ ರತ್ನ ಖಚಿತವಾದ ವಿಮಾನದಲ್ಲಿ ಕುಳ್ಳಿರಿಸಿ 


1 ಜ ( ಮು , ಗ, ದ) 2 ಸಿ( ಚ) | 


೪೨೧ 


ದ್ವಾದಶಾಶ್ವಾಸಂ 


ಲೊಡ ' ನೃತ್ಯಾಪರಾಧಾತ ಸ್ವಾಮಿನೋ ದಂಡ' ಎಂಬ ನಯಂಬಿಡಿದು ನಿಜಪ್ರಾಣಮಿತ್ರನೆಂಬಾ 
ಗಳಾಂ ಬೇಡೆಂದು ಸಾಜಿದೊಡಂಮೀರಿ ಮದೋದ್ರೇಕದಿಂ ಮುಂಗಾಣದೆ ಭಕ್ತವಧೆಗೆಳಸಿ ಮತ್ತ 
ಗಜಮನಟ್ಟಿದ ನಿನಗಾದ ಶಿವದ್ರೋಹಕ್ಕೆ ನಿಷ್ಮತಿಯಾವುದೆಂದು ಮೂದಲಿಸಿ ಮತ್ತವಿಂತೆಂದಂ 


ಧರಣಿಯೊಳತುಳಿತ ಶೋಭಾ 
ಕರವಿದೆ ಪೆಜತ್ತಿಲ್ಲವೆಂಬ ಪೆರ್ಮೆಗಡರ್ಪಾ 
ಗಿರೆ ಬಾಹೂರೆಂಬ ಮಹಾ 
ಅರಮದಣಿವನೊರ್ವನಚಳ ಶಿವೈಕ್ಯರಿ 


೬೧ 


ಕಲುಷಕುಜಕುಠಾರಂ ಕಾಲಕರ್ಮಾತಿದೂರಂ 
ವಿಲಸಿತಗುಣಧಾಮಂ ವೀರಶೈವಾಬ್ದ ಸೋಮಂ 
ಸುಲಲಿತಶುಭರೂಪಂ ಶುದ್ಧವಿದ್ಯಾ ಕಲಾಪಂ 
ವಿಲಯರಹಿತಭಾವಂ ವಿಶ್ವದೊಳೊಮ್ಮಿದೇವಂ 


ಕೊಂಡು ಪ್ರೀತಿಯಿಂದ ಕೂಡಿದವನಾಗಿ , ಕೈಲಾಸಕ್ಕೆ ಕರೆದುಕೊಂಡು ಹೋಗಿಶಿವಗಣ 
ಸಭೆಯಲ್ಲಿ ಸೌಖ್ಯವಾಗಿ ಇರಿಸಿ ಶೋಭಿಸಿದನು. ಆ ಚೋಳ ಭೂಪಾಲನು ತನ್ನ 
ಆನೆಯು ಭಕ್ತನನ್ನು ಸಾಯಿಸಿದ ಕೂಡಲೇ ' ನೃತ್ಯನಾದವನ ತಪ್ಪಿನ ದೆಸೆಯಿಂದ 
ಒಡೆಯನಿಗೆ ಶಿಕ್ಷೆ' ಎಂಬ ನೀತಿಯನ್ನನುಸರಿಸಿ, ತನ್ನ ಪ್ರಾಣವನ್ನು ಕೊಟ್ಟನು. ಹೀಗೆನ್ನು 
ವಾಗ ನಾನು ಬೇಡ ಎಂದು ಹೇಳಿದರೂ ನನ್ನ ಮಾತನ್ನು ಮಿಕ್ಕಿ ಗರ್ವಾಧಿಕ್ಯದಿಂದ 
ಮುಂದಾಗುವುದನ್ನು ಲೆಕ್ಕಿಸದೆ ಭಕ್ತನ ಸಾವನ್ನು ಬಯಸಿ ಮದೋನ್ಮತ್ತ ಆನೆಯನ್ನು 
ಅಟ್ಟಿದವನಿಗೆ ಆದ ಶಿವದ್ರೋಹಕ್ಕೆ ಪರಿಹಾರವಾವುದು ? ಎಂದು ಮೂದಲಿಸಿ ಪುನಃ 
ಹೀಗೆ ಹೇಳಿದನು : ಬೊಮ್ಮಿ ದೇವನ ಕಥೆ ೬೧. ಭೂಮಂಡಲದಲ್ಲಿ ಇದೇ ಅಸದೃಶ 
ಕಾಂತಿಗೆ ಆಸ್ಪದವಾದದ್ದು ; ಮತ್ತೊಂದು ಇಲ್ಲ, ಎಂಬ ಹಿರಿಮೆಗೆ ಕಾರಣವೆನಿಸಿ ಇರುವ 
' ಬಾಹೂರು' ಎಂಬ ಮಹಾ ಪಟ್ಟಣದಲ್ಲಿ ಅಚಲನಾದ ಶಿವನಲ್ಲಿ ಐಕ್ಯಗೊಂಡ ಚಿತ್ರವುಳ್ಳ 
ಒಬ್ಬ ( ಭಕ್ತನು) ಶೋಭಿಸುತ್ತಿದ್ದನು. ೬೨ - ೬೩ . ಪ್ರಪಂಚದಲ್ಲಿ ಪಾಪವೆಂಬ ಮರಕ್ಕೆ 
ಕೊಡಲಿಯಾದ, ವರ್ತಮಾನ, ಭೂತ, ಭವಿಷ್ಯತ್ಯಾಲಗಳ ಕರ್ಮಗಳಿಗೆ ದೂರನಾದ, 
ಪ್ರಕಾಶಿಸುವ ಸದ್ಗುಣಗಳಿಗೆ ಸ್ಥಾನವಾದ, ವೀರಶೈವ ಮತವೆಂಬ ಸಮುದ್ರಕ್ಕೆ ಚಂದ್ರ 
ನಾದ , ಪ್ರಕಾಶಿಸುವ ಮಂಗಳಕಾರವಾದ ರೂಪವುಳ್ಳ , ಪರಿಶುದ್ದ ವಿದ್ಯೆಗಳೇ ಆಭರಣ 
ವಾಗಿ ಉಳ್ಳ , ನಾಶ ರಹಿತವಾದ ಭಾವವುಳ್ಳ ಬೊಮ್ಮಿ ದೇವನು , ವೀರಶೈವಾಚಾರದಲ್ಲಿ 
ಕ್ರೀಡಿಸುವವನು ; ಶ್ರೇಷ್ಠನು ; ಪಾಪರಹಿತನೂ ; ಮಾಯಾಪಾಶವನ್ನು ನಾಶ ಗೊಳಿಸಿ 
ದವನು ;ಶ್ರೇಷ್ಠವಾದ ಕಾರುಣ್ಯಕ್ಕೆ ಆಕರನು ; ಉಪಮಾತೀತವಾದ ಮಹಿಮೆಯುಳ್ಳ 


೪೨೨ 


ಬಸವರಾಜ ವಿಜಯಂ 


ವೀರಾಚಾರ ವಿಹಾರನಾರ್ಯನನಘಂ ಪ್ರಧ್ವಸ್ತಪಾಶಂ ಮಹಾ 
ಕಾರುಣಾಕರನಪ್ರಮೇಯಮಹಿಮಂ ನಿರ್ಧೂತದೊಷಂಗುಣಾ 
ಧಾರಂ ದಿಕ್ಕಟಪೂರ್ಣಕೀರ್ತಿವಹಿತಂ ಸದೃಕ್ಷ ಸಂದೊಹಮಂ 
ದಾದಂ ಶ್ರೀ ಗುರುಲಿಂಗಜಂಗಮಪದಾಂಭೋಜಾತ ಪೂಜೋತ್ಸವ 


೬೩. 


ವ|| ಎನಿಸಿ ಪೆಂಪುವೆತ್ಯಾ ಬಾಹೂರ ಬೊಮ್ಮಿದೇವಂ ಸ್ವಲೀಲೆಯಿನೊಂದು ಕುಸುಮಾ 
ರಾಮಮಂ ನೆಗಳ್ಳಿ ಹೂಗಿಡುತಿಗಳನಾದರಂ ಬೆತ್ತೊವಿ ಬಕವಕುಳ ತಿಲಕ ಚಂಪಕ ಕೇಸರ ಕರವೀರ 
ಕರ್ಣಿಕಾರ ಕಲ್ಲಾರ ಕವಳ ಕುಮುದ ಪುನ್ನಾಗ ಜಾತಿ ಯೂಥಿಕಾ ಮಾಲತಿ ಮಲ್ಲಿಕಾದಿ ಕುಸುಮ 
ಸಮುದಯವನಲ್ಲಿ ತಿಳಿದ ವಿಚಿತ್ರವಪ್ಪಂತೆ ಮಜವಿಂಡದಂಡೆ ಚೆಂಡುಗಳಂ ಸಮೆದು ಶಿವಭಕ್ತರ್ಗೆ 
ಕಾಗೆಯ ದಣಿನೋದವಿಸಿದ ವಿತ್ತದಿಂ ಪಿಂಗದೆ ಜಂಗಮಾರ್ಚನೆಗೆಯುತ್ತುವಿನಿಯಮದಿನನವರತ 
ಮೆಸೆದಿರ್ದನಂತುವಲ್ಲದೆ 

ಪರವಾದಿವ್ರಜಮೆಯೇ ವಾದಿಸೆ ಚಲಂ ಬೆಶಭಕ್ತಂ ಜಗ 
ದುರುವೆಂದಂದು ಕರು ಪ್ರತಿಷ್ಠಿಸಿದನಿಕ್ಷುವಾತಮಂ ಪೆರ್ಮೆ ತ 
ಇರೆ ತಾಂ ಮೇಯಿಸಿ ಕಲ್ಲನಂದಿಗೆ ಜಸಂ ಬೆತ್ತೊಪ್ಪಿ ದಂ ಜೋಳಮಂ 
ವರ ಲಿಂಗಾಕೃತಿಗೆಯು ದುಡಿಸಿದ ಸದ್ಭಕ್ತಿಸಾರಾನ್ವಿತಂ 

೬೪ 


ವನು ; ಪಾಪವನ್ನು ಹೋಗಲಾಡಿಸಿದವನು ; ಸದ್ಗುಣಗಳಿಗೆ ಆಧಾರನು ; ದಶ ದಿಕ್ಕು 
ಗಳ ಕೊನೆಯ ವರೆಗೆ ತುಂಬಿದ ಯಶಸ್ಸಿನಿಂದ ಪೂಜ್ಯನಾದವನು ; ಸದ್ಭಕ್ತರುಗಳ 
ಸಮೂಹಕ್ಕೆ ಕಲ್ಪವೃಕ್ಷಪ್ರಾಯನು ; ಶ್ರೀ ಗುರುಲಿಂಗ ಜಂಗಮ ಪಾದ ಕಮಲ ಪೂಜೆ 
ಯಲ್ಲಿ ಉತ್ತುಕನು. ವ ! ಎನಿಸಿ ಘನತೆ ಹೊಂದಿದ ಬಾಹೂರ ಬೊಮ್ಮಿ ದೇವನು 
ತನ್ನ ಲೀಲೆಯಿಂದ ಒಂದು ಹೂದೋಟವನ್ನು ಮಾಡಿಕೊಂಡು ಹೂವಿನ ಗಿಡಗಳನ್ನು 
ಆದರದಿಂದ ಕೂಡಿ ರಕ್ಷಣೆ ಮಾಡಿದ್ದನು. ( ಅದರಲ್ಲಿ) ಬಕ , ವಕುಳ, ತಿಲಕ , ಸಂಪಗೆ, 
ಸುರಗಿ (ಕೇಸರ), ಕಣಗಿಲೆ , ಬೆಟ್ಟ ತಾವರೆ , ಕಲ್ಲಾರ, ತಾವರೆ, ನೈದಿಲೆ , ಸುರಹೊನ್ನೆ, 
ಜಾಜಿ , ಕಾಡು ಮಲ್ಲಿಗೆ , ಮಾಲತಿ , ಕೆಂಪು ಜಾಜಿ, ಮಲ್ಲಿಗೆಗಳೇ ಮೊದಲಾದ ಹೂವುಗಳ 
ಸಮೂಹವನ್ನು ಅಲ್ಲಿ ಎತ್ತಿಕೊಂಡು ಅತಿ ವಿಚಿತ್ರವೆನಿಸುವಂತೆ ಮೆರೆಯುವ ದುಂಡು 
ದಂಡೆ , ಚೆಂಡುಗಳನ್ನು ಕಟ್ಟಿ , ಶಿವಭಕ್ತರಿಗೆ ಕಾಣಿಕೆಯನ್ನು ಮಾಡಿದುದರಿಂದ ಕೂಡಿಸಿಟ್ಟ 
ಹಣದಿಂದ ತಪ್ಪದೆ ಜಂಗಮಾರ್ಚನೆಯನ್ನು ಮಾಡುವ, ಈ ವ್ರತದಿಂದ ಸದಾ ಮೆರೆದು 
ಇದ್ದನು ಹಾಗೂ ಅಲ್ಲದೆ ೬೪, ಸದೃಕ್ಕಿಯ ಸಾರದಿಂದ ಕೂಡಿದ ಆ ಬೊಮ್ಮಿದೇವನು 
ಪರವಾದಿಗಳ ಸಮೂಹವು ಬಿಡದೆ ವಾದಿಸಲಾಗಿ, ಛಲದಿಂದ ಕೂಡಿ ಈಶಭಕ್ತನು 
“ ಜಗದ್ದುರು' ಎಂದು ಆಗ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದನು . ಕಲ್ಲನಂದಿಗೆ ಹೆಮ್ಮೆ 
ಗೊಳ್ಳುವ ರೀತಿಯಲ್ಲಿ ಅವನು ಕಬ್ಬಿನ ಸಮೂಹವನ್ನು ಮೇಯಿಸಿ , ಕೀರ್ತಿಯುತವಾಗಿ 


1 ರ ( ಚ) 2 ಡ( ಮು ) 


೪೨೩ 


ದ್ವಾದಶಾಶ್ವಾಸಂ 


- ವ! ಇಂತು ನಿರುಪಮ ನಿಜಪ್ರಭಾವಮಂ ಮೆಆವುತ್ತುಂ ಬೊಮ್ಮಿದೇವನೆಸೆದಿರ್ಪಿನಲ್ಲಿ 
ಮತ್ತಮದೊಂದು ದಿನದೊಳದ್ಭುತಂ ಮಸಗೆ ನರೇಂದ್ರನೊರ್ವಂ ಪರನೃಪಾಲನ ಮೇಲೆ ದಂಡೆತ್ತಿ 
ಬರುತ್ತುಮಾಪುರಬಓರ್ವಳಯ ಪುಷ್ಪಾರಾವ ನಿಕಟ ತರಂಗಿಣೀ ತಟದೊಳ್ಳಾಳೆಯಂಗೆಯ್ತಿ ರ್ಪಿನವಾ 
ನೃಪನ ಪಟ್ಟಗಜಂ ಸಪ್ತಮದಾವಸ್ಥೆಯಿಂ ಮುಂಗಾಣದೆ ಕಂಗನೆಕಲ್ಲು ದಿಕ್ಕುಂಬಿಗಳ ಬೃಂಹಿತಂ 
ಗೆಯು ನಿಗಳಮಂ ಪಱದು ನಿಟ್ಟೋಟದಿಂ ಬೀದಿವರಿದಾರಿಕಾಜರನಟ್ಟಿ ಮಾವುತನಂ ಕೆಡಪಿ ಕಟ್ಟು 
ಬೃಟೆಯನೊಳಕೊಂಡು ಮಾಮಸಕಂ ಮಸಗಿ ಕೋಲಾಹಲವನೆಸಗಿ ತಡೆಯಲೊಡರ್ಚಿದರನಡಂಗೆ 
ಪೊಯು ಕಾಲೊಗೆದ ನೀಲಾಚಲದಂತೆ ಪೊಡವಿಯೊಳಡಿಗೊಳ್ಳ ಕಾಂತಮೇಘದಂತೆ ಭರಿಕೈವಡೆ 
ದಾದಿವರಾಹನಂತೆ ವಿಜೃಂಭಿಸಿ ತನ್ನಿದಿರೆಳರಿದು ತುಡುಕಲವ್ವಳಿಪಿನಮಾ ಬೊಮ್ಮಿದೇವಂ ತೊಟ್ಟನೆ 
ಕಂಡದಿರದಿದಿರ್ವರಿದು ಸಿಂಹನಾದಂಗೆಯು ಗರ್ಜಿಸಿ ದಕ್ಷಿಣ ಕರಾಗ್ರವಂ ನಗಪಿ ಹೋ ಹೋ ಎಂದು 
ನಿವಾರಿಸಿ 


ಒಪ್ಪಿದ್ದನು. ಜೋಳವನ್ನು ಲಿಂಗಾಕೃತಿಯನ್ನಾಗಿಮಾಡಿ ಮಾತನಾಡಿಸಿದನು. ಇದೂ 
ನಿಜವಾಗಿ ನಿಶ್ಚಯ . ವ|| ಈ ರೀತಿ ಬೊಮ್ಮಿದೇವನು ನಿರುಪಮವಾದ ತನ್ನ ಪ್ರಭಾವ 
ಮೆರೆಯುತ್ತ ಶೋಭಿಸುತ್ತಿರಲು, ಅಲ್ಲಿ ಮತ್ತೊಂದು ದಿವಸದಲ್ಲಿ ಆಶ್ಚದ್ಯವೊಂದು 
ಉಂಟಾಯಿತು : ಒಬ್ಬ ರಾಜನು ಬೇರೊಬ್ಬ ರಾಜನ ಮೇಲೆ ದಂಡೆತ್ತಿ ಬರುತ್ತ 
ಆ ಬಾಹೂರಿನ ಹೊರ ವಲಯದಲ್ಲಿರುವ (ಬೊಮ್ಮಿದೇವನ) ಹೊದೋಟದ 
ಸಮೀಪದಲ್ಲಿರುವ ಹೊಳೆಯ ದಂಡೆಯಲ್ಲಿ ಬೀಡುಬಿಟ್ಟು ಇರುತ್ತಿರುವಾಗ ಆ 
ಅರಸನ ಪಟ್ಟದಾನೆಯು ಸಪ್ತಮದಾವಸ್ಥೆಯಿಂದ ಮುಂದುಗಾಣದೆ ಅಧಿಕವಾಗಿ 
ಕೋಪಗೊಂಡು, ದಿಗ್ಗಜಗಳು ಭಯಪಡುವ ಹಾಗೆ ಘರ್ಜನೆ ಮಾಡಿ ಸರಪಳಿಯನ್ನು 
ಕಿತ್ತೆಸೆದು ನಿಟ್ಟೋಟದಿಂದ ಬೀದಿಯಲ್ಲಿ ಹರಿದು ಕಾವಲುಗಾರರನ್ನೂ ಅಟ್ಟಿಸಿ 
ಕೊಂಡು ಹೋಗಿ, ಮಾವುತರನ್ನೂ ನೆಲಕ್ಕೆ ಕೆಡವಿ , ವಿಶೇಷವಾದ ಆರ್ಭಟವನ್ನು 
ಒಳಗೊಂಡು, ಅತ್ಯಂತಕೋಪದಿಂದ ಕೋಲಾಹಲವನ್ನುಂಟುಮಾಡಿತು. ( ಅದನ್ನು ) 
ತಡೆಯಲು ಪ್ರಯತ್ನಿಸಿದವರನ್ನು ಸಾಯುವಂತೆ ಹೊಡೆದು , ಕಾಲುಗಳು ಬಂದ 
ನೀಲಾಚಲವೋ ಎಂಬಂತೆ ಭೂಮಿಯ ಮೇಲೆ ನಡೆಯುವ ಪ್ರಳಯ ಕಾಲದ 
ಮೋಡಗಳ ಹಾಗೆ, ಸುಂಡಿಲನ್ನು ಹೊಂದಿದ ಆದಿವರಾಹನಂತೆ ವಿಜೃಂಭಿಸುತ್ತಿತ್ತು , 
ಬೊಮ್ಮಿದೇವನು ತನ್ನ ಎದುರಿನಲ್ಲಿ ಸಂಚರಿಸಿ ಹಿಡಿಯುವುದಕ್ಕೆ ಅದು ಆತುರ 
ಪಡುವಲ್ಲಿ ಅವನು ಅತಿ ಶೀಘ್ರವಾಗಿ ಕಂಡು ಹೆದರದೆ ( ಅಚಲಿತವಾಗಿ) ಎದುರಿಗೇ ಓಡಿ 
ಬಂದು, ಸಿಂಹಧ್ವನಿಯನ್ನು ಮಾಡಿ ( ಸಿಂಹದ ಗರ್ಜನೆಯ ಹಾಗೆ ಗರ್ಜನೆ ಮಾಡಿ), 
ಹೆದರಿಸಿ, ಬಲಗೈ ತುದಿಯನ್ನು ಎತ್ತಿ ಹೋ ಹೋ ! ಎನ್ನುತ್ತ ತಡೆದು 


1 ರ( ಗ, ಅ) 2 ನಅಯಟ್ಟಿ ( ದ) 


೪೨೪ 


ಬಸವರಾಜ ವಿಜಯಂ 


.. 


ಕೆಡೆ ಕೆಡೆಯೆಂದು ನಿಂದೊದು ಕೇಳಳರ್ದಚ್ಚಿಗಮಾಂತು ಕುಂಭಮಂ 
ಕೊಡಪುತೆ ಕಾಲ್ಗಳಂ ಬಿದಿರ್ದು ಸುಂಡಿಲ ನೆತ್ತಿಯೊಳಿಟ್ಟು ಮುಂಬರ ಭರ್ದ 
ಲ್ಪಡೆಯದೆ ಕರ್ಣಳ್ಳಿ ಕಣುಗಿವುತ್ತಿರೆ ಘೀಳಿಡುತ್ತೆ ಸೊ .. 
ರ್ಕುಡುಗಿ ಕುನುಂಗಿ ಪಿಂದೆಗೆದು ಬಿಟ್ಟುದು ಸತ್ತುದು ಮಕುಂಜರಂ 


ವ|| ಆ ಮದಗಜಮಿಂತು ತರಂಗಿಣೀತಟದೊಳ್ಳೆಡೆದು ಮಡಿಯೆ ದೂತರ್ಭೂತಳಾಧಿಪನಿರ್ದಲ್ಲಿ 
ಗತಿ ವೇಗದಿಂ ಪರಿದೀ ವೃತ್ತಾಂತವನೆಲ್ಲಮಂ ಸವಿಸ್ತರಂ ಪೇಳೆಕೇಳು 

ಜನಪಾಲಂ ಮಿಗೆ ಭೀತಿವಟ್ಟು ನಡೆತ೦ದಾ ಭಕ್ತನಿರ್ದಲ್ಲಿಗಾ 
ಇನಮಂ ತಾಂ ತಳೆದಂಫ್ರಿಪಂಕಜಕೆ ಮೆಯ್ಯಂ ಸಾರ್ಚಿ ಕುಂಬಿಟ್ಟು ದೇ . .. 
ವ ನಿತಾಂತಂ ಮದಮತ್ತ ಮತ್ಕರಿಕೃತಂ ತಪ್ಪೆನ್ನರಂತೆ ತ 
ಪ್ರನಿದಂ ನೀಂ ಕ್ಷಮಿಸೆಂದು ಮತ್ತಮೆಅಗಿರ್ದ೦ ದೀನನನ್ನಾನನಂ 

೬೬ 


ಎಆಗಿದರಮಗನ ಮೌಲಿಯ 
ನುಜತೆ ಪಿಡಿದೆತ್ತುತೆ ಪರಸಿ ಮಡಿದಾನೆಯನೆ 
ಆ ಅಸುರಸುವಿತ್ತು ಬಲ್ಲಿದ 
ರೇಣಿಯಂಕೃಪೆಗೆಯು ಬೊಮ್ಮಿದೇವಂ ಮೆಚಿದಂ 


- ೬೭ 


೬೫ . ( ಅದರ ಎದುರಿನಲ್ಲಿ ನಿಂತು, ಬೀಳು ! ಬೀಳು! ಎಂದು ಕೂಗಲು, ಮದ್ದಾನೆಯು 
( ಅವನ ಆ ಧ್ವನಿಯನ್ನು ) ಕೇಳಿ ಭಯಪಟ್ಟು , ಆಶ್ಚಯ್ಯಹೊಂದಿ , ತನ್ನ ಕುಂಭಸ್ಥಳವನ್ನು 
ಕೊಡವುತ್ತ , ಕಾಲುಗಳನ್ನು ಮಡಿಚಿ ( ಬಿದಿರ್ಚಿ) ಸುಂಡಿಲನ್ನು ನೆತ್ತಿಯ ಮೇಲೆ ಹೊತ್ತು 
ಮುಂದಕ್ಕೆ ಬರಲು ಶಕ್ಯವಾಗದೆ, ಕಿವಿಗಳು ಜೋಲುಬಿದ್ದು ಅಲ್ಲಾಡುತ್ತಿರಲು , ಕಣ್ಣು 
ಮುಚ್ಚಿ ಇರಲು , ಕೂಗಿಕೊಂಡು ( ಫೀಂಕಾರಮಾಡಿ), ಗರ್ವವೆಲ್ಲ ನಾಶವಾಗಿ, ಕುಗ್ಗಿ 
ಹಿಂದಕ್ಕೆ ಸರಿದು ಬಿದ್ದು ಸತ್ತುಹೋಯಿತು. ವ|| ಆಮದೋನ್ಮತ್ತ ಗಜವು ಹೀಗೆ 
ಹೊಳೆಯದಂಡೆಯಲ್ಲಿ ಬಿದ್ದು ಸಾಯಲಾಗಿ ಆಳುಗಳು ದೊರೆಯ ಹತ್ತಿರಕ್ಕೆ ಅತಿ 
ವೇಗದಿಂದ ಬಂದು, ಆ ವೃತ್ತಾಂತವೆಲ್ಲವನ್ನೂ ವಿಸ್ತಾರವಾಗಿ ಹೇಳಲಾಗಿ (ದೊರೆಯು) 
ಕೇಳಿ, ೬೬ . ಮಹಾರಾಜನು ಹೆಚ್ಚಾದ ಭೀತಿಗೊಂಡು ಆ ಭಕ್ತನಿದ್ದಲ್ಲಿಗೆ 
ನಡೆದು ಬಂದು ಅವನ ಪಾದಕಮಲಗಳಿಗೆ ಮೈಯನ್ನು ಚಾಚಿ , ನಮಸ್ಕರಿಸಿ, 
ದೇವನೇ , ಮದೋನ್ಮತವಾದ ನನ್ನ ಆಸೆಯಿಂದ ಮಾಡಲ್ಪಟ್ಟ ತಪ್ಪು , ನನ್ನ 
ತಪ್ಪು ; ಇದನ್ನು ನೀನು ದಯದೋರಿ ಕ್ಷಮಿಸು, ಎಂದು ದೈನ್ಯದಿಂದ ತಗ್ಗಿದ 
ಮುಖವುಳ್ಳವನಾಗಿ ಪುನಃ ನಮಸ್ಕರಿಸಿದನು . ೬೭. ಶ್ರೇಷ್ಠ ಬಲಶಾಲಿಯಾದ 
ಬೊಮ್ಮಯ್ಯನು ನಮಸ್ಕರಿಸಿದ ರಾಜಪುತ್ರನ ಹಣೆಯನ್ನು ಹಿಡಿದು ಎತ್ತುತ್ತ 
ಆಶೀರ್ವಾದ ಮಾಡಿ ಸತ್ತ ಆನೆಯನ್ನು ಎಚ್ಚರಗೊಳಿಸಿ ಅದಕ್ಕೆ ಪ್ರಾಣವನ್ನು ಕೊಟ್ಟು 


ದ್ವಾದಶಾಶ್ವಾಸಂ ಇಂಡಿ 


ಕವಿಗಳ ವಿಬುಧರ್ಭೂಭುಜ 
ರವಿಕಲಮತಿ ಸುಜನರೆಯೆ ಚಿತ್ರವಿದೆಂದು 
ತೃವಮಾಂತು ಪೊಗಳೆ ಮಹಿಮಾ 
ರ್ಣವನಿಂತೆಸಗಿರ್ದನರಸ ಕೇಳದಿಂದ 


ಮರೆವುಗೆ ಕಾವರಿದಿರ್ಚಿದೊ 
ಡಿಜಿವರ್ಪದಕೆಗೆ ಭವವನಳಿವರ್ಬಿಡದೆ 
ಇಳೊಂದಿ ಭಜಿಸೆ ಮಾಳ 
ರ್ತಆ ಸಂದಪವರ್ಗಸುಖಮನೀಶ್ವರಭಕ್ಕರ್ - 


ಧರಣಿಪಕೇಳನಾಧಿಪುರುಷಂ ಕಲಿಕಾಲ ಕಪರ್ದಿ ಸಾಹಸಾ 
ಭರಣನಯೋನಿಜಂ ಮನುಜನನ್ನು ವಿಚಾರಿಸೆ ಮಾಚಿದೇವನಾ 
ವರಗುಣಶೀಲನಂಘ್ರಯನೊಲ್ಲು ಶರಣುಗು ಭೂಪ ನಿನ್ನನು 
ದರಿಸುವನೀವನೀಹಿತಮನಲ್ಲದೊಡಪ್ಪದು ಕಾರ್ಯವಿಪ್ಲವಂ| - 


೭೦ 


ವ|| ಎಂದ ವೃಷೇಂದ್ರನ ಸತ್ಯಾಲಾಪಮಂ ಬಿಜ್ಜಳನಾಕರ್ಣಿಸಿ 


ಕೃಪೆದೋರಿ ಪ್ರಕಾಶಿಸಿದನು. ೬೮ -೬೯ . - ಕವಿಗಳು , ವಿದ್ವಾಂಸರು , ರಾಜರು, 
ವಿಕಾರರಹಿತ ಬುದ್ದಿಯ ಸತ್ಪುರುಷರು ಇದು ವಿಚಿತ್ರವೆಂದು ಚೆನ್ನಾಗಿ ಉತ್ಸಾಹ 
ಗೊಂಡವರಾಗಿ ಹೊಗಳಿ, ಆ ಮಹಿಮೆಗಳಿಗೆ ಸಮುದ್ರದೋಪಾದಿಯಲ್ಲಿರುವ ಬೊಮ್ಮಿ 
ದೇವನು ಹೀಗೆ ಶೋಭಿಸುತ್ತಿದ್ದನು. ಬಿಜ್ಜಳ ಮಹಾರಾಜನೇ ಕೇಳು, ಆದ ಕಾರಣ 
ದಿಂದ ಶಿವಭಕ್ತರು ಮರೆಹೊಕ್ಕವರನ್ನು ರಕ್ಷಿಸುವರು ; ಇದಿರಿಸಿದರೆ ಕೊಲ್ಲುವರು ; 
ಪಾದಕ್ಕೆ ನಮಸ್ಕರಿಸಿದರೆ ( ಅವರ ) ಜನನ ಮರಣರೂಪದ ಭವವನ್ನೇ ಹೋಗಲಾಡಿಸು. 
ವರು ; ತಪ್ಪದೆ ಎಚ್ಚರಗೊಂಡು ಸೇವಿಸಿದರೆ ನಿಜವಾಗಿ ಅವರಿಗೆ ಮೋಕ್ಷ ಸುಖವನ್ನು 
ಮಾಡುವರು . ೭೦ . ಬಿಜ್ಜಳ ಮಹಾರಾಜನೇ ಕೇಳು. ಆ ಮಡಿವಳ ಮಾಚಿ 
ದೇವನು ಸಕಲಕ್ಕೂ ಆದಿಪುರುಷನು ; ಕಲಿಯುಗದ ಈಶ್ವರನು ; ಸಾಹಸವೇ 
ಆಭರಣವಾಗಿ ಉಳ್ಳವನು ; ಅಯೋನಿಜನು ; ವಿಚಾರಿಸಿ ನೋಡಿದರೆ ( ಅವನು) 
ಮನುಷ್ಯನಲ್ಲ ; ಮಹಾರಾಜ, ಆ ಶ್ರೇಷ್ಟವಾದ ಗುಣಗಳೇ ಶೀಲವಾಗಿ ಉಳ್ಳ ಮಾಚಿ 
ದೇವನ ಪಾದಗಳನ್ನು ಪ್ರೀತಿಯಿಂದ ಶರಣುಹೋಗು; ನಿನ್ನನ್ನು ಉದ್ದರಿಸುವನು ; 
ಇಷ್ಟಾರ್ಥಗಳನ್ನು ಕೊಡುವನು . ಇಲ್ಲವಾದರೆ ಕಾರೆ ಹಾನಿಯುಂಟಾಗುವುದು . 
ವ|| ಹೀಗೆ ಹೇಳಿದ ಬಸವೇಶ್ವರನ ಸತ್ಯವಾದ ಮಾತುಗಳನ್ನು ಬಿಜ್ಜಳನು ಕೇಳಿ 


೪೨೬ 


ಬಸವರಾಜ ವಿಜಯಂ 


೭೧ 


ನರನಾದೊಡೆ ಮಾಚಯ್ಯಂ 
ಗಿರಿನಿಭಕರಿಯಂ ಕರಾಗ್ರದಿಂ ಕೊಲ್ವನೆ 

ತಾಂರ್ತ 
ಹರರೂಪನಕ್ಕು ಬಸ 
ವರಸನ ನುಡಿ ನನ್ನಿಯೆಂದು ನಂಬಿದನರಸಂ 

ವ ? ಆಗಳಿಂತು ವಿಚಾರಿಸಿ ನಂಬುಗೆವೆತ್ತು ನಾಣಿಲಿತನಂ ಮಿಕ್ಕು ಮಂತ್ರಿಮಂಡಲಿಕ ದಂಡನಾಥ 
ರೊಡನೇಳರೆ ನಡೆತಂದು ಮಾಚಿದೇವನಿದಿರೆಳವನಿವಿಕಿನಿಸಿತೋತ್ತಮಾಂಗನಾಗಿ ಪೊಡಮಟ್ಟಿಗೆ 
ಬಸವರಸನಾ ವೀರಾವತಾರನಡಿತಿದಾವರೆಗೆಗಿ ಕರಾಂಜಲಿಗೆಯು ಭಯಭಕ್ತಿವೆರಸಿ ಕೀರ್ತಿಸಿ ದೇವ 
ಬಿನ್ನಪ್‌ಮೆಂದಿಂತೆಂದಂ 

ಜಡಮತಿ ಮುನ್ನಮಾಂ ಜಡಿದು ಬೇಡೆನೆ ಕೇಳದೆ ತನ್ನ ದಂತಿಯಂ 
ಬಿಡದವಿಚಾರದಿಂ ಕಳುಪಿ ನೀಗಿದ ಬನ್ನದೆ ಲಜ್ಜೆಗೆಟ್ಟು ನಿ 
ಮ್ಮಡಿಯೆಡೆಗೆಯಲಳ್ಳುತಭಯಂ ಬತೆಯಲ್ಕಪರಾಧಿಯತ್ತ ಸೈ 
ಗೆಡೆದೆಅಗಿರ್ದಷಂ ನಿಮಗೆ ಬಿಜ್ಜಳನುಜ್ಜಳ ಶೌರ್ಯಭೂಷಣಂ 
ಎಣಿಪೊಡಜಾಂಡ ಮಂಡಲದೊಳೀಶ್ವರಸನ್ನಿಭ ನಿಮ್ರಲಾರ್ಪಿನಿಂ 
ಸೆಣಸಿ ಬರ್ದುಂಕಲಾರ್ಪ ಕಲಿಯಾವನಜೇಯ ಪರಾಕ್ರಮೈಕಭೂ 


೭೨ 


೭೧. ಮಾಚಯ್ಯನು ಮನುಷ್ಯನೇ ಆಗಿದ್ದರೆ ಪರ್ವತೋಪಮವಾದ ಆನೆ 
ಯನ್ನು ಕೊಲ್ಲುವನೇ ? ( ಆದ್ದರಿಂದ) ಅವನು ಶಿವರೂಪನೇ ಅಹುದು ; 
ಈ ಬಸವರಾಜನ ಮಾತು ಸತ್ಯವಾದದ್ದು , ಎಂದು ಆತನನ್ನು ನಂಬಿದನು, 
ವ!! ಈ ರೀತಿ ವಿಚಾರಿಸಿ ಆಗ ನಂಬುಗೆಗೊಂಡವನಾಗಿ ನಾಚಿಕೆಯನ್ನು ಬಿಟ್ಟು ಮಂತ್ರಿ 
ಗಳು , ಸಾಮಾಜಿಕರು ದಂಡನಾಯಕರು ತನ್ನೊಡನೆಯೇ ಬರುತ್ತಿರಲು ಮಾಚಿದೇವನ 
ಎದುರಿಗೆ ಬಂದು ಭೂಮಿಯಲ್ಲಿ ಇಡಲ್ಪಟ್ಟ ಶಿರಸ್ಸುಳ್ಳವನಾಗಿ ನಮಸ್ಕಾರ ಮಾಡು 
ತಿರಲು ಬಸವಣ್ಣನು ಆ ವೀರಭದ್ರೇಶ್ವರನ ಅವತಾರಿಯಾದ ಮಾಚಯ್ಯನ ಪಾದಗಳಿಗೆ 
ನಮಸ್ಕಾರ ಮಾಡಿ ಕೈಮುಗಿದು ಭಯಭಕ್ತಿಯಿಂದ ಕೂಡಿ ಹೊಗಳುತ್ತ - ' ದೇವ ನನ್ನ 
ವಿಜ್ಞಾಪನೆ ಈ ರೀತಿ ಎಂದನು : ೭೨. ಉಜ್ವಲವಾದ ಶೌರವೇ ಭೂಷಣವಾಗಿ 
ಉಳ್ಳ ಮಾಚಯ್ಯ , ಮೂಢಬುದ್ದಿಯ ಬಿಜ್ಜಳನು ಮೊದಲು ನಾನು ಭಯಪಡಿಸಿ 
ಬೇಡವೆಂದರೂ ಕೇಳದೆ ವಿಚಾರ ಹೀನನಾಗಿ ತಪ್ಪದೆ ತನ್ನ ಆನೆಯನ್ನು ( ನಿನ್ನ ಮೇಲೆ) 
ಕಳಿಸಿ, ಹಾಳು ಮಾಡಿಕೊಂಡು, ಸಂಕಟದಿಂದ ( ಈಗ) ಲಜ್ಜೆಗೆಟ್ಟು ನಿಮ್ಮ ಪಾದದ 
ಬರಲು ಅಪರಾಧ ಮಾಡಿದವನಾಗಿ ಭಯದಿಂದ ಅಭಯಪಡೆಯಲು ನಿಮಗೆ ನಮಸ್ಕಾರ 
ಮಾಡಿದ್ದಾನೆ. ೭೩ . ಪರಶಿವ ಸದೃಶನಾದವನೇ , ಅಜೇಯವಾದ ಪರಾಕ್ರಮವೇ 
ಭೂಷಣವಾಗಿ ಉಳ್ಳ ಮಾಚಿದೇವನೇ , ವಿಚಾರ ಮಾಡಿ ನೋಡಿದರೆ ಬ್ರಹ್ಮಾಂಡವಲಯ 
ದಲ್ಲಿ ನಿಮ್ಮೊಡನೆ ಶೌರದಿಂದ ಯುದ್ಧಮಾಡಿ , ಬದುಕುವುದಕ್ಕೆ ಶಕ್ತನಾಗುವ ಸಾಮರ್ಥ 


1 ನೀ ( ಚ) 2x ( ಮು ) 3 ದಿನಿಂ( ಚ), ಮಿ ( ಅ, ಮು , ಗ, ಜ) 


ದ್ವಾದಶಾಶ್ವಾಸಂ 


ಷಣ ನಿಮಗಿ: ನೃಪಂ ತೃಣಕಣೋಪಮವಿತನೊಳೇಕೆ ಸಾಹಸೋ 
ಲ್ಬಣದ ಬೆಡಂಗು ವಿರಕೆ ಪಾಶುಪತಾಸ್ತ್ರವದೇಕೆ ಲೋಕದೊಳ್ 


ಪ್ರಣುತಗುಣಭರಣ ಭಯದಿಂ 
ಪ್ರಣಾಮವೆಸಗಿರ್ದ ಭೂಪನಪರಾಧಮನಿಂ 
ದಣಿಯರಮಭಿನವ ಭಾಳೇ 
ಕ್ಷಣ ಸೈರಿಸಿ ಕರುಣಿಸೆಂದು ಮಗುಳೆ ಆಗಿರ್ದಂ 


ಬಸವಾಧೀಶ ಪ್ರಗಾಮಳ ವಿನಯನಯಲಾಷ ಚಂದ್ರಾಪಂ ಮಾರಿ 
ಜಿಸಿ ತಚೇತಸ್ಸುರತ್ತೂರ್ಯಮಣಿಜನಿತಕೋಪಾಗ್ನಿಯಂ ಶಾಂತಿವೆತ್ತಾ, 
ರಸೆಯಾಗಿತ್ತು ತಾನೋ ಭಯವನಳಿದಿರ್ದಾನೆಯಂಗಂಗಳಂ ಬಂ 
ಧಿಸಿ ರಕಾರೇಣುವಂ ಮೇಣ್ ತಳಿದಸುಗೊಳಿಸುತ್ತಿದಂ ಮಾಚಿದೇವಂ 


ಅನಿತಳಲ್ಲಿ ಪೂರ್ವ ದಿನದಲ್ಲಿದಾಗಸವಟ್ಟೆಗಿಟ್ಟ ಪಂ | 
ಪಿನ ಪೆಣನದ್ದುತಂ ಮಸಗೆ ನೋ೬ ಜನಾವಳಿ ಭೀತಿವಟ್ಟು ಜ 
ಲ್ಲನೆ ಕೆದರ್ದೊಡೆ ಭೋಂಕನಿಳೆಯೊಳ್ ಪಡಲಿಟ್ಟುದು ತಾನದಕ್ಕೆ ಜೀ 
ವನಮನಮರ್ಚಿ ಮಾಚವಿಭು ಭಕ್ತಮಹೋತ್ಸವಮಂ ನೆಗಳ್ಳಿದಂ 


ವುಳ್ಳ ಶೂರನು ಯಾವನಿದ್ದಾನೆ ? ನಿಮಗೆ ಈ ಅರಸನು ಹುಲ್ಲಿನ ಕಣಕ್ಕೆ ಸಮಾನನು. 
ಈತನೊಡನೆ ಅಧಿಕ ಸಾಹಸದ ಕೌಶಲವಾದರೂ ಏಕೆ ? ಲೋಕದಲ್ಲಿ ಕೋಳಿಯ ಮೇಲೆ 
ಪಾಶುಪತಾಸ್ತ್ರವಾದರೂ ಏಕೆ ಬೇಕು ? ೭೪, ಶ್ರಾವ್ಯವಾದ ಗುಣಗಳೇ ಆಭರಣವಾಗಿ 
ಉಳ್ಳವನೇ , ಅಭಿನವ ಈಶ್ವರನೇ , ಭಯದಿಂದ ನಮಸ್ಕಾರ ಮಾಡಿರುವ ಈ ರಾಜನ 
ಅಪರಾಧವನ್ನು ಕ್ಷಮಿಸಿ, ಕರುಣೆ ತೋರಿಸು ಎಂದು ಪುನಃ ನಮಸ್ಕರಿಸಿದನು . 
೭೫ , ಬಸವೇಶ್ವರನ ಪ್ರೌಢವೂ , ನಿರ್ಮಲವೂ , ನಮ್ರತೆಯಿಂದ ಕೂಡಿದವೂ ಆದ 
ನೀತಿಯ ಮಾತುಗಳೆಂಬ ಬೆಳದಿಂಗಳು ಆ ಮಾಚಿದೇವನ ಮನಸ್ಸೆಂಬ ಪ್ರಕಾಶಿಸುವ 
ಸರಕಾಂತ ಶಿಲೆಯಿಂದ ಹುಟ್ಟಿದಕೋಪವೆಂಬ ಅಗ್ನಿಯನ್ನು ಶಾಂತಪಡಿಸಲು ಮಾಚಿ 
ದೇವನು ತಾನು ಶಾಂತಿಯಿಂದ ಕೂಡಿದವನಾಗಿ, ಆ ದೊರೆಗೆ ಅಭಯ ಪ್ರದಾನ ಮಾಡಿ, 
ಸತ್ತು ಬಿದ್ದಿದ್ದ ಆನೆಯ ( ಬೇರೆ ಬೇರೆಯಾಗಿದ್ದ ) ಅಂಗಾಂಗಗಳನ್ನು ಜೋಡಿಸಿ ಅದರ 
ಮೇಲೆ ಭಸ್ಮದ ಧೂಳನ್ನು ಚಿಮುಕಿಸಲು ಅದಕ್ಕೆ ಪ್ರಾಣವನ್ನು ಬರಿಸಿ ಉದ್ದರಿಸಿದನು . 
೭೬ . ಅಷ್ಟರಲ್ಲಿ ಅಲ್ಲಿ ಹಿಂದಿನ ದಿನ ಇರಿದುಕೊಂಡು ಆಕಾಶಮಾರ್ಗಕ್ಕೆ ಬಿಸಾಡಿದ್ದ 
ಘನವಾದ ಹೆಣವು ಅದ್ಭುತವು ಹೆಚ್ಚಾಗುವಂತೆ , ನೋಡುವ ಜನಗಳು ಭೀತಿಗೊಂಡು 
ಝಲ್ಲನೆ ಚಲ್ಲಾಪಿಲ್ಲಿಯಾಗಿ ಕೆದರಿಕೊಂಡು ಓಡುತ್ತಿರಲು , ಬೇಗನೆ ಭೂಮಿಯ ಮೇಲೆ 


೪೨೮ 


ಬಸವರಾಜ ವಿಜಯಂ 


ಇದು ಚಂದ್ರಾತಪದೊಟ್ಟಿಲೋ ಗಗನಗಂಗಾಜಾತಶುಭಾಂಬುಜಾ 
ತದ ಸಂಜಾತ ಶಾರದಾಂಬುದದ ಪಿಂಡೊ ನೋಳ್ಕೊಡೆಂದೆಂಬ ಸಂ 
ಪದಕಿಂಬಾಗಿ ನಭೋ೦ತದೊಳ್ಳಿಸುವ ವಾಸೋಭಾರಮಂ ಬೆನ್ನೊಳಾಂ 
ತುದಿತೋತ್ಸಾಹದಿನೆಂದಿನಂತೆ ಪದೆದೇwಂದಂ ಗಣಾಗ್ರೇಸರಂ 


- ೭೭ 


ವ! ಅಂತೇಂದು ತನ್ನ ಡಿದಾವರೆಯನೊಲಗಿಸಿ ಬಂದ ವೃಷೇಂದ್ರನಂ ಬೀಳ್ಕೊಟ್ಟಾ 
ಮಾಚಿದೇವಂ ನಿಜಮಂದಿರಂಚೊಕ್ಕು ಶರಣಸಪರ್ಯಂ ಸುಖಮಿರ್ದನಾ ಬಿಜ್ಜಳಂ ಮಾಚಿದೇವನ 
ಮಹಿಮೋನ್ನತಿಗೆ ವಿಸ್ಮಿತನಾಗಿ ನಿಜಮಂತ್ರಿಮಂಡಲಿಕರೊಳೊಗಳುತ್ತು ಬಂದು ನಿಜಾಲಯಮಂ 
ಪೊಕ್ಕಿರ್ದನಾ ಪ್ರಸ್ತಾವದೊಳ್ 


ಬಗೆದಂದಾ ಮಾಚಿದೇವಂ ನೆಗಳ ಘನತರಾಶ್ಚರ್ಯಮಂ ಭಾವಿಸ ತುಂ 
ಪೊಗಳುತ್ತುಂ ಭಕ್ತಸಂದೋಹದೊಳವನಳವಂ ಬಂದು ಶುದ್ಧಾಂತಮಂ ತಾಂ 
ಪುಗುತಂದೂರಂತೆ ನಾನಾರ್ಥವನಮಿತ ಚರಣಿಗೊವುತುಂ ಕೆ 
ಗೆ ಕೂರ್ತಾರಾಧಿಸುತ್ತುಂ ಮೇಟಿದನತಳ ಕಲ್ಯಾಣ ಕಲ್ಪಕ್ಷವಾಜಂ 


ಪರಮಗುರು ಮಾಚಿದೇವನ 
ಚರಿತ್ರಮಂ ಕೇಳೆ ಪೇಳೆ ಬಿತ್ತರಿಸೆ ಸುಖ 
ತರ ಪರಿಣತೆ ದೊರೆಕೊಟ್ಟು 
ಧರಿತ್ರಿಯೋಲ್‌ ಸುಜನವಿತತಿಗಭವನ ಕೃಪೆಯಿಂದ 


ಬಿದ್ದಿತು. ಆ ಮಾಚಿದೇವನು ಆ ಹೆಣಕ್ಕೆ ಪ್ರಾಣವನ್ನು ಬರಿಸಿ ಕೂಡಿಸಿ, ಭಕ್ತ 
ಸಮೂಹಕ್ಕೆ ಅತ್ಯಂತ ಹರ್ಷವುಂಟಾಗುವಂತೆ ಮಾಡಿದನು . ೭೭ . ಶಿವಗಣದಲ್ಲಿ 
ಶ್ರೇಷ್ಠನಾದ ಮಾಚಿದೇವನು - ಇದು ನೋಡುವುದಕ್ಕೆ ಬೆಳದಿಂಗಳ ರಾಶಿಯೋ ! ಆಕಾಶ 
ಗಂಗೆ ಹುಟ್ಟಿದ ಬೆಳ್ಳಾವರೆಗಳ ಸಮೂಹವೋ ! ಶರತ್ಕಾಲದ ಮೋಡಗಳ ಹಿಂಡೋ ! 
ಎಂದೆನ್ನುವ ಸಂಶಯಕ್ಕೆ ಕಾರಣವಾಗುವಂತೆ ಅಂತರಿಕ್ಷ ಮಧ್ಯದಲ್ಲಿ ಪ್ರಕಾಶಿಸುತ್ತಿದ್ದ 
ಬಟ್ಟೆಯ ಹೊರೆಯನ್ನು ಬೆನ್ನಿನ ಮೇಲೆ ಧರಿಸಿ ಎಂದಿನ ಹಾಗೆ ಅಧಿಕವಾದ ಉತ್ಸಾಹ 
ದಿಂದ ಸಂತೋಷಗೊಂಡು ಬಂದನು . ೭೮. ಪರಮ ಗುರುವಾದ ಮಾಚಿದೇವನ 
ಚರಿತ್ರೆಯನ್ನು ಭೂಮಿಯಲ್ಲಿ ಕೇಳಿದರೆ, ಹೇಳಿದರೆ , ವಿಸ್ತಾರಪಡಿಸಿದರೆ ( ಪ್ರಚಾರ 
ಗೊಳಿಸಿದರೆ) ( ಅಂಥ) ಸಜ್ಜನರ ಸಮೂಹಕ್ಕೆ ಪರಮಾತ್ಮನ ಕೃಪೆಯಿಂದ ಅಧಿಕವಾದ 
ಸೌಖ್ಯ ಪ್ರಾಪ್ತಿಯಾಗುವುದು . ೭೯ . ವಿಷ್ಣು , ಬ್ರಹ್ಮ ಇವರೇ ಮೊದಲಾದ ದೇವ 
ಶ್ರೇಷ್ಟರಿಂದ ಚೆನ್ನಾಗಿ ಸೇವಿಸಲ್ಪಡುವ ಚರಣವುಳ್ಳವಳೇ , ದೇವತೆಗಳ ವೈರಿಗಳಾದ 
ರಾಕ್ಷಸರನ್ನು ನಾಶಪಡಿಸಲು ಪ್ರಸಿದ್ದವಾದ, ಸಮರ್ಥವಾದ, ತೀಕ್ಷವಾದ ಆಯುಧ 


១១ 


- ದ್ವಾದಶಾಶ್ವಾಸಂ 


ಮುರಾರಾತಿ ಬ್ರಹ್ಮಾದ್ಯಮರವರಸಂಸೇವಿತಪದೇ 
ಸುರಾರಾತಿಧ್ವಂಸಸ್ಸುಟಪಟುಕಠೋರಾಯುಧಧರೇ 
ವರಾರಾತಿಸ್ವಚ್ಛಸ್ಮಿತಮತಿಹೃದಂಭೋಜನಿಲಯೇ 
ಪುರಾರಾತಿಪ್ರೇಮಾಸ್ಪದೆ ನಗತನೂಜೇ ಜಯ ಜಯಾ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರಿದೇವಭಕ್ತಿವಿರಚಿತ 


ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೋಳ ಮಡಿವಳಮಾಚಿದೇವಮಹಿಮಾಕಥನಂ 

ದ್ವಾದಶಾಶ್ವಾಸಂ ಸಮಾಪ್ತರಿಂದ 


ಅಂತು ಆಶ್ವಾಸ ೧೨ಕ್ಕೆ ಪದಗಣನೆ ೧೦೭೮ಕ್ಕೆ ಮಂಗಳಮಹಾ ಶ್ರೀli 


ಗಳನ್ನು ಧರಿಸಿದವಳೇ , ಶ್ರೇಷ್ಠವಾದ ಆಯುಧದಂಚಿನೋಪಾದಿಯಲ್ಲಿ [ ( ಅರ ?) 
( ಅಥವಾ ಕಮಲದೋಪಾದಿಯಲ್ಲಿ (?)] ಸ್ವಚ್ಛವಾದ ಅರಳುವ ಬುದ್ದಿಯುಳ್ಳವಳೇ , 
ಭಕ್ತರಾದವರ ಹೃದಯವೆಂಬ ಕಮಲವೇ ಮನೆಯಾಗಿ ಉಳ್ಳವಳೇ , ಈಶ್ವರನ 
ಅನುರಾಗಕ್ಕೆ ಆಶ್ರಯಳಾದವಳೇ , ಪಕ್ವತರಾಜ ಪುತ್ರಿಯೇ ಜಯಜಯ . 

* ಹನ್ನೆರಡನೆಯ ಆಶ್ವಾಸವು ಸಮಾಪ್ತವಾಯಿತು 


ತ್ರಯೋದಶಾಶ್ವಾಸಂ 
( ಮಾಚಯ್ಯ ಬಸವೇಶ್ವರರ ಸಂವಾದಕಥನಂ) 


ಶ್ರೀಮದಗರಾಜತನುಜಾ 
ವಾಮಾಂಗಂ ವಾಮದೇವನುತನತನುಹರಂ 
ಭೀಮನಭಿರಾಮಸೋಮಕ 
ಕಾಮಕುಟಂ ಮಲೈ ಸೌಖ್ಯವಂ ಶಿವಲಿಂಗಂ 


ಗುರುರೂಪಂಕರುಣಾಬಿ ಮಾಚವಿಭುವಿಂತೊಪ್ಪುತುಮಿರ್ದೊಂದು ವಾ 
ಸರದೊಳ್ಳಕನದೊರ್ವನೋದೆ ಬಸವಾಗಾರಾಗತಂ ಬೇಡುವೀ 
ಶ್ವರಭಕ್ತವ್ರಜವಿಲ್ಲದಿಂತು ಬಡವಾದೆಂ ಮಾಣದಾನೆಂಬ ನಿ 
ಷ್ಟುರ ತದ್ಧಿತಮನಾಲಿಸುತ್ತೆ ಮುಳಿಸಂ ತಾಳ್ವಾತ್ಮಕರ್ಣಂಗಳಂ 


ಕರತಳದಿನೊತ್ತಿಕೊಳುತುಂ 
ಹರಹರ ದುರ್ವಚನಮಿದದೇಂಕೇಳ್ತರೆ ಶಂ 
ಕರಶರಣರೆಮ್ಮ ಮುಂದಿದ 
ನೊರೆಯದಿರೆಂದೆಯೇ ಜಡಿದು ಮಗುಲ್ಬಂತೆಂದು 


ಮಾಚಿದೇವ- ಬಸವೇಶ್ವರ ಸಂವಾದ 
೧ . ಮಂಗಳಕರಳಾದ ಪಕ್ವತರಾಜ ಪುತ್ರಿಯೇ ಎಡಮೆಳುಳ್ಳವನೂ , 
ವಾಮದೇವನೆಂಬ ಋಷಿಯಿಂದ ನುತಿಸಲ್ಪಡುವವನೂ ( ಅಥವಾ ವಾಮ ಅಂದರೆ 
ಸುಂದರವಾದ ದೇವತೆಗಳಿಂದ ನುತಿಸಲ್ಪಡುವವನೂ ) ತನುರಹಿತನಾದ ಮನ್ಮಥನನ್ನು 
ಹರಣ ಮಾಡಿದವನೂ , ಭಯಂಕರನೂ ಮನೋಹರನಾದ ಚಂದ್ರಕಳೆಯನ್ನು 
ಮಕುಟದಲ್ಲಿ ಉಳ್ಳವನೂ ಆದ ಶಿವಲಿಂಗನು ( ನಮಗೆ) ಸೌಖ್ಯವನ್ನುಂಟುಮಾಡಲಿ . 
೨ - ೩ . ಗುರುರೂಪನೂ , ದಯಾರಸಕ್ಕೆ ಸಮುದ್ರದೋಪಾದಿಯಲ್ಲಿರುವವನೂ ಆದ 
ಮಾಚಿದೇವನು ಈ ರೀತಿ ಶೋಭಿಸುತ್ತಿರಲು , ಒಂದು ದಿನ ಬಸವೇಶ್ವರನ ಮನೆಯಿಂದ 
ಬಂದ ಒಬ್ಬ ಭಕ್ತನು ''ಬೇಡುವ ಶಿವಭಕ್ತ ಸಮೂಹವಿಲ್ಲದೆ ತಪ್ಪದೆ ನಾ ನಿಂತು ಬಡ 
ವಾದೆನು ” ಎಂಬ ನಿಷ್ಟುರದ ಬಸವಣ್ಣನಾಡಿದ ಗೀತ ( ವಚನ) ವನ್ನು ಓದಲಾಗಿ, 
ಮಾಚಿದೇವನು ಕೇಳಿ,ಕೋಪಗೊಂಡು ತನ್ನ ಕಿವಿಗಳನ್ನು ಕೈಗಳಿಂದ ಮುಚ್ಚಿಕೊಳ್ಳುತ್ತ 
' ಹರಹರ ! ಈ ಕೆಟ್ಟ ಮಾತನ್ನು ಶಂಕರನ ಭಕ್ತರು (ಶರಣರು) ಕೇಳಬೇಕೇ ? ನಮ್ಮ 
ಮುಂದೆ ಈ ಮಾತನ್ನು ಹೇಳಬೇಡ ಎಂದು ಚೆನ್ನಾಗಿ ಗದರಿಸಿ ಪುನಃ ಹೀಗೆ ಹೇಳಿದನು: 


ತ್ರಯೋದಶಾಶ್ವಾಸಂ 


ಏನೆಂಬೆನಿದಂ ಶರಣ 
ರ್ದೀನರ್ಗಡ ಬೇಳ ವಸ್ಸುವಂಕುಡುವ ಮಹಾ 
ದಾನಿ ಗಡ ಬಸವನಮಮ ಮ - 
ಹೀನುತ ಸದ್ಭಕ್ತಿಭಾವಮಿಂತಿರವೇಡಾ 


ಮಜೀದನೆ ತನ್ನಯ ಭಾಷೆಯ 
ತೇಜನಂ ಕಡು ಚಾಗಿಯೆಂಬ ಬಿಂಕಂ ಮನದೊ 

ಆಗಟ್ಟುತೆ ಭಕ್ತಿರಸಂ 
ಬಲಿತುದೆ ಬಸವ ವಿವೇಕಮಂ ನೀಗಿದನೇ 


ಆತನ ಗೀತವನಾತನ 
ಮಾತಂ ಸಲೆ ಮಾಣ್ಣುದೆನೋ ' ಳೆಂದುಸುರ್ದು ಕರಂ 
ಖಾತಿ ಮಿಗೆ ತಳರ್ದನಾ ವಿ . 
ಖ್ಯಾತಂ ನಿಜ ಕಾಯಕಕ್ಕೆ ಮಾಚಯದೇವಂ 


ಬಸವೇಶಂ ಮಾಚಿದೇವಂ ಮುಳಿದ ಬಗೆಯನಾಕರ್ಣಿಸುತ್ತುಂ ಮಹಾ ಸಾ 
ಧ್ವಸದಿಂ ಮುಂಗಟ್ಟು ಚಿತ್ರಂ ಕದಡೆ ನಡುಗಿ ತನ್ಮಾರ್ಗವಂ ಪತ್ನಿ ಸದ್ದ 
ಕಸಹಾಯಂ ನಿಂದು ನಿಂದೋಲ್ಲ ಡಿಗಡಿಗಿಳೆಯೊಳುಂಬಿಡುತ್ತೆ ತತ್ತಾ 
ದಸರೊಜಂಗಂಡು ತಾಂ ಗೆಡೆದು ಪೊಗಳು ಕಾರ್ಪಣ್ಯವಂಬೀತಾಗಳು ೭ 


೪ . ಈ ಮಾತನ್ನು ಏನೆಂದು ಹೇಳಲಿ ! ಶರಣರು ಬಡವರೇ ? ಬಸವಣ್ಣನು ( ಶರಣರು) 
ಬೇಡುವ ವಸ್ತುವನ್ನು ಕೊಡುವ ಮಹಾದಾನಿಯಂತೆ ! ಅಬ್ಬಬ್ಬಾ !! ಭೂಮಿಯ 
ಜನರಿಂದ ಶ್ಲಾಫ್ಯವಾದ ಭಕ್ತಿ ಸ್ಥಿತಿಯು ಹೀಗಿರಬೇಕೆ ? ೫. ಬಸವಣ್ಣನು ತಾನು 
ಮಾಡಿದ ಭಾಷೆಯ ರೀತಿಯನ್ನು ಮರೆತನೇ ? ಅತ್ಯಂತ ತ್ಯಾಗ ಗುಣವುಳ್ಳವನು ಎಂಬ 
ಬಿಂಕವು ಅವನ ಮನದಲ್ಲಿ ವೃದ್ಧಿಗೊಂಡಿತೇ ? ಅವನ ಭಕ್ತಿರಸವು ಬತ್ತಿಹೋಯಿತೇ ? 
ಬಸವಣ್ಣನು ವಿವೇಕವನ್ನೇ ಕಳೆದುಕೊಂಡನೇ ? ೬ . ಆ ಬಸವಣ್ಣನ ಗೀತವನ್ನೂ , 
ಅವನ ಮಾತನ್ನೂ , ನನ್ನೆದುರಿಗೆ ಹೇಳಬೇಡವೆಂದು ಆ ಭಕ್ತನಿಗೆ ತಿಳಿಸಿ , ಅತಿ ಹೆಚ್ಚಾದ 
ಕೋಪದಿಂದ ಆ ಪ್ರಖ್ಯಾತನಾದ ಮಾಚಿದೇವನು ತನ್ನ ಕಾಯಕಕ್ಕಾಗಿ ಹೊರಟು 
ಹೋದನು. ೭- ೮. ಮಾಚಿದೇವನು ಸಿಟ್ಟಾದರೀತಿಯನ್ನು ಸದೃಶ , ಸಹಾಯನೆನಿಸಿದ 
ಬಸವಣ್ಣನು ಕೇಳಿ ಅತ್ಯಂತ ಭಯದಿಂದ ಮುಂದುಗೆಟ್ಟು ( ಮುಂದೇನೆಂಬುದನ್ನು ತಿಳಿ 
ಯದೆ), ಚಿತ್ರವುಕಲಕಿ, ನಡುಗಿದವನಾಗಿ ಆ ಮಾಚಿದೇವನು ಹೋಗುತ್ತಿದ್ದ ಮಾರ್ಗ 
ವನ್ನನುಸರಿಸಿ , ನಿಂತು ನಿಂತು ಪ್ರೀತಿಯಿಂದ ಹೆಜ್ಜೆ ಹೆಜ್ಜೆಗೆ ಭೂಮಿಯಲ್ಲಿ ನಮಸ್ಕಾರ 
ಮಾಡುತ್ತ , ಹೋಗಿ ಚೆನ್ನಾಗಿ ಅವನ ಪಾದಕಮಲಗಳನ್ನೂ ಕಂಡು ಅವನು ಅಡ್ಡಬಿದ್ದು 


1 ಮೈ 


( ದ, ಚ, ಗ, ಅ) 


೪೩೨ 


ಬಸವರಾಜ ವಿಜಯಂ 


ಕೃತಪಾಪಂ ದುಷ್ಪಲಾಪಂ ಕುಟಿಲಮತಿಯುತಂಕ್ರೂರನತ್ಯಂತ ಚೋರಂ 
ವ್ರತಶೂನ್ಯಂ ಪ್ರಾತ್ಯಮಾನ್ಯಂ ವಿಕೃತಿಶತ ಸಮಾಶ್ಚಿಷ್ಟನೀಹಾಹಿದಷ್ಟಂ 
ಧೃತಿದೂರಂ ಧೂರ್ತಸಾರಂ ಸಮದಕುಮತಿ ಮೃಗ್ಯಂ ಸದಾನಂದಭಾಗ್ಯಂ 
ತತವೋಹಂ ತಾಮಸಾಹಕೃತಿಯುತನೆನಿಪೆಂ ಪರಂ ದುಷ್ಟನಾವಂ 


ಅರಿಷಡ್ವರ್ಗದ ದೂಸಂಕೊರಗಿದು ತಾಪಾಗ್ನಿಯಿಂ ಕಂದಿದೆ 
ಕರಮಾಶಾಗ್ರಹದಿಂದೆ ಕಟ್ಟುವಡೆದೆಂ ಕೋಶೌಘದಿಂ ಕುಂದಿದೆ . 
ಪರಿಣಮ್ಮೊರ್ಮಿ ಪಯೋಧಿಯೊಳ್ಳುಳುಗಿದೆ ಕೂರ್ತೆನ್ನನಿನ್ನಾದೊಡಂ 
ಕರುಣಾಸಾಗರ ನೋಡಿ ರಕ್ಷಿಪುದಘಧ್ಯಾಂತಪ್ರಭಾವಲ್ಲಭಾ 


ಕೊಳ್ಳಿಯೊಳೆ ತಂಪನಗ್ಗದ 
ಮುಳ್ಳ ಮಾರ್ದವವನಲವಳ್ಳವ ಫಲವಂತ 
ಪೊಳ್ಳುರುಳಂ ನೋಳ್ಳಿ 
ಲೋಳ್ಳಿಂ ಮಾಣದೆನ್ನೊಳಗಿಸಿದೊಡುಂಟೇ .. 


ಹೊರಳಿ ಆಗ ದೈನ್ಯ ಭಾವವನ್ನು ಪ್ರಕಟಿಸುವವನಾಗಿ ಪಾಪಮಾಡಿದವನೂ , ವ್ಯರ್ಥವಾದ 
ಕೆಟ್ಟ ಮಾತುಗಳನ್ನಾಡಿದವನೂ , ವಕ್ರ , ಬುದ್ದಿಯಿಂದ ಕೂಡಿದವನೂ , ಶೂರನೂ , ಅತಿ 
ಚೋರನೂ , ವ್ರತಗೇಡಿಯ , ಸಂಸ್ಕಾರವಿಲ್ಲದವರಿಂದ ಸನ್ಮಾನಿಸಲ್ಪಡುವವನೂ , 
ನೂರಾರು ವಿಕಾರಗಳಿಂದ ಚೆನ್ನಾಗಿ ಸೇರಿರುವವನೂ , ಆಸೆಯೆಂಬ ಹಾವಿನಿಂದ ಕಚ್ಚಿಸಿ 
ಕೊಂಡವನೂ , ದೈರರಹಿತನೂ , ವಂಚಕರಲ್ಲಿ ಶ್ರೇಷ್ಠನೆನಿಸಿದವನೂ , ಗರ್ವದಿಂದಲೂ , 
ಕೆಟ್ಟ ಬುದ್ದಿಯಿಂದಲೂ ಕೂಡಿದ ಜನರಿಂದ ಹುಡುಕುವುದಕ್ಕೆ ಯೋಗ್ಯನಾದವನೂ , 
ಸದಾ ಅಲ್ಪವಾದ ಐಶ್ವರವುಳ್ಳವನೂ , ವಿಸ್ತಾರ ( ಅಧಿಕ) ವಾದ ಮೋಹದಿಂದ ಕೂಡಿ 
ದವನೂ , ತಾಮಸವಾದ ಅಹಂಕಾರದಿಂದ ಕೂಡಿರುವವನೂ ಎಂದೆನಿಸಿದ ನನಗಿಂತಲೂ 
ಬೇರೆ ದುಷ್ಟನು ಇನ್ಯಾವನಿದ್ದಾನೆ? ೯ . ಕಾಮಕ್ರೋಧಲೋಭಮೋಹ ಮದ ಮಾತ್ಸಯ್ಯ 
ಗಳೆಂಬ ಅರಿಷಡ್ವರ್ಗ ನಿಮಿತ್ತದಿಂದ ಕೃಶಗೊಂಡೆನು ; ಆಧ್ಯಾತ್ಮಿಕ, ಆಧಿಭೌತಿಕ , 
ಆಧಿದೈವಿಕಗಳೆಂಬ ತಾಪತ್ರಯದ ಬೆಂಕಿಯಿಂದ ಕಂದಿಹೋದೆನು ; ಚೆನ್ನಾಗಿ ಆಸೆಯೆಂಬ 
ಭೂತದಿಂದ ಹಿಡಿಯಲ್ಪಟ್ಟೆನು ; ಅವಿದ್ಯೆ , ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶವೆಂಬ 
ಕ್ಷೇಶಗಳ ಸಮೂಹದಿಂದ ಬಡವಾದೆನು ; ವಿಸ್ತಾರಗಳಾದ ಕುತ್ , ಪಿಪಾಸೆ:ಶೋಕ, 
ಮೋಹ, ಜನನ , ಮರಣಗಳೆಂಬ ಷಡೂಲ್ಕಿಯ ಸಮುದ್ರದಲ್ಲಿ ಮುಳುಗಿದೆನು ; 
ಕರುಣಾ ಸಮುದ್ರನೇ , ಇನ್ನಾದರೂ ನನ್ನಲ್ಲಿ ಪ್ರೀತಿಸೋರಿರಕ್ಷಿಸು. ೧೦ . ಉರಿಯುವ 
ಕೊಳ್ಳಿಯಲ್ಲಿ ತಂಪನ್ನೂ , ದೊಡ್ಡದಾದ ಮುಳ್ಳಿನಲ್ಲಿ ಮೃದುತ್ವವನ್ನೂ , ಎಲವದ 
ಮರದಲ್ಲಿ ನೂತನವಾದ ( ಪಕ್ವವಾದ) ಹಣ್ಣನ್ನ , ಪೊಳ್ಳಿನಲ್ಲಿ ತಿರುಳನ್ನೂ ನೋಡುವ 
ಹಾಗೆ ನನ್ನಲ್ಲಿ ಒಳ್ಳೆಯದನ್ನೂ ಅರಸಿದರೆ ( ಅಪೇಕ್ಷೆ ಮಾಡಿದರೆ) ಇರುವುದೇ ? ( ತನ್ನ 


ತ್ರಯೋದಶಾಶ್ವಾಸಂ 


ಅಳಿಯದೆ ನೆಗಳ್ಳಿ ತಪ್ಪಂ 
ಮಜವುದು ರಕ್ಷಿಪ್ಪುದೆನ್ನನೆಂದಂಫಿಯುಗ 
ಕೈಲಗಿದ ಬಸವನನೀಕ್ಷಿಸಿ 
ಬಿಜುವಾತಿಂ ಜರೆದು ಮಾಚಿದೇವಂ ನುಡಿದಂ 


ಎಲೆ ದುರ್ವಾಂತ ಮದಾಂಧ ಕೊರ್ಬಿದೆ ಗಡಾ ಸದ್ಭಕ್ತರೇಂ ದೀನರೇ 
ನೆಲದೊಳ್ಳಿನ ಧನಾಧ್ಯನೇ ಬಡತನಕ್ಕಿಂಬಾದೆಯೆಂತಂತು ಬೇ 

ಲಸದ್ಭಕವಿತಾನವಿಲ್ಲದೆ ವಲಂ ನೀನರ್ಥಮಂ ಜಂಗಮಾ 
ವಲಿಗೆಲ್ಲಿಯದೊಡೀವರಾರಮಮ ನಣ್ಣಿಂದಂ ವದಾನ್ನೊಮಾ 


ಕುಡುವಾತಂ ಕಲಿದೇವನರ್ಥತತಿಯಂ ಕೊಂಬಾತನುಂ ತಾನೆ ಬೇ 
ಳ್ಕೊಡೆಯರ್ಗಾನಿರದೀವನು ನಿಜದಿಂದೆಂಬೊಂದು ಸದ್ಭಾವನಾ 
ಮೃಡಭಕ್ತಂಗಿಯವೇಳುವಲ್ಲದೊಡಹಂಕಾರಾನ್ವಿತಂ ಭಕ್ತಿ ನೋ 
ಲೈಡೆ ತಾಂ ರಾಜಸಮೀಶನೊಗದು ದೂರಂ ಶುದ್ಧಮೆಂತಪ್ಪು . 


ಅಹಂಕಾರವನ್ನು ಖಂಡನೆ ಮಾಡಿಕೊಂಡನೆಂದು ತಾತ್ಸರ ). ೧೧. ಅರಿಯದೆ ಮಾಡಿದ 
ನನ್ನ ಈ ತಪ್ಪನ್ನು ಮರೆಯುವುದು ; ನನ್ನನ್ನು ರಕ್ಷಿಸಬೇಕು ಎಂದು ಎನ್ನುತ್ತ ಪಾದಗಳಿಗೆ 
ನಮಸ್ಕಾರ ಮಾಡಿದ ಬಸವಣ್ಣನನ್ನು ಮಾಚಿದೇವನು 'ನೋಡಿ, ಕಠಿಣವಾದ ಮಾತು 
ಗಳಿಂದ ಹೀಯಾಳಿಸಿ (ಹಿಗೆ) ಮಾತನಾಡಿದನು ; ೧೨ - ೧೩ . ಎಲೈ ದುಷ್ಟ ಸಂಯಮಿಯೇ , 
ಮದದಿಂದ ಕಣ್ಣಾಣದವನೇ , (ನೀನು) ಕೊಬ್ಬಿದೆಯಲ್ಲವೇ ? ಸದ್ಭಕ್ತರೆಂಬುವರು 
ಬಡವರೆನು ? ಈ ಭೂಮಿಯಲ್ಲಿ ನೀನೊಬ್ಬನೇ ಧನವಂತನೇ ? ಬೇಡುವ ಶ್ರೇಷ್ಟಭಕ್ತ 
ಸಮೂಹವು ಇಲ್ಲದೆ ಹೇಗೆ ಹೇಗೆ ಬಡವಾಗಿದ್ದೀಯೆ ( ಹೇಳು) ? ನಿಶ್ಚಯ ! ನೀನು 
ದಾನಿಗಳಲ್ಲಿ ಶ್ರೇಷ್ಟನೇ ಹೌದು ! ನೀನು ಜಂಗಮ ಸಮುದಾಯಕ್ಕೆ ಪ್ರೀತಿಸಿ 
ದ್ರವ್ಯವನ್ನು ಕೊಡದಿದ್ದರೆ ( ನಿನ್ನಂತೆ) ವಿಶ್ವಾಸದಿಂದ ಕೊಡುವವರು ಯಾರಿದ್ದರು ! 
ಅಮಮ !! ಸಂಪತ್ತಿನ ಸಮೂಹವನ್ನು ಕೊಡುವವನು ಕಲಿದೇವನು ( ಪರಮೇಶ್ವರನು) , 
ತೆಗೆದುಕೊಳ್ಳವವನೂ ಆತನೇ ; ಬೇಡುವ ಒಡೆಯರಿಗೆ ನಾನು ನಿಜವಾಗಿ ತಪ್ಪದೆ 
ಕೊಡುವವನಲ್ಲ, ಎಂಬ ಒಂದು ಒಳ್ಳೆಯ ಭಾವನೆ ಆ ಮೃಡನ ಭಕ್ತನೆನಿಸಿದವನಿಗೆ 
ಇರಬೇಕು. ಅಲ್ಲದಿದ್ದರೆ ಭಕ್ತಿಯೆಂಬುದು ಅಹಂಕಾರದಿಂದ ಕೂಡಿದ್ದೆನಿಸುವುದು . 
ವಿಚಾರಿಸಿ ನೋಡಿದರೆ ಅಂಥ ಭಕ್ತಿಯು ರಜೋಗುಣ ಸಂಬಂಧವಾದದ್ದೆನಿಸುವುದು . 
ಇಂಥ ಭಕ್ತಿ ಈಶ್ವರನ ಒಲುಮೆಗೆ ದೂರವಾದದ್ದು . ಅಂಥ ಭಕ್ತಿ ಹೇಗೆ 

28 . 


ಬಸವರಾಜ ವಿಜಯಂ 


ಸುರರತ್ನ೦ ತಾನೆ ಕಾಲರ್ಚುವ ಶಿಲೆ ಸುರಧೇನುವ್ರಜಂ ಗೋಕುಲಂ 
ತತ್ತುರಭೂಜಶೇಣಿ ಪಿಲ್ಸನಮುರುಕನಕಕ್ಷಾ ಧರಂ ಕೇಳಿಶೈಲಂ 
ಸುರಪಂ ನೃತ್ಯಂ ಧನೇಶಂ ನವನಿಧಿವಿಲಸತ್ತೊಶಮಂ ಕಾವನಪ್ಪಂ 
ತಿಗೆ ಮಾರ್ತಮ್ಮನೆಂದುಂ ಭಜಿಪ ಸುಜನಸಂತಾನಕೋಶಭಕ್ತರ್ 


ಶಿವಗಣಕೆ ನೀಂ ಕುಡುವ ದಂ 
ತಿ ವಾಜಿ ವಸು ವಸನವಿಸರ ವನಿತಾವಣಿಗಳ 
ವಿವರಿಪೊಡೇವಾಳೆ ಸರಿ 
ದ್ದವಂಗೆ ಮುಗಿಲೀವ ಪನಿಗಳಂತಿರೆ ಧರೆಯೊಳ್ 


ನಡೆ ನೋಡು1 ಬಸವ ಶರಣರ 
ಬಡತನಮಂ ತೋರ್ಪೆನೀಗಳೆಂದಾಕ್ಷಣದೊಳ್ 
ಮಡಿವಳ್ಳಮಾಚಯಂ ತ 
ನೃಡಿದಾವರೆಯಿಂದ ನೀರ್ಗಳಂ ಕೆದಟಲೊಡಂ 


ನವ ಜಲಕಣಗಣನದು ಮಣಿ 
ಪವಳಂ ಪೊಸ ಮುತ್ತು ಪುಷ್ಯರಾಗ ವಜ್ರರಿ 
ಪವಿಧರಮಣಿ ವೈಡೂರ್ಯ೦ 
ತವೆ ಗೋಮೇಧಿಕಮುದಾರ ಮರಕತರತ್ನಂ 


CU 


- ೧೭ 


ಶುದ್ದವೆಂದೆನಿಸೀತು ? ೧೪. ಈಶ್ವರನ ಭಕ್ತರು ತಮ್ಮನ್ನು ಭಜಿಸತಕ್ಕ ಸುರುಷ 
ಸಮೂಹಕ್ಕೆ ಒಲಿದು ಸದಾ ಚಿಂತಾರತ್ನವು ಕಾಲುತೊಳೆಯಲು ( ಮನೆಯ ಮುಂದೆ 
ಹಾಕಿದ) ಕಲ್ಲಾಗುವಂತೆ, ಕಾಮಧೇನುಗಳ ಸಮೂಹವು ಹಸುಗಳ ಹಿಂಡಾಗುವಂತೆ , 
ಆ ಕಲ್ಪವೃಕ್ಷಗಳ ಸಮೂಹವು ಹಿತ್ತಿಲಿನಲ್ಲಿರುವ ವನವಾಗುವಂತೆ, ದೊಡ್ಡದಾದ 
ಮೇರು ಪರ್ವತವುಕ್ರೀಡಾರ್ಥವಾಗಿ ಮಾಡಿಕೊಂಡ ಗುಡ್ಡವನ್ನಾಗಿ, ದೇವೇಂದ್ರನು 
ಸೇವಕನಾಗುವಂತೆ, ಕುಬೇರನು ಮಹಾಕರ , ಪದ್ಮ , ಶಂಖ , ಮಕರ, ಕಚ್ಛಪ, ಮುಕುಂದ, 
ಕುಂದ, ನೀಲ, ವರಗಳೆಂಬ ಒಂಬತ್ತು ಪ್ರಕಾರದ ನಿಧಿಯಿಂದ ಪ್ರಕಾಶಿಸುವ ಬೊಕ್ಕಸ 
ವನ್ನು ಕಾಯುವವನನ್ನಾಗಿ ಇರುವ ಹಾಗೆ ಮಾಡುವರು . ೧೫ - ೧೬ , ಭೂಮಿಯಲ್ಲಿ 
ಮೋಡವು ನದಿಗಳ ಪತಿಯಾದ ಸಮುದ್ರ ರಾಜನಿಗೆಕೊಡುವ ನೀರಿನ ಹನಿಗಳ ಹಾಗೆ 
ಶಿವಗಣ ಸಮೂಹಕ್ಕೆ ನೀನು ಕೊಡುವ ಆನೆ ,ಕುದುರೆ, ದ್ರವ್ಯ , ( ಏನು) ವಸ್ತ್ರಸಮೂಹ, 
ಸ್ತ್ರೀಯರು, ರತ್ನಗಳು ವಿವರಿಸುವುದಾದರೆ ಯಾವ ಲೆಕ್ಕ ? ೧೭ . ' ಬಸವಣ್ಣ , 
ಶರಣರ ಬಡತನವನ್ನು ಈಗ ತೋರಿಸುವೆನು, ಚೆನ್ನಾಗಿನೋಡು' ಎಂದು ಆಕ್ಷಣ 
ದಲ್ಲಿಯೇ ಮಡಿವಾಳ ಮಾಚಯ್ಯನು ತನ್ನ ಪಾದಕಮಲಗಳಿಂದ ನೀರನ್ನು ಕೆದರಲಾಗಿ 
ಆ ಕೂಡಲೆ ಆ ನೂತನ ನೀರಿನ ಹನಿಗಳ ಸಮೂಹವು ಕೆಂಪು ರತ್ನ , ಹವಳ , ಹೊಸ 


1 ಡ ( ದ , ಮು ) 


ತ್ರಯೋದಶಾಶ್ವಾಸಂ 


೪೩ 


ವ|| ಎನಿಪ್ಪ ಮಣಿಗಣದ ರಾಸಿಯಾಗಿ ನಿಜರುಚಿ : ತರಣಿಕಿರಣವನಧಃಕರಿಸಿ ತಳತಳಿಸಿ 
ಪೊಳೆಯೆ ಮತ್ತಮಾಗಳ 


೧೮ 


ಪ್ರಮಥ ಪ್ರಸಾದ ಲಬ್ಬ೦ 
ಸುಮನೋಮಹಿಜಾತ ಜಾತಸುಮನೋವರ್ಷಂ 
ಸುಮನೋಜ್ಞವಾಗಿ ಮೇಲಿಳಿ 

ಯೆ ಮಹೋತ್ಸವಮಾಂತು ಪೊಗಳೆ ಭಕ್ತ ಕದಂಬಂ 
ವ|| ಆಗಳ್ಳಹೀಪತಿ ಮಾಚಿದೇವಮಹಿಮಾವಲೋಕನೋತ್ಸುಕಂ ಮಂತ್ರಿ ಮಂಡಲಿಕರ್ವೆರಸಿ 
ಬಂದು ನಿರೀಕ್ಷಿಸಿ ವಿಸ್ಮಯಮುತ್ತು ಪೊಗಳುತ್ತಿರೆ ತನ್ಮಹಿಮೆಯಂ ನುತಿಸಲ್ಮೀಶ್ವರಂ ಪಲವರಿಜುವಡೆ 
ದೇವ್ರಂದನೆನಿಸಿ ಗಣನಿವಹ ನೋಡಿ ಕೊಂಡಾಡೆ ರಂಜಿಪ ಕಲಿಕಾರಣರದ್ರನಪ್ಪ ಮಾಚಿರಾಜನ 
ಪದಸರೋಜಕವನತನಾಗಿ ಸಾಕಂ ನಿಮಿರೆ ಬಸವಂ ಭಯಭಕ್ತಿವೆರಸಿ ಕೀರ್ತಿಸಿ 

ಪರಸಮಯಾತಿಭೀಮ ಪಟುಸಾದಸಧಾಮ ಪರಾಸ್ತಕಾಮ ಭಾ 
ಸುರಗುಣರತ್ನಹಾರ ಭವಿಮೇಘಸಮೀರ ಭವಾಪಹಾರ ಶಾಂ 


ಮುತ್ತು , ಪುಷ್ಯರಾಗ, ವಜ್ರ , ಇಂದ್ರನೀಲರತ್ನ , ವೈಡೂರ್ಯ,ಗೋಮೇಧಿಕ ಉತ್ಕಷ್ಟ 
ಮರಕತರತ್ನ ವ!! ಎನಿಸುವ ರತ್ನ ಸಮೂಹದ ರಾಶಿಯಾಗಿ ತಮ್ಮ ಪ್ರಕಾಶದಿಂದ 
ಸೂರ್ಯನ ಕಿರಣಗಳನ್ನು ತಿರಸ್ಕರಿಸಿ, ತಳತಳ ಎಂದು ಹೊಳೆಯಲಾಗಿ ಮತ್ತೆ ಆಗ 
೧೮ . ಪ್ರಮಥರ ಪ್ರಸಾದ ( ಅನುಗ್ರಹ) ದಿಂದ ಪಡೆದ ಕಲ್ಪವೃಕ್ಷದ ದೆಸೆಯಿಂದ 
ಉತ್ಪನ್ನವಾದ ಹೂಗಳ ಮಳೆಯು ಅತ್ಯಂತ ಮನೋಹರವಾಗಿ ಮೇಲಿನಿಂದ ಬೀಳು 
ತಿರಲು ( ನೆರೆದ) ಭಕ್ತರುಗಳ ಸಮೂಹವು ಅತ್ಯಂತ ಉತ್ಸಾಹದಿಂದ ಹೊಗಳಿತು . 
ವ|| ಆಗ ಬಿಜ್ಜಳ ಮಹೀಪಾಲನು ಮಾಚಿದೇವನನ್ನು ನೋಡಬೇಕೆಂಬ ಕುತೂಹಲವುಳ್ಳ 
ವನಾಗಿ , ಮಂತ್ರಿಗಳು , ನಾಗರಿಕರುಗಳನ್ನೊಡಗೊಂಡು ಬಂದು ನೋಡಿ ಆಶ್ಚರ್ಯ 
ಗೊಂಡವನಾಗಿ, ಹೊಗಳುತ್ತ ಇರಲು, ಆ ಮಾಚಿದೇವನ ಮಹಿಮೆಯನ್ನು ಸ್ತೋತ್ರ 
ಮಾಡಿದನು. ಈಶ್ವರನು ಹಲವು ಆಕಾರಗಳನ್ನು ಹೊಂದಿ ಬಂದನೋ ಎನಿಸುವಂತೆ ಗಣ 
ಸಮೂಹವು ಬಂದುನೋಡಿಕೊಂಡಾಡಿತು . ಪ್ರಕಾಶಿಸುವ ಕಲಿಯುಗದ ರುದ್ರ ರೂಪನಾದ 
ಮಾಚಿದೇವನ ಪಾದಕಮಲಗಳಿಗೆ ಬಾಗಿದವನಾದನು. ರೋಮಾಂಚನ, ಗದ್ದದಾದಿ 
ಸಾತ್ವಿಕ ಭಾವಗಳು ಉಂಟಾದುವು. ( ಆಗ) ಬಸವಣ್ಣನು ಭಯ ಭಕ್ತಿಯಿಂದ ಕೂಡಿ, 
ಆ ಮಾಚಿದೇವನನ್ನು ಸ್ತೋತ್ರ ಮಾಡಿದನು. ( ಅದು ಹೀಗೆ :) ೧೯ - ೨೦ . ಪರ 
ಸಮಯಕ್ಕೆ ಅತಿ ಭಯಂಕರನ , ಪ್ರಬಲ ಸಾಮರ್ಥ್ಯಕ್ಕೆ ಮೂಲಸ್ಥಾನನೂ , ಮನ್ಮಥ 
ನನ್ನು ನಾಶಗೊಳಿಸಿದವನೂ , . ಮನೋಹರವಾದ ಗುಣಗಳೆಂಬ ರತ್ನಗಳೇ ಹಾರವಾಗಿ 
ಉಳ್ಳವನೂ , ಭವಿಗಳೆಂಬ ಮೇಘಗಳಿಗೆ ಗಾಳಿಯುತಿರುವವನೂ , ಪಾಪವನ್ನು ನಾಶ 
ಗೊಳಿಸಿದವನೂ , ಶಿವಮತವೆಂಬ ಸಮುದ್ರಕ್ಕೆ ಚಂದ್ರನೂ , ಯಮನೆಂಬ ಪರ್ವತಕ್ಕೆ 
ದೇವೇಂದ್ರನಂತಿರುವವನೂ , ಮುಗಳಕರವಾದ ಅಂಗಗಳಿಂದಕೂಡಿದವ ( ಅಥವಾ 


೪೩೬ 


ಬಸವರಾಜ ವಿಜಯಂ 


ಕರಮತಸಿಂಧುಚಂದ್ರ ಶಮನಾದ್ರಿಮಹೇಂದ್ರ ಶಿವಾಂಗರುಂದ್ರ ಸ. 
ದ್ವರದ ಕೃಪಾಸಮುದ್ರ ವಸುಧಾತಳರುದ್ರ ವಿನಿದ್ಯ ವೈಭವಾ 


ಶರಣಾಗತರಕ್ಷಣತ 
ತೃರ ಪರಮಾರಾಧ್ಯ ಮಾಚಿದೇವ ಮಹತ್ತಾ 
ಕರ ಕರುಣಾನಿಧಿ ಕರುಣಿಸಿ 
ಪರಭವಸಾಗರದಿನೆನ್ನನುದ್ಧರಿಸಭವಾ 


ಪಶುವಾಂ ದೇವೇಶ ಕೇಳ್ಳಿಂ ಪತಿ ಪಟುಖಲಸಾಂ ಸಾಧು ನೀಂ ಕೋಧಿಯಾಂ ಪೂ 
ರ್ಣಶಮಾಂಕಂ ನೀಂ ಸದಾ ದುಷ್ಕತಶತಕರನಾಂ ಧರ್ಮಿ ನೀಂ ಘೋರ ಮಾಯಾ 
ವಶನಾಂ ಮಾಯಾವಿ ನೀಂ ಚಿದ್ರಸವಿರಹಿತನಾಂ ಜ್ಞಾನಿ ನೀಂ ಸಾಪರಾಧಂ 
ಶಿಶುವಾಂ ಮೇಣ್ಯ೦ದೆ ನೀಂ ಲೋಭದ ನೆಲೆವನೆಯಾಂ ದಾನಿಂ ನೀಂ ಮಾಚಿದೇವಾ ೨೧ 


ಖ್ಯಾತಂ ಲಕ್ಷ ಚತುಷ್ಟಯಂ ಮಿಸುವ ತೊಂಭತ್ಯಾಜು ಸಾಹಸ್ತಮಂ 
ಗೀತವಾತವನೆಯ್ದೆ ಪಾಡಿದೆನರಣ್ಯಾಕ್ರಂದನಂಗೆ ವೋ 
೮ಾತಾಹಂಕೃತಿಯಾದೆನಾನದನೆಲ್ಲಂ ಮೋಘವಾದತ್ತು ತ 
ದೀತಂ ನಿಮ್ಮಡಿಯೊಿಯಿಲ್ಲದೊಡೆ ಪೇಳೆನೆಂತಿರ್ಪೆನೋ 


೨೨ 


ಶಿವಜ್ಞಾನಮಯವಾದ ಅಂಗ ಗುಣಗಳುಳ್ಳವನೂ ), ಶ್ರೇಷ್ಠ ವರಗಳನ್ನು ಕೊಡುವ 
ವನೂ , ಕೃಪೆಗೆ ಸಮುದ್ರದೋಪಾದಿಯಲ್ಲಿರುವವನೂ , ಭೂತಳಕ್ಕೆ ರುದ್ರನಂತಿರುವ 
ವನೂ , ಉಜ್ವಲ ವೈಭವಯುಕ್ತನೂ , ಶರಣಾಗತರಾದವರನ್ನು ಸಂರಕ್ಷಿಸುವುದರಲ್ಲಿ ಆಸಕ್ತ 
ನಾದವನೂ , ಶ್ರೇಷ್ಠರಾದವರಿಂದ ಆರಾಧಿಸಲ್ಪಡುವವನೂ , ಮಹತ್ವಗಳಿಗೆ ಆಗರ 
ನಾದವನೂ , ಕರುಣೆಯ ನಿಧಿಯೂ , ಜನನ ಮರಣರಹಿತನೂ ಆದ ಹೇ ಮಾಚಿದೇವ, 
ಕರುಣೆದೋರಿ ನನ್ನನ್ನು ಜನನ ಮರಣಾತ್ಮಕವಾದ ಈ ಭವಸಾಗರದಿಂದ ಮೇಲಕ್ಕೆತ್ತು . 
೨೧ . ದೇವೇಶ, ಹೇ ಮಾಚಿದೇವ, ಕೇಳು : ನಾನು ಪಶು , ನೀನು ಪತಿ. ನಾನು 
ಅತಿ ನೀಚನು, ನೀನು ಸತ್ಪುರುಷನು, ನಾನು ಕೋಪಿಷ್ಟ , ನೀನು ಶಾಂತಿಯೇ 
ಚಿಹ್ನೆಯಾಗಿ ಉಳ್ಳವನು . ನಾನು ಸದಾ ನೂರಾರು ದುಷ್ಕೃತ್ಯ ಮಾಡಿದವನು, ನೀನು 
ಪುಣ್ಯ ಕಾರ್ಯವುಳ್ಳವನು . ನಾನು ಘೋರವಾದ ಮಾಯೆಗೆ ವಶನಾದವನು , ನೀನು 
ನೀನು ಮಾಯಾರಹಿತನು . ನಾನು ಜ್ಞಾನವೆಂಬ ಪ್ರಕಾಶರಹಿತನು , ನೀನು ಜ್ಞಾನಿ. 
ನಾನು ಅಪರಾಧ ಸಮೇತನಾದ ಶಿಶು , ನೀನಾದರೋ ತಂದೆ. ನಾನು ಲೋಭಕ್ಕೆ 
ಆಶ್ರಯಸ್ಥಾನನು , ನೀನು ದಾನ ಗುಣವುಳ್ಳವನು . ೨೨ , ವಿಖ್ಯಾತವಾದ ನಾಲ್ಕು 
ಲಕ್ಷ ತೊಂಬತ್ತಾರು ಸಾವಿರ ವಚನ (ಗೀತ) ಗಳನ್ನು ಅರಣ್ಯರೋದನದಂತೆ ಹಾಡಿದೆನು . 
( ಹೀಗೆ ಗೀತೆಗಳನ್ನು ಹಾಡಿ) ನಾನು ಅಹಂಕಾರಿಯಾದೆನು . ಆದ್ದರಿಂದ ಆ ನನ್ನ 


1 ರುದ್ರ ( 8) 


೪೩೭ 


ತ್ರಯೋದಶಾಶ್ವಾಸಂ 


ವ|| ಎಂದಾಂ ನೆಗಳ ಶತಾಪರಾಧವಂ ಕ್ಷಮಿಪುದೆಂದು ಪೊಡಮಟ್ಟಿರ್ದ ಬಸವರಾಜನಂ 
ಮಾಚಿದೇವಂಕೃಪಾವಲೋಕನದಿನಭೀಕ್ಷಿಸಿ ತೆಗೆದು ಬಿಗಿಯಪ್ಪಿ ಮನ್ನಿಸುತುಮಿರ್ಪಾಗಳ 


ತೊಳೆವಾತನಂಬರಕ್ಕೇರಿ 
ಮುಳಿವನೆ ಮಲಿನಕ್ಕೆ ಮುಳಿವನಲ್ಲದೆ ಸುಗುಣೋ 
ಜ್ವಳ ಬಸವನ ಭಕ್ತಿಗೆ ನಿ 
ರ್ಮಳತೆಯನಾಗಿಪೊಡೆ ಮುನಿದನೀ ಮಾಚಯ್ಯಂ 


೨೩ . 


ಕಡಿದೊಡೆ ಕಬ್ಬು ಸೀಯನಿನಿದೀಯದೆ ಮಾಣ್ಣುದೆ ದಿವ್ಯ ಚಂದನಂ 
ಪಿಡಿದಮರ್ದೊ ತೇದೊಡೆ ಸುಗಂಧವ ನಾನದೆ ಕಾಸಿ ವಹಿಯಿಂ 
ಬಡಿದೊಡೆ ಕಾಂತಿಯಂ ಪಡೆಯದೇ ಕನಕಂ ಕಡುಕಾಯು ಮಾಚಯಂ 
ಜಡಿದೊಡೆ ಭಕ್ತಿಯುಳತೆಯಂ ಬಸವಂ ತವೆ ಬೀಜದಿರ್ಪನೇ 


೨೪ 


ವ|| ಎಂದು ಶಿವಗಣಸಂದೋಹಂ ಬಣ್ಣಿಸುತ್ತುಮಿರೆ ವೃಷೇಂದ್ರನಂ ನೋಡಿ ಮಾಚಿದೇವ 
ನಿಂತೆಂದಂ 

ವಿನಯಂ ಶಮೆ ದಮೆ ನಿರ್ವಂ | 

ಚನೆ ದಾರ್ಡ್ಯ೦ ಸತ್ಯಮಾರ್ಜವಂ ನಿರ್ಮದಭಾ 
ವಚನಗಳೆಲ್ಲವೂ ವ್ಯರ್ಥವಾದವು. ನಿಮ್ಮ ಪಾದದ ಪ್ರೀತಿಯಿಲ್ಲದಿದ್ದರೆ ನಾನು ಮಾಡು 
ವುದೇನು ? ಹೇಗಿದ್ದೇನು ? ಹೇಳು, ವ!! ಹೀಗೆಂದು ತಿಳಿದು ನಾನು ಮಾಡಿದ 
ಅಪರಾಧವೆಲ್ಲವನ್ನೂ ಕ್ಷಮಿಸಬೇಕು ಎಂದು ನಮಸ್ಕಾರ ಮಾಡಿದ ಬಸವಣ್ಣನನ್ನು 
ಮಾಚಿದೇವನು ಕೃಪಾಪೂರ್ಣವಾದ ದೃಷ್ಟಿಯಿಂದ ನೋಡಿ ಬರಸೆಳೆದು ಬಿಗಿಯಾಗಿ 
ಅಪ್ಪಿಕೊಂಡು ಸಾಂತ್ವನಗೊಳಿಸುತ್ತಿರುವ ಸಂದರ್ಭದಲ್ಲಿ - ೨೩ . ಬಟ್ಟೆಗಳನ್ನು ತೊಳೆ 
ಯುವವನು ಕೊಳೆಗೆ ಕೋಪಿಸಿಕೊಳ್ಳುವವನಲ್ಲದೆ, ಬಟ್ಟೆಗೆ ಕೋಪಿಸಿಕೊಳ್ಳುವನೇ ? 
ಆ ಮಾಚಯ್ಯನು, ಸುಗುಣಗಳಿಂದ ಮನೋಹರನಾದ ಬಸವಣ್ಣನ ಭಕ್ತಿಗೆ ಪರಿಶುದ್ದತೆ 
ಯುಂಟಾಗಲುಕೋಪಿಸಿಕೊಂಡನು. ೨೪. ಕಬ್ಬನ್ನು ಕಡಿದರೆ ಸಿಹಿಯ ರುಚಿಯನ್ನು 
ಕೊಡದೆ ಇರುವುದೇ ? ಗಟ್ಟಿಯಾಗಿ ಹಿಡಿದು ಒತ್ತಿ ( ಸಾಣೆ ಕಲ್ಲಿನ ಮೇಲೆ) ತೆಯ್ದರೆ 
ಶ್ರೇಷ್ಠ ಶ್ರೀಗಂಧವು ಒಳೆಯ ಪರಿಮಳವನ್ನು ಹೊಂದಿರುವುದಲ್ಲವೇ ? ಬೆಂಕಿಯಿಂದ 
ಕಾಯಿಸಿ, ಬಡಿದರೆ ಚಿನ್ನವುಕಾಂತಿಯನ್ನು ಹೊಂದದೆ ಇರುವುದೇ ? ಮಾಚಯ್ಯನು 
ವಿಶೇಷಕೋಪದಿಂದ ಭಯಗೊಳಿಸಿದರೆ ಬಸವಣ್ಣನು ಹೆಚ್ಚಾದ ಭಕ್ತಿಯ ಪ್ರಕಾಶವನ್ನು 
ಬೀರದೆ ಇರುವನೇ ? ವ|| ಹೀಗೆಂದು ಶಿವಗಣ ಸಮೂಹವು ವರ್ಣಿಸುತ್ತಿರಲು 
ಮಾಚಯ್ಯನು ಬಸವಣ್ಣನನ್ನು ನೋಡಿ ಹೀಗೆ ಅಂದನು . ೨೫ - ೨೬ . ಬಸವೇಶ್ವರಾ, 
ನಿರ್ದುಷ್ಟವಾದ ನಮ್ರತೆ, ಶಾಂತಿ, ಇಂದ್ರಿಯ ನಿಗ್ರಹ, ನಿರ್ವಂಚನೆ, ದೃಢತೆ , ಸತ್ಯ , 


... 1 ಧಿಯ ( 1) 


Sacs 


ಬಸವರಾಜ ವಿಜಯಂ 


ವನೆ ದಾಸ್ಯಂ ಭಯವನುನಯ 
ಮನವದ್ಯಂ ಭಕ್ತಿ ಲಕ್ಷಣಂ ಬಸವೇಶಾ 


ಮದಮದು ಭಕ್ತಿಗೆ ಕಂಟಕ 
ಮದನಳಿಯಲ್ವೇಳ್ಳುವದನೆಮ್ಮಯ ಶರಣ 
ರ್ಮದನಾರಿಯು ಪದಭಕ್ಕರ್‌ 
ಮದಮಂ ಮುನ್ನಳಿದು ಭಕ್ತಿಯಂ ಪ್ರಕಟಿಸಿದರ್ 


ಎಂತೆನೆ ಪೇಳ ಪೆನವನೀ 
ಕಾಂತೆಯ ಸೀಮಂತ ರತ್ನ ಮನೆ ಕಂಗೋಳಿಕುಂ 
ಕಾಂತಿ ಮಿಗೆ ನವಿಲೆಯೆಂಬ ಪು 
ರಂ ತಾನಳಕಾಭಿರಾಮಗುಣಪರಿಮಿಳಿತಂ 


ಆ ಪುರದೊಳೆಸೆವನೊರ್ವನು 
ಮಾಪತಿಪದಭಕ್ತನಮಿತ ಶಿವಸುಖಭರಿತು 
ತಾಷಸನುತ ಸುಜ್ಞಾನ ಕ 
ಛಾಪಂ ಮೃಡರೂಪನಪಗತಾಖಿಲ ತಾಪಂ 


ಭವಮ್ಮತಿಕಾಲಕರ್ಮರಹಿತಂ ಹರಿಧಾತೃಮುಖಾನ್ಯದೈವ ಗ 
ರ್ವವನದವಾಗಿ ಚಂಡಭುಜದಂಡನಖಂಡಗುಣಾಂಕನದ್ರಿಜಾ 
ಧವಮತ ಪಾರಿಜಾತನಭವಾಗಮಧೀರನರ್ತವಿಕ್ರಮರಿ 
ಭವಿಮತ ಪದ್ಮಪಂಡಕಳಭಂ ಪರಭೀಮ ಸಮಗ್ರ ವಿಗ್ರಹ 


ಋಜುತ್ವ , ಅಹಂಕಾರವಿಲ್ಲದ ಅಭಿಪ್ರಾಯ, ಸೇವಕತನ , ಭಯ , ನೀತಿ- ಇವು ಭಕ್ತಿಯ 
ಲಕ್ಷಣಗಳು. ಮದವೆಂಬುದು ಭಕ್ತಿಗೆ ಕಂಟಕಪ್ರಾಯವಾದದ್ದು . ಅದನ್ನು ಅಳಿಯ 
ಬೇಕು. ಅದರಿಂದ ಪೂರ್ವದಲ್ಲಿ ನಮ್ಮ ಶರಣರು ಶಿವನ ಪಾದ ಭಕ್ತಿಯುಳ್ಳವರ 
ಗರ್ವವನ್ನು ನಾಶಪಡಿಸಿ ಭಕ್ತಿಯನ್ನು ಪ್ರಕಟಿಸಿದರು. ಶಂಕರದಾಸಿಮಯ್ಯನ ಕಥೆ : 
೨೭. ಹೇಗೆಂದರೆ ಹೇಳುತ್ತೇನೆ (ಕೇಳು) : ಭೂಮಿಯೆಂಬ ಕಾಂತೆಯ ಬೈತಲೆಯ . 
ರತ್ನವೋ ಎಂಬಂತೆ ' ನವಿಲೆ ' ಎಂಬ ಪಟ್ಟಣವು ವಿಶೇಷ ಕಾಂತಿಯಿಂದ ಕುಬೇರನ 
ಅಲಕಾವತಿ ಪಟ್ಟಣದ ಮನೋಹರವಾದ ಗುಣಗಳೋಪಾದಿಯಲ್ಲಿಶ್ರೇಷ್ಠ ಗುಣಗಳಿಂದ 
ಕೂಡಿ ಕಂಗೊಳಿಸುತ್ತಿತ್ತು . ೨೮. ಆ ಪಟ್ಟಣದಲ್ಲಿ ಪರಮೇಶ್ವರನ ಪಾದಭಕ್ತನೂ , 
ಶಿವನಿಂದ ಉಂಟಾದ ಅಪರಿಮಿತ ಸೌಖ್ಯದಿಂದ ಕೂಡಿದವನೂ , ಋಷಿಗಳಿಂದಸ್ತೋತ್ರ 
ಮಾಡಲ್ಪಟ್ಟವನೂ , ಶ್ರೇಷ್ಟ ಜ್ಞಾನವೇ ಆಭರಣವಾಗುಳ್ಳವನೂ , ಮೃಡರೂಪನೂ , 
ಸಮಸ್ತ ತಾಪಗಳನ್ನು ನೀಗಿದವನೂ ಆದ ಒಬ್ಬ ( ಶಿವಭಕ್ತನು) ಶೋಭಿಸುತ್ತಿದ್ದನು. 
೨೯ - ೩೦ - ೩೧. ವಿಷ್ಣು , ಬ್ರಹ್ಮ ಇವರೇ ಮೊದಲಾದ ಅನ್ಯ ದೈವ ಅಹಂಕಾರವೆಂಬ 
ಕಾಡಿಗೆದಾವಾಗ್ನಿಯಾದ, ಪ್ರಚಂಡವಾದ ಬಾಹು ದಂಡವುಳ್ಳ , ಭಂಗವಿಲ್ಲದ ಸದ್ಗುಣಗಳೇ 
ಲಕ್ಷಣವಾಗಿ ಉಳ್ಳ , ಶಿವ ಮತಕ್ಕೆ ಕಲ್ಪವೃಕ್ಷನಾದ , ಶೈವಾಗಮಗಳಲ್ಲಿ ಪಂಡಿತನಾದ , 


೪೩೯ 


ತ್ರಯೋದಶಾಶ್ವಾಸಂ 


ಶಂಕರಕಿಂಕರ ಜನತಾ 
ಶಂಕರನಘಚಯಭಯಂಕರಂ ಪರಿಹೃತಮಾ 
ಯಾಂಕುರನಿರ್ವಂ ಪೆಸರಿಂ 
ಶಂಕರದಾಸಯ್ಯನೆಂಬನಚಳ ಶಿವೈಕ್ಯಂ 
ಜೆಡೆಯ ಶಂಕರದೇವ ದಿವ್ಯ ಸಭಾಸ್ಥಿತಂ ಮಯದಿರ್ಷನೂ 
ಆಡಮ್ ಸೂಚಿಯ ಕಾಯಕಂ ಕ್ರಿಯೆಯೊಪ್ಪೆ ಮೇಣದಂದೆ ತಾಂ 
ಪಡೆದು ತಂದೊಡನೈದು ಮಾನ ಸುಧಾನ್ಯದಿಂದರಿದೆಂಬಿನಂ 
ಮೃಡನ ಭಕ್ತ ಸಹಸ್ರಕಾದೊಡಮಲ್ಲಿ ತೃಪ್ತಿಯನಾಗಿಪಂ 

೩೧ 
ವಃ ಅನವರತಮಾ ಮಹಿಮಾನ್ವಿತನೀ ನಿಯಮದಿನಿರೆಯಿರೆ ತದ್ದರ್ಶನೋತ್ಕಂಠಯಿಂ ಜೇಡರ 
ದಾಸಯ್ಯನೆಂಬ ಹರಭಕ್ತನೇwಂದವನಡಿಗವನತನಾಗಿ ಶಿವಾನುಭವಗೋಷ್ಠಿ ಯಿನಿರ್ದನಂತರಂ 
ನಿಜಭವನಕ್ಕೆಂದು ನಿಜರಮಣಿಯೊಡನುಮ್ಮಳಿಸುತಿಂತೆಂದಂ 

ಹರಭಕ್ತನಾಗಿಯುಂ ಶಂ 
ಕರದಾಸಂ ಬಡತನಕ್ಕೆ ಪಕ್ಕಾಗಿರ್ಪಂ 
ತರಳಾಕ್ಷಿ ಕಳಿಪು ಧಾನ್ನೊ 

ತರಮಂ ಪಸಿದಿರ್ಕುಮಾತನಲ್ಲದೊಡೀಗಳ 
ಊಹಿಸುವುದಕ್ಕೆ ಶಕ್ಯವಿಲ್ಲದ ಪರಾಕ್ರಮವುಳ್ಳ , ಲಿಂಗಹೀನರ ಮತವೆಂಬ ಕಮಲ - 
ಸಮೂಹಕ್ಕೆ ಮದಗಜನಾದ , ಪರಮ ಭೀಮನಾದ ಶಿವಗುಣಗಳಿಂದ ಪೂರ್ಣ ವಿಗ್ರಹ 
ನೆನಿಸಿದ ( ಅಂದರೆ ಲಿಂಗ ಗುಣಗಳಿಂದ ಸಂಗತನಾದ) , ಶಿವನ ಸೇವಕರಾದ ಜನ 
ಸಮೂಹಕ್ಕೆ ಸುಖವನ್ನುಂಟುಮಾಡುವ, ಪಾಪ ಸಮೂಹಕ್ಕೆ ಭಯವನ್ನುಂಟುಮಾಡುವ, 
ಮಾಯೆಯ ಮೊಳಕೆಯನ್ನೇ ನಾಶಗೊಳಿಸಿದ, ನಿಶ್ಚಂಚಲವಾದ ಶಿವನಲ್ಲಿ ಸಾಮರಸ್ಯ 
ಹೊಂದಿದ ' ಶಂಕರದಾಸಯ್ಯ ' ಎಂಬುವನು ಜಡೆಯ ಶಂಕರದೇವನೆಂಬುವನ ಶ್ರೇಷ್ಠ 
ಸಭೆಯಲ್ಲಿರುವವನಾಗಿ, ಮೆರೆಯುತ್ತಿದ್ದನು. ಒಟ್ಟಿನಿಂದ ( ಒಳ್ಳೆಯತನದಿಂದ) ಕೂಡಿ 
ಸೂಜಿಯ ಕಾಯಕ ( ಬಟ್ಟೆ ಹೊಲಿಯುವ ಕಾಯಕ) ವೆಂಬ ಕ್ರಿಯೆಯಲ್ಲಿ ಅವನು 
ಒಪ್ಪುತ್ತಿರಲು ಆ ಕಾಯಕದಿಂದ ತಾನು ಪಡೆದು ತಂದ ಐದು ಸೇರು ಧಾನ್ಯ 
ವಿಶೇಷದಿಂದ ಅಸಾಧ್ಯವೆನ್ನುವಂತೆ ಸಹಸ್ರ ಸಹಸ್ರ ಸಂಖ್ಯೆಯ ಶಿವಭಕ್ತರಿಗೆ ತೃಪ್ತಿ 
ಗೊಳಿಸುತ್ತಿದ್ದನು. ೩೨ . ಆ ಮಹಿಮಾನ್ವಿತನು ಯಾವಾಗಲೂ ಈ ವ್ರತದಿಂದ 
ಇರುತ್ತಿರಲು ಜೇಡರದಾಸಯ್ಯನೆಂಬ ಶಿವಭಕ್ತನು ಆ ಶಂಕರದಾಸಯ್ಯನನ್ನು ನೋಡ 
ಬೇಕೆಂಬ ಕುತೂಹಲದಿಂದ ಬಂದು, ಅವನ ಪಾದಗಳಿಗೆ ನಮಸ್ಕರಿಸಿ, ಶಿವಾನುಭವ 
ಗೋಷ್ಟಿಯಲ್ಲಿ ಇದ್ದು , ಅನಂತರ ತನ್ನ ಮನೆಗೆ ಬಂದು , ದುಃಖಗೊಳ್ಳುತ್ತ ತನ್ನ 


ಬಸವರಾಜ ವಿಜಯಂ 


ವ|| ಎಂದು ಬೆಸಸೆ ತದ್ಘಾರ್ಯನಿಪ ದುರ್ಗಾದೇವಿ ತಳ್ಳದೆ ಧಾನ್ಯವಂ ಕಳುಪೆ ಶಂಕರ 
ದಾಸಯ್ಯನದು ಕಂಡು ಮುಗುಳಗೆ ನಕ್ಕು 

ಒದವಿರ್ದತ್ಯಂತ ಭಾಗ್ಯಂ ಮಿಸುಗೆ ಮೆರೆವ ದಾಸಯ್ಯನೆಮ್ಮಿ ದರಿದ್ರ 
ತ್ವದ ಪಾಂಗಂ ಕಂಡು ತಾನೇಂ ಕರುಣಿಯೊ ಮಲುಕಂಬತ್ತು ಧಾನ್ಯಂಗಳಂ ತ 
ಊದೆ ತಂದಿತ್ತಂ ಮೊದಲ್ದಾನ್ಯದ ಘನನಿಧಿಯಂ ವಸ್ತಮಂಕೊಟ್ಟುಕೊಂಡು 

ಪದೆದಾನಿನ್ನೇನನೀವೆಂ ಕೃಷಣನವಮ ಸದ್ಭಕ್ತನಿಂತಾಗಬೇಡಾ 

ವರಿ ಎಂದು ರೋಡಾಡುತೊಂದು ಮುಷ್ಟಿಯೊಳಾನೆಲ್ಲನೆಲ್ಲಮನಡಸಿ ಪಿಡಿದು ಪೊಡವಿ 
ಊಳಿಡೆ ಗೃಹದೊಳಿರ್ದಕ್ಷಯನಿಧಿ ತಕ್ಷಣದೊಳಡಂಗೆ ಕಂಡು ಬೆಬ್ಬಳಿವೋಗಿ ತಳಮಳಗುಗೊಂಡು 
ಕಳವಳಿಪ ನಿಜಪತಿಯಂನೋಡಿ ದುರ್ಗಾಂಬೆಯಿಂತೆಂದಳ್ - 


ಸರಿ ಬೆಸದಾಟವನೇಂ ಕೇ 
ಸರಿಯೊಡನಾಡಿದರುಮೊಳರೆ ಶರಣನ ಪರಿಯಂ 
ಪರಿಕಿಸದೆ ಕಳುಪಿ ಧಾನ್ಯವು 
ನುರುಮದದೀ ನಿಧಿಯನಿಂತು ನೀಗಿದೆಯಕಟಾ 


೩೪ 


ಹೆಂಡತಿಗೆ ಹೀಗೆ ಹೇಳಿದನು : ೩೩ . ಶಂಕರದಾಸಯ್ಯನು ಹರಿಭಕ್ತನಾಗಿಯೂ ಕೂಡ 
ಬಡತನದಿಂದ ಕೂಡಿದ್ದಾನೆ. ಹೇ ಚಂಚಲ ನೇತ್ರೆಯೇ , ( ಆ ಶಂಕರದಾಸಯ್ಯನಿಗೆ) 
ಧಾನ್ಯ ಸಮೂಹವನ್ನು ಕಳಿಸು ಇಲ್ಲದಿದ್ದರೆ ಅವನು ಈಗ ಹಸಿದು ಇರಬೇಕಾಗುತ್ತದೆ. 
ವ! ಹೀಗೆಂದು ( ಜೇಡರ ದಾಸಯ್ಯನು ತನ್ನ ಹೆಂಡತಿಗೆ ) ಆಜ್ಞಾಪಿಸಲು, ಅವನ 
ಹೆಂಡತಿಯಾದ ( ಆ) ದುರ್ಗಾದೇವಿ ತಡಮಾಡದೆ ಧಾನ್ಯವನ್ನು ಕಳಿಸಿಕೊಡಲು 
ಶಂಕರದಾಸಯ್ಯನು ಅದನ್ನು ಕಂಡು ಮುಗುಳುನಗೆ ನಕ್ಕು -೩೪. ( ತನಗೆ ) ಪ್ರಾಪ್ತ 
ವಾಗಿರುವ ಅತ್ಯಂತ ಭಾಗ್ಯವುಶೋಭಿಸುತ್ತಿರಲು ದಾಸಯ್ಯನು (ಜೇಡರದಾಸಿಮಾತ್ಯನು) 
ನಮ್ಮ ಈ ಬಡತನದ ರೀತಿಯನ್ನು ಕಂಡು ಮರುಕಗೊಂಡು ತಡಮಾಡದೆ ಧಾನ್ಯಗಳನ್ನು 
ತಂದುಕೊಟ್ಟನು. ಆ ಜೇಡರದಾಸಯ್ಯನು ಏನುಕರುಣಿಯೋ ! ಮೊದಲು ( ಅವನು) 
ಬಟ್ಟೆಯನ್ನು ಕೊಟ್ಟು ಧಾನ್ಯದ ಘನನಿಧಿಯನ್ನು ತೆಗೆದುಕೊಂಡನು . ( ಶಿವನಿಗೆ ಬಟ್ಟೆ 
ಯನ್ನು ಕೊಟ್ಟು ತವನಿಧಿಯನ್ನು ಪಡೆದನು.). ಅಬ್ಬಬ್ಬಾ ! ಬಡವನಾದ ನಾನು 
ಪ್ರೀತಿಸಿ ಇನ್ನು ಏನನ್ನು ಕೊಡಲಿ ? ಸದ್ಭಕ್ತನೆನಿಸಿದರೆ ಈ ದಾಸಯ್ಯನ ಹಾಗೆ 
ಇರಬೇಡವೇ ? ವ!! ಹೀಗೆಂದು ತಿರಸ್ಕರಿಸುತ್ತ ಒಂದು ಹಿಡಿಯಲ್ಲಿ ಆ ಬತ್ರವೆಲ್ಲವನ್ನೂ 
ಸೇರಿಸಿ ಹಿಡಿದು ಭೂಮಿಯ ಮೇಲಿಡಲು ಜೇಡರದಾಸಯ್ಯನ ಮನೆಯಲ್ಲಿದ್ದ ನಾಶ 
ವಾಗದ ನಿಧಿಯು ಆ ಕ್ಷಣಾರ್ಧದಲ್ಲಿ ಮರೆಯಾಗಿ ಹೋದುದನ್ನು ಕಂಡು (ಜೇಡರ 
ದಾಸಯ್ಯನು) ಭಯದಿಂದ ಸ್ತಂಭೀಭೂತನಾಗಿ, ವ್ಯಾಕುಲಗೊಂಡು, ಕಳವಳಗೊಳ್ಳುವ 
ನಿಜಪತಿಯನ್ನು ನೋಡಿ ದುರ್ಗಾದೇವಿಯು ಹೀಗೆ ಹೇಳಿದಳು : ೩೪ . ಸಿಂಹದೊಡನೆ 
ಆಟವಾಡುವವರೂ ಉಂಟೆ ? ಶರಣರ ರೀತಿಯನ್ನು ಪರೀಕ್ಷಿಸದೆ , ಅಧಿಕಗರ್ವದಿಂದ 


ತ್ರಯೋದಶಾಶ್ವಾಸಂ 


ತಂದೈದು ಮಾನಧಾನ್ಯದೊ 
ಇಂದುಧರಾರ್ಚಕ ಸಹಸ್ರಮಂ ತಣಿಸಿದಷಂ 
ಕುಂದದೆ ಶಂಕರದಾಸನ 
ವಂ ದಿಟದಿಂ ಪ್ರಿಯ ದರಿದ್ರನೇನಾದಪನೇ 


ಆತನ ಪೆರ್ಮೆಯಂ ಪೊಗಳಲಾರ್ನೆಜಿವರ್ನಿಜರೂಪದಿಂದೆ ಸಂ 
ಪ್ರೀತಿಯೊಳೀಶನೆ ವರಮಂ ಮಿಗೆ ಬೇತೆನೆ ನಕ್ಕು ದೇವ ಮ 
ತಾತ ಭವತ್ಪದಾಬ್ಬನಿಧಿ ಸನ್ನಿಧಿವೆತ್ತಿರೆ ಬೇರೆ ಬೇಳ ವಿ 
ಖ್ಯಾತವರಂಗಳುಂಟೆ ವರಮಿಪೆನೆಂದೆನೆ ಬೇಡನಿಂತಿವಂ 


ON 


ಎಂಬ ಲಜ್ಜೆ ನಿನ್ನ ಚಿತ್ರಕಾಗದಂತೆ ಬೇಳ್ವೆನೊ 
ಅಂಬಿಕೇಶ ರಾತ್ರಿಯಲ್ಲಿ ಸೂಜಿಗಣೆ ಸೂತ್ರಮಂ 
ಇಂಬುವೆತ್ತು ಕೊಯ್ಯಲೀಕ್ಷಿಸುತ್ತೆ ಕಾಣ್ಯ ಮಾಳ್ಮೆಯಿಂ 
ದಂಬಕಪ್ರಕಾಶವೊಂದನೀಯ ಸಾಲು ಮೀಶ್ವರಾ 


60 


ವ|| ಎಂಬ ಭಕ್ತನುಕಿಗೆ ಶಂಭು ಸಂಭ್ರಮಿಸುತಿರುಳೊಳ್ಳರ್ಬದ ವರ್ಬಿನುರ್ಬನಳಿವಳವನಳಂಗಲ್ಲ 
ದಿಲ್ಲೆಂದು ನಿಟಿಲತಟದೊಳ್ಳಾವಕಾಕ್ಷಿಯಂ ದೇವದೇವಂ ಕರುಣಿಸೆ ಕೆಯ್ಯೋಂಡು ವಿಲಯಕಾಲದೊಳ್ಳುಳು 
ಘಳಿಪ ಕಾಲಾಗ್ನಿ ರುದ್ರನಂತೆ ಪರದೈವಕೋಲಾಹಲಂ ಪರವಾದಿ ಜನಮದ ಮದಗಜ ಬಿದುವಿದಳನ 


ಧಾನ್ಯವನ್ನು ಕಳುಹಿಸಿ ಈ ರೀತಿ ಅಕ್ಷಯ ನಿಧಿಯನ್ನು ಹೋಗಲಾಡಿಸಿಕೊಂಡೆ. 
ಅಯ್ಯೋ ! ೩೫ - ೩೭. ಶಂಕರದಾಸಯ್ಯನು ತಾನು ತಂದ ಐದು ಮಾನದ ಅಳತೆಯ 
ಧಾನ್ಯ ವಿಶೇಷದಿಂದ ಸಹಸ್ರ ಸಹಸ್ರ ಜನ ಶಿವಭಕ್ತರನ್ನು ಯಾವ ಕೊರತೆಯೂ 
ಆಗದಂತೆ ತೃಪ್ತಿಗೊಳಿಸುತ್ತಿದ್ದಾನೆ. ಪ್ರಿಯನೆ, ಅವನು ನಿಜವಾಗಿಯೂ ದರಿದ್ರನಾಗು 
ವನೇ ? ಆತನ ಹಿರಿಮೆಯನ್ನು ಹೊಗಳಲು ಸಮರ್ಥರಾಗಿದ್ದಾರೆ ? ಈಶ್ವರನು ಅತ್ಯಂತ 
ಪ್ರೀತಿಯಿಂದ ನಿಜರೂಪದಿಂದ ಬಂದು ' ವರವನ್ನು ಬೇಡು' ಎಂದರೆ , ನಕ್ಕು ದೇವ, 
ನನ್ನ ತಂದೆಯೇ ನಿನ್ನ ಪಾದಕಮಲವೆಂಬ ನಿಕ್ಷೇಪವು ಸವಿಾಪದಲ್ಲಿಯೇ ಇರಲಾಗಿ ಬೇರೆ 
ಬೇಡುವ ಪ್ರಖ್ಯಾತವಾದ ವರಗಳೂ ಉಂಟೆ ? ' ವರವನ್ನು ಕೊಡುತ್ತೇನೆಂದರೆ ಈ 
ರೀತಿ ಇವನು ಬೇಡುತ್ತಿಲ್ಲ ಎಂಬ ನಾಚಿಕೆಯು ನಿನ್ನ ಮನಸ್ಸಿಗೆ ಆಗದ ಹಾಗೆ ಒಲಿದು 
ಬೇಡುತ್ತೇನೆ : ಎಲೆ ಪಾರ್ವತೀಪತಿಯೇ , ರಾತ್ರಿಯ ಹೊತ್ತು ಸೂಜಿಯ ಕಣ್ಣಿಗೆ 
ದಾರವನ್ನು ಚೆನ್ನಾಗಿ ಪೋಣಿಸಲು ಕಾಣುವ ರೀತಿಯಲ್ಲಿ ಕಣ್ಣಿನ ಕಾಂತಿಯೊಂದನ್ನು 
ಕೊಟ್ಟರೆ ಸಾಕು . ವ|| ಹೀಗೆಂಬ ಭಕ್ತನಾದ ಶಂಕರದಾಸಿಮಯ್ಯನ ಮಾತಿಗೆ ಶಂಭುವು 
ಸಂಭ್ರಮಗೊಂಡು ರಾತ್ರಿಯಲ್ಲಿ ಹಬ್ಬಿದ ಕತ್ತಲೆಯ ಆಧಿಕ್ಯವನ್ನು ನಾಶಗೊಳಿಸುವ 
ಶಕ್ತಿಯು ಅಗ್ನಿಗಲ್ಲದೆ ಮತ್ತೊಬ್ಬರಿಗಿಲ್ಲವೆಂದು ಅವನಿಗೆ ಹಣೆಯಲ್ಲಿ ಅಗ್ನಿನೇತ್ರವನ್ನು 
ದಯಪಾಲಿಸಿದನು. ಅವನ್ನು ಸ್ವೀಕರಿಸಿ ಪ್ರಳಯಕಾಲದಲ್ಲಿ ಮುಳುಘಳಿಸುವ ಪ್ರಳಯ 
ಕಾಲ ರುದ್ರನಂತೆ ಪರದೈವಕೋಲಾಹಲನಾದ, ಅನ್ಯಮತವಾದಿ ಜನಗಳ ಗರ್ವವೆಂಬ 


ಬಸವರಾಜ ವಿಜಯಂ 


ಕಂಠೀರವಂ ಹರಸವಯಂ ನಲಿಯೆ ಪರಸಮಯಂ ಬೆದರೆ ಸಂಭ್ರಮದಿಂ ನಡೆಗೊಂಡು ಪರದೈವನಿ 
ಕೇತನಂಗಳನಳವಿಯೊಂದು ನಿಜ ನಿಟಿಲತಟಘಟಿತಪಟುತರ ವಿಕಸ್ವರವೀತಿಹೋತ್ರವಿಲೋಚನದಿಂ 
ಮುಳಿದು ಘಳು ಘಳಿಸಿ ಘಳಿಲನುರುಪುವಾಗಳಸವಸದಿನರ್ಧಾಲಯವುರಿಯೆ ಸರಭಸಂ ಪರಿವ 
ಬಳಾರಿ ಮಾರಿ ಮಾತೃಕಾ ನಿಕಾಯವು ಮಿಳ್ಳಿ ಅದು ಬಳ್ಳಿವರಿವ ದಳ್ಳುರಿಯಳುರ್ಕೆಯಿಂಗೋಪುರಂ 
ಸೀಳು ಸೆಕ್ಕೆ ಎಡೆ ಮುಕ್ಕೋಡೆ ಛಟಿಲೆನೆ ಸಿಡಿಯೆ ಬೆಳರ್ದು ನಡುಗಿ ಬಾಯ್ದಿಡುವ ಮಾಳವಿವೆರಸು 
ನಿಟ್ಯೂಟದಿನೋಡುವ ಮೈಲಾರನುಂ ಪ್ರಚುರ ಕಚನಿಚಯಂ ಗರಿಗರಿಲನುರಿಯ ತಳಮಳಗುಗೊಂಡ 
ತಲೆಗೊಡಪಿ ಕಡೆವರಿವೇಕನಾಥೆಯಂ ಬಿಗಿದುಟ್ಟ ಪಟ್ಟಣಿಗೆ ನಿಂದುರಿಯೆ ಕೇಸುರಿವೆಳಗು 
ನಿತಂಬಮಂಡಳ ಮನಳುರ್ದು ಮಾಸುರಿಕೆಮಿಗೆ ತಳಿರುಟ್ಟ ಪುಳಿಂದಿಯರ ವಿಭ್ರಮಂದಳೆದು ಮೊಜತೆ 
ಯಿಡುತೆ ಪರಿವ ಯಕ್ಷಿಣಿಯರುಂ ಕರತಳದ ಪಿಂಛಗುಚ್ಛಮುರಿವರಿದು ಬೇರೆ ಭೋಂಕನೆ ಬಿಸುಟು 


ಮದ್ದಾನೆಗಳ ಕುಂಭ ಸ್ಥಳವನ್ನು ಸೀಳುವುದರಲ್ಲಿ ಸಿಂಹಸ್ವರೂಪನಾದ ಶಂಕರ 
ದಾಸಯ್ಯನು ಶಿವಸಮಯವು ನಲಿಯುವಂತೆ ಪರಸಮಯವು ಭಯಗೊಳ್ಳುವಂತೆ, 
ಸಂಭ್ರಮದಿಂದ ಹೊರಟು ಪರದೈವದ ಗುಡಿಗಳ ಸಮಿಾಪದಲ್ಲಿ ನಿಂತು ತನ್ನ ಹಣೆಯಲ್ಲಿ 
ರುವ ಅತ್ಯಂತ ಸಾಮರ್ಥ್ಯದ ಪ್ರಜ್ವಲಿಸುವ ಅಗ್ನಿಯ ಕಣ್ಣಿನಿಂದಕೋಪಿಸಿ, ಘುಳು 
ಘಳಿಸಿ, ಘಳಿಲ್ ಎನ್ನುವಂತೆ (ತೀವ್ರವಾಗಿ) ಸುಡುವ ಅವಸರದಿಂದ ಅರ್ಧದೇವ 
ಸ್ಥಾನವು ಉರಿಯಲು ಅತಿ ರಭಸದಿಂದಕೂಡಿ ಓಡುತ್ತಿರುವ ಬಲರಾಕ್ಷಸ ವೈರಿಯಾದ 
ಇಂದ್ರ , ಮಾರಿ, ಬ್ರಾಹ್ಮ , ಮಾಹೇಶ್ವರಿ, ಕೌಮಾರಿ , ವೈಷ್ಣವಿ, ವಾರಾಹಿ , ಇಂದ್ರಾಣಿ, 
ಚಾಮುಂಡಿಕೆ ಎಂದೆಂಬ ಸಪ್ತಮಾತೃಕೆಯರ ಸಮೂಹವೂ , ಹಬ್ಬದ ಬಳ್ಳಿಯಂತೆ 
ವಿಸ್ತಾರಗೊಂಡು ಮುಂದುವರಿಯುತ್ತಿರುವ ಅಧಿಕ ಜ್ವಾಲೆಯು ಆವರಿಸಿದಕಾರಣ 
ದೇವಾಲಯದ ಗೋಪುರವು ಸೀಳಿ, ಚಕ್ಕೆ ಬಿಡಲು, ಮೇಲ್ಬಾಗದಲ್ಲಿರುವ ಮೂರು 
ಛತ್ರಿಗಳೂ ಛಟಿಲ್ ಎನ್ನುವಂತೆ ಸಿಡಿದವು. ( ಆಗ ಭಯಪಟ್ಟು ನಡುಗಿ , ಬಾಯಿ 
ಬಿಡುತ್ತಿದ್ದ ' ಮಾಳವಿ' ಎಂಬ ಶಕ್ತಿಯಿಂದ ಕೂಡಿ ನೇರವಾದ ವೇಗದ ಓಟದಿಂದ 
( ನಿಟ್ಟೋಟದಿಂದ) ಓಡುವ ಮೈಲಾರನೆಂಬ ದೇವತೆಯೂ , ಪ್ರಸಿದ್ದವಾದ ಕೂದಲಿನ 
ಸಮೂಹವು ಘರಿಘರಿಲೆಂದು ಉರಿಯಲು ತಳಮಳಗೊಂಡು ತಲೆಯನ್ನು ಕೊಡವಿ 
ಕೊಳ್ಳುತ್ತ ಒಂದು ಪಾರ್ಶ್ವವನ್ನು ಹಿಡಿದು ಓಡುವ ಏಕನಾಥೆ ಎಂಬ ಶಕ್ತಿದೇವತೆಯೂ , 
ಬಿಗಿದು ಉಟ್ಟುಕೊಂಡಿದ್ದ ಪಟ್ಟೆಸೀರೆಯು ಬೆಂಕಿ ಹತ್ತಿ ಉರಿಯುತ್ತಿರಲು ( ಅದರ ). 
ಕೆಂಪಾದ ಜ್ವಾಲೆಯ ಬೆಳಕು ಕಟಿಪಶ್ಯಾದ್ಯಾಗವನ್ನು ಆವರಿಸಿ ಉರಿಯುವಿಕೆ ಅಧಿಕ 
ಗೊಳ್ಳಲು ಚಿಗುರನ್ನುಟ್ಟುಕೊಂಡು ಬೇಡರ ಸ್ತ್ರೀಯರ ವಿಲಾಸಗೊಂಡು ಗೋಳಾಡುತ್ತ 
ಓಡುತ್ತಿರುವ ಯಕ್ಷಪತ್ನಿಯರೂ , ಕಯ್ಯಲ್ಲಿ ಹಿಡಿದಿರುವ ನವಿಲುಗರಿಯ ಪಿಂಛವು ಉರಿ 
ಹತ್ತಿ ಸುಡುತ್ತಿರಲು ಅದನ್ನು ಬೇಗನೆ ಬಿಸಾಡಿ, ಇಷ್ಟ ಬಂದ ಕಡೆಗೆ ಓಡುವ ಬತ್ತಲೆ 
ಯಿಂದ ಕೂಡಿದ ಜಿನದೇವತೆಗಳ ಸಮೂಹವೂ , ಕಾಡಿನ ಕಿಚ್ಚು ಹತ್ತಿ ಉರಿಯುತ್ತಿರುವ 


ತ್ರಯೋದಶಾಶ್ವಾಸಂ 


ವಿಸಟಂಬರಿವ ನಗ್ಯಾಂಗಜಿನಪ್ರಕರಮುಂ ದಾವಾನಲು ಕೊಂಡ ಕಾಳೊರಡಂತೆ ಶಿಖಶಿಖಾಕ 
ಬಳಿತಾಂಗನಾಗಿ ಬಿಗುರ್ತು ಹಾಹಾರವಂ ಪೊಣೆ ಮುನ್ನುಂಡಜಾಣರಕ್ತರಸಮಂ ಕಾಲತ್ತುಂ ಪಾಳುವ 
ಪೋತರಾಜನುಮಿಂತು ಪಲಾಯನಂಬತ್ತು ತಲ್ಲಣಿಸಿ ಮಲ್ಲಳಿಗೊ ಸಕಲ ದೇವತಾ ನಿಕುರುಂಬವೆಲ್ಲಂ 
ಪುಲ್ಲ ರ್ಚಿಪಲ್ಲಿ ಅದು ಕೃತಾಂಜಲಿಪುಟಂಬೆರಸು ನಿಜಚರಣ ನಳಿನಮಂ ಶರಣುಗೆ ತಜ್ಜಗದ್ಗುರು 
ನಿಶ್ಯಂಕ ಶಂಕರದಾಸದೇವನಭಯವನಿತ್ತು ಕರುಣಿಸೆ ತದ್ದೇವತಾನಿವಹವಾ ಘನಮಹಿಮನಂಘ್ರಯ 
ನೋಲಗಿಸಲೆಳಸಿ - - 


ಮೈಲಾರಂ ಛತ್ರಮಂ ಮಾಳವಿ ಮಣಿಮಯ ತತ್ಪಾದುಕಾದ್ವಂದ್ವಮಂ ತಾಂ 
ಬೂಲೋದ್ಯತೇಟಿಯಂ ಬ್ರಾಹ್ಮಕೆ ಭಸಿತಮಿಳತ್ತಾತ್ರೆಯಂ ಬ್ರಹ್ಮರಕ್ಷಃ 
ಪಾಲಂ ಸೂಚೀಗುಣಂ ತೀವಿದ ಕರಡಗೆಯಂ ಡಾಕಿನೀಶಕ್ತಿ ಶೌರ್ಯ 
ಶ್ರೀಲೋಲಂಭೈರವಂ ಶೂಲಮನೆ ತಳೆದು ತತ್ತೇವೆಗೆಯ್ಯುತ್ತುಮಿರ್ದರ್ 


- 


೩೮ 


ಚಾರುತರಾಲಯಾಂಕನರಜಂದೆಗೆವwಸಣಬೈ ಸುತ್ತುವ 

ಳ್ಳಾರಿರುಳಪ್ಪುದುಂ ಬಳಸಿ ತದಹಮಂ ಘನ ಕಾಳರಾತ್ರಿಯಾ 
ಕಾಡುಕೊರಡಿನಂತೆ ಅಗ್ನಿಜ್ವಾಲೆಗೆ ತುತ್ತಿನಂತಾದ ಅವಯವವುಳ್ಳವನಾಗಿ, ಭಯದಿಂದ 
ಹಾಹಾಕಾರ ಮಾಡುವ ಶಬ್ದವು ಹೊರ ಹೊಮ್ಮುತ್ತಿರಲು, ಈ ಪೂರ್ವದಲ್ಲಿ 
ಊಟಮಾಡಿದ ಆಡಿನ ರಕ್ತವನ್ನು ಕಾರುತ್ತ , ಓಡುವ ಪೋತರಾಜನೂ , ಈ ರೀತಿ 
ಪಲಾಯನಗೊಂಡು ಭಯದಿಂದ ಬೆರಗಾಗಿ ಸಂಕಟಗೊಂಡ ದೇವತಾಸಮೂಹ 
ಬಾಯಲ್ಲಿ ಹುಲ್ಲು ಕಚ್ಚಿಕೊಂಡು ಹಲ್ಲು ಕಿರಿದು ಕೈಗಳನ್ನು ಮುಗಿದವರಾಗಿ, ತನ್ನ 
( ಆ ಶಂಕರದಾಸಿಮಯ್ಯನ) ಚರಣಕಮಲಗಳಲ್ಲಿ ಶರಣುಹೊಗಲು ಆ ಜಗದ್ಗುರುವಾದ 
ಶಂಕಾರಹಿತನಾದದ ಶಂಕರದಾಸಿಮಯ್ಯನು ( ಎಲ್ಲರಿಗೂ ) ಅಭಯವನ್ನು ಕೊಡುತ್ತ 
ಕರುಣಿಸಲು ಆ ದೇವತಾ ಸಮೂಹವು ಆ ಘನಮಹಿಮಾಶಾಲಿಯ ಪಾದವನ್ನು 
ಸೇವಿಸುವುದಕ್ಕೋಸ್ಕರ ಅಪೇಕ್ಷೆಪಟ್ಟು - ೩೮. ಮೈಲಾರನೆಂಬುವನು ಛತ್ರಿಯನ್ನೂ , 
ಮಾಳವಿಯು ರತ್ನಖಚಿತವಾದ ಆ ಶಂಕರದಾಸಯ್ಯನ ಎರಡು ಪಾದುಕೆಗಳನ್ನೂ 
( ಆವುಗೆಗಳನ್ನೂ ), ಬ್ರಾಡ್ಮಿಕೆಯು ಶ್ರೇಷ್ಟವಾದ ತಾಂಬೂಲದ ಪೆಟ್ಟಿಗೆಯನ್ನೂ , 
ಬ್ರಹ್ಮರಕ್ಷಃಪಾಲ ಎಂಬುವನು (ಬ್ರಹ್ಮರಾಕ್ಷಸ ಎಂಬುವನು) ಭಸ್ಮದಿಂದ ತುಂಬಿದ 
ಕರಂಡಕವನ್ನೂ , ಡಾಕಿಣಿಯೆಂಬ ಶಕ್ತಿಯು ಸೂಜಿ ದಾರಗಳಿಂದ ತುಂಬಿದ 
ಭರಣಿಯನ್ನೂ , ಪರಾಕ್ರಮವೆಂಬ ಸಂಪತ್ತಿನಲ್ಲಾಸಕ್ತನಾದ ಭೈರವನು ಶೂಲವನ್ನೂ 
ಹಿಡಿದು ಅವನ ಸೇವೆ ಮಾಡುತ್ತ ಇದ್ದರು. ೩೯ - ೪೦ . ಆ ಶಂಕರದಾಸಯ್ಯನ ಮನೆ 
ಯಲ್ಲಿ, ಮಸಣಬ್ಬೆಯೆಂಬುವಳು ಮನೋಹರವಾದ ಅವನ ಮನೆಯ ಧೂಳನ್ನು 
ಹೊಡೆಯುತ್ತಿದ್ದಾಳೆ. ಘನಕಾಳರಾತ್ರಿ ಕಪ್ಪಾದ ರಾತ್ರಿ ಯುಂಟಾಗುತ್ತಲೇ ಅವನ 


1 ಳೊ 


( ಮು , ಜ) 2 ಜ ( ಜ), X ( ದ) 3 ರಾ ( ) 


ಬಸವರಾಜ ವಿಜಯಂ 


ಭೈರವಿ ತರ್ಪಳಿಂಧನವನೊಳು ಅಗಾವಳೋಅಲ್ಲು ಚಂಡಿಕಾ 
ನಾರಿ ಕುಮಾರಿಮಾರಿ ಮಿದಿವರ್ನಆನೆಳನಲ್ಲಿ ಪಾಡುತುಂ 

೩೯ 
ಚಳೆಯಂಗೆಯ್ಯುವಳೇಕನಾಥೆ ಸಲೀಲ ಬ್ರಹ್ಮಾಣಿ ನೀರ್ದಪ್ರಳು 
ಜೋಳ ಚಾಮುಂಡಿಕೆ ಕಾವಳಾಲಯದ ಬಾಗಿಲ್ಯಾಡಮಂ ಚಾರು ಕಾ 
ಹಳಿಯಂ ಕಾಟಕಮೊಟಕರ್ನುಡಿಯಿಪರ್ಕಪ್ಪಂಗಳಂ ತೆತ್ತು ಮಂ | 
ಜುಳ ಭಾವಂ ವಿಗೆ ಯೋಗಪೀಠನಿವಹಂ ಬಾಳುಂ ತದೀಯಾಜ್ಞೆಯಿಂ ೪೦ 

ವ | ಸಂತತಮಿಂತೆಸೆವ ಶಂಕರದಾಸದೇವನ ನಿರಂಕುಶ ಮಹಿಮೆಯಂ ಜಗದೇಕಮಲ್ಲನೆಂಬ 
ಭೂವಲ್ಲಭಂಕೇಳಕ್ಕಜಂಗೊಂಡು 


ಫಣಿಧರನಿಂ ಪಡೆದ ಗಡ 
ಪಣೆಗಣ್ಣಂ ಸುರರನುರುಪುವಂ ಗಡ ಪರರಂ 
ಗಣಿಸಂ ಗಡ ನೋಂ ತ . 
ನೃಣಕಮನೆಮರೋಳಿರ್ಪ ದಾಮೋದರನಂ 


ಸುಟೊಡೆ ತನ್ನಯ ಮಹಿಮೆಯ 
ಕಟ್ಟುರ್ಬಟೆಯಜಯಲಕ್ಕುಮೆಂದಾಗ್ರಹಮಂ 


ಮನೆಯ ಸುತ್ತಲೂ ಸುತ್ತುವಳು. ಆ ಭೈರವಿಯು ಸೌದೆಯನ್ನು ತರುವಳು. ಚಂಡಿಕೆ 
ಯೆಂಬ ಹೆಂಗಸು ಪ್ರೀತಿಯಿಂದ ಅವನ ಮನೆಯ ಶ್ರೇಷ್ಠಗೋವುಗಳನ್ನು ಕಾಯುವಳು . 
ಕುಮಾರಿ ಮತ್ತು ಮಾರಿ ಎಂಬುವರಿಬ್ಬರೂ , ಗಂಧಸಾಲಿ ಬತ್ತವನ್ನು ( ಪುನುಗುರಾಜ 
ಬತ್ತವನ್ನು ) ಹಾಡುತ್ತ ಕುಟ್ಟುವರು. ಏಕನಾಥೆ ಎಂಬುವಳು ( ಮನೆ ಮತ್ತು ಅಂಗಳ 
ಗಳಿಗೆ) ನೀರನ್ನು ಚಿಮುಕಿಸುವಳು . ಸಲಿಲ ಬ್ರಹ್ಮಾಣಿ ಎಂಬುವಳು ನೀರನ್ನು 
ತರುವಳು. ಉಜ್ವಲಳಾದ ಚಾಮುಂಡಿಕೆಯು ಮನೆಯ ಮಹಾದ್ವಾರವನ್ನು ಕಾಯು 
ವಳು . ಕಾಟಕ ಮೋಟಕರು ಮನೋಹರವಾದ ಕಹಳೆಯನ್ನು ಊದುವರು . ಯೋಗಾ 
ಸನ ವಿಶಿಷ್ಟರಾದವರ ಸಮೂಹವುಕಪ್ಪ ಕಾಣಿಕೆಗಳನ್ನು ಕೊಟ್ಟು ಮನೋಹರವಾದ 
ಅಭಿಪ್ರಾಯವನ್ನು ಚೆನ್ನಾಗಿ ಹೊಂದಿದವರಾಗಿ ಆ ಶಂಕರ ದಾಸಯ್ಯನ ಆಜ್ಞೆಯನ್ನು 
ಅನುಸರಿಸಿ ಬಾಳುತ್ತಿದ್ದಾರೆ. ವ|| ಸತತವೂ ಹೀಗೆಶೋಭಿಸುವ ಶಂಕರ ದಾಸಿಮಾತ್ಯನ 
ಪ್ರತಿಬಂಧಕವಿಲ್ಲದ ಮಹಾತ್ಮವನ್ನು ಜಗದೇಕಮಲ್ಲನೆಂಬ ರಾಜನು ಕೇಳಿ ಹೊಟ್ಟೆ 
ಕಿಚ್ಚನ್ನು ಹೊಂದಿದವನಾಗಿ ೪೧- ೪೨. ' ಸರ್ಪಧರನಾದ ಶಿವನಿಂದ ಹಣೆಗಣ್ಣನ್ನು ಪಡೆದ 
ನಂತೆ ! ದೇವತೆಗಳನ್ನು ಉರಿಸುವನಂತೆ ! ಶಿವಭಕ್ತತರರನ್ನು ಲೆಕ್ಕಿಸುವುದಿಲ್ಲವಂತೆ ! 
ಆತನ ಕಾವ್ಯವನ್ನು ನೋಡಿಕೊಳ್ಳುತ್ತೇನೆ. ನಮ್ಮ ಊರಿನಲ್ಲಿರುವ ದಾಮೋದರನನ್ನು 
ಸುಟ್ಟರೆ ಆತನ ಮಹಿಮೆಯ ಆ ಅಧಿಕ ಶೌಲ್ಯವನ್ನು ತಿಳಿಯಲಿಕ್ಕೆ ಆಗುವುದು' ಎಂದು 
ಪಂಥಕೊಟ್ಟು ಗರ್ವಗೊಂಡು ಪಂಚಲೋಹಗಳಿಂದ ಭಯಂಕರಾಕಾರದ ದಾಮೋದರನ 


ತ್ರಯೋದಶಾಶ್ವಾಸಂ 


ತೊಟ್ಟುರ್ಕಿ ಪಂಚಲೋಹದೆ 
ದಿಟ್ಟಂ ಮಾಡಿಸಿದನುಗ್ರ, ದಾಮೋದರನಂ 


ಸ್ಕೂಲಹರಿವಿಗ್ರಹಕೆ ತ 
ಕ್ಯಾಲಯಮಂ ನೆಗಳು ರನ್ನದೊಡವಿಟ್ಟು ಮಹೀ 
ಪಾಲಂ ಪೂಜಿಸಿ ಸಂಭ್ರಮ 
ಲೋಲಂ ಮದಮತ್ತಚಿತ್ತನಿರ್ಪಿನವಿತ್ತಲ 


ಶಂಕರದಾಸಂ ವೈರಿಭ 
ಯಂಕರನಾವಾರ್ತೆಯಂ ಸಮಾಕರ್ಣಿಸಿ ನಿ 
ಶಂಕಮತಿಯಾರ್ಪುವೆರಸಿ ಕ 
ರಂ ಕಾಯ್ಲಿಂದಲ್ಲಿಗೆಯಲುಜ್ಜುಗಿಸಿರ್ದಂ 


ವ॥ ಅನ್ನೆ ವರಮಾ ದಾಮೋದರಮಂದಿರಾಂತರಾಳದೊಳ್ 


ಸೊಡರ್ಗುಡಿ ನಂದಿದು ಪಗಲೂಳು ದು ಜಂಬುಕರಾಜಿ ಗೋಪುರಂ 
ನಡುಗಿದುದೇ ವೆತ್ತ ಕಳಶಂ ಮುಳಿವಿದ್ದುದು ಗಾರುಡಧ್ವಜಂ 
ಕೆಡೆದುದು ಸಾಲಭಂಜಿಕೆಗಳಿಕ್ಕಿದುವಶುವನಲ್ಲಿಕೊವುಳೆ 
ಆಡಿಗಡಿಗಾಡುತಿರ್ದುದು ಮುಗಿಗೆಸೂಸಿತು ರಕ್ತವೃಷ್ಟಿಯಂ 


ವಿಗ್ರಹವನ್ನು ( ಆ ಜಗದೇಕಮಲ್ಲನೆಂಬ ರಾಜನು) ಸಿದ್ದೆ ಮಾಡಿಸಿದನು . [ ದಾಮ 
ಅಂದರೆ ವೈಜಯಂತಿಯೆಂಬ ಮಾಲಿಕೆಯನ್ನು ಉದರದ ಮೇಲೆ ಉಳ್ಳವನಾದ್ದರಿಂದ 
ದಾಮೋದರ] ೪೩ - ೪೪, ಆ ರಾಜನು ದಪ್ಪನಾದ ಆ ವಿಷ್ಣು ವಿಗ್ರಹಕ್ಕೆ ಯೋಗ್ಯ 
ವಾದ ಗುಡಿಯನ್ನು ಮಾಡಿಸಿ, ಅದಕ್ಕೆ ರತ್ನದ ಆಭರಣಗಳನ್ನಿಟ್ಟು ಪೂಜಿಸಿ, ಸಡಗರ 
ದಿಂದ ಕೂಡಿ, ಗರ್ವದಿಂದ ಕೂಡಿದ ಮನಸ್ಸುಳ್ಳವನಾಗಿರುತ್ತಿರಲು ಇತ್ಯ ಕಡೆಗೆ ವೈರಿ 
ಭಯಂಕರನಾದ ಶಂಕರ ದಾಸಯ್ಯನು ಜಗದೇಕಮಲ್ಲರಾಜನ ಸಂಬಂಧದ ಈ ಸುದ್ದಿ 
ಯನ್ನು ಕೇಳಿ, ನಿಶ್ಯಂಕವಾದ ಬುದ್ದಿಯಿಂದ ಶೌರದಿಂದಕೂಡಿ, ಅತಿಕೋಪದಿಂದ 
ಆ ವಿಷ್ಣು ದೇವಸ್ಥಾನದ ಬಳಿಗೆ ಬರಲು ಪ್ರಯತ್ನಿಸಿ ಇದ್ದನು. ವ! ಅಷ್ಟರಲ್ಲಿ ಆ 
ದಾಮೋದರ ದೇವಾಲಯದ ಒಳ ಭಾಗದಲ್ಲಿ - ೪೫. ದೀಪದ ಕುಡಿಯು ಆರಿ 
ಹೋಯಿತು ; ಹಗಲಿನಲ್ಲೇ ನರಿಗಳ ಸಮೂಹವುಕೂಗತೊಡಗಿತು ; ಗುಡಿಯ ಗೋಪುರ 
ಅಲ್ಲಾಡತೊಡಗಿತು ; ಉನ್ನತವಾದ ಕಳಶವು ಮುರಿದು ಬಿತ್ತು ; ಗರುಡಗಂಬವು 
ಉರುಳಿತು . (ಗುಡಿಯಲ್ಲಿ ಕಡೆದಿದ್ದ ) ಸಾಲಭಂಜಿಕೆ ಗೊಂಬೆಗಳು ಕಣ್ಣೀರನ್ನು ಸುರಿಸಿದುವು; 
ಅಲ್ಲಿ ಕೆಂಧೂಳು ಎದ್ದು , ಅಡಿಗಡಿಗೆ ಹಾರ ತೊಡಗಿತು. ಮೊಡವು ಹೆಚ್ಚಾಗಿ ರಕ್ತದ 


೪೪೬ 


ಬಸವರಾಜ ವಿಜಯಂ 


ವ ! ಇಂತುತ್ಪಾತಶತಂ ನೆಗಳ್ವಿನಮಾ ಶಂಕರದಾಸನಧ್ವರವರ್ದನಕ್ಕೆ ತಳರ್ವ ವೀರಭದ್ರನಂತೆ 
ವೀರಗಣಪರಿವೃತನಾ ನಗರಿಗೇwಂದು ತದಾಲಯವ್ರತೋಳಿಕೆಯಂ ಪೊಕ್ಕುವಿಕುಮಾಮಸಕಂ ಮಸಗಿ 
ಪೊಂದರೆಯನಾಗಳೆ ನೂಂಕಿ ಸರಿಸದೊಂದು ಮುಳಿಸಿಂ ನಿಟಿಲತಟ ಶಿಖಿನಯವನು ನಸುನೆಜಿರೆಯ 
ಲೋಡನೆ 


ಛಟಛಟ ನಿಸ್ವನಂ ನಿಮಿರೆ ಕೆಂಗಿಡಿ ಸೂಸೆ ಪೊದಳು ಪೊತು 
ತೃಟಿಸಿ ಕಡಂಗಿ ಪೊಂಬೆಳಗನಾಳುರಿ ಮಾಲೆಯನಪ್ಪಿ ಲೋಹಸಂ 
ಘಟಿತ ಮುಕುಂದವಿಗ್ರಹವನೊತ್ತಿ ತುಡುಂಕಿ ಮುಸುಂಕಿ ಪಾಯುತ 
Jಟುನಿಟಿಲಾಕ್ಷಿವ ಪರಿಯಿಟ್ಟುದು ಸುಟ್ಟುದು ತತ್ ಕ್ಷಣಾರ್ಧದೊಳ್ 


ಜಲದಧಿಪತಿ ಹರಿಯಂಗಂ 
ಜಲಮಯವಾಗುತ್ತೆ ವಹಿದೇವತೆಯೋಳ್ಳಿ 
ಶೃಲಮೊಂದಿ ತೋರ್ಪವೋಲು 
ಜ್ವಲಿಸಿತು ಕರಗಿದ ತದುಷ್ಪಲೋಹಾಂಗರಸಂ 


೪೭ 


ವರಿ ಅಂತು ಹರಿಯಂಗಮೆಲ್ಲಮುರಿಗಣ್ಣುರಿಯಿನುರಿಗೊಂಡರಗಿನಂತೆ ಕರಗಿಪೋಗೆ ಶರಣಜನಂ 
ನಲಿಯೆ ಪರಸಮಯಂಕೊರಗೆ ಜಗದ್ಗುರು ಶಂಕರದಾಸನಿಂತೆಸಗಿದ ವೃತ್ತಾಂತವನಾ ಜಗದೇಕಮಲ್ಲಂ 
ಮಳೆಯನ್ನು ಸುರಿಸಿತು. ವ|| ಈ ರೀತಿ ನೂರಾರು ಉತ್ಪಾತಗಳುಂಟಾಗುತ್ತಿರಲು, ಆ 
ಶಂಕರದಾಸನು ಯಜ್ಞನಾಶಕ್ಕೆ ಹೋಗುವ ವೀರಭದ್ರನಂತೆ, ವೀರ ಶಿವಭಕ್ತ ಗಣಗಳಿಂದ 
ಸುತ್ತುವರಿಯಲ್ಪಟ್ಟವನಾಗಿ, ಆ ಜಗದೇವ ಮಹಾರಾಜನ ಪಟ್ಟಣಕ್ಕೆ ಬಂದು, ಆ 
ದೇವಾಲಯದ ಹೊರ ಭಾಗದ ಅಂಗಣವನ್ನು ಪ್ರವೇಶಿಸಿ ಹೆಚ್ಚಾಗಿ ಮಹಾಕೋಪದಿಂದ 
ಕೂಡಿ, ಚಿನ್ನದ ಅಡ್ಡ ತೆರೆಯನ್ನು ಸರಿಸಿ ಸವಿಾಪದಲ್ಲಿ ನಿಂತು , ಕೋಪದಿಂದ ಹಣೆ 
ಗಣ್ಣನ್ನು ಸ್ವಲ್ಪ ತೆರೆಯಲು ಆ ಕೂಡಲೇ - ೪೯ . ( ಅವನ ಆ) ಹಣೆಗಣ್ಣಿನ ಬೆಂಕಿಯ 
ಫಟ ಫಟ ! ಎಂಬ ಶಬ್ದವು ಹೆಚ್ಚಾಯಿತು ; ಕೆಂಪಾದ ಕಿಡಿಗಳು ಅಧಿಕವಾಗಿ ಹೊರ 
ಸೂಸಿದವು, ಉಬ್ಬಿ ಕೋಪದಿಂದ ಮುಂದುವರಿದು ಹೊಂಬಣ್ಣದ ಕಾಂತಿಯನ್ನು 
ಹೊಂದಿದ್ದ ಆ ಜ್ವಾಲೆಗಳ ಮಾಲೆಯು ಲೋಹದಿಂದ ಮಾಡಲ್ಪಟ್ಟ ವಿಷ್ಣುವಿನ ದೇಹ 
ವನ್ನು ಅಪ್ಪಿ ಒತ್ತಿ , ತುಡುಕಿ ಮುಸುಕಿ , ಮೇಲೆ ಬಿದ್ದು ಸಂಚಾರ ಮಾಡಿತು . ಕ್ಷಣಾರ್ಧ 
ದಲ್ಲಿ ಅದು ಸುಟ್ಟು ಹೋಯಿತು. ೪೭ . ನೀರಿಗೆ ಅಧಿಪತಿಯಾದ ವಿಷ್ಣುವಿನ ದೇಹವು 
ಜಲಮಯವಾಗುತ್ತ ಅಗ್ನಿದೇವತೆಯೊಡನೆ , ನಿಶ್ಚಲವಾಗಿ ಸೇರಿ ಕೊಂಡು ಕಾಣುವಂತೆ 
ಕರಗಿ ಹೋದ ಆ ಕಾದ ಲೋಹದ ನೀರು ಪ್ರಕಾಶಿಸಿತು . ವ|| ಆ ರೀತಿ ಹರಿಯ 
ವಿಗ್ರಹದ ದೇಹವೆಲ್ಲ ಉರಿಗಣ್ಣಿನ ಉರಿಯಿಂದ ಉರಿಗೆ ಸಿಕ್ಕ ಅರಗಿನಂತೆ ಕರಗಿ 
ಹೋಗಲಾಗಿ ಶರಣ ಜನರು ನಲಿದರು ; ಪರಸಮಯದವರು ಕೊರಗಿದರು ; ಜಗದ್ಗುರು 


1 ರ್ದ ( ಮು ) 


೪೪೭ 


ತ್ರಯೋದಶಾಶ್ವಾಸಂ 


ಕೇಳ್ಳು ಬಗೆ ಬೆದ ವಿಸ್ಮಯಂಬಟ್ಟು ಜವದಿನೇಳ್ಳಂದವನತನಾಗುತಭಯಂಬಡೆದಿರ್ದನಂತಪ್ಪ 
ಪೆರ್ಮೆಗಡರ್ಪಾಗಿ ಹರಿ ಮುಖ್ಯ ಪರದೈವಕೋಲಾಹಲನೆಂಬ ಬಿರುದಾಂತು ಮೇವಶಂಕರಾವತಾರ 
ಶಂಕರದಾಸಯ್ಯಂಗೆ ದರಿದ್ರಾತಂಕವೆಂದು ಶಂಕೆವೆತ್ತು ಭೋಂಕನಹಕಾರದಿಂ ಧಾನ್ಯಂಗಳುಪಿ ನಿತ್ಯ 
ನಿಧಿಯಂ ನಿರರ್ಥಂ ನೀಗಾಡಿದ ಮಸುಳರ್ಗೆಮಗೆ ತಜ್ಞರಣಮೆ ಶರಣಮೆಂದಿರ್ವರೇಕಚಿತ್ತರಾಗುತ್ತಡಿ 
ಗಡಿಗೆ ಪೊಡಮಡುವವರ್ವಸಿಯಿಸಿರ್ದ ಮಠಕ್ಕೇಂದೊಳಗಣೆ ಪೊಕ್ಕುನೋಳ್ಳಿನಮಾಗಳ - 


ಜಲಮಂ ತಾರೆಲೆ ಕಾಳಿ ಪಾದ್ಯಕೆ ಸರಾಗಂಗೆಯು ಸತ್ತು ಸಂ 
ಕುಲಮಂ ಗಂಧಮನಲ್ಲಿ ನೀನಿರಿಸು ಲಂಕಾದೇವಿ ನೀಂ ಪೂಜಿಸು 
ಜ್ವಲ ಜಾಲಂಧ್ರದ ದೇವಿ ಗದ್ದುಗೆಯನಿಕೊರಂತೆ ನೀಂ ಭೂತಿಯಂ 
* ನಲವಿಂ ಶಾರದೆ ನೀಡು ಹಿಂಗುಳೆ ಕುಡೀ ಕರ್ಪೂರ ತಾಂಬೂಲಮಂ 


೪೮ 


ಮೆಲ್ಲನೆ ವೀಜನಮಂ ಪಿಡಿ 
ದಿಲ್ಲಿ ಕರಂ ಬೀಸು ಮಾಣಿಕಾದೇವಿಯನು 
ಇಲ್ಲಿ ನೆರೆರೆರೆದು ಸೇವಿಪ 
ಸಲ್ಲಲಿತಂ ಶಕ್ತಿ ವೃಂದಮೇನೊಪ್ಪಿದುದೋ 


ಶಂಕರ ದಾಸವಯ್ಯನು ಮಾಡಿದ ಈ ವೃತ್ತಾಂತವನ್ನು ಆ ಜಗದೇಕ ಮಲ್ಲನು ಕೇಳಿ, 
ಬೆದರಿದ ಮನಸ್ಸಿನವನಾಗಿ ಆಶ್ಚರಗೊಂಡು , ಶೀಘ್ರವಾಗಿ ಹೊರಟು ಬಂದು ನಮಸ್ಕಾರ 
ಮಾಡುತ್ತ ಅಭಯವನ್ನು ಪಡೆದನು. ಅಂತಹ ಹಿರಿಮೆಗೆ ಕಾರಣನಾಗಿ ಹರಿಯೇ 
ಮೊದಲಾದ ಅನ್ಯದೇವಕೋಲಾಹಲನೆಂಬ ಬಿರುದನ್ನು ಧರಿಸಿ, ಶಂಕರನ ಅವತಾರನಾದ 
ಶಂಕರದಾಸಿಮಯ್ಯನಿಗೆ ಬಡತನ ಬಂದಿದೆಯೆಂಬ ಸಂಶಯವನ್ನು ಹೊಂದಿ ( ಅಥವಾ 
ಊಹಿಸಿ), ಶೀಘ್ರವಾಗಿ ಅಹಂಕಾರದಿಂದ ಧಾನ್ಯವನ್ನು ಕಳುಹಿಸಿ ಶಾಶ್ವತವಾದ ನಮ್ಮ 
ತವ ನಿಧಿಯೆಂಬ ನಿಕ್ಷೇಪವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಂಡು ಹುಚ್ಚರಾದ 
ನಮಗೆ ಆ ಶಂಕರ ದಾಸಿಮಯ್ಯನ ಚರಣವೇ ರಕ್ಷಣೆಕೊಡುವಂತಹುದು. ಹೀಗೆಂದು 
ಕೊಂಡು [ ಆ ಜೇಡರ ದಾಸಯ್ಯ ಮತ್ತು ದುರ್ಗಾಂಬೆ ( ದುಗ್ಗಳೆ) ಎಂಬ ] ದಂಪತಿಗಳು 
ದೃಢ ಚಿತ್ರವುಳ್ಳವರಾಗಿ ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಮಾಡುತ್ತ ಆ ಶಂಕರ ದಾಸಯ್ಯ 
ನವರು ವಾಸ ಮಾಡಿದ್ದ ಮಠಕ್ಕೆ ಹೊರಟು ಬಂದು ಒಳಗೆ ಪ್ರವೇಶಿಸಿ , ನೋಡು 
ತಿದ್ದಾಗ ೪೮ - ೪೯ . ಎಲೇ ಕಾಳಿ ಜಲವನ್ನು ಪಾದಕ್ಕೆ ತೆಗೆದುಕೊಂಡು ಬಾ ; ಗಂಗೇ 
ನೀನು ಪ್ರೀತಿಯಿಂದ ಶ್ರೇಷ್ಟ ಪುಷ್ಟ ಸಮೂಹ ಮತ್ತು ಗಂಧವನ್ನು ಇಲ್ಲಿ ಇಡು; ಲಂಕಾ 
ದೇವಿಯೇ ( ?) ನೀನು ಪೂಜೆ ಮಾಡು ; ಉಜ್ವಲ ಜಾಲೇಂದ್ರದ ದೇವಿಯೇ ಪೀಠ 
ವನ್ನು ಚನ್ನಾಗಿ ಇಡು ; ಶಾರದೆಯೇ ನೀನುಪ್ರೀತಿಯಿಂದ ವಿಭೂತಿಯನ್ನು ಕೊಡು ; 
ಹಿಂಗುಲೆಯೇ , ಈ ಪಚ್ಚ ಕರ್ಪೂರ ಮಿಶ್ರಿತ ತಾಂಬೂಲವನ್ನು ಕೊಡು ; ಮಾಣಿಕಾ 
ದೇವಿಯೇ , ನೀನು ಬೀಸಣಿಕೆಯನ್ನು ಹಿಡಿದು ಇಲ್ಲಿ ಚೆನ್ನಾಗಿ ಮೆತ್ತಗೆ ಬಿಸು ಎನ್ನುತ್ತ 
ಅಲ್ಲಿ ಎಲ್ಲರೂ ನೆರೆದು ಸೇವೆ ಮಾಡುವ ಸಲ್ಲಲಿತವಾದ ಶಕ್ತಿ ದೇವಿಯರ ಗುಂಪು 


peos 


ಬಸವರಾಜ ವಿಜಯಂ 


ಪ್ರಣುತಶ್ರೀವಾಣಿಯರ್ಕಂಕಣ ಝಣರಣಿತಂ ಪೊಣೆ ಕೆಯ್ದ ಲೋಲೇ 
ಕ್ಷಣಧಾಮಂ ನಿಂದು ಬೀಸುತ್ತಿರೆ ಚಮಠರುಹದ್ವಂದ್ವಮಂ ಪಾಡೆ ತದ 
ಕ್ಷಿಣಿಯರ್ಕೂತರ್ಾಡೆ ಕಾಳೀವಧು ಪೊಗಳೆ ಮಹಾಭೈರವಂ ಜಟ್ಟಿಗಂ ಯೋ 
ಗಿಣಿಯರ್ಶ೦ಖಾದಿ ವಾದ್ಯಧ್ವನಿಯನೆಸಗೆ ಪೆರೋಲಗಂತೋತಾಗಳ್ 


೫೦ 


ಅಣಿಮಾದ್ಯಷ್ಟ ವಿಭೂತಿಗ 
ತಣಿಯರಮೋಲಗಿಪ ದಿವ್ಯ ಸಿಂಹಾಸನದೊ . 
vಣಿದೇ ನಿರ್ಜರರ ಸಂ 
ದಣಿಯೋಣೆಸೆದನರರೆ ಶಂಕರದಾಸಂ 


ವ | ಅಂತೆಸೆವ ಶಂಕರದಾಸಯ್ಯಂಗೆ ದಂಡಪ್ರಣಾಮಂಗೆಯು ಕಾರ್ಪಣ್ಯಂದೋ 
ಕೆಯುಗಿದು ನಿಂದು 


ಶರಣಶರಣ್ಯ ಶಾಂತ ಶಶಿಶೇಖರಸಂಗತಚಿತ್ತಚೇತನಾ 
ದರ ಚರಸಂಚಯಾಂಘಿ ಸರಸೀಜ ಸದಾರ್ಚಕ ಸಾರ ಸತ್ಯಸಂ 
ಗರ ತತಸಾಹಸಾಂಕ ಗಣರಂಜನ ನಿರ್ಜಿತಕಾಲ ನೀತನಿ 
ರ್ಜರತತಿಲ ಧೀರ ಜಯ ಶಂಕರದಾಸ ಜಗತ್ಯಾಧಿಕಾ 


೫೨ 


ಶೋಭಿಸುತ್ತಿತ್ತು . ೫೦ . ಆಗ ಶ್ಲಾಫ್ಯರಾದ ಲಕ್ಷ್ಮೀ ಸರಸ್ವತಿಯರು ತಮ್ಮ ಕೈ ಬಳೆಗಳ 
ಝಣಝುಣ ಶಬ್ದವು ಅಧಿಕಗೊಳ್ಳುತ್ತಿರಲು, ಚಂಚಲವಾದ ಕಣ್ಣುಗಳ ಕಾಂತಿಯು 
ಅತಿಶಯಗೊಳ್ಳುತ್ತಿರಲು ನಿಂತುಕೊಂಡು , ಎರಡು ಚಾಮರಗಳನ್ನು ಬೀಸುತ್ತಿದ್ದರು; ಆ 
ಯಕ್ಷ ಸ್ತ್ರೀಯರು ಹಾಡುತ್ತಿದ್ದರು ; ಕಾಳೀವಧುವು ಪ್ರೀತಿಯಿಂದ ಕುಣಿಯುತ್ತಿದ್ದಳು ; 
ಜಟ್ಟಿಗನಾದ ಮಹಾ ಭೈರವನು ಹೊಗಳುತ್ತಿದ್ದನು (ಸ್ತುತಿ ಪಾಠಕನಾಗಿದ್ದನು) : 
ಯೋಗಿನಿಯರು ಶಂಖವೇ ಮೊದಲಾದ ವಾದ್ಯ ಧ್ವನಿಯನ್ನು ಮಾಡುತ್ತಿದ್ದರು-ಹೀಗೆ 
ದೊಡ್ಡ ಸಭೆಯ ತೋರಿತು. (ಜೇಡರ ದಾಸಯ್ಯ ದುಗ್ಗಳೆಯರಿಗೆ ತೋರಿತು) 
೫೧. ಶಂಕರದಾಸಯ್ಯನು ಅಣಿಮಾ ಮಹಿಮಾದಿ ಅಷ್ಟ ಸಿದ್ಧಿಗಳು ಮನೋಹರವಾಗಿ 
ಸೇವೆ ಮಾಡುತ್ತಿರುವ ದಿವ್ಯ ಸಿಂಹಾಸನದಲ್ಲಿ ಕುಳಿತು ಕೊಂಡಿದ್ದನು. ನಮಸ್ಕರಿಸಿ 
ಮೇಲೇಳುವ ದೇವತೆಗಳ ಸಮೂಹ ಸುತ್ತಲೂ ಇತ್ತು . ಹೀಗೆ (ಒಳ ಭಾಗದಲ್ಲಿ) 
ಕಂಗೊಳಿಸುತ್ತಿದ್ದನು. ವ!! ಹೀಗೆ ಶೋಭಿಸುವ ಶಂಕರ ದಾಸಿಮಯ್ಯನಿಗೆ ( ಜೇಡರ 
ದಾಸಯ್ಯ ಮತ್ತು ದುಗ್ಗಳೆಯರು) ಸಾಷ್ಟಾಂಗ ಪ್ರಣಾಮ ಮಾಡಿ , ದೈನ್ಯ ಭಾವದಿಂದ 
ಕೈ ಮುಗಿದು ನಿಂತು - ೫೨ . ಶರಣರಿಗೆ ಸಂರಕ್ಷಕನಾದ, ಶಾಂತನಾದ, ಈಶ್ವರ ಜ್ಞಾನ 
ದಿಂದ ಕೂಡಿದ , ಮನಸ್ಸು , ಬುದ್ಧಿಯುಳ್ಳವರಲ್ಲಿ ಪ್ರೀತಿಯುಳ್ಳವನಾದ ಜಂಗಮ 
ಸಮೂಹದ ಪಾದ ಕಮಲವನ್ನು ಸದಾ ಪೂಜಿಸುವವನಾದ, ಶ್ರೇಷ್ಠರಾದ ಸತ್ಯ 
ಪ್ರತಿಜ್ಞೆಯುಳ್ಳ , ವಿಶೇಷವಾದ ಸಾಹಸವೇ ಲಕ್ಷಣವಾಗಿ ಉಳ್ಳ , ಶಿವಗಣವನ್ನು 
ಸಂತೋಷ ಪಡಿಸುವವನಾಗಿ , ಯಮನನ್ನು ಜಯಿಸಿದವನಾಗಿ, ದೇವತೆಗಳ ಸಮೂಹಕ್ಕೆ 


ತ್ರಯೋದಶಾಶ್ವಾಸಂ 


ವಂ ಎಂದು ಸನ್ನುತಿಗೆಯು - 
ಕರುಣಾಸಾಗರ ಜೀಯ ದಿವ್ಯ ಮಹಿಮಾಲಂಕಾರ ಭಾಳಾಕ್ಷ ಶಂ 
ಕರದಾಸಾರ್ಯ ಭವನ್ಮಹತ್ವಮನದೆಂತುಂ ಕಾಣದುರ್ಗೆ ನೀಂ 
ಶರಣಾಗೊಲೆ ಮಗನ್ಯಥಾಗತಿವಿಹೀನರ್ಗೆಂದು ಬಾಯಿಟ್ಟು ತ 
ಚರಣಾಂಭೋರುಹಯುಗದೊಳ್ಳೆಡೆದರಾ ದುರ್ಗಾಂಬೆಯುಂ ದಾಸನಂ 


೩ . 


ವಗಿ ಎಣಗಿ ನಿಧಿ ಬಯಲಾದಂದವನಳಪೆ ಶಂಕರದಾಸಂ ದರಸ್ಮಿತಾಸ್ಯನಾಗಿ 


ಶರಣಾರ್ಥಿರವಂಗುಡುತುಂ 
ಶರಣಂ ನಡೆ ನೋಡಿ ನುಡಿದನೆವಗಾದೆಡರ 
ಪರಿಹರಿಸಿ ಧಾನ್ಯವಿತ್ತು 
ಆರಿಸಿದೆ ನಿನ್ನಂತಿರಾಪ್ತ ' ತಮರೆಮಗೊಳಗೇ 


ಇನ್ನೆವರಮೆನ್ನೆ ಡರನೆಲೆ 
ನಿನ್ನವೊಲಾರ್ಪಅದರಯ್ಯ ಕಡುಬಡತನದಿಂ 
ದನ್ನ ವೆವ ಭಕ್ತತತಿಗೆ ಜ 
ಗನ್ನುತ ನೀಂ ಬಗೆವೊಡಮರಭೂರುಹನಿ 


ನಾಚಿಕೆಯನ್ನುಂಟುಮಾಡಿದವನಾಗಿ ಧೈರ್ಯ ಶಾಲಿಯಾಗಿ , ಮೂರು ಲೋಕಕ್ಕೆ 
ಒಡೆಯನಾಗಿರುವ ಶಂಕರದಾಸಯ್ಯನಿಗೆ ಜಯ ಜಯ ವ|| ಎಂದುಸ್ಪೂತ್ರ ಮಾಡಿ ೫೩ . 
ಕರುಣಾಸಾಗರನೇ , ಸ್ವಾಮಿಯೇ ,ಶ್ರೇಷ್ಟವಾದ ಮಹಿಮೆಯೇ ಆಭರಣವಾಗಿ ಉಳ್ಳವನೇ 
ಹಣೆಗಣ್ಣನ್ನುಳ್ಳ ಶಂಕರದಾಸಯ್ಯನೇ , ನಿನ್ನ ಮಹಿಮೆಯನ್ನು ಯಾವ ರೀತಿಯಿಂದಲೂ 
ಕಾಣದ ಮೂಢರಾದ ನಮಗೆ ನೀನಲ್ಲದೆ, ಬೇರೆ ಗತಿ ಇಲ್ಲ. ( ಇಂಥ) ನಮಗೆ ನೀನೇ 
ಸಂರಕ್ಷಕನಾಗು ಎಂದು ಆ ದುಗ್ಗಳೆಯೂ , ಜೇಡರದಾಸಯ್ಯನೂ ಬಾಯಿ ಬಿಟ್ಟು ಕೇಳಿ 
ಕೊಂಡು, ಅವನ ಎರಡೂ ಪಾದಕಮಲಗಳಲ್ಲಿ ನಮಸ್ಕಾರ ಮಾಡಿದರು . ವ!! ಹೀಗೆ 
ನಮಸ್ಕರಿಸಿ (ತಮ್ಮ ) ನಿಕ್ಷೇಪವು ಕಾಣದಂತಾದ ರೀತಿಯನ್ನು ಹೇಳಿಕೊಳ್ಳಲು ಶಂಕರ 
ದಾಸಯ್ಯನು ಮುಗುಳ್ಳಗೆಯಿಂದಕೂಡಿದ ಮುಖವುಳ್ಳವನಾಗಿ - -೫೪. ಶಂಕರದಾಸನು 
' ಶರಣಾರ್ಥಿ' ಎಂಬ ಶಬ್ದವನ್ನು ಮಾಡುತ್ತ ಚೆನ್ನಾಗಿನೋಡಿ, ನುಡಿದನು :- ' ನಮಗೆ 
ಆದ ತೊಂದರೆಯನ್ನು ಧಾನ್ಯವನ್ನು ಕೊಟ್ಟು ಪರಿಹರಿಸಿ ಉದ್ಧರಿಸಿದ ನಿನ್ನ ಹಾಗೆ 
ನಮಗೆ ಅತ್ಯಂತ ಮಿತ್ರರು ಬೇರೆ ಉಂಟೇ ? ೫೫. ಅಯಾ ಇಲ್ಲಿಯವರೆಗೆ ನಿನ್ನ ಹಾಗೆ 
ನನ್ನ ತೊಂದರೆಯನ್ನು ಹರಿದವರು ಯಾರು ? ವಿಚಾರ ಮಾಡಿ ನೋಡಿದರೆ, ಜಗತ್ತಿ 
ನಿಂದಲೇ ಶ್ಲಾಘಿಸಲ್ಪಡುವ ನೀನು ಬಡತನದಿಂದ ಕ್ಷೀಣರಾಗುತ್ತಿರುವ ಭಕ್ತಸಮೂಹಕ್ಕೆ 


1 ( ಮು ) 
29 


೪೫೦ 


ಬಸವರಾಜ ವಿಜಯಂ 


ಜಲನಿಧಿಯೆನಿಪಕ್ಷಯ ನವ 
ಜಲನಿಧಿಯಂ ಪಡೆದು ಜಲಮನೀವಬ್ದದ ವೋ 

ಲೆ ನೀಂ ಧಾನ್ಯದ ನಿಧಿವಡೆ 
ದಲಸದ ಧರೆಗೀವೆ ಧಾನ್ಯಮಂ ಘನಮಹಿಮಾ 


೫೭ 


ಎನಗಿನ್ನುಂ ಧಾನ್ಯ ಮಂ ಕೊಟ್ಟವನತುಳವದಾನೊತ್ತಮಂ ನನ್ನಿ ಯೆಂದಾಂ 
ನೆನೆವುತಿರ್ಪ್ಪನ್ನೆಗಂ ನಿನ್ನಯ ನಿಧಿ ಬಯಲಾಯ್ಕೆಕ್ಕಾ ದೇವನೇಂ ಕೊಂ 
ಡನೊ ಚೋರರ್ಬಂದುಕಯ್ದುಗೊ ಧರಣಿತಳಂ ನುಂಗಿತೊ ಖೇಚರರ್ಕೆ 
ಮ್ಮನೆ ಕೊಂಡೇಂ ಪೊದರೋ ತನ್ನಿಧಿಯನುಸುರದೇಕಿರ್ದಪೈ ಭಕ್ತವರ್ಯಾ 
ಮೃಡನಿತ್ಯ ಕ್ಷಯ ನಿಧಿಯಂಟಲ G 
ತಡಂಗೆ ನೀಂ ಸುಮ್ಮನಿರ್ಪುದೇ ತನ್ಮಡನಂ 
ತಡೆದೀಗಳೊಟ್ಟಲ್ಲದೆ 
ಬಿಡೆನೆನೆ ಮಗುವನಲೆ ನಿನಗಾ ನಿಧಿಯಂ 
ಬಡತನದಿಂ ನವೆದಪೆನೆ 

ಡಿವಿಡಿದೊಡೆ ನಿನಗದೇನನಿತ್ಯಪನಿನ್ನು 
ಬಿಡದೊಂದಂಬರಮಂ ನೀಂ 
ಮೃಡಂಗೆ ನೆಯ್ದಿತ್ತು ಪಡೆವುದಕ್ಷಯ ನಿಧಿಯಂ 


೫೮ 


ಕಲ್ಪವೃಕ್ಷ ಪ್ರಾಯನಲ್ಲವೇ ? ೫೬ . ಘನಮಹಿಮನೇ , ' ಜಲನಿಧಿ' ಎನಿಸುವ ಕ್ಷೀಣವಾಗದ 
ಸಮುದ್ರವನ್ನು ಪಡೆದು ಜಲವನ್ನು ಕೊಡುವ ಮೋಡದ ಹಾಗೆ ನೀನು ಚೆನ್ನಾಗಿ 
ಧಾನ್ಯದ ನಿಧಿಯನ್ನು ಪಡೆದು ಆಲಸ್ಯಗೊಳ್ಳದೆಭೂಮಿಗೆ ಧಾನ್ಯವನ್ನು ಕೊಡುತ್ತಿದ್ದೀಯೆ 
೫೭ . ಇನ್ನೂ ನನಗೆ ಧಾನ್ಯವನ್ನು ಕೊಡುವನು ; ಅಸದೃಶರಾದ ದಾನಿಗಳಲ್ಲಿ ಶ್ರೇಷ್ಟ 
ನಾದವನು ಇದು ನಿಶ್ಚಯ ! ಎಂದು ನಾನು ನಿನ್ನನ್ನು ನೆನೆಯುತ್ತ ಇರುವಷ್ಟರಲ್ಲಿ 
ನಿನ್ನ ನಿಧಿಯೇ ಬಯಲಾಯಿತೇ ! ಅಕ್ಕಟಾ!! ಆ ನಿಕ್ಷೇಪವನ್ನು ಈಶ್ವರನು ತೆಗೆದು 
ಕೊಂಡನೋ ? ಏನು ಕಳ್ಳರು ಕದ್ದೊಯ್ದರೋ ? ( ಅಥವಾ) ಈ ಭೂಮಿಯೇ 
ನುಂಗಿತೋ ? ದೇವತೆಗಳು ಸುಮ್ಮನೆ ತೆಗೆದುಕೊಂಡು ಹೋಗಿರುವರೋ ? ಭಕ್ತ 
ಶ್ರೇಷ್ಠನೇ , ಹೇಳದೆ ಏಕೆ ಇದ್ದೀಯೆ ? ೫೮. ಪರಮೇಶ್ವರನು ಕೊಟ್ಟ ಅಕ್ಷಯನಿಧಿ 
ಹಾಗೆ ಅಡಗಿಹೋದರೆ ನೀನು ಸುಮ್ಮನೇಕಿರುವೆ ? ಆ ಮೃಡನನ್ನೇ ತಡೆದು ಈಗ 
ಕೊಟ್ಟಲ್ಲದೆ ಬಿಡುವುದಿಲ್ಲ ಎಂದರೆ ಪುನಃ ನಿನಗೆ ಆ ನಿಧಿಯನ್ನು ಕೊಡುವನಲ್ಲವೆ ? 
೫೯ . ಬಡತನದಿಂದ ( ನಾನು) ಕೃಶನಾಗುತ್ತಿದ್ದೇನೆ. ನನ್ನ ಪಾದವನ್ನು ಹಿಡಿದರೆ 
ನಿನಗೆ ನಾನು ಏನನ್ನು ತಾನೇ ಕೊಟ್ಟೇನು ? ಈಗಲೂ ನೀನು ತಪ್ಪದೆ ಒಂದು ವಸ್ತ್ರ 


೪೫೧ 


ತ್ರಯೋದಶಾಶ್ವಾಸಂ 


ಒಂದಂ ಕೊಟ್ಟೆರಡು ಕೊ 
ಊಂದದ ವಿಕ್ರಯದ ಜಾಣ್ಮ ನಿಮಗೊಪ್ಪುಗುಮೇ 
ನೆಂದಱಯನದಂ ನಿನಗಾ 
ವಂದದಿನೊಲ್ಮೀಶನೀನನೆನಗಿಪನೇ 


ಭಯಭಕ್ತಿಭರಿತ ಚರಿತಂ 
ನಯವಿನಯ ಸಮೇತನಖಿಳಮಾನ್ಯ ವದಾನ್ಯಂ 
ಕ್ರಯವಿಕ್ರಯ ಕ್ರಿಯಾ ನಿ 
ರ್ಣಯ ನಿಪುಣಂ ನೀನೆ ದಾಸ ನಿನಗೆಣೆಯಾವಂ 


೯೧ 


ವ|| ಎಂದು ವಿಡಂಬಿಸಿ ನುಡಿದು ಖನಿತ್ರಮಂ ಕೆಯೊಳಿತ್ತು ಭೂತಳಮನಿದನಿಗಳಗುಳೆಂದು 
ಚರಚರಣರಜಮನಲ್ಲಿ ತಳಿದು ಶಂಕರದಾಸಂ ದಾಸಂಗೆ ಬೆಸಸೆ ತದಾಜ್ಞೆಯಂ ಕೆಯ್ಯೋಂಡಾ ಧರಿತ್ರಿಯನ 
ವನಗುಳಲೊಡಮಪರಿಮಿತಂ ಪೊನ್ನರಾಶಿ ಪೋಲಿಸೂಸೆ ಕಂಡು 


- ೬೨ 


ಪಿರಿದದ್ದು ತಮೊಗೆಯೆ ಭಯ 
#ುರಿತಾಂತಃಕರಣರಾಗಿ ದುರ್ಗಾಂಬಿಕೆಯುಂ 
ವರ ದಾಸಯ್ಯನುಮಾ ಶಂ 

ಕರದಾಸಯ್ಯಾಂಫ್ರಿವಿಡಿದು ಪೊಡಮಟ್ಟಿರ್ದ‌್ರ 
ವನ್ನು ನೇಯು ಶಿವನಿಗೆಕೊಟ್ಟು ಅಕ್ಷಯನಿಧಿಯನ್ನು ಪಡೆದರಾಯಿತು. ೬೦. ಒಂದು 
ಕೊಟ್ಟು ಒಂದು ಕೊಳ್ಳುವ ಅಂದವಾದ ವ್ಯಾಪಾರದ ಜಾಣ್ಯ ನಿಮಗೆ ಒಪ್ಪುವುದು. 
(ನಾನು) ಇದನ್ನು ಏನೆಂದೂ ತಿಳಿಯೆನು. ನಿನಗೆ ಈಶ್ವರನು ಯಾವ ರೀತಿಯಿಂದಲಾ 
ದರೂ ಕೊಡುವನು ! ನನಗೆ ಕೊಡುವನೇ ? ೬೧ . ದಾಸಯ್ಯನೇ , ನೀನೇ ಭಯದಿಂದ 
ಕೂಡಿದ ಭಕ್ತಿಯ ಚರಿತ್ರೆಯುಳ್ಳವನು ; ನಯ , ವಿನಯಗಳಿಂದ ಸಮೇತನಾದವನು ; 
ಸಕಲರಿಂದ ಸನ್ಮಾನಿಸುವುದಕ್ಕೆ ಯೋಗ್ಯನಾದ ದಾನಶಾಲಿಯು ; ಕ್ರಯ ವಿಕ್ರಯ 
(ಕೊಡುವ ಕೊಳ್ಳುವ) ಕಾರದ ನಿಶ್ಚಯದಲ್ಲಿ ಕುಶಲನಾದವನು ? ನಿನಗೆ ಸದೃಶನಾದ 
ವನು ಯಾವನು ? ವ! ಹೀಗೆಂದು ಶಂಕರದಾಸಯ್ಯನು ಅಪಹಾಸ್ಯ ಮಾಡಿ ನುಡಿದು 
ಗುದ್ದಲಿಯನ್ನು ( ಜೇಡರದಾಸಯ್ಯನ) ಕೈಗೆಕೊಟ್ಟು , ಈ ಭೂಮಿಯನ್ನು ಈಗ ಅಗೆ , 
ಎಂದು ಅಲ್ಲಿ ಜಂಗಮರ ಪಾದ ಧೂಳಿಯನ್ನು ಉದುರಿಸಿ, ಜೇಡರದಾಸಯ್ಯನಿಗೆ 
ಅಜ್ಞಾಪಿಸಲು, ಅವನು ಆ ಆಜ್ಞೆಯನ್ನು ಸ್ವೀಕರಿಸಿ, ಭೂಮಿಯನ್ನು ಅಗೆತ ಮಾಡಲು ಆ 
ಕೂಡಲೇ ಅಪರಿಮಿತವಾದ ಬಂಗಾರದ ರಾಶಿಯು ಹೊರಕ್ಕೆ ಹೊರಡಲು ಅದನ್ನು 
ಕಂಡು೬೨ ಹಿರಿದಾದ ಆಸ್ಕರವುಂಟಾಗಲು ಆ ದುಗ್ಗಳೆಯ ಶ್ರೇಷ್ಠ ದಾಸಿ 
ಮಾರನೂ ಭೀತಿಯಿಂದ ಕೂಡಿದ ಮನಸ್ಸುಳ್ಳವರಾಗಿ ಶಂಕರದಾಸಿಮಯ್ಯನ ಪಾದ 


೪೫೨ 


ಬಸವರಾಜ ವಿಜಯಂ 


ದೇವ ಭವದೀಯ ಮಹಿಮೆಯ 
ನೀ ವಸುಮತಿಯಲ್ಲಿನೋಡಾನೆನಿಸಜಿವಂ 
ಪಾವನಮೂರ್ತಿಕೃಪಾಕರ . 
ಭಾವಜಮದಹರವಿಲಾಸ ಶಂಕರದಾಸಾ 


೬೩ 


೬೪ 


ಪರಶಿವಮೂರ್ತಿ ನಿನ್ನನಖಿಳೊನ್ನತ ಭಾಗ್ಯಸಮಗ್ರನೆಂದು ನಿ. 
ರ್ಧರಿಸದೆ ಮೇಣಕಿಂಚನನೆನುತ್ತವಿವೇಕದೆ ವಿಪಂಗೆ ಪೊ 
ನೊರೆಯನಹೀಶ್ವರಂಗೆ ಪೊಸ ಟಿಕ್ಕೆಯನೀವವೊಲಲ್ಪ ಧಾನ್ಯಮಂ 
ಸರಭಸವಿತ್ತು ಮಾಡಿದಪರಾಧ' ಮಿದಂ' ಕ್ಷಮಿಸಾರ್ಯಶೇಖರಾ 
ಪಶುವಾಂ ಪತಿ ನೀಂ ನಿಮ್ಮಯ | 
ಶಿಶುವಾಂ ಸಲೆ ತಂದೆ ನೀಂ ಮಲೀಮಸಮತಿಯಾಂ 
ಕುಶಲಮತಿ ನೀನವಿಧ್ಯಾ 
ವಶನಾಂ ವಶಿ ನೀನವದಾನಿಯಾಂ ವಿತರಣಿ ನೀಂ 


೬೫ 


ವ|| ಎಂದತಿದೈನ್ಯದಿಂ ವನಿತೆವೆರಸಿ , ಸರ್ವಾಪರಾಧವಂ ಸೈರಿಪುದೆಂದಡಿದಾವರೆಗೆಅಗಿರ್ದ 
ದಾಸಯ್ಯನಂ ಶಂಕರದಾಸಯ್ಯಂ ಕರುಣಾದ್ರ್ರ ಕಟಾಕ್ಷದಿಂ ನಿರೀಕ್ಷಿಸಿ ಮನ್ನಿಸಿ ತೆಗೆದೆತ್ತುತಭಯವಿತ್ತು 
ಮುನ್ನಿನಂತಿರಕ್ಷಯನಿಧಿಯಂ ಕರುಣಿಸಿ ದಂಪತಿಯುಂ ಭಕ್ತಿಸುಖದೊಳಿರಿಸಿದನದು ಕಾರಣದಿಂ 
ವಿಡಿದು ನಮಸ್ಕರಿಸಿ ಇದ್ದರು. ೬೩ . ಪಾವನ ಮೂರ್ತಿಯೇ , ಕೃಪಾಕರನೇ , 
ಮನ್ಮಥನ ಗರ್ವವನ್ನು ನಾಶಗೊಳಿಸಿದ ಲೀಲೆಯ ಸ್ವಾಮಿಯಾದ ಶಂಕರದಾಸಿಮಾರನೇ 
ಈ ಭೂಮಿಯಲ್ಲಿ ನಿನ್ನ ಮಹತ್ವವನ್ನು ನೋಡುವುದಕ್ಕೆ ನಾನೆಷ್ಟರವನು ? 
೬೪. ಈಶ್ವರಸ್ವರೂಪನೇ , ಶ್ರೇಷ್ಠರಲ್ಲಿ ಶ್ರೇಷ್ಠನೇ , ನಿನ್ನನ್ನು ಸಮಸ್ತ ಉತ್ಕೃಷ್ಟವಾದ 
ಐಶ್ವರ್ಯಗಳಿಂದ ಸಂಪೂರ್ಣನಾದವನೆಂದು ನಿರ್ಧರಿಸಿದೆ , ದರಿದ್ರನೆಂದು ಅವಿವೇಕದಿಂದ 
ಕುಬೇರನಿಗೆ ಚಿನ್ನದ ಒಂದು ಒರೆಯನ್ನು , ಆದಿಶೇಷನಿಗೆ ನೂತನ ಹಾಸಿಗೆಯನ್ನು 
ಕೊಡುವ ಹಾಗೆ ರಭಸದಿಂದಕೂಡಿ ಅಲ್ಪವಾದ ಧಾನ್ಯವನ್ನು ಕೊಟ್ಟು ಮಾಡಿದ ನನ್ನ 
ಅಪರಾಧವನ್ನು ಕ್ಷಮಿಸು. ೬೫. ನಾನು ಪಶು ; ನೀನು ಪತಿ. ನಾನು ನಿಮ್ಮ ಶಿಶು; 
ನೀನೇ ನನ್ನ ತಂದೆ. ಮಲಿನವಾದ ಬುದ್ದಿಯವನು ನಾನು ; ನೀನು ಪ್ರೌಢ ಬುದ್ದಿಯ 
ವನು . ನಾನು ಅವಿದ್ಯೆಯೆಂಬ ಕೇಶಕ್ಕೆ ಅಧೀನನು ; ನೀನು ವಿದ್ಯೆಯ ಸ್ವಾಧೀನವುಳ್ಳ 
ವನು. ನಾನು ದಾನಗುಣವಿಲ್ಲದವನು ; ನೀನು ದಾನಗುಣವುಳ್ಳವನು . ವ!! ಹೀಗೆಂದು ಅತಿ 
ದೈನ್ಯದಿಂದ ತನ್ನ ಹೆಂಡತಿಯೊಡನೆ ಸರ್ವಾಪರಾಧಗಳನ್ನು ಕ್ಷಮಿಸಬೇಕೆಂದು ಅಡಿದಾವರೆ 
ಗಳಿಗೆ ನಮಸ್ಕರಿಸಿದ್ದ ದಾಸಯ್ಯನನ್ನು ಶಂಕರದಾಸಯ್ಯನು ಕರುಣೆಯಿಂದ 
ಆದ್ರ್ರಗೊಂಡ ಕಡೆಗಣ್ಣಿನ ಕಾಂತಿಯಿಂದ ನೋಡಿ, ಮನ್ನಣೆ ಮಾಡಿ ಹಿಡಿದೆತ್ತು 
ಅಭಯ ಪ್ರದಾನ ಮಾಡಿ, ಮೊದಲಿನ ಹಾಗಿರುವಂತೆ ಅಕ್ಷಯ ನಿಧಿಯನ್ನು ಕರುಣಿಸಿ 


1 ಮನೀಂ(7) 


ತ್ರಯೋದಶಾಶ್ವಾಸಂ 


ಶರಣರೊಳೆ ಮದಮದಾಗದು 
ಧರೆಯೊಳ್ಕಂಗೆ ಭಕ್ತಿಚಂದ್ರಿಕೆಗದು ವಾ 
ರ್ಧರಪಟಲವದಳಿದೊಡೆ ಸುಖ 
ಶರನಿಧಿ ವರ್ಧಿಪುದು ಕೇಳು ಣಾರ್ಣವಚಂದಾ 


. 


& . 


- 


ಇಂತೆಂದಾ ಮಾಚಿದೇವಂ ಪದೆದೊರೆದ ಮಹಾಭಕ್ತವೃತ್ತಾಂತಮಂ ಕೇ 
ಇಂತಿಂತೆಂದೂಹಿಸಲ್ಕಾರದ ಘನ ಸುಖಮಂ ತಾಳು ಸದ್ಭಕ್ತಿಯುಕ್ತವಾದ 
ಸ್ವಾಂತಂ ತತ್ಪಾದಪದ್ಮಕ್ಕೆಅಗಿ ನುತಿಸುತುಂ ರಂಜಿಸಿರ್ದಂ ದಿಗಂತಾ - . 
ಕ್ರಾಂತ ಸ್ವಚ್ಛಪ್ರಭಾಭಾಸುರಯಶನವನೀಮಾನಿನೀಮಾನನೀಯಂ 


೬೯ 


ವಿಲಸಿತ ಕುಂದಸುಸ್ಮಿತೆ ಮುಕುಂದ ಸಮರ್ಚಿತೆ ನೀಲವೇಣಿ ವಾಂ 
ಜುಲತರಪದ್ಮಪಾಣಿ ಮಕರಧ್ವಜಪಾಲಿನಿ ಕಚ್ಚಪಾಂಫ್ರಿ ನಿ 
ಶ್ಚಲವರದಾತ್ರಿ ಶಂಭುನಿಧಿಯೆಂದೆನಿಸಗ್ಗ ದನೂನಕಾಂತಿಸ 

ಲ್ಲಲಿತತನವಿರಾಜಿತೆ ಮಹೇಶ್ವಗಿ ರಕ್ಷಿಪುದೆನ್ನನಳ್ಳಆಂ 
ಇದು ವಿನಿಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾರ್ಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 


ಕೊಟ್ಟು ಆ ದಂಪತಿಗಳನ್ನು ಭಕ್ತಿ ಸುಖದೊಳಿರಿಸಿದನು. ಆ ಕಾರಣದಿಂದ ೬೬ , ಪ್ರಮಥ 
ಗಣಗಳೆಂಬ ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿರುವ ಬಸವಣ್ಣ ,ಕೇಳು ; ಭೂಮಿಯಲ್ಲಿ 
ಭಕ್ತನಾದವನಿಗೆ ಶರಣರಲ್ಲಿ ಮದವು ಸಲ್ಲದು. ಆ ಗರ್ವವು ಅಳಿದರೆ ಸೌಖ್ಯವೆಂಬ 
ಸಮುದ್ರವುವೃದ್ಧಿಗೊಳ್ಳುವುದು. ೬೭. ಹೀಗೆಂದು ಆ ಮಾಚಿದೇವನು ಪ್ರೀತಿಯಿಂದ 
ಹೇಳಿದ ಮಹಾಭಕ್ತರ ವೃತ್ತಾಂತವನ್ನು , ದಿಕ್ಕುಗಳ ಕೊನೆಯವರೆಗೂ ಹರಡಿರುವ 
ಕಾಂತಿಯಿಂದಪ್ರಕಾಶಿಸುವ ಯಶಸ್ಸುಳ್ಳವನೂ , ಭೂಕಾಂತೆಯಿಂದ ಸನ್ಮಾನಿಸಲ್ಪಡುವುದಕ್ಕೆ 
ಯೋಗ್ಯನಾದವನ ಆದ ಬಸವೇಶ್ವರನು ಕೇಳಿ, ಹಾಗೆ ಹೀಗೆ ಎಂದು ಊಹಿಸಲಿಕ್ಕೆ 
ಬಾರದ ಸುಖವನ್ನು ಹೊಂದಿ, ಒಳ್ಳೆಯ ಭಕ್ತಿಯಿಂದ ಕೂಡಿದ ಮನಸ್ಸುಳ್ಳವನಾಗಿ, 
ಆ ಮಾಚಿದೇವನ ಚರಣಕಮಲಗಳಿಗೆ ನಮಸ್ಕರಿಸಿ, ಸ್ಕೂತ್ರ ಮಾಡುತ್ತ 
ಶೋಭಿಸುತ್ತಿದ್ದನು. ೬೮. ಪ್ರಕಾಶಿಸುವ ಮೊಲ್ಲೆಯ ಹೂವಿನಂತೆ ಇರುವ ಮುಗುಳು 
ನಗೆಯುಳ್ಳವಳೇ , ವಿಷ್ಣುವಿನಿಂದ ಪೂಜಿಸಿಕೊಳ್ಳಲ್ಪಟ್ಟವಳೇ , ನೀಲವಾದ ಜಡೆಯುಳ್ಳ 
ವಳೇ , ಅತಿ ಮನೋಹರವಾದ ತಾವರೆಯಂತಿರುವ ಹಸ್ತವುಳ್ಳವಳೇ , ಮನ್ಮಥನನ್ನು 
ಸಂರಕ್ಷಿಸಿದವಳೇ , ಆಮೆಯಂತೆ ( ಮಧ್ಯಭಾಗದಲ್ಲಿ ಸ್ವಲ್ಪ ಉಬ್ಬಿದ) ಇರುವ ಪಾದ 


ಬಸವರಾಜ ವಿಜಯಂ 


ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಶಂಕರದಾಸದೇವಕಥಾಕಥನಂ 

ತ್ರಯೋದಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೧೩ಕ್ಕೆ ಪದಗಣನೆ ೧೧೪೬ಕ್ಕೆ ಮಂಗಳಮಹಾ ಶ್ರೀ || 


ವುಳ್ಳವಳೇ , ಸ್ಥಿರವಾದ ವರವನ್ನು ಕೊಡುವವಳೇ , ಈಶ್ವರನ ನಿಕ್ಷೇಪವೆನಿಸಿದವಳೇ , 
ಶ್ರೇಷ್ಠವಾದ ಈ ಕೊರತೆಯಿಲ್ಲದ ಕಾಂತಿಯಿಂದ ಕೂಡಿದ ಲಲಿತವಾದ ದೇಹದಿಂದ 
ಪ್ರಕಾಶಿಸುವವಳೇ , ಮಹೇಶ್ವರಿಯೇ ನನ್ನನ್ನು ಪ್ರೀತಿಯಿಂದ ರಕ್ಷಿಸುವುದು . 


ಹದಿಮೂರನೆಯ ಆಶ್ವಾಸವು ಸಮಾಪ್ತವಾಯಿತು. 


ಚತುರ್ದಶಾಶ್ಯಾ ಸಂಸಾರ 
[ ಸಿರಿಯಾಳ್ವನ ಕಥೆ] 


ಶ್ರೀದೇವೀಮಾನಸ ಹ 
ರ್ಪೋದಯಕರರೂಪನನಘನನವಧಿವಹಿವಂ 
ವೇದಾಶ್ರನಖಿಳಜಗದು 
ತ್ಪಾದಕನೆಮಗೀಗೆ ಸೌಖ್ಯಮಂ ಶಿವಲಿಂಗಂ 


ಅಲಘುತರವಿಕ್ರಮಂ ಮಂ 
ಜುಲಗುಣನಿಧಿ ಮಾಚಿದೇವನಿನ್ನುಂ ಕೇಳೆಂ 
ದೋಲವಿಂದುಸುರ್ದಂ ಶುಭನಿ 
ಶಲಮತಿ ಬಸವಂಗೆ ಭಕ್ತನೋರ್ವನ ಕಥೆಯಂ 


ವ|| ಅದೆಂತೆನೆ 


ಅವನೀಭಾಗದೊಳೇಳೆ ವೆತ್ಯ ಜಸಮಂ ತಾಳೊಪ್ಪುಗುಂ ಸಂಪದ 
ಪ್ರವಿರಾಜ ಹರಾಜಿ ದಿವ್ಯಮಣಿಹರ್ವ್ಯವ್ರಾತವಿಭ್ರಾಜಿ ಶಾಂ , 

ಭವಗೇಹವ್ರಜಶೋಭಿ ನವಕನಕಪ್ರಾಕಾರಕೀರ್ಣಾಂಶು ನೀ 
3 ಡೆ ವಿಯಲ್ಲಕ್ಸಿಗೆ ಕಾಂಚಿಯಂ ಮಿಸುವ ಕಾಂಚೀನಾವು ಚಂಚಪ್ಪುರಂ 


ಸಿರಿಯಾಳ್ವನ ಕಥೆ 
. ೧. ಮಂಗಳಕರವಾದ ಪಾಶ್ವತೀ ದೇವಿಯ ಮನಸ್ಸಿಗೆ ಸಂತೋಷಾಭಿವೃದ್ಧಿಯ 
ನುಂಟುಮಾಡುವ ಆಕಾರವುಳ್ಳವನೂ , ಪಾಪರಹಿತನೂ , ಕೊನೆಯೇ ಇಲ್ಲದ ಮಹತ್ವವ 
ನ್ನುಳ್ಳವೇದಗಳೇ ಕುದುರೆಗಳಾಗಿ ಉಳ್ಳವನೂ , ಸಮಸ್ತಲೋಕ ಜನಕನೂ ಆದ ಶಿವ 
ಲಿಂಗನು, ನಮಗೆ ಸೌಖ್ಯವನ್ನು ಕೊಡಲಿ, ೨ . ಅತ್ಯಧಿಕ ಪರಾಕ್ರಮವುಳ್ಳ ಮನೋಹರ 
- ವಾದ ಗುಣಗಳ ನಿಧಿಯಾದ ಮಾಚಿ ದೇವನು ಇನ್ನೂ ಕೇಳು ಎಂದು ಪ್ರೀತಿಯಿಂದ ಆ 
ಶ್ರೇಷ್ಟವಾದ ನಿಶ್ಚಲ ಬುದ್ದಿಯ ಬಸವಣ್ಣನಿಗೆ ಓರ್ವ ಭಕ್ತನ ಕಥೆಯನ್ನು ಹೇಳಿದನು. 
ವ! ಅದು ಹೇಗೆಂದರೆ - ೩ . ಭೂ ಭಾಗದಲ್ಲಿ ಐಶ್ವರದಿಂದ ಪ್ರಕಾಶಿಸುವ ಮನೆಗಳ ಸಾಲಿ 
ನಿಂದಲೂ ,ಶ್ರೇಷ್ಟವಾದ ರತ್ನ ನಿರ್ಮಿತ ಉಪ್ಪರಿಗೆಯ ಪ್ರಕಾಶಿಸುವ ಮನೆಗಳಿಂದಲೂ , 
ಶೋಭಿಸುವ ಶಿವಾಲಯಗಳ ಸಮೂಹದಿಂದಲೂ , ನೂತನವಾದ ಬಂಗಾರದ ಪ್ರಾಕಾರ 
ಗಳಿಂದ ಹರಡಿರುವ ಕಾಂತಿಯ ಪ್ರಕಾಶದಿಂದಲೂ ವಿಜಯಲಕ್ಷ್ಮಿಗೆಒಡ್ಯಾಣ(ನಡು ಪಟ್ಟಿ ) 
ವನ್ನು ನೀಡಿದಂತಿರುವ 'ಕಾಂಚಿ' ಎಂಬ ಹೆಸರಿನಿಂದ ಪ್ರಸಿದ್ದವಾದ ಪಟ್ಟಣವು ಅಧಿಕ 


೪೫೬ 


ಬಸವರಾಜ ವಿಜಯಂ 


ಘನ ಮೋಕ್ಷಶ್ರೀಗೆ ತವ 
ರ್ಮನೆ ಭರಣಿಯುಕ್ತ ಚೈತ್ರವಾಸರಮಧ್ಯಂ 
ದಿನದೊಳ್ಳಿವವೃಷಘಂಟಾಟ 
ನಿನಾದಮಂ ಕೇಳಿಪೇಳೆ ವೆತ್ತೆಸೆದಿರ್ಕು 


ವಗಿ ಮತ್ತಮಾ ಪಟ್ಟಿಣಮಯಾಧ್ಯೆಯಾಗಿಯುಮಲಂಕಾರಾತಿಭವಾನ್ವಿತಮಂ ರಾಜಹಂಸ 
ಸಮಂಚಿತವಾಗಿಯುಮಂಧಕಾರಾತಿರುಚಿರಮಂ ಕಮಳಾಭಿರಾಮವಾಗಿಯುಮಜಡಾಶ್ರಯವುಂ 
ಗುರುಬುಧಕವಿಲಸಿತವಾಗಿಯುಮನವ ಗ್ರಹವಿಳಾಸಯುತಮಮನಂತಭೋಗಿಲೋಕಾಶಿತವಾಗಿಯು 


ವಾದ ಕೀರ್ತಿಯನ್ನು ಹೊಂದಿ ಒಪ್ಪುತ್ತಿತ್ತು . ೪ . ( ಅದು) ಉತ್ಕೃಷ್ಟವಾದ ಮುಕ್ತಿ 
ಯೆಂಬ ಲಕ್ಷ್ಮಿಗೆ ತವರು ಮನೆ. ಭರಣಿ ನಕ್ಷತ್ರದಿಂದ ಕೂಡಿದ ಚೈತ್ರ ಮಾಸದ 
ದಿವಸದ ಮಧ್ಯಾಹ್ನದಲ್ಲಿ ಶ್ರೀ ಶಿವ ಮತ್ತು ವೃಷಭನ ಗಂಟೆಯ ಧ್ವನಿಯನ್ನು ಕೇಳಿಸುವ 
ಏಳೆ ಯನ್ನು ಹೊಂದಿ ಆ ಪಟ್ಟಣವು ಶೋಭಿಸುತ್ತಿತ್ತು . ವ|| ಮತ್ತು ಆ ಕಾಂಚಿ 
ಪಟ್ಟಣವು ಅಯೋಧ್ಯಾ ಪಟ್ಟಣವಾಗಿಯೂ ಲಂಕಾಪತಿಯಾದ ರಾವಣನ ಶತ್ರುವಾದ 
ರಾಮನ ವೈಭವದಿಂದ ಕೂಡಿದ್ದಿಲ್ಲ (ಅಯೋಧ್ಯೆಯು- ಅನ್ಯರಿಂದ ಯುದ್ಧ ಮಾಡಿ 
ಜಯಿಸುವುದಕ್ಕೆ ಆಗದುದು ಆಗಿಯೂ ಅಲಂಕಾರದ ಅತಿ ವೈಭವದಿಂದ ಕೂಡಿದೆ). ಆ 
ಕಾಂಚಿ ಪಟ್ಟಣವು- ಚಂದ್ರ , ಸೂರ ಇವರಿಂದ ಸಮನ್ವಿತವಾಗಿಯೂ ಕೂಡಕತ್ತಲೆ 
ಯಿಂದ ಅತಿ ಮನೋಹರವಾದದ್ದಾಗಿತ್ತು . ( ರಾಜಹಂಸ ಸಮನ್ವಿತಂ- ರಾಜ ಶ್ರೇಷ್ಠ 
ರಿಂದ ಕೂಡಿರುವುದಾಗಿಯೂ ಅಂಧಕಾಸುರನಿಗೆ ವೈರಿಯಾದ ಈಶ್ವರನಿಂದ ರಂಜಿತ 
ವಾದುದು) ಆ ಕಾಂಚಿ ಪಟ್ಟಣವು- ಕಮಳಾಭಿರಾಮ - ಅಂದರೆ ಕಮಲ ತಾವರೆಯ ಹೂವು 
ಗಳಿಂದ ಮನೋಹರವಾದುದು ಆಗಿಯೂ ನೀರಿನ ಆಶ್ರಯವಿಲ್ಲದ್ದು ; (ಕಮಲಾ ಅಂದರೆ 
ಲಕ್ಷ್ಮಿಯಿಂದ ಅಂದರೆ ಸಂಪತ್ತಿನಿಂದ ಅಭಿರಾಮವಾದುದು, ಮೂಢರಲ್ಲದ ಪಂಡಿತರಿಗೆ 
ಆಧಾರವಾದದ್ದು ). ಆ ಪಟ್ಟಣವು- ಬೃಹಸ್ಪತಿ, ಬುಧ, ಶುಕ್ರ - ಇವರುಗಳಿಂದ ಪ್ರಕಾಶ 
ಯುತವಾದುದಾದರೂ ನವಗ್ರಹಗಳ ವಿಲಾಸದಿಂದ ಕೂಡಿದ್ದಿಲ್ಲ. ( ಗುರುಗಳು, 
ಆಚಾರ್ (ಬುಧ) ರು , ಕವಿಗಳು ಇವರಿಂದ ಮನೋಹರವಾಗಿದ್ದರೂ ಅನಾವೃಷ್ಟಿ ( ಅವ 
ಗ್ರಹ) ಯೇ ಇಲ್ಲದಿರುವಿಕೆಯ ಲೀಲೆಯಿಂದ ಕೂಡಿತ್ತು ) ಆ ಪಟ್ಟಣವು- ಆದಿಶೇಷನೇ 
ಮೊದಲಾದ ಇತರ ಸರ್ಪಗಳಿರುವ ಪಾತಾಳ ಲೋಕದಿಂದ ಆಶ್ರಿತವಾದುದಾದರೂ , 
ದೇವತೆಗಳಿಂದ ಪ್ರಕಾಶಿಸುವುದು . ( ಅಪರಿಮಿತವಾದ ಭೋಗಿಗಳಾದ ಜನರಿಂದ ಆಶ್ರಿತ 
ವಾದುದಾಗಿಯೂ , ಸ್ವರ್ಗಲೋಕದೋಪಾದಿಯಲ್ಲಿ ವಿರಾಜಮಾನವಾಗಿತ್ತು ) . ಆ 
ಪಟ್ಟಣವು- ಅಖಿಲ ವರ್ಣಗಳ ಅಂದರೆ ಪೂರ್ಣ ವರ್ಣಮಾಲಾಕ್ಷರಗಳಿಂದ ಸಂಪೂರ್ಣ 
ವಾದುದಾದರೂ , ಪವರ್ಗದ ಇಲ್ಲದಿರುವಿಕೆಯನ್ನು ಹೊಂದಿರುವಂತಹುದು ಅಥವಾ 
ತೊಲಗಿದ ( ಅಪಗತ) ವರ್ಣಭೇದವುಳ್ಳದ್ದು . ( ಬ್ರಾಹ್ಮಣಾದಿ ಚತುರ್ವಣ್ರಗಳಿಂದ 


೪೫೭ 


ಚತುರ್ದಶಾಶ್ವಾಸಂ 


ನಾಕಲೋಕವಿರಾಜಿತಮುಮಖಿಲವರ್ಣ ಸಂಪೂರ್ಣವಾಗಿಯುಮಪವರ್ಗಾವಹಮುಂ ಪರಸಹಕಾರಾಳಿ 
ಮಂಡಿತವಾಗಿಯುಮೇಕಾತ್ರವಲ್ಲಭ ಸಲ್ಲಲಿತಮೆನಿಸಿರ್ದುದಂತುಮಲ್ಲದೆಯುರಿ 


ಸುರಪುರದಂತೆ ದಿವ್ಯ ಸುಮನೋಗಣನಂದನಭಾಷಿ ದೈತ್ಯಸಂ 
ಹರ ಪುರದಂತನಂತಬಲತಾರ್ಕ್ಷವಿರಾಜಿತಮಂಬುಜಾರಿಶೇ 
ಖರಪುರದಂತೆ ವೀರಗಣನಾಯಕಶಕ್ತಿಧರಾಂಚಿತಂ ಧನೇ 

ಶ್ವರಪುರದಂತೆ ಪುಣ್ಯಜನಸನ್ನಿಧಿರಂಜಿತವಾಯು ತತ್ಪುರಂ 
ಸಂಪೂರ್ಣವಾಗಿಯೂ ಮೋಕ್ಷ( ಅಪವರ್ಗ) ವನ್ನು ಉಂಟುಮಾಡುವಂತಹುದು). ಆ 
ಪಟ್ಟಣವು- ಪರ ಅಂದರೆ ಉತ್ಕೃಷ್ಟವಾದ ಸಿಹಿ ಮಾವಿನ ಮರಗಳ ಸಾಲಿನಿಂದ 
ಅಲಂಕಾರಗೊಂಡದ್ದಾದರೂ , ಏಕಾತ್ರವಲ್ಲಭ ಸಲ್ಲಲಿತ ಎಂದರೆ ಒಂದೇ ಒಂದು 
ಶ್ರೇಷ್ಠವಾದ ಮಾವಿನ ಮರ ( ಆಮ್ರ ವಲ್ಲಭದಿಂದ ಮನೋಹರವಾದದ್ದು . [ ಅನ್ಯರಿಗೆ 
( ಪರ) ಸಹಕಾರ ಮಾಡುವವರ ಸಮೂಹ ಅಲಂಕಾರಗೊಂಡದ್ದಾದರೂ , ಏಕಾಮ್ರ 
ನಾಥ ನೆಂಬ ದೇವರಿಂದ ಮನೋಹರವಾದದ್ದು ] [ ಅಂಧಕ - ಅಂಧಕನೆಂಬ ರಾಕ್ಷಸ, 
ಕತ್ತಲೆ; ಕಮಳಾ- ಲಕ್ಷ್ಮಿ , ಐಶ್ವರ ; ಅಜಡ- ಜಲವಿಲ್ಲದಿರುವ, ಮೂಢರಲ್ಲದ ; ಗುರು 
ಬೃಹಸ್ಪತಿ, ವಿದ್ಯಾಗುರು ; ಕವಿ - ಶುಕ್ರಾಚಾರ್ , ಕಬ್ಬಿಗ; ಬುಧ- ಬುಧ ಗ್ರಹ, ಜ್ಞಾನಿ 
ಅಥವಾ ವಿದ್ವಾಂಸ ; ಅವಗ್ರಹ- ಅನಾವೃಷ್ಟಿ ; ಅನಂತ - ಆದಿಶೇಷ, ಅಂತವಿಲ್ಲದ ; 
ಭೋಗಿ- ಹಾವು, ಭೋಗಸುಖದ ಮನುಷ್ಯ ; ವರ್ಣ - ಅಕ್ಷರ, ಚತುರ್ವಣ್ರ.] ೫. ಆ 
ಕಾಂಚೀ ಪಟ್ಟಣವು ಅಮರಾವತೀ ಪಟ್ಟಣದ ಹಾಗೆ -ಶ್ರೇಷ್ಠರಾದ ವಿದ್ವಾಂಸರ 
ಸಮೂಹದಿಂದಲೂ ನಂದನರು ( ಮಕ್ಕಳುಗಳು) ಗಳಿಂದ ಅಥವಾ ವಿಹಾರಾರ್ಥವಾದ 
ವನಗಳಿಂದಲೂ ಪ್ರಕಾಶಮಾನವಾದದ್ದು ; ( ಅಮರಾವತಿಯು- ದಿವ್ಯ ಅಂದರೆ ಸ್ವರ್ಗದಲ್ಲಿ 
ಉತ್ಪನ್ನವಾಗುವ ಮಂದಾರ ವೃಕ್ಷದ ಶ್ರೇಷ್ಠ ಹೂವುಗಳ ಗಣ (ಸಮೂಹ) ದಿಂದ 
ಕೂಡಿದ ನಂದನ ವನದಿಂದ ಶೋಭಿಸುವಂತಹುದು) ಆ ಪಟ್ಟಣವು ದೈತ್ಯ ಸಂಹರಪುರ 
ದಂತೆ ಅಂದರೆ ದೈತ್ಯ ಸಂಹಾರನಾದ ವಿಷ್ಣುವಿನ ವೈಕುಂಠದ ಹಾಗೆ ಅಪರಿಮಿತವಾದ 
ಸೈನ್ಯ ( ಬಲ), ಕುದುರೆ ( ತಾರ್ಕ್ಷ) ಅಥವಾ ರಥ- ಇವುಗಳಿಂದ ವಿರಾಜಿತವಾದದ್ದು : 
ದೈತ್ಯ ಸಂಹರ ಪುರವು- ಆದಿಶೇಷ ( ಅನಂತ) ಬಲರಾಮ , ಗರುಡ ( ತಾರ್ಕ್ಷ ) - ಇವರು 
ಗಳಿಂದ ವಿರಾಜಮಾನವಾದದ್ದು ). ಆ ಪಟ್ಟಣವು- ಅಂಬುಜಾತಾರಿ ಪುರದಂತೆ ಅಂದರೆ 
ಚಂದ್ರ ಧರನೇ ಶಿರೋ ಭೂಷಣವಾಗಿ ಉಳ್ಳ ಪರಮೇಶ್ವರನ ಕೈಲಾಸ ಪುರದ ಹಾಗೆ 
ವೀರಶೈವ ಮತದಲ್ಲಿ ನಿರತರಾದ ಶಿವಗಣ ಶ್ರೇಷ್ಠರು ( ಪುರಾತನರು) ಗಳು, ಇಚ್ಛಾ , 
ಜ್ಞಾನ,ಕ್ರಿಯಾಶಕ್ತಿಗಳನ್ನು ಹೊಂದಿರುವವರು ಅಥವಾ ಪ್ರಭು, ಮಂತ್ರ , ಉತ್ಸಾಹ 
ಶಕ್ತಿಯಿಂದ ಕೂಡಿದವರುಗಳಿಂದ ಶೋಭಿಸುವಂತಹುದು ; ( ಅಂಬುಜಾತಾರಿಪುರವು 
ವೀರಭದ್ರ (ವೀರ), ಗಣ ನಾಯಕನಾದ ಗಣಪತಿ, ಶಕ್ಕಾಯುಧ ಧರಿಸಿದ ಷಣ್ಮುಖ 


ಬಸವರಾಜ ವಿಜಯಂ 


ಆ ಪಟ್ಟಣದೊಲ್ವಿನಯಕ 

ಜ 
ಲಾಪಂ ಕುಲದೀಪನಭವಲಾಂಛನಧರಸೇ 
ವಾಪರನಿರ್ವಂ ದುರಿತದು 
ರಾಪಂ ಸಿರಿಯಾಳ್ವನೆಂಬವತಿಸಂಪದದಿಂ 


ನಾ 
ನರಸೀಪುರ 


ಮಂಗಳಮಯ ಮಾನಿನಿಚರ 
ಲಿಂಗಾರ್ಚನನಿರತೆ ಚತುರೆ ಪತಿಭಕ್ತಿಸಮಾ 
ಲಿಂಗಿತೆ ಕಂಗೊಳಿಸಿರ್ದ 
ಇಂಗಳೆಯೆನಿಸಿರ್ದ ತನ್ನಿ ತಂಬಿನಿ ಜಸದೊಳ್ 


ಆ ದಂಪತಿಗಳ್ಳ ಸುತ 
ನಾದಂ ಚೀಲಾಳನೆಂಬನಿಳೆಯೊwಣೀಂ 
ಬಾದ ನಿಜವಿಮಳಗುಣಾ 
ಮೋದಿತ ಪಿತೃಹೃದಯನವಿತರುಚಿಮಯಕಾಯಂ 


ಇವರುಗಳಿಂದ ಪೂಜ್ಯವಾದುದು.) ಆ ಪಟ್ಟಣವು- ಧನೇಶ್ವರ ಪುರದಂತೆ ಅಂದರೆ 
ಕುಬೇರನ ಅಲಕಾವತಿ ನಗರದ ಹಾಗೆ - ಪರಿಶುದ್ಧರಾದ ಜನಗಳ ಸಾನ್ನಿಧ್ಯದಿಂದ 
ರಂಜಿತವಾಗಿತ್ತು . ( ಅಲಕಾವತಿಯು- ದೇವತೆಗಳ ಸಮೂಹದಿಂದ ( ಪುಣ್ಯ ಜನ) 
ಮತ್ತು ಸತ್ ನಿಧಿ ಎಂದರೆ - ಸಮಾಚೀನವಾದ ನವನಿಧಿಗಳಿಂದ ರಂಜಿತವಾಗಿತ್ತು . 
೬ . ಇಂತಹ ಕಾಂಚೀ ಪಟ್ಟಣದಲ್ಲಿ ನಮ್ಮ ಗುಣ ಸಮೂಹವುಳ್ಳವನೂ , 
ವಂಶೋದ್ಧಾರಕನೂ , ಶಿವನ ಲಾಂಛನಗಳಾದ ವಿಭೂತಿ ರುದ್ರಾಕ್ಷಿಗಳೇ ಮೊದಲಾದವು 
ಗಳನ್ನು ಧರಿಸಿರುವ ಶಿವಭಕ್ತರ ಸೇವೆಯಲ್ಲಿ ತತ್ಪರನೂ , ಪಾಪ ರಹಿತನೂ ಆದ 
“ ಸಿರಿಯಾಳ'ನೆಂಬುವನು ವಿಶೇಷ ಸಂಪತ್ತಿನಿಂದ ಕೂಡಿದ್ದನು. ೭. ಅವನ ಹೆಂಡತಿ 
ಯಾದ ಚಂಗಳೆಯೆಂಬುವಳು - ಮಂಗಳಕರಳೂ , ಮಾನವತಿಯೂ ಗುರು ಜಂಗಮ 
ಗಳನ್ನು ಪೂಜಿಸುವುದರಲ್ಲಿ ಆಸಕ್ತಿಯುಳ್ಳವಳೂ , ಚಾತುರದಿಂದ ಪತಿಭಕ್ತಿಯನ್ನು 
ಆಚರಿಸುವವಳೂ ಎನಿಸಿ ಕೀರ್ತಿಯಿಂದ ಶೋಭಿಸುತ್ತಿದ್ದಳು. ೮. ( ಇಂಥ) ಆ 
ದಂಪತಿಗಳು ಪ್ರೀತಿಗೆ ಪಾತ್ರನಾದ ಚೀಲಾಳನೆಂಬ ಮಗನು ತನ್ನ ನಿರ್ಮಲವಾದ 
ಸದ್ಗುಣಗಳಿಂದ ತಂದೆ ತಾಯಿಗಳ ಹೃದಯಕ್ಕೆ ಮೋದವನ್ನುಂಟುಮಾಡುವವನಾಗಿ 
ಅಪರಿಮಿತ ಕಾಂತಿಯಿಂದ ಕೂಡಿದ ಶರೀರವುಳ್ಳವನಾಗಿ ನೋಡುವುದಕ್ಕೆ ಸೊಗಸಾಗಿ 
- - - 
. 1 ದು ( ದ) 2 ಇವರ ( ಅ) 


೪೫೯ 


ಚತುರ್ದಶಾಶ್ವಾಸಂ 


ಅನುದಿನವೆಳಸಿದ ರುಚಿಭೋ 
ಜನದಿಂ ಜಂಗಮಸಹಸ್ರಮಂ ತಣಿಪುತೆ 

ಪಾದ 
ವನಚರಿತರ್ಸಲೆ ಭಜಿಸುತೆ 
ಮನಸಿಜಹರನಂ ವಧೂವರರ್ವೆಆದಿರ್ದರ್ 


- ವಂ ಅಂತವರನವರತಮಿಂತು ಚರಲಿಂಗ ಸಮರಕೋತ್ಸವಪರಾಯಣರೆಸೆದಿರನ್ನೆಗಂ 


ವರುಣಾಶಾಕುಂಭಿಶುಂಭರಟತಟಗಳದ್ದಾನಧಾರಾತಿಸೌರ | 
Wರಸಾಷ್ಟಂಪ್ರತೀಚ್ಯಂಬುಧಿಚಳದಚಳಸ್ಪರ್ಧಿ ಕಲ್ಲೋಲಮಾಲಾ 
ಸ್ಟುರದುದನ್ನರ್ತಕಿನರ್ತಕನನುಪಮಪಕ್ಷವಾರುಟ್ಟಸೂನೋ 
ರಧೂಳೀಭೂರಿಭಾರಂ ಸುಳಿದುದಸದಳಂ ಪಶ್ಚಿಮಾಶಾಸವಿರಂ 


ಕಡವಲರೇಜ್ ಕೊರ್ವಿದುದು ಕೇತಕಿ ಪೂತುದು ಸೋಗೆ ರಾಗಮಂ 
ಪಡೆದುದು ನನಪ್ಪಿದುದು ಚಾದಗೆ ಬೇಸಗೆ ಬೀತುದಂಚೆ ಬ 
qುಡುಗಿ ಬಿಗುರ್ತು ಪಾದುದು ಮೊಲ್ಲೆ ಮುಗುಳುದು ಬಳ್ಳಿಮಿಂಚು ಸಂ 
ಗಡಿಸಿ ಪಳಂಚಿ ವಿಂಚಿದುದು ಬಲ್ಮುಗಿಲೆಳುದು ದಿಕ್ಷತಾನದೊಳ್ 


ಭೂಮಿಯಲ್ಲಿ ವಿಶೇಷವಾಗಿ ಪ್ರಕಾಶಿಸುತ್ತಿದ್ದನು. ೯ . ಪರಿಶುದ್ದ ಚರಿತ್ರರಾದ ಈ 
ಸತಿಪತಿಗಳು ಯಾವಾಗಲೂ ಅಪೇಕ್ಷೆ ಮಾಡಿದ ರುಚಿಕರವಾದ ಭೋಜನದಿಂದ 
ಸಾವಿರಾರು ಜಂಗಮರನ್ನು ತಣಿಸುತ್ತ , ಶಿವನನ್ನು ಚೆನ್ನಾಗಿ ಭಜಿಸುತ್ತ ಶೋಭಿಸು 
ತಿದ್ದರು. ವ! ಈ ರೀತಿಯಲ್ಲಿದ್ದ ದಂಪತಿಗಳು ಸತತವೂ ಜಂಗಮ ಲಿಂಗವನ್ನು 
ಪೂಜಿಸುವ ಉತ್ಸಾಹದಲ್ಲಿ ಆಸಕ್ತರಾಗಿ ಶೋಭಿಸುತ್ತಿರುವನಿತರಲ್ಲಿ ೧೦ . ಪಶ್ಚಿಮ 
ದಿಗ್ನಾಗದಲ್ಲಿರುವ ಅಷ್ಟದಿಗ್ಗಜಗಳಲ್ಲಿ ಒಂದಾದ ' ಅಂಜನ” ಎಂಬ ಹೆಸರಿನ ಆನೆಯ 
ಶೋಭಿಸುವ ಗಂಡಸ್ಥಲ (ಕುಂಭಸ್ಸಲ) ದಿಂದ ಇಳಿಯುತ್ತಿರುವ ಮದೋದಕ ಧಾರೆಯ 
ವಿಶೇಷವಾದ ಸುಗಂಧದಿಂದ ತುಂಬಿದುದೂ , ಪಶ್ಚಿಮ ಸಮುದ್ರದಲ್ಲಿ ಚಲಿಸುತ್ತಿರುವ 
ಅಂಜನಾದ್ರಿ ಪರ್ವತದೊಡನೆ ನಾನು ಹೆಚ್ಚು ತಾನು ಹೆಚ್ಚೆಂದು ಸ್ಪರ್ಧಿಸುತ್ತಿರುವ 
ದೊಡ್ಡ ದೊಡ್ಡ ತೆರೆಗಳ ಪಜಿಯೆಂಬ ಪ್ರಕಾಶಮಾನವಾದ ಉತೃಷ್ಟ ನರ್ತಕಿಯನ್ನು 
ಕುಣಿಸುವಂತಹುದೂ , ಅಸದೃಶವಾದ ನೀಪವೃಕ್ಷ (ನೀಪ+ ಕ್ಷಮಾ + ರುಟ್ ) ದ 
(ಕಡವದ ಮರದ) ಹೂಗಳ ಸಮೂಹದ ಪರಾಗವೆಂಬ ಭಸ್ಮ ಧರಿಸಿದುದೂ ಆದ 
ಉಪವಾರಹಿತವಾದ ಪಶ್ಚಿಮ ದಿಗ್ತಾಗದಿಂದ ಬೀಸುವ ಗಾಳಿಯು ಬೀಸಿತು , ( ಪಶ್ಚಿಮ 
ದಿಕ್ಕಿನ ಶೈತ್ಯ ಸೌರಭ್ಯ ಮಾಂದ್ಯ ವಿಶಿಷ್ಟವಾದ ಗಾಳಿಯೂ ಬೀಸಿತೆಂದು ತಾತ್ಸರ) 
೧೧ . ( ಆಗ) ನೀಪ ವೃಕವು (ಕಡವು ಹೂವಿನಿಂದ ತುಂಬಿ ಕೊಬ್ಬಿತು ; ತಾಳೆಯ 
ಮರವು (ಕೇತಕಿ ) ಹೂ ಬಿಟ್ಟಿತು ; ನವಿಲು ಅನುರಾಗವನ್ನು ಹೊಂದಿತು ; ಚಾತಕ 
ಪಕ್ಷಿಯು ಸೊಗಸುಗೊಂಡಿತು ; ಬೇಸಿಗೆ ಕಳೆದು ಹೋಯಿತು ; ಹಂಸ ಪಕ್ಷಿಯು ಶಕ್ತಿ 
ಗುಂದಿ ಭಯಪಟ್ಟು ಹಾರಿ ಹೋಯಿತು ; ಮೊಲ್ಲೆಯ ಬಳ್ಳಿಯು ಮೊಗ್ಗು ಗೊಂಡಿತು ; 


೪೬೦ 


ಬಸವರಾಜ ವಿಜಯಂ 


. 


ವಸುಧೆಯ ರಾಜಹಂಸತತಿಯಂ ನಿಜಗರ್ಜಿತಮಾತ್ರದಿಂದ ಪಾ 
ಅಳಿಸಿದನಿತೆಯ ದಭ್ರದೊಳೆ ಕೈದೆಗೆವಂತಿರೆ ರಾಜಹಂಸರಂ 
ದೆಸಗುತೆ ತನ್ನಿದಾಘವಿಭುವಂ ಸದೆದೆಣ್ಣೆ ಸೆರೊಳ್ಳತೇಜವಂ 
ಪಸರಿಸಿದಂ ತಟಿಚ್ಚಲದಿನಂಬುಧರಾಗವು ಭೂಮಿಪಾಲಕಂ 


ಪೊರೆವತ್ತಿಸಿದನೊ ಪಳೆಯಂ 
ಬರವಿದು ನೆರೆ ಪಳಗುಮೆಂದು ಬಿದಿ ನವನೀಲಾಂ 
ಬರದಿನೆನೆ ತೀವಿ ಕವಿದಂ 
ಬರಮನದ ನೀಲಜಲದಮೇಂ ರಂಜಿಸಿತೋ 


ನಿಯತದಿನವುರ್ದಿನೊಳಮರ್ದ 

ಯ ಜೀವನಮಂ ಮರಾಳವಿದು ಬೇರ್ಪಡಿಕುಂ . 
ನಯರಹಿತವೆಂಬ ಮಳಿಸಿರಿ 
ಪಯೋಧರಂ ಗರ್ಜಿಸುತ್ತದಂಪಾಸುಗುಂ 


ಬಳ್ಳಿಯಂತಿರುವ ಸೆಳೆಮಿಂಚು ಪ್ರಕಾಶಮಾನವಾಗಿ ಮಿಂಚಿತು ; ದಿಕ್ಕುಗಳ ಸಮೂಹ 
ದಲ್ಲಿ ಬಲವಾದ ಮೋಡವು ಎದ್ದಿತು. [ ಮಳೆಗಾಲ ಬಂದೊಡನೆ ಹಂಸಗಳು ಮಾನಸ . 
ಸರೋವರಕ್ಕೆ ಹೋಗುತ್ತವೆ ಎಂಬುದು ಕವಿ ಸಮಯ] ೧೨. ಬರುತ್ತಿರುವ ಮೋಡ 
ವೆಂಬ ರಾಜನು ತನ್ನ ಗುಡುಗಿನ ಮಾತ್ರದಿಂದಲೇ ಭೂಮಿಯಲ್ಲಿನ ರಾಜ ಶ್ರೇಷ್ಟರ 
ಸಮೂಹವನ್ನು ( ರಾಜ ಹಂಸಗಳ ಸಮೂಹವನ್ನು ಹಾರಿಸಿದನು. ಅಷ್ಟರಲ್ಲಿಯೇ 
ಅಂತರಿಕ್ಷದಲ್ಲಿ ರಾಜ ಶ್ರೇಷ್ಠರು ( ಚಂದ್ರ ಸೂರರು) ಹೋಗದೆ ಹಿಂದೆಗೆಯುತ್ತಿರು 
ವರೋ ಎನ್ನುವ ಹಾಗೆ ಮಾಡುತ್ತ ಆ ಗ್ರೀಷ್ಮ ಕಾಲವೆಂಬ ರಾಜನನ್ನು ಕೊಂದು 
ಎಂಟೂ ದಿಕ್ಕಿನಲ್ಲಿ ತನ್ನ ಪರಾಕ್ರಮವನ್ನು ಮಿಂಚಿನ ವ್ಯಾಜದಿಂದ ಪ್ರಸಾರ ಗೊಳಿಸಿದನು. 
(ಗ್ರೀಷ್ಮ ಋತು ತೊಲಗಿ ಮಳೆಗಾಲದ ಮೋಡ ಮುಸುಕಿ ಸೂರ ಚಂದ್ರರು ಮರೆ 
ಗೊಂಡು ಮಿಂಚು ಎಲ್ಲರೂ ಕಾಣತೊಡಗಿತೆಂದು ಭಾವ) ೧೩ .ಬ್ರಹ್ಮನು ಇದು 
ಹಳೆಯದಾದ ಬಟ್ಟೆ ( ಅಂಬರ ಅಥವಾ ಆಕಾಶ), ಅಧಿಕವಾಗಿ ಹರಿದು ಹೋಗುವುದು 
ಎಂದು ಹೊಸದಾದ ಕರಿಯ ಬಟ್ಟೆಯಿಂದ ಜೊತೆಗೆ ತೇಪೆ ಹಚ್ಚಿಸಿದನೋ ಎನ್ನುವಂತೆ 
ಕಪ್ಪು ಮೋಡವು ಆ ಅಂಬರತಲವನ್ನು ತುಂಬಿ ಏನು ರಂಜನೆಗೊಳಿಸಿತೋ ! 
೧೪ . ಮೋಡವು ಹಾಲಿನಲ್ಲಿ ಸೇರಿದ ನನ್ನ ಜೀವನವನ್ನು (ನೀರನ್ನು ) , ನೀತಿಹೀನ 
ವಾದ ಈ ಹಂಸ ಪಕ್ಷಿಯು ನಿಶ್ಚಯವಾಗಿ ಬೇರೆ ಮಾಡುವುದು ಎಂಬಕೋಪದಿಂದ 


೪೬೧ 


ಚತುರ್ದಶಾಶ್ವಾಸಂ 


ಎಳೆಮಿಂಚು ಬಳ್ಳಿ ಮಿಂಚು 
ಚಳಿಸುವ ಸೆಳೆವಿಂಚು ತೋರವಿಂಚಸಿಮಿಂಚ 
ವ್ಯಳಿಸುವ ಗೊಂಚಿಂಚ 
ಗಳಿಸಿದ ಕುಡಿಮಿಂಚು ಮಿಂಚಿದುವು ಕಾರ್ಮೋಗದೊಳ್ - 


೧೫ 


ಛಳಿಛಿಟಿಲೆಂಬ ಗರ್ಜನಮೊಡಂಬಡೆ ಮಿಂಚುವ ದುಷ್ಪದಂತೆ ಮಿಂ 
ಚಳವಡೆ ಶಕ್ರಗೋಪತತಿ ಸೂಸುವ ರಕ್ತಕಣಂಗಳಾಗೆ ಕಂ 
ಗೊಳಿಸೆ ಖರಾಂಶು ಚಕ್ರಮೆನೆ ಮೇಲೆ ಘನಾಗಮ ಫಾಲನೇತ್ರನಿ 
ರ್ದಳಿತ ಜಲಂಧರೊಗ್ರಶಿರಮೆಂಬವೊಲಾದುದು ನೀಲನೀರದಂ 


ಜಳದ ಶ್ಯಾಮಳ ಕಾಯಕಾಂತಿ ಬಿಡದತ್ತಂ ಪೊಣೆ ನಿಂದಿಂದ್ರಚಾ 
ಪಳಸಚ್ಚಾಪಮನಾಂತು ಚಾಪಳ ತಟಿಜ್ಞಾಕರ್ಷಣಂಗೆಯು ನಿ 
ಸುಳಮೇಘಧ್ವನಿಗರ್ಜಿತಂಗುಡುತೆ ಪೂಡುತ್ತೆಚ್ಚನುದ್ಯಚ್ಛರಾ 
ವಳಿಯಿಂಗ್ರಿಸ್ಮಸುರಾರಿ ಬೆಂಗುಡುವಿನ ಕಾರೆಂಬ ನಾರಾಯಣಂ 


ಗರ್ಜನೆ ಮಾಡುತ್ತ ಆ ಹಂಸಪಕ್ಷಿಯನ್ನು ಹಾರಿಸುತ್ತಿತ್ತು . ೧೫ . ವರ್ಷಾ ಕಾಲದ 
ಆರಂಭದಲ್ಲಿ ( ಮುಂಗಾರಿನಲ್ಲಿ), ಬಳ್ಳಿಮಿಂಚು , ಮೇಲಕ್ಕೆ ನೆಗೆಯುವ ಸೆಳೆವಿಂಚು, 
ದಪ್ಪನೆಯ ಮಿಂಚು, ಕತ್ತಿಯಂತೆ ( ಹೊಳೆಯುವ) ಮಿಂಚು , ಅಪ್ಪಳಿಸುವ ಮಿಂಚು, 
ಗೊಂಚಲು ಗೊಂಚಲಾಗಿ ಹೊಳೆಯುವ ಮಿಂಚು ಅಥವಾ ಅನೇಕ ಕವಲು 
ಗೊಂಡು ಮಿಂಚುವ ಮಿಂಚು, ಅಧಿಕವಾದ ಕುಡಿ ಮಿಂಚುಗಳು ಮಿಂಚಿದುವು. 
೧೬ . ' ಛಳಿಛಟಿಲ್ ” ಎಂಬ ಭಯಂಕರ ಧ್ವನಿಯನ್ನು ಮಾಡುವಿಕೆಯಿಂದ ಕೂಡಿರಲು , 
ಮಿಂಚುವ ಕೋರೆದಾಡೆಯ ಹಾಗೆ ಮಿಂಚು ಅಳವಟ್ಟಿರಲು , ಮಿಂಚು ಹುಳಗಳು 
ಸುರಿಸುವ ರಕ್ತದ ಹನಿಗಳೋಪಾದಿಯಲ್ಲಿ ಆಗಿರಲು, ಸೂರನು ಈಶ್ವರನ ಕಾಲಿನ 
ಹೆಬ್ಬೆರಳಿನಿಂದ ಬರೆದ ಚಕ್ರದ ಹಾಗೆ ಕಂಗೊಳಿಸಿರಲು, ಮೇಲ್ಬಾಗದಲ್ಲಿ ನೀಲವರ್ಣದ 
ಕಪ್ಪಾದ ಮೋಡವು ವರ್ಷಾಕಾಲವೆಂಬ ಈಶ್ವರನಿಂದ ಸೀಳಿಹಾಕಿದ ಜಲಂಧರನೆಂಬ 
ರಾಕ್ಷಸನ ಭಯಂಕರ ಶಿರದ ಹಾಗೆ ಆಯಿತು. [ಕಾಲಬೆರಳಿನಿಂದ ಬರೆದ ಶಿವನ ಚಕ್ರವೇ 
ಜಲಂಧರನ ಶಿರಸ್ಸನ್ನು ಕತ್ತರಿಸಿತೆಂಬುದು ಪುರಾಣಪ್ರಸಿದ್ಧ ಕಥೆ.] ೧೭. ವರ್ಷಾಕಾಲ 
ವೆಂಬ ವಿಷ್ಣುವು, ( ತನ್ನ ) ಮೇಘದ ಕಪ್ಪಾದ ದೇಹ ಕಾಂತಿಯು (ಮೋಡದಂತೆ ಕಪ್ಪಾದ 
ಶರೀರದ ಕಾಂತಿಯು) ತಪ್ಪದೆ ಎಲ್ಲಾ ಕಡೆಗೂ ಹೊಮ್ಮಿರಲು , ನಿಂತುಕೊಂಡು, ಇಂದ್ರ 
ಧನುಸ್ಸು (ಕಾಮನ ಬಿಲ್ಲು) ಎಂಬ ಪ್ರಕಾಶಿಸುವ ಬಿಲ್ಲನ್ನು ಧರಿಸಿ, ಚಂಚಲವಾದ 
ಮಿಂಚೆಂಬ ಹೆದೆಯನ್ನು ಎಳೆದು ಅಸದೃಶವಾದ ಗುಡುಗೆಂಬ ಧುನುಷ್ಟೇಂಕಾರ 
ಮಾಡುತ್ತ ಧನುಸ್ಸಿಗೆ ಬಾಣವನ್ನು ಸೇರಿಸುತ್ತ ಬೇಸಗೆಯೆಂಬ ರಾಕ್ಷಸನು ಹಿಮ್ಮೆಟ್ಟಿ 
ಓಡಿಹೋಗುವ ಹಾಗೆ ಅಧಿಕವಾದ ಬಾಣಗಳ ಪಚಿಯನ್ನು ( ಜಲಪಜ ) ಪ್ರಯೋಗಿಸಿ 


೪೬೨ 


ಬಸವರಾಜ ವಿಜಯಂ 


ಜಳದಗಜಂ ಜಳಮದಜಳ 
ಮಿಳಿತರೆ ಮೇಲ್ವಾಯು ವಿಗೆ ಬಿಸಿಲುದುರೆಗಳಂ 
ತುಳಿಯೆ ರವಿ ನಿಜರಥಾಶ್ಯಾ 
ವಳಿಯಂ ಕೊಂಡೊಡುತಗಿದಡಂಗಿದನ 


ವನಧಿಯ ನೀರನುಂಡು ಜಳದಳ್ಳಮೆಯಾಗೆ ಖರಾಂಶುವೆಂಬ ಮ 
ರ್ದಿನ ಕಬಳಂಗೊಳುತ್ತೆ ಜಳದಂ ಸೆಳೆವಿಂಚೆನಿಸಿರ್ದ ಕಾದ ಕಾಂ 
ಚನದ ಶಲಾಕೆಯಂ ಸುಡಿಸಿ ಕೊಂಡೆಲರೊಳುರಿತಕ್ಕೆ ಮಯೊಡು 
ತನುಗತಿಯಿಂ ಮಗುಟ್ಟಿದವೋಲಂಬುವನೇಂ ಮಳೆ ಚೆಲ್ವನಾಳು ದೋ 


ಗಗನವಧು ಚಂಚಲೇಕ್ಷಣದೆ ಪೂರ್ಣಪ್ರೇಮದಿಂನೋಡಿ ಚಾ 
ದಗೆಯೆಂಬರ್ಭಕನಂ ಕರು ತೊರೆದು ಬಿಗ್ನೆಂ ಬೀಗಿ ಮೇಲ್ಪಾಯು ಕೆ 
ಯ್ಕೆಗೆ ಸೊಂಪಾಂತ ಬೃಹತ್ಪ ಯೋಧರದಿನೋರಂತೆಚ್ಚು ಪಾರ್ಪ ಧಾ - 
ರೆಗಳಿಂ ತಳ, ಪಯೋರಸಪ್ರಸರದಿಂ ಸರ್ವೋವಿ್ರಯಂ ನಾಂದಿದಳ 


ವನಧರ ಕರಿಗರ್ಜರ 
ಧುನಿಯೊಳೀರ್ಗುಡಿದು ತಣಿದು ಪೂತ್ಕರಿಸೆ ತದೀ .. . . . .. ... .. 
ಯನವಾಂಬುಕಣಗಣಂ ಮೇ 
ದಿನಿಗುರುತ್ವವೊಲಿಳಿವ ಮಳೆಯದೇಂ ರಂಜಿಸಿತೋ ಇದರಿಂದ ೨೧ 


ದನು : [ ಶರ - ನೀರು, ಬಾಣ ;] ೧೮, ಮೊಡವೆಂಬ ಆನೆಯು ನೀರೆಂಬ ಮದೋದಕವು 
ಸುರಿಯುತ್ತಿರಲು ಹೆಚ್ಚಾಗಿ ಮೇಲೆಬಿದ್ದು , ಬಿಸಿಲುಗುದುರೆಗಳನ್ನು ತುಳಿದು 
ಹಾಕಲು , ಸೂರನು ಭಯಪಟ್ಟು ತನ್ನ ಕುದುರೆಗಳ ಸಾಲನ್ನು ( ಸಪ್ತಾಶ್ವಗಳನ್ನು ) 
ತಿರುಗಿಸಿಕೊಂಡು ಓಡಿಹೋಗಿ ಅಡಗಿಕೊಂಡನಲ್ಲವೆ ? ೧೯ . ಮೋಡವು ಸಮುದ್ರದ 
ನೀರನ್ನುಂಡು, ನೀರಿನ ಅಜೀರ್ಣವಾಗಲು, ಸೂರನೆಂಬ ಔಷಧದ ತುತ್ತನ್ನು ತೆಗೆದು 
ಕೊಳ್ಳುತ್ತ , ಸೆಳೆಮಿಂಚಿನಿಸಿದ ಕಾಯ್ದ ಚಿನ್ನದ ಶಲಾಕೆಯಿಂದ ಸುಡಿಸಿಕೊಂಡು, ಸುತ್ತಿ 
ಬೀಸುವ ಒಳ್ಳೆಯ ಗಾಳಿಯ ಬೀಸುವಿಕೆಗೆ ಮೈಗೊಟ್ಟು ಕ್ರಮವಾಗಿ ನೀರನ್ನು ಪುನಃ ಕಕ್ಕಿ 
ಕೊಂಡ ಹಾಗೆ ಮಳೆ ಏನು ಚೆಲುವನ್ನು ಹೊಂದಿತ್ತೋ . ೨೦ . ಅಂತರಿಕ್ಷವೆಂಬ ಲಕ್ಷ್ಮೀ 
ವಧುವು ಚಾತಕ ಪಕ್ಷಿಯೆಂಬ ಶಿಶುವನ್ನು ಪೂರ್ಣಪ್ರೇಮಭಾವದಿಂದ ಮಿಂಚೆಂಬ ಕಣ್ಣು 
ಗಳಿಂದ ನೋಡಿ, ಹೆಚ್ಚಾಗಿ ತೊರೆಸಿ ದಪ್ಪನಾಗಿ ಉಬ್ಬಿಕೊಂಡು ಮೇಲಕ್ಕೆ ಕೈಮಿಕ್ಕು 
ಹಾರುತ್ತಿರುವ ಸೊಗಸಾದ ಮೊಲೆಹಾಲನ್ನು ಕ್ರಮವರಿತು ಕುಡಿಸುವಳೋ ಎಂಬ 
ಹಾಗೆ ಧಾರಾಕಾರವಾಗಿ ಇಳಿದು ಬರುತ್ತಿರುವ ಮಳೆಯ ನೀರಿನ ಸಮೂಹದಿಂದ 
ಸಮಸ್ತ ಭೂಮಿಯನ್ನು ನೆನೆಸಿದಳು ( ನಾದಿದಳು ) . ೨೧. ಮೋಡಗಳೆಂಬ ಆನೆಗಳು. 
ದೇವಗಂಗಾ ನದಿಯಲ್ಲಿ ನೀರುಕುಡಿದು ತೃಪ್ತಿಗೊಂಡು ' ಭೂ ' ಎಂದು ಊದಲು 
( ಸುಂಡಿಲಿನಿಂದ ಫತ್ಕಾರ ಮಾಡಲು), ಆ ಉರುಬುವಿಕೆಯಿಂದುಂಟಾದ ಹೊಸ ನೀರಿನ : 


ಚತುರ್ದಶಾಶ್ವಾಸಂ 


) 


ಕಡಲಂಬುಗೊಂಬ ಸಮಯದೊ 
ಳೆಡೆಸಿದ ಮೌಕ್ತಿಕಾಳಿಯಂ ಸುರಿದಪುದೀನಿ 
ಜಡಧರಮನೆ ಜಲಶಿಲೆಗಳ 
ಗಡಣದ ಮಳೆ ಸುರಿದು ಪರಿದು ಪಸರಿಸಿತಾಗ 


ಜಲಧರ ಕಟಾಹಪೂರಿತ 
ಜಲಮಂ ಮಿಂಚೆಂಬ ಪೊನ್ನ ಜೀರ್ಕೊಳವೆಗಳಿಂ 
ಜಲದೇವತೆಯರ್ಬನದದಿ 
ನಲರ್ದೊಸಗೆಗೆ ಸೂಸಿದಂತೆ ಸುರಿದುವು ಮಳೆಗಳ 


ನಿರವಿಸೆ ಜಿಷ್ಟು ವಾಣತಿಯೋಳು ಕುಲಂ ತದರಾತಿ ಭೂಧರೋ 
ತರಮನಪಾರ ವಾರಿಯೊಳಡಂಗಿಸಿಕೊಂಡ ಸರೋಧಿಯ: ೦ಬುವಂ 
ಬರೆ ತೆಗೆದೀಂಟಿ ತಂದು ಸುರಿವುತ್ತಿರೆ ಧಾತ್ರಿಗೆ ಮತ್ತೆ ಮಿಕ್ಕ ಭೂ 
ಧರತತಿ ಸಿಂಧುವಿಂದದನೆ ಪೂರಿಪುದಾರೊ ಕುಲಕ್ಕೆ ಕೂರದರ್‌ 


ಇಳೆಯೆಕಾರ್ಣವವಾದವೊ 
ಲಳುರ್ದೊತ್ತರಿಸುತ್ತೆ ಪರಿವ ಕಾಲ್ಪುರದೊದವಿಂ 


ಹನಿಗಳ ಸಮೂಹವು ಭೂಮಿಗೆ ಉರುಳುವ ಹಾಗೆ ಇಳಿದು ಬರುತ್ತಿರುವ ಮಳೆ ಅದು 
ಏನು ರಂಜನೆಗೊಂಡಿತ್ತೋ ! ೨೨ . ಈ ಮೋಡವು ಸಮುದ್ರದ ನೀರನ್ನು ಗ್ರಹಿಸುವ 
ಸಮಯದಲ್ಲಿ, ಮಧ್ಯದಲ್ಲಿ ಸಿಕ್ಕಿದ ಮುತ್ತಿನ ಸಮೂಹವನ್ನು ಸುರಿಸುತ್ತಿರುವುದೋ 
ಎನ್ನುವಂತೆ ಆಲಿಕಲ್ಲುಗಳ ಸಮೂಹದಿಂದ ಕೂಡಿದ ಮಳೆಯು ಆಗ ಸುರಿದು, ಹರಿದು 
ಪ್ರಸಾರಗೊಂಡಿತು. ೨೩ . ಜಲಾಭಿಮಾನಿದೇವತೆಗಳು, ಮೊಡವೆಂಬ ಕೊಪ್ಪರಿಗೆಯಲ್ಲಿ 
ತುಂಬಿದ ನೀರನ್ನು ಮಿಂಚೆಂಬ ಚಿನ್ನದ ಜೀರ್ಕೊಳವಿ ( ಪಿಚಕಾರಿಗಳಿಂದ ವಿನೋದ 
ಗೊಂಡು ಉತ್ಸವಕ್ಕೋಸ್ಕರ ಹೆಚ್ಚಾಗಿ ಚೆಲ್ಲುತ್ತಿರುವರೋ ಎಂಬಂತೆ ಮಳೆಹನಿಗಳು, 
ಸುರಿಯುತ್ತಿದ್ದವು. ೨೪ . ಆಜ್ಞಾಪಿಸಲಾಗಿ ( ಆ) ಇಂದ್ರನ ಆಜ್ಞೆಯ ಪ್ರಕಾರ ಮೇಘ 
ಸಮೂಹವು ಆ ಇಂದ್ರನಿಗೆ ಶತ್ರುಗಳಾದ ಬೆಟ್ಟಗಳ ಸಮೂಹವನ್ನು ಕೊನೆಯಿಲ್ಲದ 
ನೀರಿನಲ್ಲಿ ಅಡಗಿಸಿಕೊಂಡ ಸಮುದ್ರದ ನೀರನ್ನು ಈಚೆಗೆ ಹಾಕಿ, ಕುಡಿದು ಭೂಮಿಗೆ 
ಸುರಿಸುತ್ತಿರಲು ಪರ್ವತಗಳ ಸಮೂಹವು ಹೆಚ್ಚಾಗಿ ನದಿಗಳ ರೂಪವಾಗಿ ಆ ಸಮುದ್ರ 
ವನ್ನು ಪುನಃ ತುಂಬಿಸಿ ಬಿಡುವುದು. ವಂಶದ ವಿಷಯದಲ್ಲಿ ಪ್ರೀತಿಸದವರು ಯಾರೋ ! 
೨೫ . ಭೂಮಿಯೆಲ್ಲ ಒಂದು ಸಮುದ್ರವೇ ಆಗಿಹೋಗಿತು, ಎಂಬ ಹಾಗೆ (ನೀರು 
ಭೂಮಿಯನ್ನೆಲ್ಲ ಆವರಿಸಿ, ಒತ್ತರಿಸುತ್ತ , ಹರಿಯುತ್ತಿರುವ ಪ್ರವಾಹದ ಆಧಿಕ್ಯದಿಂದ, 


1 ಟು ( ದ) 2 ಳ ( ದ) 


ಬಸವರಾಜ ವಿಜಯಂ 


೨೫ 


ಕೊಳವೆಂಚೆ ಪಳ್ಳ ತೊಜತೆ ಕೆರೆ 
ಪೊಳೆಯೆಂಬ ವಿಭೇದವಿಲ್ಲವಾದುದು ಮಳೆಯೊಳ್ 
ಜಡಿಮಳೆ ಜಿನುಂಗು ಬಲ್ಬರಿ , 
ಯಿಡುಕುಂಬನಿ ನಟ್ಟವನಿಗಳಂವಳೆ ತುಂತುರ್ 
ಬಡಸರಿ ಸರಿಕಾರಿ 
ಯೆಡೆಗುಡದೊತ್ತರಿಸಿ ಕಸಿದುವಿರುಳುಂ ಪಗಲುಂ 


ಜಲಮಯವಿಳೆಯೆಲ್ಲಂ ಪ್ರ 
ಜ್ವಲಿತ ತಟಿನ್ಮಾಲಿಕಾಮಯಂ ದೆಸೆಯೆಲ್ಲಂ 
ಜಲದಮಯಮಭ್ರಮೆಲ್ಲಂ 
ನೆಲೆವೆರೆ ಬಿಡದೆ ಕಟ್ಟಿ ಕರೆದುವು ಮಳೆಗಳ್ 


೨೭ 


ವ|| ಅಂತೇಳಂದ ಕಾರ್ಗಾಲದೊಳಿಪ್ಪತ್ತೊಂದು ದಿನವಡೆವಿಡದೆ ಕರೆವ ಮಳೆಯೋಳ್ಳಿರಿ 
ಯಾನ ಭಕ್ತಿಭಾವವನಿಳೆಯೊಳೊಡಲೆಳಸಿ ಪರಶಿವಂ ನಿಜಗಣಂಗಳಂ ಕಳುಪಲೊಡನವರ್ಚರ 
ರೂಪು ತಳೆದು ಧರಾತಳಕ್ಕಿಳಿದು ಕಾಂಚೀಪುರವನೊಳಪೊಕ್ಕು ಭಕ್ತಮಂದಿರಮಲ ಸಾರ್ತರೆ ತದ್ಭಕ್ತ 
ನದಿದಿರ್ವಂದು ಸಂಭ್ರಮದಿನೆಂಗುತೊಡಗೊಂಡು ಪೋಗಿ ಮಣಿಮಯಾಸನದೊಳೂರ್ತಿಗೊಳಿಸಿ 


ಆ ಮಳೆಯಲ್ಲಿ ಕೊಳ, ಕುಂಟೆ, ಹೊಳೆ, ಹಳ್ಳ , ಕೆರೆ ಎಂಬ ಭೇದವಿಲ್ಲದಂತಾಯಿತು. 
೨೬ . ಜಡಿಮಳೆ, ಜಿನುಗುವ ಮಳೆ, ದೊಡ್ಡ ಮಳೆ, ಡೊಂಕಾಗಿ ಅತ್ತ ಇತ್ತ ಎರಚುವ ಹನಿ 
ಮಳೆ, ನೆಟ್ಟಗೆ (ನೇರವಾಗಿ) ಸುರಿಯುವ ಹನಿಗಳ, ಹದವಲ್ಲದ ಅರ್ಧಮರ್ಧ ಮಳೆ, 
ಹನಿ , ತುಂತುರುಹನಿ , ಬಡಮಳೆ, ಸರತಿಯ ಮೇಲೆ ಬರುವವಳೆ, ನೀರು ಹರಿಯುವ 
ಮಳೆ - ಇವು ಸತತವಾಗಿ ಒತ್ತರಿಸಿ ಹಗಲೂ ಇರುಳೂ ಸುರಿಯುತ್ತಿದ್ದವು. ೨೭ . 
ಭೂಮಿಯೆಲ್ಲ ಜಲಮಯ ; ದಿಕ್ಕೆಲ್ಲವೂ ಪ್ರಕಾಶಿಸುವ ಮಿಂಚಿನ ಮಾಲೆಗಳ ಮಯ ; 
ಆಕಾಶವೆಲ್ಲ ಮೋಡಗಳ ಮಯ - ಹೀಗೆ ಇವು ನೆಲೆಗೊಂಡು ತಪ್ಪದೆ ಮಳೆಗಳು 
ಗುಂಗೂಡಿ ಸುರಿದವು, ವ|| ಈ ರೀತಿಯಲ್ಲಿ ಬಂದ ಮಳೆಗಾಲದಲ್ಲಿ ಇಪ್ಪತ್ತೊಂದು ದಿನ 
ಗಳವರೆಗೆ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಲ್ಲಿ ಸಿರಿಯಾಳ್ವನ ಭಕ್ತಭಾವವನ್ನು 
ಭೂಮಿಯಲ್ಲಿನೋಡಬೇಕೆಂದಪೇಕ್ಷಿಸಿ, ಪರಮೇಶ್ವರನು ತನ್ನ ಶಿವಗಣದವರನ್ನು ಕಳಿಸ 
ಲಾಗಿ ಅವರು ಜಂಗಮ ವೇಷವನ್ನು ಹೊಂದಿ , ಭೂಭಾಗಕ್ಕೆ ಇಳಿದು ಬಂದು ಕಾಂಚಿ 
ಪಟ್ಟಣವನ್ನು ಪ್ರವೇಶಿಸಿ , ಭಕ್ತನಾದ ಸಿರಿಯಾಳನ ಮನೆಯನ್ನು ತಲುಪಲಾಗಿ ಆ 
ಸಿರಿಯಾಳನು ತಿಳಿದು ಎದುರಿಗೆ ಬಂದು ಸಡಗರದಿಂದ ಅವರಿಗೆ ನಮಸ್ಕಾರ ಮಾಡಿ, 
ಒಳಗೆ ತನ್ನೊಡನೆ ಕರೆದುಕೊಂಡು ಹೋಗಿ, ರತ್ನಖಚಿತವಾದ ಪೀಠದಲ್ಲಿ ಕುಳ್ಳಿರಿಸಿ, 
ರೋಮಾಂಚಾದಿ ಸಾತ್ವಿಕ ಭಕ್ತಿಭಾವಗಳನ್ನು ಪ್ರಕಟಿಸುತ್ತ ಅವರ ಪಾದಗಳನ್ನು 
ತೊಳೆದು ಪಾದೋದಕವನ್ನು ಧರಿಸಿ , ತಾನೂ ತನ್ನ ಹೆಂಡತಿಯೂ ಸೇರಿ ಯಥಾ 


೪೬೫ 


ಚತುರ್ದಶಾಶ್ವಾಸಂ : 


ಸಾತ್ವಿಕ ಭಕ್ತಿಯಿಂ ಪಾದಪ್ರಕ್ಷಾಳನಂಗೆಯು ಪಾದೋದಕಂದಳೆದು ವನಿತೆಯುಂ ತಾನುಮುಚಿತ 
ಸತ್ಕಾರಮಂ ನೆಗಳ್ತಾರೋಗಣೆಗೆ ವಿಜ್ಞಾಪನಂಗೆಯ್ದನಂತರಂ ಚಂಗಳೆದೇವಿ ಬಹು ಶಾಕಪಾಕ 
ಸಾಮಗ್ರಿಯಂ ಸಂಗ್ರಹಿಸಿ ಪಾಕಂಗೆಯ್ಯಾಗಳಡುಗರ್ಬಲ್ಲಂ ತೀರೆ ಮಗುಳು ತರಿಪ್ರೊಡಿಂಧನಕ್ಕೆ ವೃಷ್ಟಿ 
ಬಂಧನವಾಗೆ ಮನಗುಂದದೆ 


ಕೆಲಬಲದಾಲಯಂಗಳ ಮರಂಗಳ ಜಂತಿಗೆಯಂ ಪೊದಳ ಪೆ 
ರ್ದೊಲೆಗಳನೆಲ್ಲಮಂ ಮುರಿಗೆಗೆಯ್ದ ಳುರ್ವೆಯೊಳಾಜ್ಯದೊಳಡಂ 
ಗಲಿಸಿದ ಪಟ್ಟಿಚಿತ್ರವಸನಂ ಮೊದಲಾದ ನವೀನ ವಸ್ರಸಂ 
ಕುಲಮನುದಾರ ಧೀರೆಯುರುಪುತ್ತೆ ಸುಪಾಕಮನೊಲು ಮಾಡಿದ 


- 


೨೮ 


ವಗಿ ಅಂತು ಪಾಕಂಗೆಯೆಲ್ಲಮಂ ಸಂಜೋಗಿಸಿ ಗಣನವಹಮಂ ಬರಿಸಿ ಮಣಿಮಯಾಸನ 
ದೊಡೂರ್ತಿಗೊಳಿಸಿ ಪರಮ ಭಕ್ತಿಯಿ ಲಿಂಗಾರ್ಚನಂಗೆ ಮಿಸುನಿಯೊಡ್ಡಣಿಗೆಯೊಳ್ತಂಬರಿ 
ಯಣಂಗಳಂ ತರಂಗೊಳಿಸಿ ಶುಚಿರುಚಿ ಸರಸತರ ಸುರಭಿಪರಿಮಿಳಿತ ನಾನಾ ಶಾಕಪಾಪದಂಶ 


ಯೋಗ್ಯವಾದ ಸತ್ಕಾರವನ್ನು (ಪೂಜಾದಿಗಳನ್ನು ) ಮಾಡಿ, ಊಟಮಾಡುವುದ 
ಕ್ರೋಸುಗ ಬಿನ್ನವಿಸಿಕೊಂಡ ನಂತರ ಚಂಗಳೆಯು ಅನೇಕ ವಿಧವಾದ ಕಾಯಿಪಲ್ಲೆಗಳ 
ಸಾಮಗ್ರಿಗಳನ್ನು ಸಂಗ್ರಹಿಸಿ ತಂದು ಅಡಿಗೆಯನ್ನು ಮಾಡುವಾಗ ಸೌದೆಯೆಲ್ಲವೂ 
ಮುಗಿದು ಹೋಗಲು , ಪುನಃ ಸೌದೆಯನ್ನು ತರಬೇಕೆಂದರೆ ಮಳೆಯು ಸೌದೆಯನ್ನು 
ತರುವುದಕ್ಕೆ ಪ್ರತಿಕೂಲವಾಗಿರಲು, ಮನಸ್ಸು ಕುಂದದೆ - ೨೮. ಉದಾರಧೀರೆಯಾದ 
ಆ ಚಂಗಳೆಯು ಆಚೆ ಈಚೆಯಿರುವ ತಮ್ಮ ಮನೆಯ ಮರದ ತುಂಡು, ಜಂತಿಗಳು, 
ದಪ್ಪದಪ್ಪನೆಯ ತೊಲೆಗಳು, ಎಲ್ಲವನ್ನೂ ಮುರಿದು ತಂದು ಉರಿಸಿ, ವಿಶೇಷವಾಗಿ 
ಎಣ್ಣೆ , ತುಪ್ಪ , ರೇಷ್ಮೆಯ ನಾನಾ ಬಣ್ಣದ ಬಟ್ಟೆಬರೆ ಮೊದಲಾದ ಹೊಸಬಟ್ಟೆಗಳ 
ಸಮೂಹವನ್ನು ಕೂಡಿಸಿ ಉರಿಸುತ್ತ ಪ್ರೀತಿಯಿಂದ ಒಳ್ಳೆಯ ಅಡಿಗೆಯನ್ನು ಮಾಡಿದಳು 
ವ! ಈ ರೀತಿ ಅಡಿಗೆಯನ್ನು ಮಾಡಿ ಜೋಡಿಸಿಟ್ಟು ಗಣಸಮೂಹವನ್ನು ಬರಮಾಡಿ 
ಕೊಂಡು, ಮಣಿಮಯವಾದ ಒಳ್ಳೆಯ ಆಸನದಲ್ಲಿ ಕುಳ್ಳಿರಿಸಿ, ಪರಮಭಕ್ತಿಯಿಂದ 
ಲಿಂಗಾರ್ಚನೆಯನ್ನು ಮಾಡಿಸಿ , ಬಂಗಾರದ ಅಡ್ಡಣಿಗೆಗಳ ಮೇಲೆ, ಬಂಗಾರದ ತಟ್ಟೆ 
ಗಳನ್ನು ಸಾಲುಗೊಳಿಸಿ ಹಾಕಿ , ಶುದ್ಧವೂ , ರುಚಿಕರವೂ , ಮಧುರ ರಸ ಭರಿತವೂ , 
ಸುಗಂಧದಿಂದ ಕೂಡಿದುದೂ ಆದ ನಾನಾ ಬಗೆಯ ಶಾಕ , ಪಾಕ , ಉಪ್ಪಿನಕಾಯಿ , 
ನಂಜಿಕೆ ಪದಾರ್ಥಗಳು , ಮೇಲೋಗರ ( ಸಾರು) ಹೋಳಿಗೆ ( ಅಥವಾ ಪೂರಿ) , ತುಪ್ಪ , 
ಹಾಲು, ಅಗಿದು ತಿನ್ನುವ ( ಚಕ್ಕುಲಿ, ಕರಜಿ ಕಾಯಿ ಇತ್ಯಾದಿ) ಆಹಾರಗಳು , ಭುಂಜಿಸಲು 
ಯೋಗ್ಯವಾದ ಇತರ ಪದಾರ್ಥಗಳು , ಹಣ್ಣುಗಳಿಂದ ಮಾಡಿದ ರಸಾಯನ - ಇವೇ 
ಮೊದಲಾದವುಗಳಿಂದ ತೃಪ್ತಿಪಡಿಸಿ , ಸುಗಂಧ ದ್ರವ್ಯಗಳಲ್ಲಿಕೈದಿಸಿ (ಕೈಗಟ್ಟಿಯಿತ್ತು 

30 


೪೬೬ 


ಬಸವರಾಜ ವಿಜಯಂ 


ವ್ಯಂಜನ ಸೂಪಾಪೂಪ ಧೈತಾಮೃತ ಖಾದ್ಯ ಭೋಜ್ಯ ರಸ ರಸಾಯನಾದಿಯಿಂ ತೃಪ್ತಿವಡಿಸಿ 
ಕೈಗಟ್ಟಿಯಿತ್ತು ಕರ್ಪೂರ ತಾಂಬೂಲಮಂ ಸಮರ್ಪಿಸಿ ಪರಿಮಳ ಸುಮನೋಮಾಲಿಕಾ ಸುವಸನ 
ಮಣಿಭೂಷಣಾದಿಯಿನಲಂಕರಿಸಿ ಪೂಜಿಸಲೊಡಂ ಮುದಂದಳೆದು ದಂಪತಿಯಂ ಪರಸಿ ಬಳಿಯಿಂ 
ಕೈಲಾಸಕೇರೆ ಹರಂ ಕೇಳು ಪರಮ ಹರ್ಷಂದಾಳು ತದ್ಭಕ್ತನಂ ನಿಜಪುರಕ್ಕೆ ತರಲೆಳಸಿ ನೆನೆದು 
ಕಪಟನಾಟಿಕಲೀಲಾ ಲಾಲಸಚಿತ್ತಂ ಬಿನದದಿಂ ಭೈರವಾಕೃತಿದಾಳ್ತನದೆಂತೆನೆ 


ಜೆಡೆಯೆಡೆಯಾಂತ ಕೇತಕಿಯ ನುಣ್ಣೆ ಸಳಾಗೆ ಶಶಾಂಕರೇಖೆ ಚೆ 
ಊಡರ್ದಳಿಕೇಕ್ಷಣಂ ನೊಸಲ ಸಿಂಧುರ ಬಟ್ಟಿನ ಪಾಂಗನಾಳೆ ಪೆಂ 
ಪಿಡಿದಜ ಚಕ್ರಿ ಮಸ್ತಕಯುಗಂ ಶ್ರುತಿಕುಂಡಲಯುಮಾಗೆ ತಾ 
ಳೊಡನೆ ನಿಕೃತಹಸ್ಯಸುರಮಸ್ತಕ ಮೌಕ್ತಿಕ ಕಂಠಮಾಲೆಯಂ 


- 


೨೯ 


ತಳೆದುಗ್ರದೀಪಿ ದಂತಾವಳ ಹರಿಲಸತ್ಕತಿಕಥಾವೃತಾಂಗಂ 
ಬಳವರ್ಮಾರಿಭ್ರತೃರ್ಪರ ತರಳಸುರಾಸ್ಥಿವ್ರಜಭೂಷೋ 


( ಅಂದರೆ ಕೈ ಮುಖಗಳ ವಾಸನೆ ತೊಲಗಲು ಸುಗಂಧ ದ್ರವ್ಯ ವಿಶಿಷ್ಟ ನೀರನ್ನು ಕೊಡು 
ವುದು ), ಪಚ್ಚೆ ಕರ್ಪೂರ ಮಿಶ್ರವಾದ ತಾಂಬೂಲವನ್ನು ಕೊಟ್ಟು, ಪರಿಮಳ ವಿಶಿಷ್ಟ 
ವಾದ ಹೂಮಾಲಿಕೆಗಳು, ಒಳ್ಳೆಯ ಬಟ್ಟೆಬರೆಗಳು, ರತ್ನಾಭರಣಗಳು - ಇವೇ ಮೊದ 
ಲಾದವುಗಳಿಂದ ಅಲಂಕಾರಗೊಳಿಸಿ ಪೂಜಿಸಿದ ಕೂಡಲೇ ( ಆ ಶಿವಗಣವು) ಸಂತೋಷ 
ಗೊಂಡು ಗಂಡಹೆಂಡಿರನ್ನು ಆಶೀರ್ವಾದ ಮಾಡಿ, ಅನಂತರ ಕೈಲಾಸಕ್ಕೆ ಬಂದರು. 
ಶಿವನು (ಇದೆಲ್ಲವನ್ನೂ ಅವರ ಮುಖದಿಂದ ಕೇಳಿ) ಸಂತೋಷಗೊಂಡು ಆ ಸಿರಿಯಾಳ 
ಸೆಟ್ಟಿಯನ್ನು ಕೈಲಾಸಕ್ಕೆ ಕರೆಯಿಸಿಕೊಳ್ಳಲು, ಯೋಚಿಸಿ ಕೃತ್ರಿಮವಾದ ಒಂದು ನಾಟಕದ 
ವಿಲಾಸದಿಂದ ಮತ್ತವಾದ ಮನಸ್ಸುಳ್ಳ ಶಿವನು ವಿನೋದದಿಂದ ಭೈರವನ ಆಕಾರ 
ಹೊಂದಿದನು - ಅದು ಹೇಗೆಂದರೆ - ೨೯ . ಚಂದ್ರ ಕಳೆಯು ಜಡೆಯಲ್ಲಿ ಧರಿಸಿದ ಕೇತಕೀ 
ಪುಷ್ಪದ ನುಣುಪಾದ ಗರಿಯಾಯಿತು; ಸುಂದರವಾದ ಹಣೆಯಕಣ್ಣು , ಹಣೆಯಲ್ಲಿಟ್ಟಿರುವ 
ಸಿಂಧೂರದ ಬೆಟ್ಟಿನ ರೀತಿಯನ್ನು ಹೊಂದಿತು ; ಹಿರಿಮೆಯಿಂದ ಕೂಡಿದ ಬ್ರಹ್ಮ 
ವಿಷ್ಣುಗಳ ತಲೆಗಳೆರಡೂ ಕಿವಿಯಲ್ಲಿನ ಎರಡು ಕಡುಕು (ಕುಂಡಲ ಅಥವಾ ಮುರುವು) 
ಗಳಾದುವು - ಹೀಗೆ ಕತ್ತರಿಸಲ್ಪಟ್ಟ ಗಜಾಸುರನ ಶಿರಸ್ಸಿನಲ್ಲಿದ್ದ ಮುತ್ತುಗಳ ಕಂಠ 
ಮಾಲೆಯನ್ನು ಹಾಕಿಕೊಂಡು - ೩೦ - ೩೧ . ಭಯಂಕರವಾದ ವ್ಯಾಘ್ರ , ಗಜ , ನರಸಿಂಹ 
ಇವರುಗಳ ಪ್ರಕಾಶಿಸುವ ಚರ್ಮದ ಕಂಥೆಯಿಂದ ಆವರಿಸಲ್ಪಟ್ಟ ದೇಹವುಳ್ಳ , ಶಕ್ತಿ 
ವಿಶಿಷ್ಟನಾದ ಆಮೆಯ ಅವತಾರಿಯಾದ ವಿಷ್ಣುಗೆ ಶತ್ರುವಾದ ವನಾದ ಕಾರಣ ಧರಿಸ 


1 ಪ ( ಚ) 


ಚತುರ್ದಶಾಶ್ವಾಸಂ 


ಜೋಳವಕ್ಷಂ ಇತ್ಯರೂಪ ತ್ರಿಶಿಖಿಖರ ಶಿಖಾದೀಪ್ತಶೂಲಾಯುಧಂ ಪ್ರಾಂ 
ಜುಳನಾದೋದ್ರಿಂದು ಚಂಪನ್ಮಣಿಯುಗಮೀಳದೊಂಕಾರ ಡಕ್ಕಾಂಕಹಸ್ತಂ 


ಶ್ರುತಿಚಂಚಚ್ಚರಣಾಂಗದ ತೊಳಗೆ ದತ್ತೂರಪ್ರಸೂನಂ ಜಟಾ 
ತತಿಯೊಳೊಭಿಸೆ ಜೋಗವಟ್ಟಿಗೆ ಫಣಾಧ್ರನ್ನಾಥನಂದಾಗೆ ಸ 
ನ್ನು ತವಿದ್ಯಾಮಯಕಕ್ಷಪಾಲಿಕೆ ಬೆಡಂಗಂ ಬೀಜ ತಾಲ್ಲಿಂದು ಪಾ 
ರ್ವತಿಯಾಂ ನವಭೈರವಾಕೃತಿಯನಾಳೆಯ್ತಂದನಾನಂದದಿಂ 


೩೧ 


ವ! ಅಂತೇಳಂದು ಕಾಂಟೀನಗರಮಂ ಪೊಕ್ಕು ಭಕ್ತಗೃಹಬಹಿರ್ದೆಶದಾಚಮರಮೋದಿಲ್ಲ 
ಬಗ್ಗದೊವಲ ಪಾಸುಗೆಯಲ್ಲಿ ಸಲ್ಲೀಲೆಯಿಂ ಮೂರ್ತಿಗೊಂಡಿರೆಯಿರೆ 


ಚರವೃಂದಂ ಧೂರ್ಜಟಿಪ್ರೇರಣೆಯಿನುರು ನಿಜಾವಾಸಕಂದೆಯ ದಿರ್ಪೊ೦ 
ದಿರವಿಂಗಾತಂ ವಿಷಾದಂಬಡೆದು ತವೆ ತದನ್ವೇಷಣಂಗೆಯ್ಯಲೆಂದಾ 
ದರದಿಂ ತದ್ವೀಥಿಯೋಳ್ಳಾಯ ಅಸುತಿದಿರೊಳೊಪ್ಪಿರ್ದತರವಾಧೀ 
ಶರನಂ ಕಂಡಂ ಚಕೋರಂ ಶಶಿಯನೊಸೆದು ಕಂಡಂತಿರಾ ದಭಭಕ್ಕಂ 


ಲ್ಪಟ್ಟ ಅದರ ಬೆನ್ನಿನ ಓಟೆ ( ಖರ್ಪರ) ಯೆಂಬ ಹಾರಮಧ್ಯದ ಪದಕವಾಗಿ ಉಳ್ಳ , 
ದೇವತೆಗಳ ಅಸ್ಥಿಗಳ ಸಮೂಹದ ಮಾಲಿಕೆ ಯೆಂಬ ಅಲಂಕಾರದಿಂದ ಮನೋಹರವಾದ 
ಎದೆಯುಳ್ಳ , ತಮ್ಮ ಸ್ವರೂಪನಾದ , ಮೂರು ಅಗ್ನಿಗಳ ತೀಕ್ಷವಾದ ಜ್ವಾಲೆಗಳೋ 
ಪಾದಿಯಲ್ಲಿ ಪ್ರಜ್ವಲಿಸಿರುವ ತ್ರಿಶೂಲವೆಂಬ ಆಯುಧವುಳ್ಳ , ಮನೋಹರವಾದ ನಾದ, 
ಉತ್ಕಟವಾದ ಬಿಂದು - ಇವುಗಳೆಂಬ ಹೊಳೆಯುತ್ತಿರುವ ಎರಡು ಮಣಿಗಳಿಂದಕೂಡಿದ 
ಓಂಕಾರ ಪ್ರಣವ ವೆಂಬ ಢಕ್ಕೆಯನ್ನು ಹಿಡಿದಿರುವ ಕೈಯಿಂದಕೂಡಿದ , ವೇದಗಳೆಂಬ 
ಪ್ರಕಾಶಿಸುವ ಪಾದದ ಗಗ್ಗರಗಳು ಪ್ರಕಾಶಿಸಲು , ಧರ( ಮದ ಗುಣಿಕೆ ) ದ ಹೂವು 
ಜಡೆಯ ಸಮೂಹದಲ್ಲಿಶೋಭಿಸುತ್ತಿರಲು, ಆದಿ ಶೇಷನು ಯೋಗ ವಟ್ಟಿಗೆ ಆಗಿರಲು, 
ಶ್ಲಾಫ್ಯವಾದ ವಿದ್ಯೆಗಳ ರೂಪವನ್ನು ಹೊಂದಿದ ಬಗಲ ಜೋಳಿಗೆಯು ಸೊಗಸನ್ನು 
ಬೀರುತ್ತಿರಲು - ಈ ರೀತಿ ಪಾರ್ವತೀ ಪತಿಯು ನೂತನ ಭೈರವಾಕಾರದ ವೇಷವನ್ನು 
ತಳೆದು ಆನಂದದಿಂದ ಬಂದನು . ವ!! ಈ ರೀತಿ ಬಂದು ಕಾಂಟೀನಗರವನ್ನು ಹೊಕ್ಕು 
ಆ ಭಕ್ತನ ಮನೆಯ ಹೊರಗಣ ಸ್ಥಳದ ಆ ಚಮರದ ಬುಡದಲ್ಲಿ ಹುಲಿ ಚರ್ಮವನ್ನು 
ಹಾಸಿಕೊಂಡು ಒಳ್ಳೆಯ ವಿಲಾಸದಿಂದ ಕುಳಿತು ಇರುತ್ತಿರಲಾಗಿ - ೩೨. ಜಂಗಮ 
ಸಮೂಹವು ಈಶ್ವರನ ಪ್ರೇರಣೆಯಿಂದ ತನ್ನ ಶ್ರೇಷ್ಟವಾದ ಮನೆಗೆ ಆದಿನ ಬಾರದೆ 
ಇದ್ದ ರೀತಿಗಾಗಿ, ಅವನು ವಿಷಾದಗೊಂಡು ಶೀಘ್ರವಾಗಿ ಅವರನ್ನು ಹುಡುಕಿಕೊಂಡ 
ಬರುವುದಕ್ಕೋಸ್ಕರ ಆದರದಿಂದ ಆ ಬೀದಿಯಲ್ಲಿ ಅಂದರೆ ಆ ಭೈರವೇಶ್ವರ ವೇಷಧಾರಿ 
ಶಿವನು ಕುಳಿತಿದ್ದ ಬೀದಿಯಲ್ಲಿ ಹೊರಟು ಹುಡುಕುತ್ತ ಚಕೋರ ಪಕ್ಷಿಯು ಪ್ರೀತಿಯಿಂದ 
ಚಂದ್ರನನ್ನು ಕಂಡ ಹಾಗೆ ಆ ಸಿರಿಯಾಳ್ವನು ಇದಿರಿನಲ್ಲಿಯೇ ಆ ಭೈರವ ಶ್ರೇಷ್ಮನನ್ನು 


೪೬೮ 


ಬಸವರಾಜ ವಿಜಯಂ 


ವ| ಅಂತು ಕಂಡು ಕಳೆಯೇ ಸಾರೆವಂದು ಸಾಷ್ಟಾಂಗವೆಂಗಿ ಕೃತಾರ್ಥಭಾವಮಂ 
ಕೆಯ್ಯೋಂಡು ದೇವ ನಿಮ್ಮಡಿಗಳೆನ್ನ ಮೇಲಣ ಕಾರುಣ್ಯದಿಂ ಮದೀಯ ಗೃಹದೊಳಿಂದಾರೋಗಣೆಗೆಯು 
ದೆಂದು ಬಿನ್ನಪಂಗೆಯ್ಯ ಕಪಟವೇಷದೀಶ್ವರಂ ಕೇಳು – 


ಎಲೆ ಮಗನೆ ಕೇಳೆಮಗೆ ನಿ 
ಶೈಲಸುವ್ರತವುಂಟು ಸಲಿಪ ಕಲಿಯಾವನದಂ 
ನೆಲದೊಳ್ಳೆನೆವೊಡಸಾಧ್ಯಮ 
ದೋಲವಿಂ ನೀಂ ಸಲಿಸೆ ನಿನ್ನ ಜನ್ಮಮೆ ಸಫಲಂ 


ಅಣದಿಂಗಳೊರ್ಮೆಕೇಳೊಜನಮೆಮಗದು ಸಂಶಜಂಕೋಮಲಾಂಗಂ 
ನೆಅಲೆ ಚೆಲ್ವಂ ಪಂಚವರ್ಷಿಯನೆನಿಪ ಗುಣವದ್ಯಾಲನಂ ತಂದೆತಾಯ 
ಇದುದ್ಯದ್ಭಕ್ತಿಯಿಂ ಮಾಡಿದ ಪಿಶತದಿನಾದಪ್ಪುದೀ ಮಾಳ್ಮೆಯಿಂ ನೀ 
ನುಚಿ ಮಾಡಲ್ಲೋಳ್ಳುವಿಂತಲ್ಲದೊಡೆ ಬಳಿಯ ಮಾತಿಂದದೇಂ ದಭ್ರ ಭಕ್ತಾ 


ಎನೆ ಕೇಳು ಭೈರವೋಕ್ತಿಯ 
ನನವದ್ಯಂ ದೇವ ಮಾಳ್ಳೆನೀ ಮಾಳ್ಮೆಯೊಳೆಂ 
ದೆನುತೆಗಿ ಮುದದೆ ವಿಜ್ಞಾ 
ಪನಮಂ ತಾಂ ಮಾಡಿ ಸೆಟ್ಟಿ ಮನೆಗೇಳ್ಳಂದಂ 


೩. ೫ 


ಕಂಡು - ವ|| ಆ ರೀತಿ ಭೈರವನನ್ನು ಕಂಡು ಉತ್ಸಾಹಗೊಂಡು ಹತ್ತಿರಕ್ಕೆ ಬಂದು 
ಸಾಷ್ಟಾಂಗ ನಮಸ್ಕಾರ ಮಾಡಿ, ಕೃತಾರ್ಥನಾದೆನೆಂದು ಭಾವಿಸಿಕೊಂಡು, ದೇವ ಪೂಜ್ಯ 
ಪಾದರಾದ ತಾವು ನನ್ನ ಮೇಲೆ ಕಾರುಣ್ಯವನ್ನು ತೋರಿಸಿ , ನನ್ನ ಮನೆಯಲ್ಲಿ ಈ ದಿನ 
ಊಟ ಮಾಡಬೇಕು ಎಂದು ಬಿನ್ನವಿಸಿಕೊಳ್ಳಲು ಕಪಟ ದೇಷದ ಶಿವನು ಕೇಳಿ - ೩೩ . 
ಎಲೆ ಮಗನೆ ಕೇಳು : ನಮಗೆ ನಿಶ್ಚಲವಾದ ಒಳ್ಳೆಯ ನಿಯಮವೊಂದುಂಟು. ಆ ವ್ರತ 
ವನ್ನು ಭೂಮಿಯಲ್ಲಿ (ನಮಗೆ) ನೆರವೇರಿಸುವ ಸಮರ್ಥನಾರು ? ಅದು ಸ್ಮರಿಸಿದರೇ 
ಅಸಾಧ್ಯವಾದದ್ದು ; ನೀನು ಸಲಿಸಿದರೆ ನಿನ್ನ ಜನ್ಮವೇ ಸಾರ್ಥಕವಾಗುವುದು. ೩೪. 
ಎಲೈದಭ್ರ ಭಕ್ತನೇ ಕೇಳು : ನಮಗೆ ಆರು ತಿಂಗಳಿಗೊಂದಾವರ್ತಿ ಒಳ್ಳೆಯ ಕುಲದಲ್ಲಿ 
ಹುಟ್ಟಿದವನು, ಕೋಮಲವಾದ ಅವಯವಗಳುಳ್ಳವನು, ಚೆನ್ನಾಗಿ ಸುಂದರನಾಗಿರು 
ವವನು , ಐದು ವರ್ಷ ವಯಸ್ಸಾಗಿರುವವನು , ಎನಿಸುವ ಗುಣವಂತನಾದ ಬಾಲಕನನ್ನು 
ತಂದೆ ತಾಯಿಗಳೇ ಕತ್ತರಿಸಿ ವಿಶೇಷ ಭಕ್ತಿಯಿಂದ ಮಾಡಿದ ಮಾಂಸದ ಭೋಜನವು 
ಆಗಬೇಕು. ಈ ರೀತಿಯಲ್ಲಿ ನೀನು ಚೆನ್ನಾಗಿ ಮಾಡಬೇಕು. ಹೀಗಿಲ್ಲದಿದ್ದರೆ ಬರಿಯ 
ಪ್ರಯೋಜನವಿಲ್ಲದ ಮಾತಿನಿಂದೇನು ಪ್ರಯೋಜನ ? ೩೫. ಹೀಗೆಂದು ( ಆ ಭೈರವನು) 
ಹೇಳಲು, ನಿರ್ದುಷ್ಟನಾದ ಆ ಸಿರಿಯಾಳ ಸೆಟ್ಟಿಯು, ಆ ಭೈರವನ ಮಾತನ್ನು ಕೇಳಿ, 
' ದೇವ, ಈ ರೀತಿಯಿಂದಲೇ ಮಾಡುವೆನು ,' ಎಂದೆನ್ನುತ್ತ ನಮಸ್ಕರಿಸಿ ಸಂತೋಷ 


ಚತುರ್ದಶಾಶ್ವಾಸಂ - 


೪೬೯ 


ವಃ ಅಂತೇಳಂದು ನಿಜರಮಣಿಯಾನನಮನಭೀಕ್ಷಿಸಿ ತನ್ಮನಮನೊರೆದು ನೋಡಲಿಂತೆಂದಂ 
ತಾಷಸನೊರ್ವನೆಲ್ಲು ನವಭೈರವವೇಷವನಾಂತು ಬಂದನಿಂದ 
ದೊಪಳೆ ಕೇಳವಂಗೆ ಶಿಶುವಾಂಸನಿಷೇವಣಸುತಂಗಡಿಂ 
ದೀ ಪುರದೊಳ್ಳಲಂ ಬಿಲಿತು ತಂದು ಸಲಕ್ಷಣ ಬಾಲನಂ ಬಳಿ 
ಕ್ಯಾ ಪರಮಂಗೆಕೊಡಗನಟ್ಟುಣಲಿಕ್ಕುವ ಕಜ್ಜನೊಪ್ಪದೇ ಆಗ ೩೬ 


ವ! ಎಂದ ವಲ್ಲಭನ ವಚನವನೇಳಿದಂಗೇಳು ಚಂಗಳೆದೇವಿಯಿಂತೆಂದ೪ 

ಶಿವ ಶಿವ ಬೆಳಕಿನಂ ನಿಮಗೆ ಸಲ್ಲುದೆ ತಾಪಸವೇಷದೀಶನು 
ತೃವಮತಿ ಬೇಡ ಲೋಗರ ತನೂಜನೀಯಲವೇಕೆ ಮತನೂ 
ಭವನಿರೆ ಮಂಜುಳಾಂಗನಿವನಂ ವಧಿಸುತ್ತುಮವಂಗೆ ತೃಪ್ತಿ ಸಂ 
ಭವಿಷವೊಲಿತ್ತು ಮಾಂಸಚಯಮಂ ತವೆ ತಾಳ್ಳುದು ಧನ್ಯಭಾವಮಂ 


ವ!! ಎಂದ ಮನದನ್ನಳ ವಿನಯ ವಚನಂ ವನಃ ಕಂಡಯನಮಾಗೆ ಬಗೆಯೊಚ್ಚಿ 
ಮುದಂಬಟ್ಟು ಸೆಟ್ಟಿ ಷಠನಾಗಾರದೊಳೋದುವಣುಗನಂ ತರಲೆಂದು ನಡೆಗೊಳ್ಳುದಜೆ೦ ಮುನ್ನ ಮೆ 
ದಿಂದ ಬಿನ್ನಹವನ್ನು ಮಾಡಿ ಮನೆಗೆ ಬಂದನು . ವ|| ಹಾಗೆ ಮನೆಗೆ ಬಂದು ತನ್ನ 
ಹೆಂಡತಿಯ ಮುಖವನ್ನು ನೋಡಿ, ಮಾತನಾಡುತ್ತ ಅವಳ ಮನಸ್ಸನ್ನು ನೋಡಲು 
ಹೀಗೆ ಹೇಳಿದನು : ೩೬ . ಪ್ರೀತಿಯವಳೇ , ಕೇಳು ಓರ್ವ ತಾಪಸನು ನವ 
ಭೈರವನ ವೇಷವನ್ನು ಧರಿಸಿ ಇಂದು ಬಂದಿದ್ದಾನೆ. ಅವನಿಗೆ ಮಗುವಿನ 
ಮಾಂಸವನ್ನು ತಿನ್ನುವ ಒಳ್ಳೆಯ ವ್ರತವಂತೆ ! ಇಂದು ಈ ಪಟ್ಟಣದಲ್ಲಿ ನಿಶ್ಚಯ 
ವಾಗಿ ಸಲ್ಲಕ್ಷಣನಾದ ಬಾಲಕನನ್ನು ಕ್ರಯಕ್ಕೆ ತಂದು ಅನಂತರ ಅವನನ್ನು 
ಕೆಯು ಆ ಉತೃಷ್ಟನಾದ ಭೈರವನಿಗೆ ಮಾಂಸದ ಅಡಿಗೆಯನ್ನು ಮಾಡಿ , ಊಟ 
ಮಾಡುವುದಕ್ಕೆ ಇಡುವ ಕಾಠ್ಯವು ( ನಿನ್ನಿಂದ) ಆಗುವುದೇ ? ವ!! ಹೀಗೆಂದು 
ಹೇಳಿದ ಪತಿಯ ಮಾತನ್ನು ಚಂಗಳೆಯು ತಿರಸ್ಕರಿಸಿ ಹೀಗೆ ಹೇಳಿದಳು : 
೩೭. ಶಿವಶಿವ : ನಿಮಗೆ ಈ ಹುಚ್ಚುತನವು ಯೋಗ್ಯವೇ ? ತಪಸ್ವಿ ವೇಷದ 
ಪರಮೇಶ್ವರನು ಸಂತೋಷಗೊಂಡ ಮನಸ್ಸಿನಿಂದ ಬೇಡಿದರೆ ಮನೋಹರವಾದ ಅವ 
ಯುವವುಳ್ಳ ನಮ್ಮ ಮಗನೇ ಇರುತ್ತಿರಲು ಇತರರ ಮಕ್ಕಳನ್ನು ಕೊಡುವುದೇಕೆ ? ಆ 
ನಮ್ಮ ಮಗನನ್ನು ಕೊಲ್ಲುತ್ತ ಆ ಈಶ್ವರನಿಗೆ ತೃಪ್ತಿಯುಂಟಾಗುವ ಹಾಗೆ ಮಾಂಸ 
ಸಮೂಹವನ್ನು ಕೊಟ್ಟು ಕೃತಾರ್ಥತೆಯನ್ನು ಚೆನ್ನಾಗಿ ಪಡೆಯುವುದು. ವ|| ಹೀಗೆಂದ 
ಆ ಮನಃ ಕಾಂತೆಯ ನಮ್ರತೆಯಿಂದ ಕೂಡಿದ ಮಾತು ಮನಸ್ಸೆಂಬ ಕಜ್ಜಿಗೆ (ಕಡಿತಕ್ಕೆ ) 
ತೀಟೆಯಂತಾಗಲು (ಕೆರೆದು ಕೊಂಡಂತಾಗಲು ), ಮನಸ್ಸಿನಲ್ಲಿ ಶ್ಲಾಘಿಸಿ , ಸಿರಿಯಾಳ 
ಸೆಟ್ಟಿಯು ಸಂತೋಷಗೊಂಡು, ಓದುವ ಮಠದಲ್ಲಿ ( ಪಾಠಶಾಲೆಯಲ್ಲಿ ಓದುತ್ತಿರುವ 


1 ಳೆ ( ಚ) 2 + ಕಂಡೂ ( ಗ, ಚ, ಮು , ಅ, ಜ) 


೪೭೦ 


ಬಸವರಾಜ ವಿಜಯಂ 


ತತ್ಕಾಪಸಂ ಸೌಮ್ಯವೇಷಂದಳೆದಾ ಚೀಲಾಳನಿರ್ದಲ್ಲಿಗೇಳ್ಳಂದವನಂ ಕೆಲಕ್ಕೆ ಕರೆದು ವಣಿದಾತನು 
ನೋಡಿನಿಡುಸುಯು ಕಂಬನಿದುಂಬುತಿಂತೆಂದು 


ಎಲೆ ಸುಕುಮಾರ ನಿನ್ನ ಸುಕುಮಾರಶರೀರವನಯ್ಯೋ ಪೆತ್ತರಿಂದ 
ದಲಸದೆ ಬಂದ ರಾಕ್ಷಸ ತಪಸ್ಸಿಗೆ ಕೇಳ್ಳಲಿಗಟ್ಟಿ ಮಾಂಸಮಂ 
ಸುಲಿದುಣಲಿಕ್ಕಲಿರ್ದಪರದಂ ತಿಳಿದಾಂ ನಿನಗೆಲ್ಲಮಂ ಸಮು 
ಜ್ವಲವತಿ ಪೇಳಲೆಯಿದೆನಳಿರಿದಾಗೆ ಮದೀಯ ಚಿತ್ತದೊಳ್ 


ಪೋಗು ರಹಸ್ಯವಾಸದೊಳಡಂಗಿರು ನಿನ್ನಯ ತಂದೆ ಬಂದು ನೀ 
ಡಾಗದೆ ಕಂಡೊಡಿಂ ಬಿಡುವನೇ ಪಿಡಿದೊಯ್ಯದೆ ಕಂದ ಸಾವಿಗೀ 
ಡಾಗದಿರಯ್ಯ ಸತ್ತು ಪಡೆವಗ್ಗದಮೋಕ್ಷಮದೇಕೆ ಧಾರಿಣೀ 
ಭೋಗಮನುಣುದಂ ಬಿಸುಟು ಸಾವುದರಿಂದ ಕಷ್ಟ ಮಾವುದೋ 


ಪಿಡಿದಡಸಿ ಕೆಡಪಿ ಚೆಂಡಿಕೆ 
ವಿಡಿಗೌಂಕಿ ಕರಾಳ ಖಡ್ಗದಿಂ ಘರಿಲೆನೆ ಸೋಂ 


ಮಗನನ್ನು ಕರೆತರಬೇಕೆಂದು ಹೋಗುವುದಕ್ಕಿಂತ ಮುನ್ನವೇ ಆ ಋಷಿಯು ಸೌಮ್ಯ 
ವಾದ ವೇಷವನ್ನು ಧರಿಸಿ ಆ ಚೀಲಾಳನು ( ಸಿರಿಯಾಳ ಶೆಟ್ಟಿಯ ಮಗನು) ಇದ್ದ 
ಸ್ಥಳಕ್ಕೆ ಬಂದು, ಅವನನ್ನು ಒತ್ತಟ್ಟಿಗೆ ಕರೆದು, ನಮಸ್ಕರಿಸಿದ ಅವನನ್ನು ನೋಡಿ 
ನಿಟ್ಟಿಸಿರು ಬಿಟ್ಟು ಕಣ್ಣೀರನ್ನು ತುಂಬಿಕೊಂಡು ಹೀಗೆ ಹೇಳಿದನು : ೩೮. ಎಲೈ 
ಸುಕುಮಾರನೇ , ಕೇಳು : ತಾಯಿ ತಂದೆಗಳು ಅಯ್ಯೋ ! ನಿನ್ನ ( ಈ )ಕೋಮಲವಾದ 
ದೇಹವನ್ನು ಈ ದಿವಸ ಆಲಸ್ಯ ಪಡದೆ ಬಂದಂಥ ಋಷಿ ವೇಷದ ( ಒಬ್ಬ ರಾಕ್ಷಸನಿಗೆ 
ಬಲಿ ಪಶುವನ್ನಾಗಿ ಕಟ್ಟಿ , ಮಾಂಸವನ್ನು ತೆಗೆದು ಊಟ ಮಾಡುವುದಕ್ಕೆ ಇಡುವುದ 
ಕೊಸ್ಕರ, ಪ್ರಯತ್ನ ಮಾಡುತ್ತಿರುವರು . ನಾನು ಅದನ್ನು ತಿಳಿದು ನನ್ನ ಮನಸ್ಸಿ 
ನಲ್ಲಿ ಅತೀವ ದುಃಖವುಂಟಾಗಲು, ಎಲೈ ಪ್ರಕಾಶಮಾನವಾದ ಬುದ್ದಿಯುಳ್ಳವನೇ , 
ನಿನಗೆ ಅದೆಲ್ಲವನ್ನೂ ಹೇಳುವುದಕ್ಕೆ ಬಂದನು. ೩೯. ಕಂದ, ಹೋಗು; ಗುಟ್ಟಾದ 
ಸ್ಥಳದಲ್ಲಿ ಅಡಗಿಕೊಂಡಿರು. ನಿನ್ನ ತಂದೆ ಬಂದು ಕಂಡರೆ ತಪ್ಪದೆ ಹಿಡಿದುಕೊಂಡು 
ಹೋಗದೆ ಬಿಡುವನೇ ? ಅಯ್ಯೋ ! ಸಾವಿಗೆ ಗುರಿಯಾಗದೆ ಇರು. ಸತ್ತು ಪಡೆಯುವ 
ಶ್ರೇಷ್ಟವಾದ ಆ ಮೋಕ್ಷವಾದರೂ ಏಕೆ ? ಭೂಮಿಯಲ್ಲಿನ ಸೌಖ್ಯವನ್ನು ಅನುಭವಿಸು 
ವುದನ್ನು ಬಿಸಾಡಿ , ಸಾಯುವುದಕ್ಕಿಂತಲೂ ಅತಿ ಕಷ್ಟವಾದದ್ದಾವುದಿದೆಯೋ ? ೪೦ . 
ನಿನ್ನ ತಾಯ್ತಂದೆಗಳು ( ನನ್ನನ್ನು ) ಹಿಡಿದು ಮೆಟ್ಟಿ ಕೆಡವಿ , ಜುಟ್ಟನ್ನು ಹಿಡಿದು ಅದುಮಿ 
ಭಯಂಕರ ಖಡ್ಡದಿಂದ ಗರಿಲ್ ಎಂದು ಸೊಗಸಾಗಿ ಬೆಳೆದಿರುವ ನಿನ್ನ ಕುತ್ತಿಗೆಯನ್ನು 


1 ರು ( ಆ) 


ಚತುರ್ದಶಾಶ್ವಾಸಂ 


ಪಡರ್ದೆಸೆವ ನಿನ್ನ ಕೊರಲಂ 
ತಡೆಯದೆಕೊದಪ್ಪರಕಟ ನಿನ್ನಯ ಪಿತರರ್ 


ವ|| ಎಂಬ ತಾಷಸಾಲಾಪವನೇಳಿದಂಗೇಳು ನಕ್ಕು ಚೀಲಾಳನಿಂತೆಂದಂ 
ಒಡಲಧ್ರಚ್ಛಾಯೆಯೆಂತುಂ ಕಿಡುಗುಮಿದನದಾವ ದೃಢಂಗೆಯ್ಯನೆನ್ನಂ 
ಪಡೆದರ್ತತಾಪಸಗಿಂತಳಿವ ತನುವನೊಲ್ಮೀಯ ಸಾಫಲ್ಯಮಂ ತಾಂ 
ಪಡೆಗುಂ ಕೇಳೆನ್ನ ಭಾಗ್ಯ ಕ್ಷಿತಿರುಹಮದಂದು ಭಯಂದೋರ್ಪ ನಿನ್ನಿ 
ನುಡಿಗಳ್ತಾನನನ್ನಿಂಗಿತವನಯದಿಂತೆಂಬುದೇ ತಾಪಸೇಂದ್ರಾ 
ಜನನಿಗೆ ಜನಕಂಗೆ ಮುದು . 
ಜನಿಪುದು ಗಡ ಗಿಗಾದಪುದು ತೃಪ್ತಿ ಗಡೀ 
ತನುವಿಂದೊರ್ಮೆಯ ನಿಜಮೆಂ . 
ದೆನೆ ಪೇಳೆನ್ನಿಂದೆ ಧನ್ಯನನ್ಯನದಾವಂ 
ವ|| ಎಂದ ಚೀಲಾಳದೇವನ ನಿಶ್ಚಳಭಾವಕ್ಕೆ ಭವಾನಿಯರಸಂ ಮನದೊಳ್ಯಚ್ಚಿ 

ಜನನಿಯ ಬಗೆಯುಂ ಜನಕನ 
ಮನಮುಂ ತನುಜನ ಹೃದಯಮುಂದಾದುದು ಪೇ 
ಛನಗೆಲ್ಲಿಯದವರಂ ಗೆ 

ಊನವೆಂದು ಪುರಾರಿ ನಾಣ್ಣಿ ಮೆಲ್ಲನೆ ಸರಿದಂ 
ತಡೆಯದೆ ಕತ್ತರಿಸುವರು. ಅಕ್ಕಟಾ ! ವ|| ಹೀಗೆಂದ ಆ ತಪಸ್ವಿಯ ವ್ಯರ್ಥವಾದ 
ಮಾತುಗಳನ್ನು ಕೇಳಿ, ಚೀಲಾಳನು ಅವನನ್ನು ತಿರಸ್ಕರಿಸಿ ಹೀಗೆ ಹೇಳಿದನು : ೪೧. 
ದೇಹವೆಂಬುದು ಮೋಡದ ನೆಳಲಿನಂತೆ. ಹೇಗೂ ನಾಶವಾಗುವ ಈ ದೇಹವನ್ನು 
ಯಾವನು ತಾನೆ ಸ್ಥಿರವಾದುದನ್ನಾಗಿ ಮಾಡುತ್ತಾನೆ ? ನನ್ನನ್ನು ಆ ತಾಪಸನಿಗಾಗಿಯೇ 
ಪಡೆದಿದ್ದಾರೆ. ನಾಶವಾಗುವ ದೇಹವನ್ನು ಪ್ರೀತಿಯಿಂದ ( ಆ ತಾಪಸನಿಗೆ) ಕೊಟ್ಟರೆ 
ನನ್ನ ಐಶ್ವರವೆಂಬ ವೃಕ್ಷವು ತಾನು ಸಾಫಲ್ಯಗೊಳ್ಳುವುದು . ಆದ್ದರಿಂದ ಭಯವನ್ನು 
ತೋರಿಸುವ ನಿನ್ನ ಈ ನುಡಿಗಳಿಗೆ ನಾನು ಭಯ ಪಡುವುದಿಲ್ಲ. ತಾಪಸ ಶ್ರೇಷ್ಟನೇ , 
ಕೇಳು : ೪೨. ಈ ದೇಹದಿಂದ ಒಮ್ಮೆಲೆ ನಿಶ್ಚಯವಾಗಿ ತಾಯಿ ತಂದೆಗಳಿಗೆ 
ಸಂತೋಷವು ಉಂಟಾಗುವುದಲ್ಲವೇ ! ಯೋಗಿಗೆ ತೃಪ್ತಿ ಯಾಗುವುದಿಲ್ಲವೆ ! ಹೀಗಿರು 
ವಾಗ ನನಗಿಂತಲೂ ಧನ್ಯನು ಮತ್ತೊಬ್ಬನು ಯಾವನು ? ಹೇಳು. ವ!! ಹೀಗೆಂದ 
ಚೀಲಾಳ ದೇವನ ನಿಚ್ಚಳವಾದ ಭಾವಕ್ಕೆ ಈಶ್ವರನು ಮನಸ್ಸಿನಲ್ಲಿ ಮೆಚ್ಚಿ ೪೩ . ತಾಯಿಯ 
ಮನಸ್ಕೂ , ತಂದೆಯ ಮನಸ್ಕೂ , ಮಗನ ಹೃದಯವೂ ಒಂದಾದಾಗ ನನಗೆ ಇವರನ್ನು 
ಗೆಲ್ಲುವ ರೀತಿ ಇನ್ನೆಲ್ಲಿಯದು ? ಹೇಳು ಎಂದು ಶಿವನು ನಾಚಿ ಮೆಲ್ಲಗೆ ಹಿಂದಿರುಗಿ 


- 1x ( ಮು ) 


೪೭೨ 


ಬಸವರಾಜ ವಿಜಯಂ 


ವಂ ಅಂತು ಸರಿದಿವಂದಿರನ್ನು ನೋಿನದಕ್ಕೇನೆಂದು ತರವಾಕೃತಿಯಂ ತಳೆದಿರ್ಪಾ 
ಗಳಿತ್ತಲ 


ಸಿರಿಯಾಳ್ವ , ಮೋದದಿಂದೋದುವ ಮಠದೆಡೆಗಳಂದು ಚೀಲಾಳನಂ ಸ . 
ತೋರಿಸುತ್ತುಂ ತಾಳು ಬೆನ್ನೆಳ್ಳನೆಗೆ ಮಗುಳು ಬಂದಲ್ಲಿ ವಿಚಿತಾಲಂ 
ಕರಣಂ ಗೆಯೇ ಹಿಕೈಕ ಹೆಯನುಳಿದು ಮೋಕ್ಷಾರ್ಥಿಯಾಗಿರ್ದ ಶೋಭಾ 
ಕರನಂ ಮುಂಡಾಡಿ ನೋಡುತೊಸಗೆಯ ದಿನವಿಂದೆಂದು ಸಂತೋಷದಿಂದಂ 


ಇಲ್ಲ 


ಮಗನೆ ಮಹೇಶ್ವರಂ ಕೃಪೆಯಿನೆಮ್ಮ ಭವಾವಯಮಂ ಸಡಿಲು 
ಜ್ವುಗಿಸಿ ಚರಾಂಗನೆಯಿ ನವಭೋಜ್ಯವನರ್ಥಿಸಿ ಬೇಡಿದಂ ದಯಾ 
ಳುಗಳಧಿನಾಥನಿಂದು ಮಣಿದಾಕ್ಷಣವಿತ್ತೆನವಂಗೆ ಲೀಲೆ ಕ 
ಯ್ಕೆಗೆ ಭವದೀಯ ಕಾಯವಿದು ಕಾಯಜವೈರಿಗಭೀಷ್ಟಭೋಜನಂ 


ವಂ ಎಂಬ ಪಿತೃವಚನವನೊಲ್ಲು ಚೀಲಾಳಂ ಕೇಳು - 


ಬಹು ಸುಕೃತರಾಶಿ ಫಲಿಸಿದು 
ದಂಧರ ಕರುಣೈಕಲತಿಕೆ ಪೂತುದು ಪರೆದ 
ತಹಿತಕುಲಂ ಘನ ಸಂಸ್ಕೃತಿ 
ಗಹನಂ ಕಡಿವಡೆದುದಾದೆನಾನತಿ ಧನ್ಯಂ 


ದನು. ವ|| ಹಾಗೆ ಹಿಂಜರಿದು ಇವರನ್ನು ಇನ್ನೂ ನೋಡುತ್ತೇನೆ ಅದಕ್ಕೇನು? ಎಂದು 
ಆ ಭೈರವನ ಆಕಾರವನ್ನು ಹೊಂದಿ ಇರುವಾಗ - ೪೪ - ೪೫. ಸಿರಿಯಾಳ ಸೆಟ್ಟಿಯು 
ಸಂತೋಷದಿಂದ ( ತನ್ನ ಮಗನು ) ಓದುವ ಮಠದ ಹತ್ತಿರ ಬಂದು ಚೀಲಾಳನ್ನು ಉಪ 
ಚರಿಸುತ್ತ ಬೆನ್ನ ಮೇಲೆ ಹೊತ್ತುಕೊಂಡು ಮನೆಗೆ ಹಿಂದಿರುಗಿ ಬಂದು ಅಲ್ಲಿ (ಮಗನನ್ನು ) 
ಕೊಲ್ಲುವುದಕ್ಕೆ ಯೋಗ್ಯವಾದ ವ್ಯವಸ್ಥೆ ಮಾಡಿ, ಈ ಲೋಕ ಸಂಬಂಧವಾದ ಆಸೆಯ 
ನ್ನೆಲ್ಲ ಮರೆತು , ಮುಕ್ತಿಯನ್ನಪೇಕ್ಷಿಸಿದವನಾಗಿ ಇನ್ನೊಬ್ಬಶೋಭಾಕರನಾದ ಮಗನನ್ನು 
ಮುಂಡಾಡಿ ನೋಡಿ, ಇದೇ ಉತ್ಸವದ ದಿನವೆಂದು ಸಂತೋಷದಿಂದ , ಮಗನೇ , 
ದಯಾಳುಗಳ ಅಧಿನಾಥನಾದ ಪರಮೇಶ್ವರನು ಕೃಪೆಯಿಂದ ನಮ್ಮ ಭವವೆಂಬ ರೋಗ 
ವನ್ನು ಜಾರಿಸುವುದಕ್ಕುದ್ಯುಕ್ತನಾಗಿ ಜಂಗಮಾಕಾರದಿಂದ ಬಂದು ಹೊಸದಾದ ಆಹಾರ 
ವನ್ನು ಪ್ರೀತಿಸಿ ಬೇಡಿದ್ದಾನೆ. ಈ ದಿನ ನಾನು ನಮಸ್ಕಾರ ಹಾಕಿ ಆ ಕೂಡಲೇ ಆನಂದ 
ದಿಂದ ಅವನಿಗೆ ಒಪ್ಪಿಗೆಕೊಟ್ಟೆನು. ನಿನ್ನ ಕಾಯವುಕಾಯಜ (ಮನ್ಮಥ) ವೈರಿಯಾದ 
ಈಶ್ವರನ ಇಷ್ಟವಾದ ಭೋಜನ ( ಎನಿಸಿದೆ.) ವ!! ಹೀಗೆಂದ ತಂದೆಯ ಮಾತನ್ನು 
ಚೀಲಾಳನು ಪ್ರೀತಿಯಿಂದ ಕೇಳಿ ೪೬ . ಅಧಿಕವಾದ ಪುಣ್ಯದ ಸಮೂಹವು ಫಲಕಾರಿ 
ಯಾದುದು. ಈಶ್ವರನ ದಯೆಯೆಂಬ ಪ್ರಮುಖವಾದ ಬಳ್ಳಿಯು ಹೂ ಬಿಟ್ಟಿತು. 
ಶತ್ರುಸಮೂಹವು ಹರಿಯಿತು. ದಟ್ಟವಾದ ಸಂಸಾರವೆಂಬ ಅರಣ್ಯವುಕತ್ತರಿಸಿ ಬಿತ್ತು . 


೪೭೩ 


ಚತುರ್ದಶಾಶ್ವಾಸಂ 


ವ|| ಎಂದ ಮಗನ ಧೀರತೆಯ ಬಗೆಗೆ ಮಚ್ಚಿ ಪೆರ್ಚಿ ಸೆಟ್ಟಿ ಕಟ್ಟಳ್ಳಂ ನಿರೀಕ್ಷಿಸಿ 


ಮರೆಯದಿರಯ್ಯ ಶಂಕರ ಪದಾಂಬುಜಮಂ ಶಿವಮಂತ್ರದೆಳ್ಳಂ' 
ತೊಳೆಯದಿರಂಬಿಕಾಧವನೋಳಚ್ಚದಂತಿರು ನಿನ್ನೊಳೀಗಳ 

ಅನಪವರ್ಗಕಾಂತ ಪಸೆನಿಂದಪಟೈಹಿಕಜಾಡ್ಯಭೋಗದೊಂ 
ದೇಜಕದಿನೇನೊ ನಿತ್ಯಸುಖಮಂ ಪಡೆ ಮತ್ತು ಲಕಲ್ಪಭೋರುಹಾ 


- 


೪೭ 


ವ|| ಎಂದು ಮತ್ತುಮಿರದೆ 


ಜವದಿಂ ವಿಚಿತಾಲಂಕೃತಿದಳೆದು ಶಿವಧ್ಯಾನಮಾಂತೊಪ್ಪುವಾ 
ದೃವನಂ ತನ್ಮಾತೆ ಸಾರ್ಚುತ್ತಡಸಿ ಪಿಡಿಯೆ ನಿರ್ಮೋಹದಿಂ ಭಕ್ತನು 
ತೃವಚಿತ್ತಂ ಖಡ್ಗದಿಂ ಮಸ್ತಕವನರಿದು ಬೇರ್ಕೆಯ ದಂ ಮುಂಡಮಂ ಸೀ 
ಆ ವಿಳಂಬಂ ಮಾಂಸಖಂಡಂದೆಗೆದು ಸಲಿಲದಿಂ ಕಾಳನಂ ಗೆಯ್ಯುತಾಗಳ್ 


೪೮ 


ನೀಡೆ ಪರಿಮಳಿಪ ಸಂಬರ 
ದಾಡಂಬರಮೆಸೆಯೆ ಪೊರೆದು ಮೃತ ಅರೆದು ಮುದಂ 
ಗೂಡಿ ನವಶಾಕಮಂ ರುಚಿ 
ಮೂಡಿರೆ ಖಾದ್ಯ ಪ್ರತಾನಮಂ ಸತಿ ಸಮೆದಳ 


ನಾನು ಅತ್ಯಂತ ಧನ್ಯನಾದೆನು. ವ|| ಹೀಗೆಂದ ಮಗನ ಧೈಯ್ಯದ ಬಗೆಗೆ ಸೆಟ್ಟಿಯು 
ಮನಸ್ಸಿನಲ್ಲಿಯೇ ಮೆಚ್ಚಿಕೊಂಡು ಉಬ್ಬಿದವನಾಗಿ ಅತಿ ಪ್ರೀತಿಯಿಂದ ( ಮಗನನ್ನು ) 
ನೋಡಿ. ೪೭ . ಅಯಾ , ನನ್ನ ಕುಲದ ಕಲ್ಪವೃಕ್ಷವೇ , ಶಂಕರನ ಪಾದಕಮಲವನ್ನು 
ಮರೆಯದೆ ಇರು ; ಶಿವ ಮಂತ್ರದ ಎಚ್ಚರವನ್ನು ಬಿಡದೆ ಇರು ; ಈಶ್ವರನೊಡನೆ 
ಬೆರೆಸಿದವನಾಗಿ ಇರು ; ಈಗ ನಿನ್ನೊಡನೆ ಮುಕ್ತಿಯೆಂಬ ಕಾಂತೆಯು ಪ್ರೀತಿಯಿಂದ 
ಮದುವೆಗೆ ನಿಂತುಕೊಳ್ಳುವಳು ; ಈ ಲೋಕಸಂಬಂಧದ ಜಡದಿಂದ ಕೂಡಿದ ಸುಖದ 
ಒಂದು ಪ್ರೀತಿಯಿಂದ ಏನು ಪ್ರಯೋಜನ ? ಶಾಶ್ವತವಾದ ಸೌಖ್ಯವನ್ನು ಹೊಂದು . 
೪೮-೪೯ . ಶೀಘ್ರವಾಗಿ ಸಾವಿಗೆ ಯೋಗ್ಯವಾದ ಅಲಂಕಾರಗೊಂಡು ಶಿವ ಧ್ಯಾನದಿಂದ 
ಕೂಡಿದ ಮಗನನ್ನು ಅವನ ತಾಯಿಯು ಮಲಗಿಸಿ ಗಟ್ಟಿಯಾಗಿ ಅಮುಕಿ ಹಿಡಿಯಲು 
ಭಕ್ತನಾದ ಸಿರಿಯಾಳನು ಮೊಹರಹಿತವಾಗಿ ಅತ್ಯಂತ ಸಂತೋಷದಿಂದ ಕೂಡಿದ 
ಮನಸ್ಸಿನಿಂದ ಖಡ್ಗದಿಂದ ಶಿರಸ್ಸನ್ನು ಕತ್ತರಿಸಿ ಬೇರೆ ಮಾಡಿ ಆ ಮುಂಡವನ್ನು ಸೀಳಿ, 
ಶೀಘ್ರವಾಗಿ ಮಾಂಸದ ತುಂಡುಗಳನ್ನು ತೆಗೆದು ನೀರಿನಲ್ಲಿ ತೊಳೆಯುತ್ತ , ( ಪತ್ನಿಯ 


1 ಆಂ ( ಜ , ಚ) 2 ಗರ್ವ ( ಚ) 


೪೭೪ 


ಬಸವರಾಜ ವಿಜಯಂ 


ವ|| ಅಂತು ಶಿಶುಮಾಂಸದಿಂ ಷಡ್ಡಿಧಾಹಾರಮಂ ಚಂಗಳೆದೇವಿ ವಿರಚಿಸುತ್ತಿರೆ ತಮ್ಮ ಹ 
ದಾಸಿ ಚಂಡಿನಿಯೆಂಬವಳ ಕೇಶದೂಷಿತವೆಂದು ಕೆಲಂದೆಗೆದಿರ್ದ ಶಿಶುಶಿರವನೊರಳೊಳ್ಳಿದಿದು 
ಪುಳಿವೆರಸಿ ಮೇಲೋಗರಂಗೆಯು ಜನತಂ ಮಿಗೆ ಬೈತಿಟ್ಟಿರ್ದಳಾಗಳf 


೫೦ 


ಅಟ್ಟಳುಪಿ ಭಸ್ಮರಕ್ಷೆಯ 
ನಿಟ್ಟಾ ಭಾಜನಸಮಾಜಮಂ ಬಾಸಣಿಸು 
ತಿಟ್ಟಣಿಪ ಸಂಭ್ರಮದ ಗುಡಿ 
ಗಟ್ಟಿ ಗೃಹಾಂಕಣವನಂದವಳ ಕೆಯ್ದೆದ್ದ ಆ 
ಕತ್ತುರಿಯ ಸಾರಣೆಯ ಬಿಡು 
ಮುತ್ತಿನ ಪೊಸ ರಂಗವಲಿಯನಾಳೆ ಕಣ್ರಿ 
ಬಿತ್ತರವಾದುದೊ ತಾರೆಗ 
ಟೋತ್ತರಿಸಿದ ಗಗನದಂತೆ ತನ್ಮಂದಿರದೊಳ್ 
ವಗಿ ಆಗಳಾ ಚಂಗಳಾಂಬೆ ನಿಜರಮಣನಂ ನೋಡಿ 
ಪಸಿದಂ ದಿವ್ಯ ತಪಸ್ವಿ ತತ್ವದೊಡಗೊಂಡೆಯ್ತರ್ಪುದೆಂದಾಡೆ ಸಂ 
ತಸದಿಂ ಸೆಟ್ಟಿ ಮಹೇಶನಿರ್ದ ಮರನಂ ಸಾರ್ತಂದು ಕಂಡಾತನಂ 
ಫಿಸರೋಜದ್ವಯಕಳ್ಳ ಅಂದೆಆಗಿ ವಿಜೃಪ್ತಿಪ್ರಕಾರೋ ರಂ 
ಜಿಸೆ ಕೈಗೊಟ್ಟತಿ ಭಕ್ತಿಯಿಂ ಕರೆದುತಂದು ಮಂದಿರಕೊಳ್ಳಿನಿಂ 


ಕೈಗೆ ಕೊಡಲು) ಆಗ ಪತ್ನಿಯು ಹೆಚ್ಚಾದ ಪರಿಮಳ ಬೀರುವ ಸಂಬಾರದ ಆಡಂಬರವು 
ಶೋಭಿಸುವಂತೆ ಬೆರಸಿ, ತುಪ್ಪವನ್ನು ಹಾಕಿ, ಸಂತೋಷದಿಂದ ಕೂಡಿ ರುಚಿ ಹುಟ್ಟು 
ವಂತಿರುವ ಹೊಸ ಪಲ್ಲೆಯನ್ನೂ , ಅಗಿಯುವ ಖಾದ್ಯಗಳ ಸಮೂಹವನ್ನೂ ಸಿದ್ದ 
ಪಡಿಸಿದಳು . ೫೦ . ( ಈ ರೀತಿ) ಆ ಚಂಗಳೆಯು ಅಡಿಗೆಯನ್ನು ಮಾಡಿ ; ಪಾತ್ರೆಗಳನ್ನು 
(ಒಲೆಯಿಂದ) ಇಳುಹಿ , ( ಆ ಪಾತ್ರೆಗಳಿಗೆ) ವಿಭೂತಿಯ ರಕ್ಷೆಯನ್ನು ಬರೆದು , 
ಮುಚ್ಚಿಟ್ಟು , ಅತಿಶಯವಾದ ಸಂಭ್ರಮದಿಂದ ತೋರಣ ಕಟ್ಟಿ ( ಅಥವಾ ರೋಮಾಂಚ 
ನಾದಿ ಸಾತ್ವಿಕ ಭಾವದಿಂದ ಕೂಡಿದವಳಾಗಿ) ಅಲಂಕಾರಗೊಳಿಸಿದಳು. ೫೧. ಅವರ ' 
ಮನೆಯಲ್ಲಿ ಕಸ್ತೂರಿಯ ಸಾರಣೆ, ಬಿಡು ಮುತ್ತಿನ ನೂತನ ರಂಗವಲ್ಲಿಗಳನ್ನು 
ಹೊಂದಿದ ನೆಲವು ನಕ್ಷತ್ರಗಳು ತುಂಬಿದ ಗಗನದಂತೆ ಕಣ್ಣಿಗೆ ಅದೇನು ಸೊಗಸಾಗಿ 
ಆಗಿ ? ವ|| ಆಗ ಆ ಚಂಗಳಾಂಬೆಯು ತನ್ನ ಗಂಡನನ್ನು ನೋಡಿ. ೫೨. ' ದಿವ್ಯ 
ತಪಸ್ವಿಯು ಹಸಿದಿರುವನು ಬೇಗನೆ ಅವನನ್ನು ಒಡಗೊಂಡು ಬನ್ನಿರಿ' ಎಂದು ಹೇಳಲು 
ಸೆಟ್ಟಿ ಸಂತೋಷದಿಂದ ಆ ಮಹೇಶ್ವರನಿದ್ದ ಮರದ ಬಳಿಗೆ ಬಂದು ಆತನನ್ನು ಕಂಡು 
ಪ್ರೀತಿಯಿಂದ ಪಾದ ಕಮಲಗಳಿಗೆ ನಮಸ್ಕರಿಸಿ, ವಿಜ್ಞಾಪನಾಪೂರ್ವಕವಾದ ವಚನವು 


1 


ವಾ ( ಜ ) 


ಚತುರ್ದಶಾಶ್ವಾಸಂ 


- 


ಸತಿಯುಂ ಪತಿಯುಂ ಯತಿಪದ 
ಶತದಳಮಂ ತೊಳೆದು ತೀರ್ಥಜಲಮಂ ತಳೆದು 
ನೃತ ಪೀಠವಿತ್ತು ಗಂಧಾ 
ಕೃತ ಸುಮನೋಮಾಲಿಕಾದಿಯಿಂದರ್ಚಿಸಿದರ್ 


ಮಿನುಗುವ ಪೊನ್ನಡ್ಡಣಿಗೆಯೊ 
ಲೈಸೆದೊಪ್ಪುವ ಪೊನ್ನಪರಿಯಣವನಳವಡಿಸು 
ತೆಸೆಯೆ ಚಷಕಾಳಿ ಚಂಗಳೆ 
ಪೊಸಮಾಂಸದ ಶಾಕಪಾಕಮಂ ಗಡಣಿಸಿದ . 


ವ! ಅಂತು ಗಡಣಿಸಿ ಕೆಲಸಾರ್ದು ದೇವ ಕೃಪೆಯಿನಾರೋಗಿಪುದೆಂದೆಗೆ ಕಪಾಲಿ 
ಪಿಸಿತಾನ್ನಮಂ ಬೀಜ ಬೇಟಿ ಪರೀಕ್ಷಿಸುತ್ತುಮುದಳ ಶಿರೋಮಾಂಸವಿಲ್ಲದಿರೆ ನೋಡಿ 
ಮುಳಿದಿಂತೆಂದಂ 


ನಿಮಗಾತ್ರೋದ್ಭವನಳ್ಳಲೇಂ ಪಿರಿದೊ ಮಿಕ್ಕಂಗಂಗಳಂ ಸೀಳು ಮಾಂ 
ಸಮನೀಗಳ ಸಮೆದಿಕ್ಕಿ ವಂಚಿಸಿದರೀಗಳ ನೋಡಲೆಂದುತ್ತಮಾಂ 
ಗಮನೀ ಭಕ್ತಿಗೆ ಮೆಚ್ಚಿದೆಂ ಭಲರೆ ನಿಮ್ಮಂತಪ್ಪರಾರ್ದಾತರೂ 
ಟಮನೊಲ್ಲೆಂ ವ್ರತಭಂಗಮಕ್ಕು ಮೆಮಗೀ ಶೇಷಾಂಗಮಾಂಸಗಳಿಂ 


೫೫ 


ರಂಜಿಸುವಂತೆ ಕೈ ಹಿಡಿದು ಅತಿ ಭಕ್ತಿಯಿಂದ ಮನೆಗೆ ಚೆನ್ನಾಗಿ ಕರೆತಂದನು. ೫೩ . 
ಸತಿಯ ಪತಿಯೂ ಆ ಸಂನ್ಯಾಸಿಯ ಪಾದ ಕಮಲಗಳನ್ನು ತೊಳೆದು ಪಾದೋದಕ 
ಜಲವನ್ನು ಮೈ ಮೇಲೆ ಚಿಮುಕಿಸಿಕೊಂಡು ಎತ್ತರವಾದ ಪೀಠಕೊಟ್ಟು ಕುಳ್ಳಿರಿಸಿ , 
ಗಂಧಾಕ್ಷತೆ ಪುಷ್ಪ ಮಾಲಿಕೆಗಳಿಂದ ಪೂಜಿಸಿದರು. ೫೪, ಶೋಭಿಸುವ ಬಂಗಾರದ 
ದೊಡ್ಡ ತಟ್ಟೆಯನ್ನು ಹಾಕಿ , ಕುಡಿಯುವ ಗಿಂಡಿ ; ತಾಲಿ ಮೊದಲಾದ ಪಾತ್ರೆಗಳ ಸಾಲು 
ಶೋಭಿಸುತ್ತಿರಲು , ಚಂಗಳೆಯು ಹೊಸ ಮಾಂಸದ ಶಾಕ ಪಾಕಗಳನ್ನು (ತಟ್ಟೆಯಲ್ಲಿ) 
- ಒಟ್ಟಿದಳು. ವll - ಈ ರೀತಿ ಗುಡ್ಡೆ ಹಾಕಿ ( ಅಂದರೆ ಊಟದ ತಟ್ಟೆಯಲ್ಲಿ ರಾಶಿ - 
- ರಾಶಿಯಾಗಿ ಇಟ್ಟು ) ಹಿಂದಕ್ಕೆ ಸರಿದು 'ದೇವ, ಕೃಪೆಯಿಟ್ಟು ಊಟ ಮಾಡುವುದು? 
ಎಂದು ನಮಸ್ಕಾರ ಹಾಕಲು ಕಾಪಾಲಿಯು ಮಾಂಸಾಹಾರವನ್ನು ಬೇರೆ ಬೇರೆ ಪರೀಕ್ಷೆ 
ಮಾಡುತ್ತ , ಅದರಲ್ಲಿ ತಲೆಯ ಮಾಂಸದಿಂದ ಮಾಡಿದ ಭಕ್ಷವಿಲ್ಲದಿರಲು, ನೋಡಿ 
ಕೋಪಗೊಂಡು ಹೀಗೆ ಹೇಳಿದನು : ೫೫. ನಿಮಗೆ ನಿಮ್ಮ ಮಗನ ಮೇಲಿನ ಪ್ರೀತಿಯು 
ಅದೇನು ದೊಡ್ಡದೋ ! ಮಿಕ್ಕಾದ ದೇಹ ಭಾಗಗಳನ್ನು ಸೀಳಿ ಮಾಂಸವನ್ನು ಅಡಿಗೆ 
ಮಾಡಿ , ಈಗ ( ನನಗೆ) ನೀಡಿ, ಶಿರಸ್ಸನ್ನು ನೋಡುವುದಕ್ಕೆಂದು ಈಗ ಮುಚ್ಚಿಟ್ಟು 
ಕೊಂಡಿರುವಿರಿ. ಈ (ನಿಮ್ಮ ) ಭಕ್ತಿಗೆ ಮೆಚ್ಚಿದೆನು. ಭಲರೇ ! ನಿಮ್ಮಂಥ ದಾನಿಗಳು 
ಯಾರು ? ಊಟವನ್ನು ನಾನು ಒಲ್ಲೆನು . ನಮಗೆ ( ಈಗ ನೀಡಿರುವ ಈ ) ಶೇಷಾಂಗ 


೪೭೬ 


ಬಸವರಾಜ ವಿಜಯಂ 


ವಗಿ ಎಂದು ' ಸರ್ವಸ್ಯ ಗಾತ್ರಸ್ಯ ಶಿರಃ ಪ್ರಧಾನವೆಂದುಂಟಪ್ಪುದಂದುತ್ತಮಾಂಗ 
ಪಲಲಮಿಲ್ಲದೆಯಧಮಾಂಗಮಾಂಸಮನಾಂ ಕೊಲ್ವನಲ್ಲೆಂದು ಕಾಪಾಲಿಕಂ ಕೋಪಿಸಲೊಡನವರಳ್ಳಿ 
ಬಳ್ಳಿ ಬೆಬ್ಬಳೆವೋಗುತೋರೊರ್ವರಮೊಗಮನವಲೋಕಿಷಾಗಳ ಚಂಡಿನಿ ಮುನ್ನ ತಾಂ ಸಮೆದಿರಿಸಿದ 
ಶಿರೋಮಾಂಸಮನಿದೆಯೆಂದು ತೋರಿಸಿ 


ಪೊಂಪುಳಿವೋಗುತ್ತಾಗಳ 
ದಂಪತಿ ವಿಗೆ ಮೆಚ್ಚುಗೊಟ್ಟು 1ಚೇಟಿಗೆ' ಪಿರಿದುಂ 
ಸೋಂಪೆಸೆವ ತಲೆಯಡಗನೊಲವns 
ವಿಂ ಪರಮನಗಲೆ 2 ನೀಡಿ ಮಗುಳೆ ಆಗಲೊಡಂ 


- 


೫೬ 


ಆವಾವ ತೆಆದಿನಾದೊಡ 
ವಿ ವಧುವು ವರನುಮರರೆ ಸೋಲರೆನುತ್ತಂ 
ಬಾವರನಾಳೋಚಿಸಿ ಮೇ 
ನೇ ವಿಧದಿಂ ಗೆಲ್ವೆನೆಂದು ನೆನೆದಿಂತೆಂದಂ 


ಎಲೆ ಸದೃಕ ಮದೀಯ ಪಟಿಯೊಳೆ ನೀನುಂಡಲ್ಲದಾನೊಲ್ಲೆನೀಡಿದ 
ಪಲಲಾಹಾರವನೆನ್ನ ಸುವ್ರತಕೆ ಭಂಗಂ ಬರ್ಕುಮುಂಡಂದು ಶಂ 


ಗಳ ಮಾಂಸದ ಭಕ್ಷಣೆಯಿಂದ ವ್ರತಭಂಗವಾಗುವುದು. ವ|| ಎಂದು ಸಮಸ್ತಾಂಗಗಳಲ್ಲಿ 
ತಲೆಯೇ ಪ್ರಧಾನವಾದದ್ದು ಎಂಬ ನೀತಿಯುಂಟಾದ್ದರಿಂದ ಶಿರಸ್ಸಿನ ಮಾಂಸವಿಲ್ಲದ 
ಈ ನೀಚವಾದ ಅವಯವಗಳ ಮಾಂಸವನ್ನು ನಾನು ಕೊಳ್ಳುವವನಲ್ಲ ಎಂದು 
ಕಪಾಲಿಯು ಬಹಳವಾಗಿ ಕೋಪಿಸಲು ಆ ಕೂಡಲೇ ಅವರು ಹೆದರಿ , ಆಯಾಸಗೊಂಡು 
ಬೆರಗಾಗಿ ಒಬ್ಬರಿಗೊಬ್ಬರು ಮುಖ ನೋಡುತ್ತಿರುವಾಗ , ' ಚಂಡಿನಿ' ಎಂಬ ಹೆಸರಿನ 
ಗೌಡಿಯು ( ಅಡಿಗೆಯವಳು ) ಮೊದಲು ನಾನು ಮಾಡಿ ಇರಿಸಿದ ಶಿರಸ್ಸಿನ ಮಾಂಸವನ್ನು 
'ಇದೆ' ಎಂದು (ಕಂಡು) ತೋರಿಸಲಾಗಿ - ೫೬ , ಆಗ ದಂಪತಿಗಳು ರೋಮಾಂಚನ 
ಗೊಳ್ಳುತ್ತ ಆ ಗೌಡಿಗೆ ಹೆಚ್ಚಾಗಿ ಬಹುಮಾನ ಕೊಟ್ಟು ಸೊಗಸಾಗಿ ಶೋಭಿಸುವ 
ತಲೆಯ ಮಾಂಸವನ್ನು ಪ್ರೀತಿಯಿಂದ ಶ್ರೇಷ್ಠನಾದ ಯತಿಯ ತಟ್ಟೆಗೆನೀಡಿ ಪುನಃ 
ನಮಸ್ಕರಿಸಲು ಆ ಕೂಡಲೇ - ೫೭ . ಯಾವ ರೀತಿಯಿಂದಲೂ ಈ ಸತಿಪತಿಗಳು 
ಸೋಲುವುದಿಲ್ಲ ಅರರೆ ! ಎನ್ನುತ್ತ ಪಾರ್ವತೀ ಪತಿಯು ಆಲೋಚನೆ ಮಾಡಿ, ಮತ್ತೆ 
' ಈ ವಿಧದಿಂದ ಗೆಲ್ಲುತ್ತೇನೆಂದು ಯೋಚಿಸಿ ಹೀಗೆ ಹೇಳಿದನು . ೫೮. ಎಲೆ 
ಸದ್ಭಕ್ತನೇ , ನನ್ನ ಈ ಊಟದ ಪಜಯಲ್ಲಿ ನೀನು ಉಣದಿದ್ದರೆ ನಾನು ಈ 


1 ಚಂಡಿಗೆ( ಚ) 2q( ದ) 


. 


. 


. 


. 


೪೭೭ 


ಚತುರ್ದಶಾಶ್ವಾಸಂ 


ಭುಲಸದೃಕನಸಾಕ್ಷಿಕಂ ಬಹಿದೆ ತಾನೇನುಣ್ಣನೇ ಕುಳ್ಳಿರೆಂ | 
ದಲರ್ದಾಕ್ಷೇಪದಿನೆಂದನಂದು ಸಿರಿಯಾಳ್ವಂಗಾ ಮಹಾಭೈರವಂಗಾರದ 


೫೮ 


ವಂ ಆ ನುಡಿಯಂ ಕೇಳು ನಿಜರಮಣಿಯಾನನಮನವ ನೋಡಲೊಡನೆ 
ಒಡೆಯರ್ಲೆಸಸಿದ ಮಾಳ್ಮೆಯೊ 
ಛಡಿಗೆಡದೆ ಮದೀಶ ಕುಳ್ಳಿರೆಂದಧಿಪತಿಯಂ 
ನುಡಿದಲ್ಲಿ ಕುಳ್ಳಿರಿಸುತೊಂ 
ದೆಡೆಗೆಯಾ ತಂಗೆ ಮಡದಿ ಮಡಗಿದಳಾಗಳ್ 


- ೫೯ 


ವ ಅಂತು ಲಿಂಗಾರ್ಚನಾನಂತರಂ ತಾಕವನವಲ್ಲ ಡಣಿಸೆ ಕಂಡು ತಪೋಧನನಚ್ಚರಿ 
ವಡುತಿಂತೆಂದಂ 


ತನುಭವನಿಲ್ಲದ ಮನೆ ಪಾ 
ಆನೆಯಿದeಳದೆಂತು ಕೊಂಬಿನಶನವನೀಗ 

ನಗೆಂತು ಗಂಟಲೊಳೊ 
ಜನಮಿಳಿದಪುದೆ ಪೋದನೋ ನಿನ್ನಣುಗಂ 


n 


a - 


ಅತಿಥಿ ಗುರುಪೂಜೆ ಗೃಹದೊ 
ಳ್ಳುತರಿಲ್ಲದ ಸುಭಗಮಲ್ಕು ಸುತರಹಿತತೆಯಿಂದ 
ಗತಿಗೆಟ್ಟ ನಿನ್ನ ಗೃಹದೊ 
ಧೃತಿಗೆಟ್ಟಾನುಂಡು ಶೀಲವಂ ನೀಗುವೆನೇ 


- 


೬೧ 


ಮಾಂಸಾಹಾರವನ್ನು ಒಲ್ಲೆನು . ಹಾಗೆ ಉಂಡರೆ ನನ್ನ ವ್ರತಕ್ಕೆ ಭಂಗಬರುವುದು . 
ಶಂಭುವು ಸದ್ಭಕ್ತನಾದವನ ಸಾಕ್ಷಿಯಲ್ಲದೆ ತಾನೇ ಉಣ್ಣುವನೇ ? ಕುಳಿತುಕೋ , ಎಂದು 
ಹೆಚ್ಚಾದ ಆಕ್ಷೇಪದಿಂದ ಆಗ ಆ ಮಹಾಭೈರವನು ನುಡಿದನು. ವ|| ಆ ಮಾತನ್ನು 
ಕೇಳಿ ತನ್ನ ಹೆಂಡತಿಯ ಮುಖವನ್ನು (ಸೆಟ್ಟಿಯು) ನೋಡಲು ಆಕೂಡಲೆ ೫೯ . 
ಮಡದಿಯು ನನ್ನ ಸ್ವಾಮಿಯೇ , ಒಡೆಯರು ಅಪ್ಪಣೆ ಮಾಡಿದ ರೀತಿಯಲ್ಲಿ ಹೆಜ್ಜೆ 
ತಪ್ಪದೆ ಕುಳಿತುಕೋ ಎಂದು ಗಂಡನಿಗೆ ಹೇಳಿ, ಅಲ್ಲಿ ಕುಳ್ಳಿರಿಸುತ್ತ ಆಗ ಆತನಿಗೂ 
ಒಂದು ಎಡೆಯನ್ನು ಮಾಡಿ ಮುಂದಿಟ್ಟಳು. ವ|| ಆ ರೀತಿ ಲಿಂಗಾರ್ಚನೆಯ ನಂತರ 
ಆ ಗಂಡಹೆಂಡಿರು ಆ ಆಹಾರವನ್ನು ಒಟ್ಟಲು ಆ ತಪಸ್ವಿಯು ಕಂಡು ಆಶ್ಚಯ್ಯಪಡುತ್ತ 
ಹೀಗೆ ಹೇಳಿದನು . ೬೦ . ಮಗನಿಲ್ಲದ ಮನೆ ಹಾಳು ಮನೆ. ಅಂಥ ಮನೆಯಲ್ಲಿ ಆಹಾರ 
ವನ್ನು ಹೇಗೆ ಸ್ವೀಕರಿಸುವೆನು ? ಈಗ ನಿನ್ನ ಗಂಟಲಲ್ಲಿ ಅನ್ನವು ಹೇಗೆ ಇಳಿಯುವುದು ? 
ನಿನ್ನ ಮಗನು ಯಾವ ಕಡೆಗೆ ಹೋದನೋ ? ೬೧ . ಮನೆಯಲ್ಲಿ ಮಕ್ಕಳಿಲ್ಲದೆ ಅತಿಥಿ 
ಗಳಾದ ಆಚಾರರ ಪೂಜೆಯು ಮನೋಹರವಾದದ್ದಾಗದು. ಮಕ್ಕಳಿಲ್ಲದಿರುವಿಕೆಯಿಂದ 
ಗತಿಗೆಟ್ಟ ನಿನ್ನ ಮನೆಯಲ್ಲಿ ಮತಿಗೆಟ್ಟು ನಾನು ಉಂಡು ಸದೂತವನ್ನು ಬಿಡಲೇ ? 


೪೭೮ 


ಬಸವರಾಜ ವಿಜಯಂ 


ಬೇಡೆಮಗೆ ಭೋಜನಂ ತೆಗೆ 
ನೀಡಿರ್ದಗಲಂ ನಿತಾಂತವೆಂದಾ ಯತಿಯಂ 
ನೋಡಿ ಪೆಳರ್ದಕ್ಕಟೇನಂ 
ಮಾಡುವೆವಿದಕೆಂದವರ್ಕರಂ ಚಿಂತಿಸಿದರ್ 


ವಗಿ ಅಂತು ಚಿಂತಿಸುವ ದಂಪತಿಯನೀಶ್ವರು ನೋಡಿ ಮನದನುರಾಗದಿಂದಿಂತೆಂದಂ 

ಚಂಗಳೆ ಪೋಗು ನಿನ್ನಣುಗನಂ ಕರೆ ಬಂದಪಗಳೆಂದ ಮಾ | 
ರಾಂಗಹರೋಕ್ತಿಯಂ ಮನದೆಗೊಂಡು ನಂಬಿ ಪೊದಳು ದಭ್ರಭ - 
ಕ್ರಾಂಗನೆ ಬಂದು ಬೀದಿಯೋಳೆ ನಿಂದು ನಿರೀಕ್ಷಿಸಿ ಕೆಯ್ಯ ನೀಡಿ ತ 
ನ್ಮಂಗಳರೂಪಕೋಕಿಲಕಲಧ್ವನಿಯಿಂ ಕರೆದಳ್ಳುಮಾರನಂ 


& 


ಚನ್ನಿಗರಾಳ್ಳ ಬಾರ ಸುಕುಮಾರಶಿರೋಮಣಿ ಬಾರ ಶೈವ ಸಂ 
ಪನ್ನ ಗುಣಾಂಕ ಬಾರ ಶಿವಭೋಜ್ಯಕಳೇವರ ಬಾರ ದುಗ್ಗ ಭಾ 
ಸ್ವನವಮುಗ್ಧ ಜಲ್ಪನಮುಖಾಂಬುಜ ಬಾರ ಮದೀಯಮಾನಸೋ 
ದನ್ನಳಿನಾರ್ಕ ಬಾರ ಸುತ ಬಾರೆನುತಿರ್ದಳುದಾ ಲೀಲೆಯಿಂ 


೬೪ 


ಶರಣರ ಕೆಯ್ಯ ಕನ್ನಡಿಯೆ ಬಾರ ಪುರಾತನರಿರೇಣುಮೆ 
ಯೋರೆದೆಸೆವಾನೆ ಬಾರ ಶಿವತತ್ವ ಸುಧಾರಸಹಂಸ ಬಾರ ಶಾಂ 
ಕರಮತಸಾರಭೂತಶುಕ ಬಾರ ಪುರಾತನಗೀತಜಾತಪಂ 
ಕರುಹಮದಾಳಿ ಬಾರ ಸುತ ಬಾರೆನುತು ಕರೆದಳ್ಳುಮಾರನಂ | 


೬೨. 'ನನಗೆ ಊಟಬೇಡ ; ನೀಡಿರುವ ಬಟ್ಟಲನ್ನು ಶೀಘ್ರವಾಗಿ ತೆಗೆಯಿರಿ', ಎಂದ 
ಆ ಯತಿಯನ್ನು ಅವರು ನೋಡಿಭಯಪಟ್ಟು , ' ಅಕ್ಕಟ ! ಇದಕ್ಕೇನು ಮಾಡೋಣ!” 
ಎಂದು ಬಹುವಾಗಿ ಚಿಂತಿಸಿದರು . ವ|| ಆ ರೀತಿ ಚಿಂತಿಸುತ್ತಿರುವ ದಂಪತಿಗಳನ್ನು 
ಈಶ್ವರನು ಕಂಡು, ಮನಸ್ಸಿನ ಅನುರಾಗದಿಂದ ಹೀಗೆ ಹೇಳಿದನು : ೬೩ . ' ಚಂಗಳೆಯೇ , 
ಹೋಗುನಿನ್ನ ಮಗನನ್ನು ಕರೆ . ಈಗಲೇ ಬರುತ್ತಾನೆ,' ಎಂದ ಮನ್ಮಥನ ಅಂಗವನ್ನು 
ಹರಣ ಮಾಡಿದ ಶಿವನ ಮಾತನ್ನು ಮನಸ್ಸಿಗೆ ತಂದುಕೊಂಡು , ಅದನ್ನು ಅತಿಶಯವಾಗಿ 
ನಂಬಿ, ಉತ್ಸಾಹದಿಂದ ಆ ಮಂಗಳ ಶರೀರವುಳ್ಳ ಚಂಗಳೆಯು ಬೀದಿಗೆ ಬಂದು ನಿಂತು 
ನಿರೀಕ್ಷಣೆ ಮಾಡಿ ಕೈಬೀಸಿ,ಕೋಗಿಲೆಯ ಕೂಗಿನಂತೆ ಅವ್ಯಕ್ತ ಮಧುರವಾದ ಧ್ವನಿಯಿಂದ 
ಮಗನನ್ನು ಕರೆದಳು : ೬೪, ಸುಂದರರಿಗೆಲ್ಲ ಒಡೆಯನಂತಿರುವವನೇ , ಬಾರ ; 
ಸುಕುಮಾರ ಶಿರೋರತ್ನವೇ , ಬಾರ ; ಶಿವಭಕ್ತರಲ್ಲಿರುವ ಗುಣವೇ ಗುರುತಾಗಿ 
ಉಳ್ಳವನೇ , ಬಾರ ; ಈಶ್ವರನ ಭೋಜನಕ್ಕೆ ಯೋಗ್ಯಶರೀರವುಳ್ಳವನೇ , ಬಾರ ; 
ಹಾಲಿನಂತೆ ಶೋಭಿಸುವ ನೂತನವೂ ಸುಂದರವೂ ಆದ ಮಾತಿನಿಂದ ಕೂಡಿದ ಮುಖ 
ಕಮಲವುಳ್ಳವನೇ , ಬಾರ ; ನನ್ನ ಮನಸ್ಸೆಂಬ ಕಮಲಕ್ಕೆ ಸೂಯ್ಯನಂತಿರುವವನೇ , ಬಾರ : 


1 – ( ಚ, ಜ), ದುದ್ದ ( ಅ, ), ದುದ್ರ ( ಮು ) 


ಚತುರ್ದಶಾಶ್ವಾಸಂ 


ಕಂದ ಬಾರ ಕಲಿಸೂದನ ಬಾರಂಗೇಂದ್ರಿಯಮೋಪವಿದೂರ ಬಾ 
ರಿಂದುಲಿಪದಪಂಕಜಸೇವಾಲಾಲಸ ಬಾರ ಪರಾಪರಾ - 
ನಂದಕಾರಣ ಕುಮಾರಕ ಬಾರೆ ಮೋಕ್ಷಸುಖಾಮೃತಹಂಸ ಬಾ 
ರಂದಮಾಳ ಕುಲಭೂಷಣ ಬಾರೆ ಬಾರೆಲೆ ಭದ್ರಕಳಾನಿಧಿ 


ವ|| ಅಂತು ಕರೆಯಲೊಡೆನೆ 


ಝಣಝಣ ನಿಸ್ವನಂ ನಿಮಿರೆ ಚೆಲ್ವೆಸೆವಂದುಗೆ ಗಂಡಯುಗದೊಳ್ 
ಕುಣಿಯೆ ಸುವರ್ಣಚಾರುಮಣಿಕುಂಡಳವಂದದ ಮುದಹಾಸಮಿ 
ಕ್ಷೀಣಿಸೆ ಪೊದಳು ಮುದ್ದು ಮೊಗದೊಳೊ ಸಿಟ್ರೊನೆದಾಡೆ ಭಾಳಭೂ 
ಷಣವಿದಿರೆಳ್ಳು ಮಾರನೊಸೆದೇಳರುತಿರ್ದನದೊಂದು ಲೀಲೆಯಿಂ 


ಜನನಿಯ ದೀರ್ಘಾಪಾಂಗದ 
ತನಿವಳಗಿ ತಳ್ಳು ಜೊನ್ನಮಮರ್ದೆಳೆವಯಂ 
ನೆನೆಯಿಸಿದನಪ್ಪಿದುಗುಗಣ 
ಮೆನಿಸಿರೆ ನಕ್ಷತ್ರಮಾಲೆಯಾ ಚೀಲಾಳಂ 


ಬಾರ ; ಮಗನೇ ಬಾರ ; ಎನ್ನುತ್ತ ಉತ್ಕೃಷ್ಟವಾದ ಲೀಲೆಯಿಂದ (ಕೂಗುತ್ತ ) ಇದ್ದಳು. 
೬ . ಕಂದ , ಬಾರ ; ಕಲಿಪುರುಷನನ್ನು ನಾಶಮಾಡಿದವನೇ , ಬಾರ ; ದೇಹ ಮತ್ತು 
ಇಂದ್ರಿಯ ಸಂಬಂಧವಾದ ಅಜ್ಞಾನದಿಂದ ದೂರನಾದವನೇ , ಬಾರ ; ಈಶ್ವರನ ಪಾದ 
ಕಮಲವನ್ನು ಸೇವಿಸುವುದರಲ್ಲಿ ಆಸಕ್ತನಾದವನೇ , ಬಾರ ; ಶಿವಾನಂದಕ್ಕೆ ಕಾರಣೀ 
ಭೂತನಾದ ಮಗನೇ , ಬಾರಯ್ಯ ; ಮೋಕ್ಷವೆಂಬ ಮಂಗಳಕರವಾದ ಅಮೃತಕ್ಕೆ ಹಂಸ 
ಪಕ್ಷಿಯಂತಿರುವವನೇ ಬಾರ ; ಅಂದವಾದ ಕುಲಕ್ಕೆ ಭೂಷಣ ಪ್ರಾಯನಾದವನೇ , 
ಬಾರಯ್ಯ ; ಎಲೈ ಮಂಗಳಕರವಾದ ಕಾಂತಿಗೆ ನಿಕ್ಷೇಪ ಸ್ವರೂಪನೇ , ಬಾರಯ್ಯ ! 
೬೭. ಚೆಲುವಾಗಿಶೋಭಿಸುವ ಕಾಲಂದಿಗೆಯ ಝಣಝಣತ್ಕಾರ ಧ್ವನಿಯು ಉಂಟಾಗು 
ತಿರಲು, ಚಿನ್ನದ ಮನೋಹರವಾದ ರತ್ನ ಕುಂಡಲಗಳು, ಎರಡೂ ಕೆನ್ನೆಗಳಲ್ಲಿ ಕುಣಿದಾಡು 
ತಿರಲು , ಅಂದವಾದ ಮುಗುಳುನಗೆಯು ಮುದ್ದಾದ ಮುಖದಲ್ಲಿ ಪ್ರಕಾಶಗೊಂಡು 
ಹೊರಹೊಮ್ಮುತ್ತಿರಲು, ( ಹಣೆಯಲ್ಲಿ ಕಟ್ಟಿರುವ ( ಅರಳೆಲೆ) ಆಭರಣವು ಹಣೆಯ 
ಮೇಲೆ ಕುಣಿದಾಡುತ್ತಿರಲು ಎದುರಿನಲ್ಲಿ (ಚೀಲಾಳ) ಕುಮಾರನು ಸಂತೋಷದ 
ಅದೊಂದು ಲೀಲೆಯಿಂದ ಓಡಿಬರುತ್ತಿದ್ದನು. ೬೮. ಆ ಚೀಲಾಳನು- - ಕಂಠದಲ್ಲಿ 
ಹಾಕಿರುವ ಇಪ್ಪತ್ತೇಳು ಮುತ್ತುಗಳ ನಕ್ಷಮಾಲಿಕೆಯು, ಅಪ್ಪಿಕೊಂಡಿರುವ ನಕ್ಷತ್ರಗಳ 
ಸಮೂಹವೋ ಎಂಬಂತೆ ಇರಲು ತಾಯಿಯ ನೀಳವಾದ ಕಡೆಗಣ್ಣಿನ ತಂಪಾದ ಕಾಂತಿ 
ಯಿಂದ ವ್ಯಾಪ್ತವಾಗಿ ಬೆಳದಿಂಗಳಿನಿಂದ ಕೂಡಿದ ಬಾಲಚಂದ್ರನನ್ನು ಜ್ಞಾಪಕಕ್ಕೆ 
ತರುವಂತೆ ( ಆ ಕುಮಾರನು ) ಮಾಡಿದನು. ( ಬಾಲಚಂದ್ರನಂತೆ ಮನೋಹರವಾಗಿ ಓಡಿ 


ಇರಿ 


ಬಸವರಾಜ ವಿಜಯಂ 


ತನುಜನ ಬರವಿಂಗಾ ಕಾ | 
ಮಿನಿ ನಲಿದಳು ತಮೋಹದಿಂದಮಯ 

ನವದ್ಯ ಮುನಿಗಿವಂ ಭೋ 
ಜನಮಕ್ಕುಂ ನಾಳೆಯುಂ ದಿಂಬೀ ಬಗೆಯಿಂ 


ಪಿತನಾನಂದಮನಾನೆ ಸರ್ವಜನಮುಂ ಕೊಂಡಾಡೆ ಚೀಲಾಳನಾ 
ಪ್ರತಿಪಾದಾಂಬುಜಕೇಳುತ್ತೆಆಗೆ ನೀನಾರೋಗಿಸಿದ್ದೆಂದು ಪಾ 
ರ್ವತಿಯಾಂಗೆನೆ ಸೆಟ್ಟಿ ಕಂಡವರ ಸಮ್ಯಗ್ನಕಿಯಂ ವಿಶ್ವವಿ 
ಶ್ರುತತೇಜೋನಿಧಿ ಮಚ್ಚಿ ತನ್ನ ನಿಜರೂಪ ತೋಅದು ನಿಯಂ 


ಕುಂಡಲೀಶಮಣಿಕುಂಡಲಕರ್ಣಿ೦ ಭೀಮಗರಾಂಕಿತಕಂಧರಂ 
ಖಂಡಚಂದ್ರಸರಸಿಂಧುಕಪರ್ದಂ ಶೂಲಪರಶ್ವಧಪಾಣಿ ಮಾ 
ರ್ತಂಡಕೋಟಿರುಚಿ ಮಾಧವಚಕ್ಕುಪಾದನಿಭಾಜನವಾಸಸಂ 
ಮಂಡಿತಾಂಗನವಳಸ್ಮಿತವಂ ಕಣೆ ಸೆದಂ ವೃಷಭಧ್ವಜಂ 


ಬರುತ್ತಿರುವ ಮಗನು ಕಂಡನೆಂದು ಭಾವ) ೬೯ , ಆ ಕಾಮಿನಿಯಾದ ಚಂಗಳೆಯು, 
ಮಗನ ಬರುವಿಕೆಯಿಂದ, ಆ ಪುತ್ರನ ಮೇಲಣ ವಾತ್ಸಲ್ಯದಿಂದಲೇ ಸಂತೋಷಗೊಂಡ 
ವಳಲ್ಲ ಅಲ್ಲ ! ( ಮತ್ತೇನೆಂದರೆ) ಈ ಮಗನು ನಾಳೆಯೂ ಪವಿತ್ರನಾದ ಋಷಿಗೆ 
ಭೋಜನವಸ್ತುವಾಗತಕ್ಕವನೇ ! ಎನ್ನುವ ಈ ರೀತಿಯ ಮನಸ್ಸಿನಿಂದ ( ಸಂತೋಷ 
ಪಟ್ಟಳು) ಇದು ನಿಶ್ಚಯ . ೭೦ . ಪಿತನು ಆನಂದ ಹೊಂದಲು, ಬಂಧುಗಳು ಕೊಂಡಾಡು 
ತಿರಲು ಚೀಲಾಳನು ಬರುತ್ತ , ಆ ಶೀಲಸಂಪನ್ನನಾದ ಪ್ರೀತಿಯ ಪಾದಕಮಲಕ್ಕೆ 
ನಮಸ್ಕರಿಸಲು, ಸಿರಿಯಾಳ ಸೆಟ್ಟಿಯು ಪಾರ್ವತೀಪತಿಗೆ - ನೀನು ಇನ್ನು ಊಟಮಾಡು' 
ಎಂದು ಹೇಳಲು ಪ್ರಪಂಚದಲ್ಲೆಲ್ಲ ಪ್ರಸಿದ್ದವಾದ ತೇಜಸ್ಸಿನ ಮೂಲಮೂರ್ತಿಯಾದ 
ಶಿವನು ಆ ಪತಿ, ಪತ್ನಿ , ಪುತ್ರರುಗಳ ಒಳ್ಳೆಯ ಭಕ್ತಿಯನ್ನು ಕಂಡು ಮೆಚ್ಚಿ , ಶ್ಲಾಘನೆ 
ಮಾಡಿ ಪ್ರೀತಿಯಿಂದ ತನ್ನ ನಿಜರೂಪವನ್ನು ತೋರಿಸಿದನು . ೭೧. ಅದಿಶೇಷನೆಂಬ 
ರತ್ನದ ಹತ್ರ ಕಡಕುಗಳನ್ನು (ಕರ್ಣಾಭರಣಗಳು) ಕಿವಿಯಲ್ಲುಳ್ಳವನೂ , ಭಯಂಕರವಾದ 
ವಿಷವನ್ನು ಕತ್ತಿನಲ್ಲಿ ಧರಿಸಿದವನೂ , ಚಂದ್ರನ ಒಂದು ತುಣುಕು - ದೇವಗಂಗೆ - ಇವರು 
ಗಳನ್ನು ಜೆಡೆಯಲ್ಲುಳ್ಳವನೂ , ತ್ರಿಶೂಲ, ಗಂಡುಗೊಡಲಿಗಳಿಂದ ಕೂಡಿದ ಕೈಗಳುಳ್ಳ 
ವನೂ , ಕೋಟಿಸೂಯ್ಯರ ಕಾಂತಿಯಂತಿರುವ ದೇಹಕಾಂತಿಯುಳ್ಳವನೂ , ವಿಷ್ಣುವಿನ 
ಕಣ್ಣನ್ನು ಚರಣದಲ್ಲಿ ಉಳ್ಳವನೂ , ಗಜಚರ್ಮವೆಂಬ ವಸ್ತ್ರದಿಂದ ಆಚ್ಛಾದಿಸಲ್ಪಟ್ಟ 
ದೇಹವುಳ್ಳವನೂ , ನಿರ್ಮಲವಾದ ಮುಗುಳುನಗೆಯಿಂದ ಕೂಡಿದ ಮುಖವುಳ್ಳವನೂ 


1 ಡಾ ( ಮು ) 2 ದೃ ಜ ) 3 ಚಿ ( ಅ , ಮು , ಜ) 


ಚತುರ್ದಶಾಶ್ವಾಸಂ 


ಸುರದುಂದುಭಿರವದೊಡನೆ 
ತರಿಸುತೆ ಭೋರೆಂದು ಸುರಮಹೀರುಹಸುವನೋ 
ಹರವರ್ಷ ಕಳೆದುದು ವಿಧಿ 
ಹರಿ ಸುರಪ ನಿಳಿ೦ಪರಲ್ಲಿ ನೆರೆದೇವ್ರಂದರ್‌ 


ಪರಮ ಚಿತೋಂಡ ಮಾಹೇ 
ಶ್ವರಂಗೆ ಚಂಗಳೆಗೆ ಮಿಸುಪ ಚೀಲಾಳಂಗಾ 
ಪುರದೇಳು ಕೇರಿಯ ಜನ 
ತರಕ್ಕೆ ಪುರವೈರಿ ಬರಿಸಿದಂ ಪುಷ್ಪ ಕಮಂ 


, 


ವ|| ಆ ಪುಷ್ಪಕದೊಳಿಂದುಧರನವಂದಿರಂ ಕೂರ್ಮೆಯಿಂ ಕುಳ್ಳಿರಿಸಿ ಕೈಲಾಸವಾಸಮನೆಯಿಸಿ 
ಭದ್ರಾಸನದೊಳಪರ್ಣಾನ್ವಿತಂ ಸುರನಿಕರಮೊಲಗಿಸೆ ಪರಮೋತ್ಸಾಹದಿಂ ಮೂರ್ತಿಗೊಡೊಂಪ್ಪತ್ತು 
ವಿರ್ಪಾಗಳ 


ಸಭೆಯೊಳ್ಳುಳ್ಳಿರ್ದ ತನ್ನಂ ತನುಭವನನುಮಾಧೀಶನಂ ನೋಡಿವಿಶ್ವ 
ಪ್ರಭುವಿಂಗಾರೊಗಿಸಿ ತಣುಗನನೊಲಿಸುತ್ತ ಕೈಲಾಸಭಾ 
ದ್ವಿಭವ ಶ್ರೀಯಾಂತರಾರೆನ್ನವೊಲಿಳೆಯೊಳೆ ಮತೃತ್ಯವನ್ಯರ್ಗಣಂ ದು 

ರ್ಲಭವಕ್ಕುಂ ಮಾಣದೆಂದುತೃವಿಸುತೆ ಮದಮಂ ತಾನಾ ದಭ್ರಭಕ್ತಂ 
ಆದ ಪರಮೇಶ್ವರನು ಕಣ್ಣಿಗೆಶೋಭಿಸಿದನು . ೭೨ . ದೇವಲೋಕದ ನಗಾರಿಯ ಶಬ್ದ 
ದೊಡನೆ, ಕಲ್ಪವೃಕ್ಷದ ಹೂವುಗಳ ಶ್ರೇಷ್ಟವಾದ ಮಳೆಯು ಒತ್ತರದಿಂದ ಭೋರ್ 
ಎಂದು ಸುರಿಯಿತು. ಅಲ್ಲಿಗೆ ಬ್ರಹ್ಮ , ವಿಷ್ಣು , ದೇವೇಂದ್ರಾದಿ ದೇವತೆಗಳ ಸಮೂಹವು 
ಗುಂಪು ಕೂಡಿ ಬಂದು ನೆರೆಯಿತು. ೭೩ . ಪರಮೇಶ್ವರನು ಪರಮ ಶ್ರೇಷ್ಠನಾದ 
ಚಿರುತೊಂಡನೆಂಬ ಹೆಸರುಳ್ಳ ಸಿರಿಯಾಳಸೆಟ್ಟಿಯೆಂಬ ಮಾಹೇಶ್ವರನಿಗೆ, ( ಇವನಿಗೆ 
ಚಿರುತೊಂಡ, ಸಿರಿಯಾ , ಸಿರಿಯಾಳ, ದಭ್ರ ಭಕ್ತ - ಇತ್ಯಾದಿ ಹೆಸರುಗಳು), ಚಂಗಳೆಗೆ, 
ಶೋಭಿಸುವ ಚೀಲಾಳನಿಗೆ ಅ ಪಟ್ಟಣದ ಏಳುಕೇರಿಗಳ ಜನಸಮುದಾಯಕ್ಕೋಸ್ಕರ 
ಪುಷ್ಪಕ (ಹೂವಿನ) ವಿಮಾನವನ್ನು ಬರಮಾಡಿಕೊಂಡನು . ವ|| ಶಿವನು ಆ ಪುಷ್ಪಕ 
ವಿಮಾನದಲ್ಲಿ ಅವರೆಲ್ಲರನ್ನೂ ಪ್ರೀತಿಯಿಂದ ಕುಳ್ಳಿರಿಸಿಕೊಂಡು ಕೈಲಾಸವಾಸವನ್ನುಂಟು 
ಮಾಡಿ, ದೇವತಾ ಸಮೂಹವೆಲ್ಲ ಸೇವಿಸುತ್ತಿರಲು ಪಾರ್ವತೀ ಸಮೇತನಾಗಿ ಮಂಗಳ 
ಕರವಾದ ಪೀಠದಲ್ಲಿ ಪರಮೋತ್ಸಾಹದಿಂದ ಕುಳಿತು ಒಪ್ಪುತ್ತಿದ್ದಾಗ - ೭೪ , ಆ ದಭ್ರ 
ಭಕ್ತನು ( ಸಿರಿಯಾಳ ಸೆಟ್ಟಿಯು) ಶಿವನ ಸಭೆಯಲ್ಲಿ ಕುಳಿತುಕೊಂಡು ತನ್ನನ್ನೂ , ತನ್ನ 
ಮಗನನ್ನೂ , ಪರಮೇಶ್ವರನನ್ನ ನೋಡಿ, ನನ್ನ ಹಾಗೆ ಭೂಮಿಯಲ್ಲಿ ಪ್ರಪಂಚಕ್ಕಧಿ 
ಪತಿಯಾದ ಪರಮೇಶ್ವರನಿಗೆ ಮಗನನ್ನು ಕೊಂದು ಅವನ ಮಾಂಸದಿಂದ ಅಡಿಗೆಮಾಡಿ 
ಊಟಮಾಡುವುದಕ್ಕೆ ಕೊಟ್ಟು ಈಶ್ವರನನ್ನು ಒಲಿಸುತ್ತ ಸಾಮರ್ಥದಿಂದ ಕೈಲಾಸದ 
ಈ ಪ್ರಕಾಸುವ ವೈಭವ ಸಂಪತ್ತನ್ನು ಹೊಂದಿದವರು ಯಾರಿದ್ದಾರೆ ? ನನ್ನ ಈ 


31 


೪೮೨ 


ಬಸವರಾಜ ವಿಜಯಂ 


ಆತನ ಗರ್ವದ ಬಗೆಯ 
ಭೂತೇಶಂ ತಿಳಿದು ಭಕ್ತ ಬಾರೆನುತಾಗಳ 
ಪ್ರೀತಿ ಮಿಗೆ ಕೈವಿಡಿದು ಧರ 
ಣೀತಳಕವನೊಡನೆ ಶಂಭು ಬರ್ಪಿನಮಾಗಳ್ 


ಧರಣೀಭಾಗದೊಳೇಳೆ ವೆತ್ತು ಗುಣದಿಂ ವೀರವ್ರತ ' ಗ್ಗೆ ಶಂ 
ಕರಪಾದಾಂಬುಜಲಗ್ನಮಾನಸ ಗಣವಾತಾಂಘಿಪಾರ್ಚನಾ 
ಪರೆ ಸಂಸಾರಕಲಂಕದೂರೆ ಚರದಾಸೀಭಾವಸಂಪನ್ನೆ ಭಾ 
ಸುರಭಕ್ತಪ್ರಮದಾನುಕೂಲೆ ಮೆರೆದಿರ್ದಬ್ಬಿಂಬಿಯೆಂಬರಂ 


ಶರಣರ ಮನೆದುಳಗಾವಂ 
ತರುಣಂ ತಾಂ ನೀರನಡುಕುವಳ್ಳಿಲಮಿದಾ 
ಗಿರೆತನಗದಿಂದೊದವಿದ 
ವರಧನದಿಂ ಚರಪದಾಬ್ಬಮಂ ಪೂಜಿಸುವ 


ಆ ಕಾಂತೆಯ ಮಂದಿರಕೆ ಪಿ 
ನಾಕಿ ಚರಾಕೃತಿಯನಾಳು ಭಕ್ತಾತನ 
ಸೈಕಮತಿ ಬಂದು ನಿಂದವ 
ಲೋಕಿಪ ವೇಳೆಯೊಳೆ ನಿಂಬಿಯವರಂ ಕಂಡಲ್ 


೭೮ 


ಕಾರವು ಅನ್ಯರಿಗೆ ಸ್ವಲ್ಪವೂ ದುರ್ಲಭವಾದುದಾಗಿದೆ ಎಂದು ಸಂತೋಷಪಡುತ್ತ 
ಗರ್ವವನ್ನು ಹೊಂದಿದನು . ೭೫. ಈತನ ಗರ್ವದ ರೀತಿಯನ್ನು ಶಿವನು ಅರಿತವನಾಗಿ, 
ಭಕ್ತನೇ ಬಾ ಎಂದು ಹೆಚ್ಚಾದ ಪ್ರೀತಿಯಿಂದ ಕೈಹಿಡಿದು ಅವನೊಡನೆ ಶಂಭುವು 
ಭೂಮಿಗೆ ಬರುತ್ತಿರುವಷ್ಟರಲ್ಲಿ ಆಗ - ನಿಂಬ್ಬಕ್ಕನ ಕಥೆ ೭೬ . ಭೂಮಂಡಲದಲ್ಲಿ 
(ಉತ್ತಮ) ಗುಣದಿಂದ ಏಳೆ ಹೊಂದಿದವಳೂ , ವೀರಶೈವ ವ್ರತದಲ್ಲಿ ಸ್ನೇಹದಿಂದ 
ಕೂಡಿದ ( ಸಾಂದ್ರಗೊಂಡ) ವಳೂ , ಶಂಕರನ ಪಾದಕಮಲಗಳಲ್ಲಿ ಸೇರಿದ ಚಿತ್ರವುಳ್ಳ 
ವಳೂ , ಶಿವಗಣ ಸಮೂಹದ ಪಾದಕಮಲಗಳನ್ನು ಪೂಜಿಸುವುದರಲ್ಲಿ ಆಸಕ್ತಳಾದವಳೂ , 
ಸಂಸಾರದ ದೋಷದಿಂದ ದೂರಳಾದವಳೂ , ಜಂಗಮದಲ್ಲಿ ದಾಸಭಾವದಿಂದ ಕೂಡಿರು 
ವವಳೂ , ಪ್ರಕಾಶಮಾನರಾದ ಶಿವಭಕ್ತರ ಪತ್ನಿಯರಿಗೆ ಸಹಾಯಕಳೂ ಆದ ' ನಿಂಬಿ' 
( ನಿಂಬ್ಬಕ್ಕ) ಎಂಬ ಹೆಸರಿನವಳು ( ಛಕ್ತಿಯು) ಚೆನ್ನಾಗಿ ಶೋಭಿಸುತ್ತಿದ್ದಳು. ೭೮. 
ಅತ್ಯಧಿಕ ಬುದ್ದಿಯುಳ್ಳ ಶಿವನು ಜಂಗಮಾಕಾರವನ್ನು ತಳೆದು ಸಿರಿಯಾಳನೊಡನೆ ಕೂಡಿ, 
ಆ ನಿಂಬ್ಬಕ್ಕನ ಮನೆಗೆ ಬಂದು ನಿಂತುನೋಡುವ ಸಮಯದಲ್ಲಿ ನಿಂಬಿಯು ಅವರನ್ನು 


1 ಸ್ಮಿ ( ಜ, ಅ, ಮು ), ಭಸ್ಮಿ ( ಚ) 


೪೮೩ 


ಚತುರ್ದಶಾಶ್ವಾಸ 


ಸಡಗರಿಸಿ ನಿಂಬಿ ವನದೊಳ್ 
ಗುಡಿಗಟ್ಟು ಆಗಿ ಚರಣಮಂ ಕರ್ಚಿ ಪೊದ 
ಆಡಿಯೋರಸಿ ಕುಳ್ಳಿರಿಸಿದ 
ಧೃಡಭಕ್ಕೆ ನವೀನ ಮೃದುಳ ತಳಸ್ಥಳದೊಳ್ 


ವ|| ಅಂತು ಕುಳ್ಳಿರಿಸಿಕೂರ್ಮೆಯಿಂ ಯಥೋಚಿತ ವಿನಯಮಂ ಮೆರೆದವರ್ಗೆಬೋನಮಂ 
ಸಮೆಯಲೆಳಸಿ 


ಗಾರಿಗೆ ಮಂಡಗೆ ಚಕ್ಕುಲಿ 
ಪೂರಿಗೆಯೊಡೆ ಪೇಣಿ ಪಾಯಸಂಗಳನೊಲವಿಂ 
ಸಾರತರ ಶಾಕಪಾಕಮ 
ನಾ ರುಚಿರ ರಸಾಯನಂಗಳಂ ಸಲೆ ಸವದಲ್ಲಿ 


೮೦ 


ವ|| ಅಂತು ಸವೆದವಂ ಧವಳವಸ್ತ್ರದಿಂ ಬಾಸಣಿಸಿ ಭಕ್ತಿ ಘಟಮಂ ಕೊಂಡರ್ಥ್ಯಕ್ಕೆ 
ಪೊಸನೀರ್ಗೆ ಪೋಗಲೊಡನಾಗಳ 


ಕಜುಗಾಯದ ಪುತ್ರಂ ಪಸಿವಡಸಿ ನಿಜಾಗಾರಕೇwಂದು ನಿಂದೆ 

ಆಸುತ್ತುಂ ಮಾತೆಯಂ ಕಾಣದೆ ಮಡಕೆಯನನ್ವೇಷಣಂಗೆಯು ಮುಚ್ಚ 
ಆ ಆವುತ್ತುಂ ಕಂಡು ಕಜ್ಜಾಯವನತಿ ಭವದಿಂದ ಮೆಲ್ಯಾಗಳೆಂ 
ದುಜ ಕಂಡಂಬಿ ಕಾಯ್ದೆಂದೊನಕೆವಿಡಿದವಂ ಬೀನಂ ಪಾಯು ಪೊಯ್ಸಳ ೮೧ 


ಕಂಡಳು. ೭೯ . ಮೃಡಭಕ್ಕೆಯಾದ ನಿಂಬಿಯು - ಮನದಲ್ಲಿ ಸಡಗರಗೊಂಡು , 
ರೋಮಾಂಚನಗೊಂಡವಳಾಗಿ ನಮಸ್ಕರಿಸಿ ಪಾದಗಳನ್ನು ತೊಳೆದು , ವಿಸ್ತಾರವಾದ ಆ 
ಅಡಿಗಳನ್ನು ಒರೆಸಿ , ನೂತನವಾದ ಕೋಮಲ ಹಾಸಿಗೆಯ ಮೇಲೆ ಕುಳ್ಳಿರಿಸಿದಳು. 
ವ!! ಹಾಗೆ ಕುಳ್ಳಿರಿಸಿ , ಪ್ರೀತಿಯಿಂದ ಯಥಾ ಯೋಗ್ಯವಾದ ನಮ್ರತೆಯನ್ನು ತೋರಿಸಿ , 
ಅವರಿಗೆ ಭೋಜನಕ್ಕಾಗಿ ಅಡಿಗೆ ಮಾಡಲು ಅಪೇಕ್ಷೆಪಟ್ಟು - ೮೦ . ಗಾರಿಗೆ , ಮಂಡಿಗೆ, 
ಚಕ್ಕುಲಿ, ಪೂರಿಗೆ ( ಪುರಿ) ಫೇಣಿ, ಪಾಯಸಗಳನ್ನೂ ಸಾರವತ್ತಾದ ಶಾಕಪಾಕಗಳನ್ನೂ , 
ಮಧುರವಾದ ರಸಾಯನಾದಿಗಳನ್ನೂ ಮಾಡಿದಳು . ವ!! ಆ ಭಕ್ತಿಯು ಆ ರೀತಿ 
( ಅಡಿಗೆ) ಮಾಡಿ, ಆ ಆಹಾರ ಪದಾರ್ಥಗಳನ್ನು ಶುಭ್ರ ವಸ್ತ್ರದಿಂದ ಮುಚ್ಚಿ , ಕೊಡ 
ವನ್ನು ತೆಗೆದುಕೊಂಡು ಅರ್ಘಕ್ಕೆ ಎರೆಯುವ ನೀರಿಗಾಗಿ ಹೋದಕೂಡಲೆ ಆಗ 
೮೧ . ಹಸುಗಳನ್ನು ಕಾಯುವುದಕ್ಕೆ ಹೋದಮಗನು ಹಸಿವುಗೊಂಡು , ತಮ್ಮ ಮನೆಗೆ 
ಬಂದು, ನಿಂತು ಪ್ರೀತಿಯಿಂದ ತಾಯಿಯನ್ನು ಹುಡುಕುತ್ತ , ಕಾಣದೆ ಮಡಕೆಗಳನ್ನು 
ಹುಡುಕಿ ಮುಚ್ಚಳವನ್ನು ತೆಗೆಯುತ್ತ , (ತಾಯಿ ಮಾಡಿಟ್ಟ ) ಕಜ್ಜಾಯವನ್ನು ಕಂಡು, 
ಅತಿ ಬೇಗನೆ ಎತ್ತಿಕೊಂಡು ತಿನ್ನುವ ಸಮಯದಲ್ಲಿ ನಿಂಬಿಯು ಬಂದು ಚೆನ್ನಾಗಿ 


1 ಭೋಜನ ( ಮು ) 


೪೮೪ 


ಬಸವರಾಜ ವಿಜಯಂ 


ವ|| ಅಂತವಳಣುಗನಂ ಮನೆವೊಕ್ಕ ತುಡುಗುಣಿಪೇರಡಿಯಂ ಬಡಿವಂತೆ ಬಡಿದು ಮಡಿಪಿ 
ಕಾಲ್ವಿಡಿದು ಸರಸರನೆಳೆದಾರುಮಱಯದಂತೊಂದು ಗೋಂಟುವಳ್ಳದೊಳಿಕ್ಕಿಪುಲ್ಲಂ ಕವಿಸುತಾಗ್ನಿಯ 
ಸ್ನಾನಮೆಸಗಿ ಗೃಹಮಂ ಶುಚಿಗೆಯು ಮೊದಲಂತೆಲ್ಲಮಂ ಮಗುಳೆ ಸಮವುರ್ಪಾಗಳ್ಳಿವಂ 
ಸಿರಿಯಾಳ್ವಂಗೆ ಸನ್ನೆದೋಜ ಪುರ್ಬಿಂ ಜರ್ಬಿ ಮೆಲ್ಲನಿಂತೆಂದಂ 


ಪಸಿದೇಳಂದು ನಿಜಾಲಯಕ್ಕಆಲಿಯದೋರುತೆಂದು ಕಜಾಯಮಂ 
ರಸನಾಲಂಪಟನೆ ಭಾಂಡದಿನದಂ ಮೆಲ್ವಂದಮಂ ಕಂಡು ಕೋ 
ಪಿಸಿ ತನ್ನ ತತ್ಕುಮಾರಕನನಿಂದೇಕಾಂತದೊಳೊಂದಲೀ 
ಬಿಸಜಾತಾಂಬಕಿ ನಿಂಬಿ ನೋಡೆನುತೆ ಪಾದಾಂಗುಷ್ಟದಿಂ ಪುಲ್ಬಂ 


ಕೆಲಂ ನೂಂಕುತ್ಯಾಗುರರಿಪು ಶವದೊಅಲಿಸಿ ನಿರ 
ರ್ಗಲಾಶ್ಚರ್ಯಂಬೆತ್ತಾಕೆಯ ಪರಿಗೆ ಮಚ್ಚು ಪೊಗಳು 
ತಲಂಪಿಂ ತದ್ಭಕೋತ್ತಮನಿರೆ ಸುಭೋಜ್ಯಾಳಿಯನವ 
ಲೈಲಾಸಂ ಕೆಯ್ಯುತ್ತಿರೆ ಸಮೆದಳಾ ನಿಂಬಿ ಜವದಿಂ 


ನೋಡಿದಳು. ( ಆ ಕೂಡಲೆ ) ಕೋಪದಿಂದ ಒನಕೆಯನ್ನು ಹಿಡಿದೆತ್ತಿ ಆ ಮಗನು 
ನೆಲಕ್ಕೆ ಬಿದ್ದು ಸಾಯುವಂತೆ ಮೇಲೆಬಿದ್ದು ಹೊಡೆದಳು. ವ|| ಆ ರೀತಿ ಅವಳು 
ಮಗನನ್ನು ಮನೆಯನ್ನು ಹೊಕ್ಕ ತುಡುಗು ನಾಯಿಯಂತೆ ಹೊಡೆದು ಕೊಂದು ಸರಸರನೆ 
ಕಾಲು ಹಿಡಿದೆಳೆದುಕೊಂಡು ಹೋಗಿ ಯಾರೂ ತಿಳಿಯದಂತಹ ಒಂದು ಹಾಳು ಹಳ್ಳದಲ್ಲಿ 
ತುರುಕಿ ಮೇಲೆ ಹುಲ್ಲನ್ನು ಎಳೆದು ಮುಚ್ಚಿ , ಮೃತರ ಸಂಬಂಧವಾದ ಅಶುದ್ದಿಯನ್ನು 
ಹೋಗಲಾಡಿಸುವ ಶೌಚಸ್ನಾನ ಮಾಡಿ , ಮನೆಯನ್ನು ಶುದ್ಧಿಗೊಳಿಸಿ, ಮೊದಲಿನ 
ಹಾಗೆ ಪುನಃ ಎಲ್ಲವನ್ನೂ ಅಣಿಗೊಳಿಸುವಷ್ಟರಲ್ಲಿ ಶಿವನು , ಸಿರಿಯಾಳನಿಗೆ ಸಂಜ್ಞೆಮಾಡಿ 
ಹುಬ್ಬಿನ ಹಾರಿಸುವಿಕೆ ( ಜರುಬು) ಯಿಂದ ಹೀಗೆ ಹೇಳಿದನು : ೮೨ - ೮೩ . ಹಸಿದು 
ನಿನ್ನ ಮನೆಗೆ ಬಂದು ಇಲ್ಲಿಯ ವಿಷಯವನ್ನು ತಿಳಿಯದೆ ಕ್ರಮದಂತೆ ನಾಲಿಗೆಯ ಆಸೆ 
ಯುಳ್ಳವನಾಗಿ ಒಂದು ಕಜ್ಜಾಯವನ್ನು ಮಡಕೆಯಿಂದ ಎತ್ತಿ ತಿಂದ ರೀತಿಯನ್ನು ಈ 
ಕಮಲನೇತ್ರೆಯಾದ ನಿಂಬಿಯು ಕಂಡುಕೋಪಗೊಂಡು ತನ್ನ ಪ್ರೀತಿಗೆ ಪಾತ್ರನಾದ ಆ 
ಕುಮಾರನನ್ನು ರಹಸ್ಯವಾಗಿ ಕೊಂದು ಹಾಕಿದಳು, ನೋಡುಎನ್ನುತ್ತ, ತನ್ನ ಪಾದದ 
ಅಂಗುಷ್ಠದಿಂದ ಹುಲ್ಲನ್ನು ಆ ಕಡೆ ಈ ಕಡೆಗೆ ನೂಂಕಾಡುತ್ತ , ಶಿವನು ಹೆಣವನ್ನು 
ತೋರಿಸಲು, ಆ ಭಕ್ತನಾದ ಸಿರಿಯಾಳನು, ಅಧಿಕಾಶ್ಚರಭರಿತನಾಗಿ, ಆಕೆಯ ಈ 
ರೀತಿಗೆ ಮೆಚ್ಚುತ್ವ , ಪ್ರೀತಿಯಿಂದ ಹೊಗಳುತ್ತಿರಲು , ( ಅ ) ಅವಳು ಹೆಚ್ಚಾದ 
ವಿಲಾಸದಿಂದ ಇದ್ದು ಶ್ರೇಷ್ಟವಾದ ಭೋಜನ ಪದಾರ್ಥ ವಿಶೇಷಗಳನ್ನು 


1 ಜೈ ( ಗ, ಚ, ಮು , ಜ) 2 ರ್ವಿಂ ( ದ) 


೪೮೫ 


ಚತುರ್ದಶಾಶ್ವಾಸಂ 


- ವ!! ಅಂತು ಸಮದಿಳುಪುತನಂತರಮಿರ್ವಗೆ್ರ ಸಾಂಗಮನೆ ಲಿಂಗಾರ್ಚನಂಗೆಯು ತಾರೋ 
ಗಣೆಗೆಡೆಗೆಯು ಗಡಣಿಸಿ ' ದಾತಾ ಭೋಕ್ಕಾ ಸ್ವಯಂ ಶಿವಃ' ಎಂದು ಪೂವಲಿ ಗೆದ ಪೊಡ 
ಮಟ್ಟಾರೋಗಿಪುದೆಂದು ಬಿನ್ನಪಂಗೆಯ್ಕೆ 


ತನುಭವನೆಲ್ಲಿದಂ ತರುಣಿ ತಾಂ ಪಸಿದಾಗಳೆ ಬಂದು ನಿನ್ನ ನೀ 
ಮನೆಯೊಳಗಳ್ಳಿಂ ಕರೆದು ಕೋಟಲೆಗೊಂಡನವಂಗೆ ನೀಡೆ ಭೋ 
ಜನಮನಿದೇಕೆ ಕಲ್ಲೆರ್ದೆತನಂ ನಿನಗೆನ್ನದೆ ಮಕ್ಕಳೆಯೇ ಬಿ 
ದ್ವೀನರೆಮಗಪ್ಪುದೊಲ್ಕುಣಿಸೆನುತ್ತಭಿಲಾಷಿವುವಿ ಲೋಕದೊಳ್ 


ಆರೋಗಿಸಲು ವಿಪ ಕು 
ಮಾರನನುಳಿದವಗೆ ನೀಡಿದ ಮಧುರತರಾ 
ಹಾರವಿದೆಮ್ಮಯ ಗಂಟಲೊ 
ಊರಂತಿಳಿದಪುದೆ ತಂಗಿ ಕರೆ ತನುಭವನಂ 


00 


ಪೊಡವಿಯೊಳಾವೆಂ ಮಕ್ಕಳ 
ಪಡೆದಷ್ಯವೆ ಪತ್ರ ಬಸಿದೆಂತಿರ್ಪುದುಣ 

ಡಗರಿಷಣುಗಂಗೀಯದೆ 

ಬಡಿಸಿದೆಯಕಟೆಮಗೆ ದಿವ್ಯಭೋಜನಮನಿದಂ 
ಸಿದ್ದ ಮಾಡಿದಳು. ವ|| ಆ ರೀತಿ ಸಿದ್ದಪಡಿಸಿ ಇಳುಹಿ , ಅನಂತರ ಈ ಇಬ್ಬರಿಗೆಯೂ , 
ಯಥಾಸಾಂಗವಾಗಿ ಲಿಂಗಾರ್ಚನೆಯನ್ನು ಮಾಡಿಸಿ, ಭೋಜನಕ್ಕೆ ಎಡೆಮಾಡಿ, ಎಲ್ಲ 
ವನ್ನೂ ಒದಗಿಸಿ, 'ಶಿವನು ಸ್ವತಃ ತಾನು ದಾತನೂ ಊಟಮಾಡುವವನೂ ಆಗಿದ್ದಾನೆ? 
( ದಾತಾ ಭೋಕ್ತಾ ಸ್ವಯಂ ಶಿವಃ) ಎಂದು ಪುಷ್ಪಾಂಜಲಿಯನ್ನು ಹೇಳಿ ನಮಸ್ಕರಿಸಿ 
“ ಆರೊಗಿಸಬೇಕು' ಎಂದು ಬಿನ್ನವಿಸಿಕೊಳ್ಳಲು- ೮೪. ಅಮ್ಮಾ ತರುಣಿಯೇ , ಮಗನೆಲ್ಲಿ ? 
ಆಗನು ಆಗಲೇ ಹಸಿದುಬಂದು, ಈ ಮನೆಯಲ್ಲಿ ನಿನ್ನನ್ನು ಪ್ರೀತಿಯಿಂದ ಕರೆದು 
(ನೀನಿಲ್ಲದುದರಿಂದ) ಮನೋವ್ಯಥೆ ಹೊಂದಿದನು. ಅವನಿಗೆ ಊಟವನ್ನು ಏಕೆ 
ನೀಡುವುದಿಲ್ಲ ? ( ಜನರು) ನಿನಗೆ ಕಲ್ಲೆದೆಯವಳು ಎನ್ನುವದಿಲ್ಲವೋ ! ಲೋಕದಲ್ಲಿ 
ಔತಣದವರು ಬಂದಾಗ ಮಕ್ಕಳುಗಳು ( ಈ ದಿನ) ನಮಗೆ ಒಳ್ಳೆಯ ಊಟವಾಗುವುದು ! 
ಎಂದು ಅಪೇಕ್ಷಿಸುವರಲ್ಲವೇ ? ೮೫ . ತಂಗೀ ,ಊಟಮಾಡಲು ತವಕಪಡುವ ಮಗನನ್ನು 
ಬಿಟ್ಟು , ನಮಗೆ ನೀಡಿದ ಅತ್ಯಂತ ರುಚಿಕರವಾದ ಆಹಾರವಾದ ಇದು ನಮ್ಮ ಗಂಟಲಲ್ಲಿ 
ಚೆನ್ನಾಗಿ ಇಳಿದೀತೇ ? (ನಿನ್ನ ) ಮಗನನ್ನು ಕರೆ . ೮೬ . ಭೂಮಿಯಲ್ಲಿ ನಾವೂ ಕೂಡ 
ಮಕ್ಕಳನ್ನು ಪಡೆದು ತಿಳಿಯವೆ ? ಹೆತ್ತ ಹೊಟ್ಟೆಯು ಅದು ಎಂತಿದ್ದೀತು ? ಊಟ 
ಮಾಡುವುದಕ್ಕೆ ಸಂಭ್ರಮಗೊಂಡ ಮಗನಿಗೆ ಕೊಡದೆ ನಮಗೆ ಈ ಭೋಜನವನ್ನು 


೪೮೬ 


ಬಸವರಾಜ ವಿಜಯಂ 


ತನುಭವರಿಲ್ಲದ ಮನೆ ಕೆ 
ಮ್ಮನೆ ಕೆಲದೊಳಕ್ಕಳಿಲ್ಲದೂಟಂ ಕಾಟಂ 
ತನಯರ್ಕಳಿಲ್ಲದೈಸಿರಿ 
ಕನಸಿನ ಸಿರಿಯೆಂದು ಬಲ್ಲರುಲಿಗುವಜಸ್ತಂ 


ವಂ ಎಂದಿಂದುಧರಂ ಕುವರನಳಿದುದನರಿಯದವನಂತೆ ನುಡಿಯೆ ನಿಂಬಿಯಕ್ಕಂ ನಕ್ಕು 


ಬಿಡು ಬಿಡು ದೇವ ನಿನ್ನ ಚಪಲತ್ವದ ಠಕ್ಕಿನ ಮಾತನನ್ನೊಳೀ 
ನುಡಿವಸರಕ್ಕೆ ಸಿಕ್ಕುವೆನೆ ನಿನ್ನಯ ಪಂಗಿನೊಳೆಯೆ ಬಾಳ್ವಂ 
ಬಡಸಿರಿಯಾಳ್ವನಂತವನ ಮಾಳ್ಮೆಯೊಳೆನ್ನನದೇಕೆನೋಡುವೆ 
ಜಡಮತಿಯನು ತಿಳಿ ಭಕ್ತರ ಸಿಂಬಿಯನೆಮ್ಮೆ ನಿಂಬಿಯಂ 


ಪಸುಳೆಯ ವಧಿಸುವ ಬರಿಸುವ 
ಗಸಣಿಗಳೇಕೆಮಗೆ ದೇವ ನೀನೀವ ಸಮು 
ಲ್ಲಸಿತ ರಜತಾಚಲವನ 
ರ್ಥಿಸೆನಾಂ ನೀನುಂಡೊಡಲ್ಲದಡಿಯಿಡಲೀಯೆಂ 


ನಿಮಗಾಂ ನೇಮಿಸಿ ಮಾಡಿದನ್ನವನುಮೇಶದ್ರೋಹಿಕುಂಡ ಪಾ 
ಪಮೆ ತದ್ರೋಹಿಯನಿಕ್ಕಿದತ್ತವನ ಪಂಬಿಡ ಮಾಯಾವಿ ಭಾ 
ವವನಾದಂ ಬಿಡು ಭುಂಜಿಸೆಂದುಸುರೆ ತದ್ಯಾಕ್ರಂಗಳಂ ಕೇಳು ಸೆ . 
ಟೈಮದಂಗೆಟ್ಟತಿ ಭೀತಿವಟ್ಟು ತಲೆವಾಗಿರ್ದಂ ಮಹಾಲಜ್ಜೆಯಿಂ 


ಬಡಿಸಿದ್ದೀಯೆ, ಅಕ್ಕಟಾ ! ೮೭. ಮಕ್ಕಳಿಲ್ಲದ ಮನೆ ವ್ಯರ್ಥಮನೆ ; ಅಕ್ಕಪಕ್ಕಗಳಲ್ಲಿ 
ಮಕ್ಕಳು ಇಲ್ಲದಿರುವ ಊಟಕಾಟದೂಟ (ಕಾಟಾಚಾರದ್ದು ) ; ಮಕ್ಕಳಿಲ್ಲದ ಐಶ್ವರ 
ಕನಸಿನ ಸಿರಿ - ಎಂದು ತಿಳಿದವರು ಯಾವಾಗಲೂ ಹೇಳುತ್ತಾರೆ. ವ|| ಎಂದು ಶಿವನು 
ಅವಳ ಮಗನು ಸತ್ತುದನ್ನು ತಿಳಿಯದವನ ಹಾಗೆ ನುಡಿಯಲು ನಿಂಬಿಯಕ್ಕ ನಕ್ಕು 
೮೮. ದೇವ, ನಿನ್ನ ಚಾಪಲ್ಯದ, ಠಕ್ಕಿನ ಮಾತನ್ನು ನನ್ನಲ್ಲಿ ಬಿಟ್ಟುಬಿಡು. ಈ ನಿನ್ನ 
ಮಾತಿನ ಸಮೂಹಕ್ಕೆ ( ನಾನು) ಸಿಕ್ಕುವೆನೆ ? ನಿನ್ನ ಹಂಗಿನಲ್ಲಿ ಚೆನ್ನಾಗಿ ಬದುಕುವವನು 
ಆ ಬಡಸಿರಿಯಾಳ್ವನು, ಹಾಗೆ ಅವನ ರೀತಿಯಲ್ಲಿ ನನ್ನನ್ನು ಅದೇಕೆನೋಡುತ್ತೀಯೆ ? 
ಭಕ್ತರ ಸಿಂಬೆಯಂತೆ ಅವರ ಸೇವೆ ಮಾಡಿಕೊಂಡಿರುವ ನಿಂಬಿಯು ಮೂಢಬುದ್ದಿಯವಳಲ್ಲ 
ಎಂಬುದನ್ನು ಚೆನ್ನಾಗಿ ತಿಳಿ ( ಎಂದಳು ) , ೮೯ . ಮಗುವನ್ನು ಕೊಲ್ಲುವ , ಬರಮಾಡುವ , 
ತಂಟೆಗಳು ನಮಗೇಕೆ ? ದೇವ, ನೀನುಕೊಡುವ ಶ್ರೇಷ್ಠವಾದ ಬೆಳ್ಳಿಯ ಬೆಟ್ಟವನ್ನು 
ಬೇಡುವುದಿಲ್ಲ ; ನೀನು ಉಂಡ ಹೊರತು ನಿನ್ನನ್ನು ಬಿಡುವುದಿಲ್ಲ ; ೯೦ . ನಿಮಗಾಗಿ 
ನೇಮಗೊಂಡು ನಾನು ಮಾಡಿದ ಅನ್ನವನ್ನು ಶಿವದ್ರೋಹಿಯಾದವನು ಕದ್ದು ಉಂಡ 
ಪಾಪವೇ ಆದ್ರೋಹಿಯನ್ನು ಹೊಡೆಯಿತು, ಅವನ ಹಂಬಲು ಬೇಡ; ಅತಿಶಯವಾದ 
( ಈ ) ಕಪಟತನವನ್ನು ಬಿಟ್ಟುಬಿಡು ; ಊಟ ಮಾಡು, ಎಂದು ಹೇಳಲು, ಸಿರಿಯಾಳ 


೪೮೭ 


ಚತುರ್ದಶಾಶ್ವಾಸಂ 


ವಂ ಆಗಳುಮಾರವಣನವಳ ವಿರಕ್ತಿಭಾವಕ್ಕೆ ಮಚ್ಚಿ ಮನಂದಂದು 


ಕೊರಲ ಕಜ ಶಿರದ ಪೆಜತೆ ಪೇ 
ರುರದಹಿಪತಿ ನೊಸಲ ಕಣ್ಮರಾಗ್ರದಶೂಲಂ 
ಪರಶು ಪೊದೆದುಟ್ಟ ಚರ್ಮಾಂ 
ಬರವರೆಯೊಡಲಸಿಯಳೆಸೆಯೆ ಮೇಯ್ದಂ ಗಿರಿಶಂ 


೯೦ 


ವ ! ಅಂತು ಶಿವಂ ಪ್ರಸನ್ನನಾಗೆ ನಿಂಬಿಯಕ್ಕಂ ಕಂಡು ಮುಗುಳ್ಳಗೆ ನಕ್ಕು 


ಎಲೆ ಎಲೆ ದೇವ ನಿನ್ನ ವಿಕಟಾಕೃತಿ ಸಾಲು ಮಿದೇಕೆ ಬಲ್ಲರು 
ಜ್ವಲಗುಣಮೇ ವಿಚಾರಿಸುವೊಡಿಂತಿದು ದೇಹಕೆ ಜೀವಮಾನಿರಾ 
ಕುಲತರಜೀವಕಂಗಮೆನಿಸಿರ್ದುಭಯಾಭಿದಲಿಂಗಜಂಗಮಾ 
ರ್ಗಲತನುವಂ ಬಿಸುಟ್ಟು ಪೊಸತೊಂದು ಕಲೇವರಮಾಂಪ ವಿಭ್ರಮಂ 


ಮೊಲೆವಾಲೊಳೆನೆನುತ್ತೆ ರೋದಿಪ ತನೂಜಾತಂಗೆ ಪಿಣಾಕಮಂ' 
ಜುಲಪಿಂಡಂಗುಡುತೆಯೇ ತನ್ನ ಮೊಲೆಯಂ ತಾಂಚಿಪಂತೀಗಳೀ 
ನಿಲವಂ ಕಾಣಿಸಿ ಭಕ್ತಿಯಂ ಮಲಿಪಿಡುತ್ತುಂ ಜಾಣೆಯಿಂ ಜಾಲೆಂ 
ದೆಲೆ ನೀನಿರ್ದಪೆ ನಿನ್ನ ಮಾಯೆಗೊಳಗಾಗೆಂ ಬಲ್ಲೆನಾನೆಲ್ಲವಂ 


೯೩ 


ಸೆಟ್ಟಿಯು ಆ ಮಾತುಗಳನ್ನು ಕೇಳಿ, ಗರ್ವಹೀನನಾಗಿ, ಅತಿಯಾಗಿ ಹೆದರಿ , ಮಹಾಲಜ್ಜೆ 
ಯಿಂದ, ತಲೆಬಾಗಿಸಿದ್ದನು. ವ|| ಆಗ ಉಮಾಪತಿಯು ಅವಳ ವಿರಕ್ತಭಾವಕ್ಕೆ ಮೆಚ್ಚಿ 
೯೧. ಕೊರಳಿನ ಕಪ್ಪು , ಶಿರದ ಚಂದ್ರ , ವಿಶಾಲ ಎದೆಯ ಮೇಲೆ ಆದಿಶೇಷ, ಹಣೆಯ 
ಕಣ್ಣು , ಕೈಯಕೊನೆಯ ಶೂಲ, ಕೊಡಲಿ, ಪ್ರೀತಿಯಿಂದ ಉಟ್ಟ ಚರ್ಮದ ಉಡಿಗೆ, 
ಅರ್ಧಶರೀರದಲ್ಲಿರುವ ಸ್ತ್ರೀ - ಇವುಶೋಭಿಸುತ್ತಿರಲು ಪ್ರಕಟನಾದನು. ವ|| ಈ ರೀತಿ 
ಶಿವನು ಪ್ರಕಟನಾಗಲು ನಿಂಬೈಕ್ಯನು ಕಂಡು ಮುಗುಳುನಕ್ಕು - ೯೨ . ಎಲೆ ಎಲೆ ದೇವ, 
ನಿನ್ನ ವಿಕಟವಾದ ಆಕಾರವು ಸಾಕು . ಈ ಆಕಾರವು ಏತಕ್ಕೆ ? ವಿಚಾರಮಾಡಿ ನೋಡಿದರೆ 
ಈ ರೀತಿ ದೇಹಕ್ಕೆ ಜೀವವೂ , ಆ ನಿಶ್ಚಂಚಲವಾದ ಜೀವಕ್ಕೆ ಅಂಗನೆಂದೆನಿಸಿರುವ ಲಿಂಗ 
ಜಂಗಮವೆಂಬ ಎರಡು ಹೆಸರುಳ್ಳ ಶರೀರವನ್ನು ಬಿಸಾಡಿ, ಹೊಸದೊಂದು ಶರೀರವನ್ನು 
ಹೊಂದಿರುವ ಈ ವಿಭ್ರಮವು ( ವಿಲಾಸವು) ತಿಳಿದವರ ಶ್ರೇಷ್ಟ ಗುಣವೇ ? [ ಅಂದರೆ 
ನೀನು ಲಿಂಗಜಂಗಮ ರೂಪದಲ್ಲಿ ಮೈದೋರಿದಲ್ಲದೆ ಈ ರೀತಿ ವೇಷವನ್ನು ನಾನು 
ಒಪ್ಪುವುದಿಲ್ಲ ಎಂದು ಭಾವ } ೯೩ . ಮೊಲೆಯ ಹಾಲನ್ನು ಉಣಿಸೆಂದು 
ಅಳುತ್ತಿದ್ದ ಮಗನಿಗೆ ತಾಯಿಯು ಎಳ್ಳಿನ ಚಿಗಳಿಯನ್ನು ಮನೋಹರವಾಗುವಂತೆ 
ಉಂಡೆಯನ್ನು ಮಾಡಿಕೊಡುತ್ತ - ಚೆನ್ನಾಗಿ ತನ್ನ ಮೊಲೆಯ ಹಾಲನ್ನು ವಂಚಿಸುವಂತೆ, 
ಈಗ, ಎಲೆ ಸ್ವಾಮಿಯೇ , ನೀನು ಈ ಸ್ಥಿತಿಯಲ್ಲಿ ಕಾಣಿಸಿಕೊಂಡು ಭಕ್ತಿಯನ್ನು ಮರೆ 
ಮಾಚುತ್ಯ ಜಾಣತನದಿಂದ ಜಾರಿ ಹೋಗಬೇಕೆಂದು ಇದ್ದೀಯೆ. ನಾನು ನಿನ್ನ ಮಾಯೆಗೆ 


೪೮೮ . 


ಬಸವರಾಜ ವಿಜಯಂ 


ಮುಂ 


ಬೆದಂದಿರಯ್ಯ ಬಿನ್ನಣಮದೇಂ ಬಿಡು ನಿನ್ನಯ ಮುನ್ನಿನಂದನಂ 
ಮದನವಿರೋಧಿ ಬೇರ್ಪಡಿಸಿ ನೋಡಿದೆನೇ ನಯನತ್ರಯಾಗ್ರದೇ 
ಶದೊಳೊಗೆದಿರ್ದೊಡಂ ತ್ರಿನಯನಂ ನಯನತ್ರಯವಿಲ್ಲದಿರ್ದೊಡು 
ವಿದಿತ ಗುರೂಪದೇಶಮಳವಟ್ಟರೊಳೀಕ್ಷಿಸೆ ಭೇದಮಾವುದೋ 


ದಾಸನ ವಸ್ತ್ರದಾನದೆಡೆಗಾವಹಿಭೂಷಣಮಾಂತು ಪೋದೆ ನೀಂ 
ಭಾಸುರ ಗುಂಡಯಂಗೆ ನವಯೌವನಮಂ ಕುಡಲಾವ ಚಂದ್ರನಂ 
ಲೇಸೆನೆ ಸೂಡುತೆಯ್ತಿದೆ ಕಚೌಘವನರ್ಥಿಸಿ ಮಾನಕಂಜಧಾ 
ಸುದತೀಶನಿರ್ದೆಡೆಗದಾವಗನಂದನೆಗೂಡಿ ಬಂದೆ ಪೇಳ್ 


೯೫ 


ನಲವಿಂದಂ ಸಿಂಧುಬಲ್ಲಾಳನ ನವವಧುವಂ ಬೇಡುವಂದಾದ ಹಾಲಾ 
ಹಲಮಂ ತಾಳ್ಮೆಯಿದೈ ಭೋಗಯನ ಮನೆಗೆ ಪೇಳಾವ ಸೋಮಾಗ್ನಿ ಸೂರ್ಯೋ 
ಜ್ವಲನೇತ್ರಂಬಿತ್ತು, ಬೇಗಂ ತಳರ್ದೆಯರರೆ ಮೇಣಾಮವೇದದ್ವಿಜಂ ಮಾ 
ಆ ಲಸದ್ಯಕ್ಕೆ ನೀನಾವಸಮವೃಷಭನಾರೋಹಣಂಗೆಯು ಪೋವೈ | 
ತಳೆದಾವ ಚತುರ್ಭುಜಮಂ| 
ಘಳಿಲನೆ ಪಿಟ್ಟ ವೈಯೆಡೆಗೆ ಗಮಿಸಿದೆ ಪೇಳ್ಳಾರಿ 
ಬೆಳೆಯನದಾವುದನಾಳು 

ಜ್ವಲಿಸುತೆ ಸಿರಿಯಾಳ್ವನಂಗಣಕ್ಕಡಿಯಿಟ್ಟೆ 
ಒಳಗಾಗುವುದಿಲ್ಲ ; ಎಲ್ಲವನ್ನೂ ಬಲ್ಲೆನು. ೯೪ , ಅಯ್ಯ ದೇವರೇ , ಬೆದರದಿರು ; ಈ 
ನಿನ್ನ ನೈಪುಣ್ಯವೇನಿದು ? ಬಿಡು ; ಹೇ ಮದನ ವಿರೋಧಿಯೇ , ನಿನ್ನ ಮೊದಲಿನ 
ಅಂದವನ್ನು ಬೇರೆಯಾಗಿ ನೋಡಿದೆನೇನು ? ಮೂರುಕಣ್ಣುಗಳ ಮೇಲುಗಡೆಯಲ್ಲಿ 
ಮೂರು ಕಣ್ಣುಗಳು ಹುಟ್ಟಿದರೂ , ಮೂರು ಕಣ್ಣುಗಳು ಇಲ್ಲದೆಯಿದ್ದರೂ , ಪ್ರಸಿದ್ದ 
ವಾದ ಗುರುಬೋಧೆ ನೆಲೆಗೊಂಡವರಲ್ಲಿ ವಿಚಾರಿಸಿ ನೋಡಿದರೆ ಭೇದವೇನು ? ೯೫. 
ನೀನು ಜೇಡರ ದಾಸಯ್ಯನ ವಸ್ತ್ರದಾನದ ಸ್ಥಳಕ್ಕೆ ಯಾವ ಸರ್ಪದ ಆಭರಣವನ್ನು 
ಹೊಂದಿ ಹೋಗಿದ್ದೆ ? ಶೋಭಿಸುವ ಗುಂಡಯ್ಯನಿಗೆ ನೂತನ ಯೌವನವನ್ನು 
ಕೊಡಲು ಲೇಸಾದ ಯಾವ ಚಂದ್ರನನ್ನು ಧರಿಸಿಕೊಂಡು ಹೋಗಿದ್ದೆ ? ಕೂದಲು 
ಗಳನ್ನು ಬೇಡಲು ಮಾನಕಂಜರ ರಾಜನಲ್ಲಿಗೆ ಯಾವ ಪಾರ್ವತಿಯೊಡನೆ ಹೋಗಿದ್ದೆ 
ಹೇಳು ? ೯೬ . ಸಂತೋಷದಿಂದ ಸಿಂಧುಬಲ್ಲಾಳನ ಹೊಸ ಹೆಂಡತಿಯನ್ನು ಬೇಡು 
ವಂದು ಯಾವ ಹಾಲಾಹಲ ವಿಷವನ್ನು ಧರಿಸಿ ಹೋಗಿದ್ದೆ ? ಭೋಗಯ್ಯನ 
ಮನೆಗೆ ಯಾವ ಚಂದ್ರ ,ಸೂರ್ಯ, ಅಗ್ನಿನೇತ್ರಗಳಿಂದ ಕೂಡಿ ವೇಗದಿಂದ ಹೋಗಿದ್ದೆ ? 
ಹೇಳು. ಅರರೇ ! ಮತ್ತು ಸಾಮವೇದಿಯೆಂಬ ಬ್ರಾಹ್ಮಣನು ಮಾಡುವ ಶ್ರೇಷ್ಠ 
ಯಜ್ಞಕ್ಕೆ ನೀನು ಯಾವ ಅಸದೃಶ ವೃಷಭನನ್ನೇರಿ ಹೋಗಿದ್ದೆಯಯ್ಯಾ ? 
೯೭ . ಯಾವ ನಾಲ್ಕು ತೋಳುಗಳನ್ನು ಹೊಂದಿ ಪಿಟ್ಟವ್ವಯ ಹತ್ತಿರಕ್ಕೆ ಬೇಗನೆ 
ಹೋದೆ? ಹೇಳು. ಅದಾವ ಆಕಾಶಗಂಗೆಯನ್ನು ಧರಿಸಿ ಪ್ರಕಾಶಿಸುತ್ತ ಸಿರಿಯಾಳ್ವನ 


೪೮೯ 


ಚತುರ್ದಶಾಶ್ವಾಸಂ 


ನಿನ್ನನವರ್ಮನ್ನಿ ಸರೆ ಮ 
ಹೋನ್ನತ ಮಹಿಮರ್ಕಳವರ ಗೃಹದಾಸಿಯೆನಿ 
ಸ್ಪೆನ್ನೊಡನಿದೇಕೆ ನಿನ್ನಯ 
ಗನ್ನಂ ಬಿಡು ಬಿಡು ಭವಚ್ಚಮತ್ಕತಿಯೊಳಂ 
ಎನ್ನಾಣೆ ನಿನಗೆ ಕೇಳೆಲೆ 
ಪನ್ನಗಧರ ಭುಂಜಿಸೆಂಬ ಭಕ್ತಿಯ ನುಡಿಗೀ 
ಶನ್ನಗುತ ನಲಿದು ಮಚ್ಚುತೆ 
ಮನ್ನಿಸಿ ಚಿತೊಲಡಯುಕ್ತನಾರೋಗಿಸಿದ 


ವ! ಅಂತಾರೋಗಿಸಿದಭವಂಗಮಾ ಚಿಜುಕೊಂಡಮಾಹೇಶ್ವರಂಗಂ ಕರ್ಪೂರ ತಾಂಬೂಲಮಂ 
ಸಮರ್ಪಿಸಿ ಪರಮಾನಂದಂಬಡೆದಾಡಿ ಪಾಡಿ ಪುತ್ರನಿಸ್ಸಹ ಸಂಭ್ರಮಂ ಬಡೆದಿರೆ ಶಂಭು ತನ್ನಿಂಬಿಯ 
ನಭೀಕ್ಷಿಸಿ ಮುದಂಭತ್ತು ಸೆಟ್ಟಿಗಿಂತೆಂದಂ 


ಅಂದು ಚಂಡಕಾಟಕೊಟರೆಂಬ ಭಕ್ತಪುಂಗವ 
ರ್ಕೊಂದರ ಸಾಪರಾಧರಾದ ತಂದೆಯಂ ಕನ 
ಲಿಂದು ನಂಬಿ ಮತೃತಾಪರಾಧನಾದ ಪುತ್ರನಂ 
ನಿಂದೆಗೆಯ್ಯುತಿಕ್ಕಿ ಮಿಕ್ಕಳೀ ಮಹೀತಳಾಗ್ರದೊಳ್ 


ಅಂಗಳಕ್ಕೆ ( ಮನೆಗೆ) ಹೆಜ್ಜೆಯಿಟ್ಟೆಯಯ್ಯಾ ?. ೯೮. ಆ ಮಹಾಶ್ರೇಷ್ಠ ಮಹಿಮೆ 
ಗಳನ್ನುಳ್ಳವರುಗಳು ನಿನ್ನನ್ನು ಮರ್ಯಾದಿಸಲಿಲ್ಲವೆ ?, ಅಂಥವರ ಮನೆಯ ದಾಸಿ 
(ರೌಡಿ) ಎಂದೆನಿಸಿರುವ ನನ್ನೊಡನೆ ನಿನ್ನ ಈ ಮಾಯಾ ವಿದ್ಯೆ ( ಮರೆಮಾಚುವ ವಿದ್ಯೆ ) 
ಅದೇಕೆ ? ನಿನ್ನ ( ಈ ) ಚಮತ್ಕಾರದ ಸಮೀಚೀನತೆಯನ್ನು ಬಿಡು ಬಿಡು ! ೯೯ , ಎಲೆ 
ಸರ್ಪಾಭರಣನೇ , ಕೇಳು : ನಿನಗೆ ನನ್ನ ಆಣೆ ! ಊಟ ಮಾಡು ; ಎನ್ನುವ ಆ ಭಕ್ತಿಯ 
ಮಾತಿಗೆ ಈಶ್ವರನು ನಗುತ್ತ ನಲಿದು ಸಂತೋಷಪಟ್ಟು ಶ್ಲಾಘನೆ ಮಾಡುತ್ತ ಮನ್ನಿಸಿ 
ಚಿರುತೊಂಡ ಸಮೇತ ( ಸಿರಿಯಾಳ್ಳ ಸಮೇತ) ನಾಗಿ ಊಟ ಮಾಡಿದನು. ವ|| ಆ 
ರೀತಿ ಊಟ ಮಾಡಿದ ಪರಮೇಶ್ವರನಿಗೂ , ಚಿರುಕೊಂಡ ಮಾಹೇಶ್ವರನಿಗೂ , 
ಮಗನಲ್ಲಿ ಆಸೆಯಿಲ್ಲದಿರುವ ನಿಂಬಿಯಕ್ಕನು ಕರ್ಪೂರ ತಾಂಬೂಲವನ್ನು ಸಮರ್ಪಣೆ 
ಮಾಡಿ, ಪರಮಾನಂದಗೊಂಡು , ಹೊಗಳಿ ಹಾಡಿ, ಸಂಭ್ರಮದಿಂದ ಇರಲು, ಶಂಭುವು 
ಆ ನಿಂಬ್ಬಕ್ಕನನ್ನು ನೋಡಿ, ಸಂತೋಷಗೊಂಡು ಸೆಟ್ಟಿಗೆ ಹೀಗೆ ಹೇಳಿದನು . ೧೦೦ . 
ಈ ಪೂರ್ವಕಾಲದಲ್ಲಿ ಚಂಡೇಶ, ಕಾಟಕೊಟರೆಂಬ ಭಕ್ತಶ್ರೇಷ್ಠರುಕೋಪಗೊಂಡು 
ಅಪರಾಧಗಳಿಂದ ಕೂಡಿದ ತಂದೆಯರನ್ನು ಕೊಂದರಲ್ಲವೆ ? ಇಂದು ನಿಂಬಿಯು 
ತನ್ನ ವಿಷಯದಲ್ಲಿ ತಪ್ಪನ್ನು ಮಾಡಿದವನಾದ ಮಗನನ್ನು ನಿಂದಿಸಿ ಹೊಡೆದು ಕೊಂದು 


ಬಸವರಾಜ ವಿಜಯಂ 


ವ|| ಅಂತುವಲ್ಲದೆಯುರಿ 


ದ್ರಾವಿಡದೇಶದಲ್ಲಿ ನರಸಿಂಹನರಾಧಿಪನೆಂಬ ಭಕ್ತನು 
ರ್ವಿವಧುಗಾಣ್ಯನಾಗಿ ಸಲೆ ಸದ್ದುಣದೇಲ್ಲೆಯಿನೊಪ್ಪುತಿರ್ಪನೆ 
ಲ್ಲಾ ವಿಭುವಿಂಗೆ ಸಾರಸುಖದಾಯಿನಿ ವಿಶ್ರುತ ದಿವ್ಯರೂಪಿ ಶೋ 
ಭಾವತಿ ಭಾಮೆ ರಂಜಿಪಳವಳ್ಳಿ ಗಳೊಂದು ದಿನಂ ವಿಳಾಸದಿಂ 


OOO 


ನಡೆತಂದೂರಂತೆ ಬಾವೂರೆನಿಪ ಪುರದ ಭಾಳೇಕ್ಷಣಂಗರ್ಚನಂಗೆ 
ಯೋಡನಲ್ಲಿಂದೇಳುತ್ತಂದಿದಿರೊಳಸವಸಂ ಶಂಭುಗೆಂದಿರ್ದ ನೆಲ್ಲೂ 

ಡುವೂವಂ ಪಾಣಿಯಿಂದ ತೆಗೆದು ನೆಗಪುತುಂ ಘ್ರಾಣಿಸುತ್ತಿರ್ಪುದುಂ ತ 
ಮ್ಮಡಿ ಕಂಡಾಕ್ಷೇಪದಿಂ ಮೂಗರಿದನವಳನಾ ವೇಳೆಯೊಳ್ ಚೇಟಿಯರ್ಕಲ್ 


ಪರಿತಂದಾ ನರಪಂಗೆ ಕೇಳರಸ ನಿರ್ಧಾಂಗಿ ಗೌರೀಶಮಂ 
ದಿರದಿಂದೇಳರುತೊಂದರಲ್ಲಿ ಗೆದು ಗಂಧಾಸ್ವಾದನಂಗೆಯ್ ಶಂ 
ಕರಪೂಜಾರ್ಥದ ಪುಷ್ಪಮಂ ತೆಗೆವುದೇ ನೀನೆಂದು ಕಾಯ್ಕೆಂದೆ ಮೂ 
ಗರಿದಂ ತಮ್ಮಡಿ ನಿನ್ನ ನಲ್ಲಳನೆನುತ್ತುಂ ಪೇಳೆ ಕೇಳುರ್ವಿಪಂ 


೧೦೩ 


ಈ ಭೂಮಿಯಲ್ಲಿ ಅಧಿಕಳೆನಿಸಿದಳು , ವ|| ಅಂತಲ್ಲದೆಯೂ (ಕೇಳು) ನರಸಿಂಹ 
ರಾಜನ ಕಥೆ : ೧೦೧ - ೧೦೫ . ದ್ರಾವಿಡ ದೇಶದಲ್ಲಿ ನರಸಿಂಹರಾಜನೆಂಬ ಭಕ್ತನು 
ಭೂಮಿಯೆಂಬ ಕಾಂತೆಗೆ ಪತಿಯೆನಿಸಿ ಚೆನ್ನಾಗಿ ಸದ್ಗುಣಗಳ ಆಧಿಕ್ಯದಿಂದ ಒಪ್ಪುತ್ತಿದ್ದನು. 
ಆ ಅರಸನಿಗೆ ಒಲಿದು ಶ್ರೇಷ್ಟ ಸೌಖ್ಯವನ್ನು ಕೊಡುವ ಪ್ರಖ್ಯಾತಳಾದ ಸೌಂದರ್ಯ 
ಶಾಲಿನಿಯಾದ 'ಶೋಭಾವತಿ ' ಎಂಬ ಪತ್ನಿಯು ರಂಜಿಸುತ್ತಿದ್ದಳು. ಪ್ರಸಿದ್ಧಳಾದ 
ಅವಳು ಒಂದು ದಿನ ಲೀಲೆಯಿಂದ ಬಂದು , “ ಬಾಹೂರು' ಎಂಬ ಪಟ್ಟಣದಲ್ಲಿರುವ 
ಈಶ್ವರನಿಗೆ ಕ್ರಮವಾಗಿ ಪೂಜೆಯನ್ನು ಮಾಡಿ , ಕೂಡಲೇ ಅಲ್ಲಿಂದ ಹೊರಟು 
ಬರುವಾಗ ಎದುರಿನಲ್ಲಿ ಶಿವನಿಗೋಸ್ಕರವೆಂದು ಇಟ್ಟಿದ್ದ , ಹಿಡಿದುಕೊಳ್ಳುವುದಕ್ಕೆ 
ಅನುಕೂಲವಾಗಿರುವ ತೊಟ್ಟಿನಿಂದ ಕೂಡಿದ ನೈದಿಲೆ ಹೂವನ್ನು ಅವಸರವಾಗಿ ಕೈಯಿಂದ 
ತೆಗೆದುಕೊಂಡು ಮೇಲಕ್ಕೆತ್ತಿ ಮೂಸಿನೋಡುತ್ತಿರಲು ಪೂಜಾರಿಯು ಕಂಡು ಆಕ್ಷೇಪಣೆ 
ಮಾಡಿ (ಕೋಪದಿಂದ) ಅವಳ ಮೂಗನ್ನೇ ಕತ್ತರಿಸಿಬಿಟ್ಟನು. ಆ ವೇಳೆಯಲ್ಲಿ ಸಖಿ 
ಜನರು , ಓಡಿ ಬಂದು ಆ ನರಸಿಂಹರಾಜನನ್ನು ಕುರಿತು “ ಅರಸನೇ , ಕೇಳು : ನಿನ್ನ 
ಅರ್ಧಾಂಗಿಯು ಶಿವಾಲಯದಿಂದ ಹೊರಟು ಬರುತ್ತೆ ( ಅಲ್ಲಿದ್ದ ) ಒಂದು ಹೂವನ್ನು 
ತೆಗೆದುಕೊಂಡು ಪರಿಮಳವನ್ನು ಮೂಸಿ ನೋಡಲು ಪೂಜಾರಿಯು ' ಶಂಕರ 
ಪೂಜಾರ್ಥವಾದ ಹೂವನ್ನು ನೀನು ತೆಗೆದುಕೊಳ್ಳುವುದೇ ? ಎಂದುಕೋಪದಿಂದ 
ಆ ನಿನ್ನ ನಲ್ಲಳ ಮೂಗುಕೊಯ್ದು ಬಿಟ್ಟ 'ನೆಂದು ಹೇಳಲು ರಾಜನುಕೇಳಿ ' ಹರಹರ ! 
ನೀತಿದ ಮೂಗನ್ನು ಕತ್ತರಿಸಿದನೇ !' ಎನ್ನುತ್ತ ಆ ಶಿವನ ಪೂಜಾರಿಯನ್ನು 
ಬೇಗನೆ ಬರಮಾಡಿಕೊಂಡು ಹೇಳಿದನು ; 'ಮೊದಲನೆಯ ತಪ್ಪನ್ನು ಮಾಡಿದ ಕೈ 


ರ್೪ಗೆ 


ಚತುರ್ದಶಾಶ್ವಾಸಂ 


ಹರ ಹರ ನೀತಿದಪ್ಪಿ ಕೊಆದಂ ಗಡ ಮಗನೆನುತ್ತೆ ಬೇಗದಿಂ 
ಬರಿಸಿ ಮಹೇಶಪೂಜಕನನೆಂದನಿದೇಂ ಪ್ರಥಮಾಪರಾಧಿ ಕೆ 
ಮೈರೆ ಕಡಿದಿಕ್ಕದಿಂತು ಕಡೆದಪ್ಪನೊಡರ್ಚಿದಮಗನೆಯ್ದೆ ಕ 
ತರಿಸಿದೆ ನೀನೆನುತ್ತೆ, ತೆಗಳಂಗನೆಯಂ ನಡೆ ನೋಡಿಕೋಪದಿಂ 
ಶಿವಪೂಜಾರ್ಥಲತಾಂತಮಂ ತೆಗೆದ ಕೈ ತಾನೆಲ್ಲಿ ಮುನ್ನಿಡಿದು 
ತೆವೊಲೀಗಲೆನೀಡುನೀಡೆನುತ ಕಾಯ್ಕಿಂ ಖಡ್ಗದಿಂದಾಕೆಯೊ 
ಪ್ಪುವ ಕೆಯ್ಯಂ ಕಡಿದಿಕ್ಕಿದಂ ಗತವಿವೋಹಂಕಂಡು ಭಕ್ಕಾಳಿಯು 
ತೃವಮಂ ತಾಳೆ ಸಭಾಸದರ್ತಳೆಯೆ ತಾಶ್ಚರ್ಯಮಂ ಭೂಭುಜಂ 


ವರಿ ಆಗಳಾನವನ ಭಕ್ತಿಭರಕ್ಕೆ ಮಚ್ಚಿ ನಿಜರೂಪಂತೊಅಲೆಳಸಿ 


ಪಣೆಗಣೀಯವೆಆಳೆ ಸುರನದಿ 
ಫಣಿಭೂಷಣಮಾಂತ ತಿಸುಳಮಿಗಮತಭೀ 
ಷಣವಿಷವಿಭಚರ್ಮಾಂಬರ 
ಮಣಿಯರಮವರ್ದೆಸೆಯ ರೂಪುದೊಅದೆನಾಗಳ 


೧೦೬ 


ವ|| ಅಂತು ರೂಪುದೊಅ ತನ್ನಿ ತಂಬಿನಿಗರಿದ ಮಗು ಕರಾಬ್ಬನನಿತ್ತು ತದ್ಭಕ್ತಂಗೆ 
ಸಾಮೀಪ್ಯಪದಮಂ ಸಾರ್ಚಿದೆನಂತುವಲ್ಲದೆಯುಂ 


ಇರಲು (ಹೂವನ್ನೆತ್ತಿಕೊಂಡು ಮೊದಲು ತಪ್ಪು ಮಾಡಿದ ಕೈ ಇರುವಾಗ ಅದನ್ನು ) 
ನೀನು ಕತ್ತರಿಸಿ ಹಾಕದೆ ಹೀಗೆ ಕೊನೆಯ ತಪ್ಪನ್ನು ಮಾಡಿದ ಮೂಗನ್ನು ಬಿಡದೆ 
ಕತ್ತರಿಸಿದೆ ಇದೇನು ? ಎನ್ನುತ್ತ ನಿಂದಿಸಿ, ಹೆಂಡತಿಯನ್ನು ಕೋಪದಿಂದ ನಮ್ಮ 
ದೃಷ್ಟಿಯಲ್ಲಿ ನೋಡಿ- ನೀಚಳೇ , ಶಿವ ಪೂಜಾರ್ಥವಾದ ಹೂವನ್ನು ಹಿಡಿದ ಕೈ 
ಎಲ್ಲಿ ! ಮೊದಲು ಹೂವನ್ನು ತೆಗೆದುಕೊಳ್ಳುವಾಗ ಚಾಚಿದ ಹಾಗೆ ಈಗ ಚಾಚು ; 
ಎನ್ನುತ್ತ ( ಹೆಂಡತಿಯ ಮೇಲಿನ) ಮೋಹದಿಂದ ದೂರನಾಗಿ, ಭಕ್ತರ ಸಮೂಹವು 
ಸಂತೋಷವನ್ನು ಹೊಂದಲು, ಸಭೆಯಲ್ಲಿರುವವರು ಆಶ್ಚರ್ಯದಿಂದ ಕೂಡಿದವರಾಗಿರಲು 
ರಾಜನು ಕೋಪದಿಂದ ಆಕೆಯ ಸುಂದರವಾದಕೈಯನ್ನು ಖಡ್ಗದಿಂದ ಕಡಿದುಹಾಕಿದನು. 
ವ|| ಆಗ ನಾನು ರಾಜನ ಭಕ್ತಿಭಾವಕ್ಕೆ ಮೆಚ್ಚಿ ನಿಜ ರೂಪವನ್ನು ತೋರಲು ಅಪೇಕ್ಷಿಸಿ 
೧೦೬. ಹಣೆಯ ಕಣ್ಣು , ಬಾಲಚಂದ್ರ , ಗಂಗಾನದಿ, ಹಾವಿನ ತೊಡುಗೆ, ಧರಿಸಿದ 
ತ್ರಿಶೂಲ, ಜಿಂಕೆ , ಕೂಡಿದ ಭಯಂಕರ ಕಾಲಕೂಟವಿಷ, ಆನೆಯ ಚರ್ಮದ ಬಟ್ಟೆ , 
ಇವುಗಳಿಂದ ಕೂಡಿ, ಶೋಭಿಸುತ್ತಿರಲು ಆಗ ( ನನ್ನ ) ರೂಪವನ್ನು ತೋರಿಸಿದೆನು. 
ವ|| ಆ ರೀತಿ ರೂಪ ತೋರಿಸಿ ಆ ಚೆಲುವೆಗೆ ಕತ್ತರಿಸಿ ಹೋದ ಮೂಗನ್ನೂ ಅಬ್ಬ 
ದಂತಿರುವ ಕೈಯನ್ನೂ ಕೊಟ್ಟು, ಆ ಭಕ್ತನಾದ ನರಸಿಂಹರಾಜನಿಗೆ ( ನನ್ನ ) ಸಾಮಿಪ್ಯ 


ಬಸವರಾಜ ವಿಜಯಂ 


ಭೂವರ ಚೋಳನಂದು ಬಂದೊಳ್ಳರವೃಂದಕೆ ನೇಮಿಸಿರ್ದ ಧಾ 
ನ್ಯಾವಳಿಯಂ ಭಯಂಬಡದೆ ಭುಂಜಿಸೆ ತನ್ನ ವರಾಂಗಿ ಕಾಯ್ದಿನಿಂ 
ತೀವಿದ ಗರ್ಭವಾಂತಿರೆಯು'ಮೋವದೆ ಸೂನುಸಮೇತವು ತ 
ದೇವಿಯ ಹೆಂಪುವೆತ್ತ ಪೊಡೆಯಂ ಮಿಗೆಸೀನಮಾಕ್ಷಣಾರ್ಧದೊಳ್ 


೧೦೭ 


ಬಗೆ ಮಚ್ಚು . ತದೀಯ ಭಕ್ತಿಗೆ ಕಪರ್ದಂ ಬಾಲಚಂದ್ರಂ ಸುರಾ 
ಪಗೆ ಕಂಡೋಗ್ರಗರಂ ಲಲಾಟನಯನಂ ಶೂಲಂ ಮೃಗಂ ಭೀಮಪ 
ನೃಗಿಹಾರ ತೆಗೆದು ಕೃತಿವಸನಂ ಚೆಲ್ಕಾಗೆ ಮೆಯೊಆ ಕೆ 

ಗೆ ಬೇಡೆಂದೆನೆ ಮುಕ್ತಿಗೇಳನವನೆನ್ನಂ ಭಕ್ತಚೂಡಾಮಣಿ 


೧೦೮ 


ತನಯಂಗಂ ವನಿತೆಗಮಾ . 
ನನುನಯದಿಂದಸುವನಿತ್ತು ಮಗುಳ ವರ್ಗೆ ಮಹಾ 
ಘನಮೋಕ್ಷಪದಮೊಡರ್ಚಿದೆ 
ನೆನುತುಂ ಶಶಿಮೌಳಿ ಪೇಳು ಮತ್ತಿಂತೆಂದಂ 


೧೧೯ 


ಅವರೆಲ್ಲ ಬೇಡಿ ಪಡೆದ 
ರ್ತವಕದಿನೆ೦ದಭೀಷ್ಮ ಘನಪದವಿಯನೀ 
ಯುವತಿ ವರವೆನೆನೆಯು 
ಕಿವಿಗೇಳದ ತಂದೆ ಮಟ್ಟವಿರ್ದಪಳಿ 


೧೧೦ 


ಸ್ಥಾನವನ್ನು ಕೊಟ್ಟೆನು ಅದೂ ಅಲ್ಲದೆ _ ೧೦೭ - ೧೦೮. ಅಂದು ಬರಗಾಲದಲ್ಲಿ 
ಚೋಳರಾಜನು ಜಂಗಮ ಸಮೂಹಕ್ಕೆ ಗೊತ್ತು ಮಾಡಿದ್ದ ಧಾನ್ಯ ಸಮೂಹವನ್ನು 
ತನ್ನ ಪತ್ನಿಯು ಭೀತಿಯಿಲ್ಲದೆ ಊಟ ಮಾಡಲು, ತುಂಬಿದ ಗರ್ಭವತಿಯಾಗಿದ್ದರೂ 
ರಕ್ಷಣೆ ಮಾಡದೆ ಕೋಪದಿಂದ ಪರಾಕ್ರಮ ವಿಶಿಷ್ಟನಾಗಿ, ಮಗನಿಂದಕೂಡಿಯೇ ಆ 
ದೇವಿಯ ಆಧಿಕ್ಯವನ್ನು ಹೊಂದಿದ ಹೊಟ್ಟೆಯನ್ನು ಚೆನ್ನಾಗಿ ಸೀಳುವಾಗ ಆ ಕ್ಷಣಾರ್ಧ 
ದಲ್ಲಿ ಆ ಚೋಳರಾಯನ ಭಕ್ತಿಗೆ ಮೆಚ್ಚಿದ ಮನಸ್ಸಿನಿಂದ ಶ್ಲಾಘನೆ ಮಾಡಿ, ಜಡೆ, 
ಬಾಲಚಂದ್ರ , ದೇವಗಂಗೆ, ಕಂಠದಲ್ಲಿ ಭಯಂಕರವಾಗಿರುವ ವಿಷ, ಹಣೆಗಣ್ಣು , 
ತ್ರಿಶೂಲ, ಜಿಂಕೆ, ಭಯಂಕರ ಹಾವುಗಳ ಮಾಲಿಕೆ, ಸುಲಿದು ಉಟ್ಟುಕೊಂಡ ಚರ್ಮ 
ವಸ್ತ್ರ - ಇವುಗಳು ಚೆಲುವಾಗಿರಲು ನಿಜ ದೇಹವನ್ನು ತೋರಿಸಿ , ' ಹೆಚ್ಚಾಗಿ ಬೇಡು' 
ಎಂದೆನ್ನಲು, ಆ ಭಕ್ತ ಚೂಡಾಮಣಿಯಾದ ಚೋಳಮಹಾರಾಜನು ನನ್ನಲ್ಲಿಮೋಕ್ಷವನ್ನು 
ಬೇಡಿದನು. ೧೦೯. ನಾನು ಮಗನಿಗೂ ಹೆಂಡತಿಗೂ ವಿಶ್ವಾಸದಿಂದ ಪ್ರಾಣವನ್ನಿತ್ತು 
ಪುನಃ ಅವರಿಗೆ ಮಹಾ ಘನವಾದ ಮೋಕ್ಷ ಸಾಮಾಜ್ಯವನ್ನುಂಟುಮಾಡಿದೆನೆನುತ್ತ 
ಶಶಿಮೌಳಿಯು ಹೇಳಿ ಪುನಃ ಹೀಗೆ ಹೇಳಿದನು : ೧೧೦. ಆ ಭಕ್ತರೆಲ್ಲರೂ ಬೇಡಿ 
ಶೀಘ್ರವಾಗಿ ನನ್ನಿಂದ ತಮಗೆ ಇಷ್ಟವಾದಶ್ರೇಷ್ಠ ಸ್ಥಾನವನ್ನು ಪಡೆದರು. ವರವನ್ನು 


1 ಮೊಪ್ಪ( ಅ) 2 ಠಾ ( ಅ) 


೪೯೩ 


ಚತುರ್ದಶಾಶ್ವಾಸಂ 


೧೧೧ 


N 


ಅಪರಾಧಂಗೆಯ ತನ್ನಾತ್ಮಜನನುಜದೆ ಕೊಂದಳಿಕ್ಯಾತನಂ ಕಾಂ 
ಕ್ಲಿಪಳನೆಂಬೆನೀ ನಿಂಬಿಯ ಘನತರ ಸದೃಕ್ಕಿಯಂ ಭಕ್ತ ನೀನಂ | 
ದುಪಹಾರಂಗೆಯ್ಯಾಂ ಬೇಡಿದೊಡೆ ಬಳಿಯೋಳಾ ಪುತ್ರನಂ ಮತ್ತೆ ಭಕ್ತಿ 
ವ್ಯಪದೇಶಂಬತ್ತು ನನ್ಸೆಂ ಕರೆಯೆನೆ ಕರೆದ್ರೆ ಸೂನವಂ ದಭ ಭಕ್ತಾ 
ಅದಂದೆ ನಿಂಬಿಯಕ್ಕನ 
ಸದಮಳ ಸದ್ಭಕ್ತಿಯಿರವನೀಕ್ಷಿಸಿ ನಿನ್ನಿ 
ಮದಮನುಳಿಯೆಂದು ಸೆಟಿಯೋ 
ಟೊದವಿದ ಮದಮಂ ತೆರಳಿದಂ ಗಿರಿಜೇಶಂ 


ರಿರಿ೨ 


ನಿಂಬಿಯ ನಂದನಂಗಸುವನಿತ್ತು, ನಿರೀಕ್ಷಿಸಿ ಪುಷ್ಪ ಕಾಗ್ರದೊಳೆ 
ಸಾಂಬನೆಯಿಲ್ಲು ಕುಳ್ಳಿರಿಸಿ ತನ್ನ ಯ ಲೋಕಮನೆ ಸುತ್ತೆ ಮ 
ತಂ ಬಗೆದಂದು ತದ್ವನಿತೆಯುತ್ತಮ ಭಕ್ತಿಯನೊಲ್ಲು ಕೀರ್ತಿಸು 
ತುಂ ಬಿಗಿಯಪ್ಪಿ ಮೇಯ್ದ ಡವಿ ಮನ್ನಿಸಿದಂ ಕೃಪೆಯಿಂದ ಶಂಕರ 


೧೧೩ 


C೧೪ 


ವಿತತ ಚತುರ್ಮುಕ್ತಿಗಳಿಂ 
ದತಿಶಯವೋ ಶರಣಚರಣಸೇವನಮಂದೀ 
ಕ್ಷಿತಿತಳದೊಳಿರ್ದಳಾ ಗುಣ . 

ಯುತೆ ನಿಂಬಿ ವಿಡಂಬಿಸುತ್ತೆ ಫಲಪದದೊಳಂ 
ಕೊಡುತ್ತೇನೆಂದರೂ ಈ ಯುವತಿಯು ಕಿವಿಯೇ ಕೇಳದವಳಂತೆ, ಸುಮ್ಮನಿರುವಳಲ್ಲವೇ ! 
೧೧೧. ತಪ್ಪು ಮಾಡಿದ ತನ್ನ ಮಗನನ್ನು ತಪ್ಪದೆ ಕೊಂದಳು. ಬಳಿಕ ಆತನನ್ನು 
ಬಯಸುವವಳೇ ಅಲ್ಲ ; ಈ ನಿಂಬಿಯ ಘನವಾದ ಶ್ರೇಷ್ಠ ಭಕ್ತಿಯ ಏನೆಂದು 
ಹೇಳಲಿ ? ಭಕ್ತನೇ , ( ಸಿರಿಯಾಳ ಸೆಟ್ಟಿಯೇ ) ನೀನು ಅಂದು ನಾನು ಬೇಡಿದಾಗ 
ಭಕ್ತಿಯ ನೆವವನ್ನು ಹೊಂದಿ ಆ ( ನಿನ್ನ ) ಪುತ್ರನನ್ನು ಆಹಾರವನ್ನಾಗಿ ಮಾಡಿದೆ. ಮತ್ತೆ 
ನಾನು ಕರೆ ಎಂದರೆ ದಭ್ರ ಭಕ್ತನೇ , ಮಗನನ್ನು ಕರೆದೆಯಲ್ಲವೇ ? ೧೧೨ . ಆದ್ದರಿಂದ 
ಈ ನಿಂಬ್ಬಕ್ಕನ ಸಮಿಾಚೀನವಾದ ನಿರ್ಮಳ ಭಕ್ತಿಯ ರೀತಿಯನ್ನು ನೋಡಿನಿನ್ನ ಗರ್ವ 
ವನ್ನು ( ನಾನೇ ಶ್ರೇಷ್ಠ ಭಕ್ತನೆಂಬ ಗರ್ವವನ್ನು ) ಬಿಡು.' ಎಂದು ಸೆಟ್ಟಿಗೆ ಉಂಟಾಗಿದ್ದ 
ಮದವನ್ನು ಶಿವನು ಹೋಗಲಾಡಿಸಿದನು. ೧೧೩ . ಶಿವನು ನಿಂಬಿಯ ಮಗನಿಗೆ 
ಪ್ರಾಣವನ್ನಿತ್ತು ನಿರೀಕ್ಷಿಸಿ, ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ ತನ್ನ ಲೋಕವನ್ನು 
ಸೇರಿಸುತ್ತ ಮತ್ತು ಶಂಕರನು ಆ ನಿಂಬಿಯ ಉತ್ತಮ ಭಕ್ತಿಯನ್ನು ಮನಸ್ಸಿಗೆ ತಂದು 
ಕೊಂಡು ಪ್ರೀತಿಯಿಂದ ಶ್ಲಾಘಿಸುತ್ತ ಬಿಗಿದಪ್ಪಿ ಮೈಯನ್ನು ಸವರಿ ಕೃಪೆಯಿಂದ ಗೌರವಿ 
ಸಿದನು . ೧೧೪ . ಪ್ರಸಿದ್ದವಾದ ಸಾಲೋಕ್ಯ, ಸಾಯುಜ್ಯ , ಸಾಮಿಪ್ಯ, ಸಾರೂಪ್ಯ 
ಗಳೆಂಬ ನಾಲ್ಕು ವಿಧವಾದ ಮೋಕ್ಷಗಳಿಗಿಂತಲೂ , ಈ ಶರಣರುಗಳ ಚರಣ ಸೇವೆಯು 
ಅತಿಶಯವಾದುದು ಎಂದು ಆ ಗುಣಯುತ ನಿಂಬಿಯು ಚತುರ್ವಿಧವಾದ ಫಲದ 
ಸ್ಥಾನಗಳ ಸಮಿಾಚೀನತ್ವವನ್ನು ತಿರಸ್ಕರಿಸುತ್ತ ಈ ಭೂಮಿಯಲ್ಲಿಯೇ ಇದ್ದಳು, 


ಬಸವರಾಜ ವಿಜಯಂ 


ಅದಲ್ಲಿಂ ಪೀಯೂಷಸಾರಂ ಪುಳಿಯೊಡವೆರೆದಂತಪ್ಪುದಾ ಭಕ್ತಿ ಚಂಚ 
ನ್ಮದದೊಳ್ಳೆಸೆ ಕೇಳೆಂದೊರೆಯೆ ಗುರುತರಂ ಮಾಚಿದೇವಂ ವಿಳಾಸಾ 
ಸ್ಪದಭಾವಂ ಮಿಕ್ಕು ಕೇಳೊಲೆಆಗುತವನ ದಿವ್ಯಾಂಘ್ರಯೊರ್ತಿಸುತ್ತಾಂ 
ಪದಪಿಂದೊಪ್ಪಿರ್ದನೀಶಾರ್ಪಿತಮತಿ ಶಿವಸಿದ್ದಾಂತದುಗ್ದಾಬ್ಲಿ ಚಂದ್ರಂ 


೧೧೫ 


ಶೃಂಗವೇಣಿ ಭುವನತ್ರಯಪೂರ್ಣೇ 
ಮಂಗಳಾಂಗಿ ಮೃದುವಾಣಿ ಸುಕರ್ಣೇ 
ಕಂಗೊಳಿಪ್ಪ ಕನಕಾಂಚಿತವರ್ಣೇ 
ಪಿಂಗದೊಲ್ಲು ಪೊರೆಯೆನ್ನನಪರ್ಣೇ 


೧೧೬ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟ ತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನವಾನಿತೋಭಯಕವಿತಾವಿಶಾರದ 

- ಶೀಷಡಕ್ಷರಿದೇವಭಕ್ತಿವಿರಚಿತ 


ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ ಭೂಭಕ್ತ ಕಥಾವರ್ಣನಂ 

ಚತುರ್ದಶಾಶ್ವಾಸಂ ಸಮಾಪ್ತಂ 
ಅಂತು ಅಶ್ವಾಸ ೧೪ಕ್ಕೆ ಪದಗಣನೆ ೧೨೬೨ಕ್ಕೆ ಮಂಗಳಮಹಾ ಶ್ರೀ 


೧೧೫ . ಆದ್ದರಿಂದ ಆ ಭಕ್ತಿಯು ಚಪಲವಾದ ಗರ್ವದೊಡನೆ ಕೂಡಿದರೆ , ಶ್ರೇಷ್ಠ 
ಅಮೃತವು ಹುಳಿಯೊಡನೆ ಸೇರಿದಂತೆ ಆಗುವುದು ಕೇಳು ಎಂದು, ಮಹಾ ಗುರು 
ವಾದ ಮಾಚಿದೇವನು ಹೇಳಲಾಗಿ, ಶಿವನಿಗೋಸ್ಕರ ಸರ್ವವನ್ನೂ ಸಮರ್ಪಿಸಲ್ಪಟ್ಟ 
ಬುದ್ದಿಯುಳ್ಳವನೂ , ಶೈವ ಸಿದ್ದಾಂತವೆಂಬ ಕ್ಷೀರ ಸಮುದ್ರಕ್ಕೆ ಚಂದ್ರನಂತಿರುವವನೂ , 
ಲೀಲೆಗೆ ಆಶ್ರಯವಾದ ಮನಸ್ಸಿನಿಂದ ಕೂಡಿದವನೂ ಆದ ಬಸವೇಶ್ವರನು ವಿಶೇಷವಾಗಿ 
ಕೇಳಿ, ಆ ಮಾಚಿದೇವನ ದಿವ್ಯ ಪಾದಗಳಲ್ಲಿ ಪ್ರೀತಿಯಿಂದ ನಮಸ್ಕರಿಸುತ್ತ ಉತ್ಸಾಹ 
ದಿಂದ ಹೊಗಳುತ್ತ ಶೋಭಿಸಿದನು. ೧೧೬ , ಭ್ರಮರದಂತಿರುವ ಜಡೆಯುಳ್ಳ , 
ಮೂರು ಲೋಕಗಳಲ್ಲಿ ಸಂಪೂರ್ಣಳಾದ, ಮಂಗಳಕರ ಶರೀರವುಳ್ಳ , ಕೋಮಲ 
ಮಾತುಳ್ಳ , ಸಮಿಾಚೀನ ಕಿವಿಗಳುಳ್ಳ , ಕಂಗೊಳಿಸುವ ಪ್ರಕಾಶಮಾನವಾದ ಚಿನ್ನದಂತೆ 
ಬಣ್ಣವುಳ್ಳ , ಅಪರ್ಣೆ ತಪ್ಪದೆ ಒಲಿದು ನನ್ನನ್ನು ಕಾಪಾಡು. 


ಹದಿನಾಲ್ಕನೆಯ ಆಶ್ವಾಸವು ಸಮಾಪ್ತವಾಯಿತು. 


ಪಂಚದಶಾಶ್ವಾಸಂ 
ಹಲಾಯುಧಯ್ಯನ ಕಥೆ 


ಶ್ರೀಹಿಮಗಿರೀಂದ್ರತನಯಾ 
ಸ್ನೇಹರಸಾಮಾನಿಪುತ್ರಕಿರೀಟ 
ಮೊಹತಿಮಿರಾರ್ಕನಮರಸ 
ಮಹಾರ್ಚಿತನೀಗೆ ಸೌಖ್ಯವಂ ಶಿವಲಿಂಗಂ 
ವ|| ಮತ್ತಂ ಬಸವಂಗೆ ಮಾಚಿದೇವನಿಂತೆಂದಂ 


ಪುರಹರನಾ ಪರದನ ಕರ 
ಸರಸಿಜಮಂ ಪಿಡಿದು ಮೆಲ್ಲನಲ್ಲಿಂದೇಳಂ 
ದುರುತರ ಹಲಾಯುಧಯ್ಯನ 
ಪುರಮಂ ಪುಗುತಂದು ಪೊಕ್ಕನವನಂಗಣಮಂ 

ವರಿ ಆಗಳಾ ಹಲಾಯುಧನಪೂರ್ವತರ ಚರರೂಪಮಂ ತಳೆದೇವ್ರಂದರನಿರ್ವರಂ ಕಂಡು 
ದಂಡಪ್ರಣಾಮಂಗೆಯು ಚಿತಸತ್ಕಾರಮಂ ಸಾಂಗವೆನೆ ನೆಗಳ ನಂತರ ದೇವರಾವಾಸವಾವುದೆನ್ನ 
ಮೇಲಣ ಕಾರುಣ್ಯದಿನಾವೆಡೆಯಿಂ ಬಿಜಯಂಗೆಯ್ದಿರೆಂದು ಕೇಳಲೊಡನಾ ಚರಮೂರ್ತಿ ಶಂಕರನವಂಗಿಂ 
ತೆಂದಂ 

ಹಲಾಯುಧಯ್ಯನ ಕಥೆ 
- ೧ . ಮಂಗಳಕರಳಾದ ಪಾರ್ವತೀದೇವಿಯ ಪ್ರೀತಿಯೆಂಬ ಜಲಕ್ಕೆ ಪಾತ್ರನಾದ 
ಅತ್ರಿ ಪುತ್ರನಾದ ಚಂದ್ರನನ್ನು ಮೌಳಿಯಲ್ಲಿ ಧರಿಸಿದ, ಅಜ್ಞಾನವೆಂಬ ಕತ್ತಲೆಯನ್ನು 
ಓಡಿಸುವ ಸೂರ್ಯನಾದ, ದೇವತೆಗಳ ಸಮೂಹದಿಂದ ಪೂಜಿಸಲ್ಪಟ್ಟ ಶಿವಲಿಂಗನು 
ಸೌಖ್ಯವನ್ನು ಕೊಡಲಿ. ವ || ಪುನಃ ಮಾಚಿದೇವನು ಬಸವಣ್ಣನಿಗೆ ಹೀಗೆ ಹೇಳಿದನು . 
೨ . ಪರಮೇಶ್ವರನು ಆ (ಸಿರಿಯಾಳ ಸೆಟ್ಟಿಯೆಂಬ) ವ್ಯಾಪಾರಿಯ ಕರಕಮಲವನ್ನು 
ಹಿಡಿದು, ಮೆಲ್ಲನೆ ಅಲ್ಲಿಂದ ಹೊರಟು ಬಂದು ಶ್ರೇಷ್ಠನಾದ ಹಲಾಯುಧಯ್ಯನ 
ಪಟ್ಟಣವನ್ನು ಹೊಗುತ್ತ ಆಗ ಹಲಾಯುಧಯ್ಯನ ಮನೆಯನ್ನು ಹೊಕ್ಕನು. ವ|| 
ಆಗ ಹಲಾಯುಧಯ್ಯನು ಅಪೂರ್ವವಾದ ಜಂಗಮ ವೇಷವನ್ನು ಹೊಂದಿ ಬಂದಂಥ 
ಈ ಇಬ್ಬರನ್ನೂ ಕಂಡು ದೀರ್ಘದಂಡ ಪ್ರಣಾಮ ಮಾಡಿ ಯೋಗ್ಯವಾದ ಪೂಜೆಯನ್ನು 
ಯಥಾಸಾಂಗವಾಗಿ ಮಾಡಿದನಂತರ 'ಸ್ವಾಮಿಗಳ ಆವಾಸ ಸ್ಥಳವಾವುದು ? ನನ್ನ 
ಮೇಲಿನ ಕಾರುಣ್ಯದಿಂದ ಯಾವ ಸ್ಥಳದಿಂದ ಆಗಮಿಸಿದಿರಿ ? ” ಎಂದು ಕೇಳಲು ಆ 


1 + ಮೂರ್ತಿ ( ಅ) . 


9 


ಬಸವರಾಜ ವಿಜಯಂ 


ಪರಮ ಚಿದಂಬರಪುರದ 
ಲ್ಲಿರುತಿರ್ಪೆಂ ಪಿತರರಿಲ್ಲದಾಂ ಮುನ್ನ೦ ಭಾ 
ಸುರ ಶಿಶುರೂಪಂತಾರೆ 
ಪೊರೆದಳ್ಳಾದೇವಿಯೆಂಬಳೆಲೆ ಗುಣನಿಳಯಾ 


ಎನಗೊಳ್ಳಿಂಕೊಡಗೂಸು ಪಾಲೆಜದಳನ್ನ ಪ್ರಾಶನಂ ಚೌಡಿದೇ 
ವನಿನಾದತ್ತು ಧರಿತ್ರಿಯೊಳಡೆವ ಜಾಣೆಗಯ್ಯನಿಂದಾಯ್ತು ಕೆ 
ಛನವದ್ಯಂ ಸಹಭೋಜನಸ್ಥಿತಿಯನಾ ಚನ್ನಯ್ಯನೊಲ್ಲಿನೊ 
ಯ್ಯನೆ ದಾಸಯ್ಯನುಡರಂ ಕಲಿಸಿದಂ ತಾನಿತ್ತು ಸದ್ವಸ್ತ್ರಮಂ 


ನೆಲೆಗೊಂಡು ವಿಭೂತಿಧಾರಣವಿಧಾನಂ ಜ್ಞಾನಸಂಬಂಧರಿಂ 
ದೊಲವಿಂದಂ ಜೆಡೆಗಟ್ಟುವಂದಮವರ್ದತಾ ಮಾನಕಂಜಾರರಿಂ 
ವಿಲಸತ್ಸೌಂದರರಿಂದೆ ಜಾಣ್ಣುಡಿಯೊಡಂಬಟ್ಟಿ ರ್ದುದೆನ್ನೊಳು 
ಜ್ವಲಕರ್ವಪ್ರಚಯ್ಯಕಶಕ್ತಿಯೆನಗಾ ಪಿಟ್ಟವೈ ಯಿಂದಾಯು ಕೇಳದ 


೫ 


ಕೂಡಲೆ ಆ ಜಂಗಮಾಕಾರದ ಶಿವನು ಅವನಿಗೆ ಹೀಗೆ ಹೇಳಿದನು : ೩ - ೬ . ಎಲೆ 
ಸದ್ಗುಣಗಳಿಗೆ ಆಶ್ರಯನಾದ ಹಲಾಯುಧನೇ , ನಾನು ಶ್ರೇಷ್ಠವಾದ ಚಿದಂಬರಪುರ 
( ಜ್ಞಾನಾಕಾಶವೆಂಬ ಪಟ್ಟಣದಲ್ಲಿ ಇರುತ್ತಿರುವೆನು . ತಾಯ್ತಂದೆಗಳು ಇಲ್ಲದೆ 
ಪ್ರಕಾಶಮಾನವಾದ ಶಿಶು ರೂಪವನ್ನು ಹೊಂದಿ ಇರಲು ' ಮಾದೇವಿ' ಎಂಬುವಳು 
ರಕ್ಷಿಸಿದಳು (ಬಿಜ್ಜಮಹಾದೇವಿ ಎಂಬುವಳು ರಕ್ಷಿಸಿದಳು) ; ನನಗೆ ಕೊಡಗೂಸು 
ಒಳ್ಳೆಯ ಹಾಲನ್ನು ಎರೆದಳು ; ಚೌಡಿದೇವನಿಂದ ಅನ್ನಪ್ರಾಶನವು ( ಅನ್ನವನ್ನು ತಿನ್ನುವ 
ಪ್ರಥಮ ಸಂಸ್ಕಾರ) ಆಯಿತು ; ಭೋಗಯ್ಯನಿಂದ ಈ ಭೂಮಿಯಲ್ಲಿ ನಡೆಯುವ 
ಜಾಣ್ಮಯುಂಟಾಯಿತು ; ಕೇಳು : ನಿರ್ದುಷ್ಟನಾದ ಮಾದರ ಚೆನ್ನಯ್ಯನು ಒಟ್ಟು 
ಒಡನೆಯೇ ಊಟ ಮಾಡುವಿಕೆಯನ್ನು ಉಂಟು ಮಾಡಿದನು ; ಜೇಡರದಾಸಯ್ಯನು 
ತಾನು ಚೆನ್ನಾಗಿ ಉಡುವುದಕ್ಕೆ ಒಳ್ಳೆಯ ಬಟ್ಟೆಗಳನ್ನು ಕೊಟ್ಟು ಕಲಿಸಿದನು ; ಭಸ್ಮವನ್ನು 
ಧರಿಸುವ ರೀತಿಯು ತಿರುಜ್ಞಾನ ಸಂಬಂಧದಿಂದ ಅಳವಟ್ಟಿತು ; ಪ್ರೀತಿಯಿಂದ ಜೆಡೆ 
ಯನ್ನು ಕಟ್ಟುವ ರೀತಿಯು ಆ ಮಾನಕಂಜರಾರ್ಯರಿಂದ ಉಂಟಾಯಿತು ; ಪ್ರಕಾಶ 
ಮಾನನಾದ ನಂಬಿಯಣ್ಣನಿಂದ ಚಾತುರ್ಯದ ಮಾತುಗಳು ನನ್ನಲ್ಲಿ ಸಮ್ಮತವಾಗಿ 
ಉಂಟಾದುವು; ಶ್ರೇಷ್ಟವಾದ ಕಾರ್ಯಗಳ ( ಉದ್ಯೋಗಗಳ) ಸಮೂಹದಲ್ಲಿ ಒಲವು 
ಪಿಡ್ಡ ಮೈಯಿಂದ ಆಯಿತು. ಉಜ್ವಲವಾದ ತೇಜಸ್ಸುಳ್ಳ ಸಿಂಧುಬಲ್ಲಾಳನು ಯೌವನ 
ವುಂಟಾಗುತ್ತಲೇ ತನ್ನ ಹೆಂಡತಿಯನ್ನ ರ್ಪಿಸಿದನು ; ಮೊನೆಯ ರಾಜನು ಅಧಿಕ ಪ್ರೇಮ 


೪೯೭ 


ಪಂಚದಶಾಶ್ವಾಸಂ 


ಬಳಿಯೊಳ್ಳವ್ವನವಾಂಪುದುಂ ವಧುವನಿತ್ಯಂ ಸಿಂಧುಬಲ್ಲಾಳನು 
ಜ್ವಳತೇಜಂಮೊನೆಯ ಕ್ಷಿತೀಶನೆನಗುದ್ಯಮದಿಂದೀವನಾ 
ಗಳುಮೆಳ್ಳಿಂ ತ್ರಿಗುಣೋಲ್ಲಸದೃತಿಯನಿಂತಾರ್ಕಳಿಂ ಬಾಳೆನೀ 
ಗಳುಮಾ ಭಕ್ತರ ಮೇಳದಿಂ ಕಳಿದಪೆಂ ಪೊಳಂ ಮಹೋತ್ಸಾಹದಿಂ 


ವ|| ಮಂ 


ಹರನಂ ಪೂಜಿಪ ಮಾಳ್ಮೆಯಿಂ ಭಜಿಪರೆನ್ನ೦ ಚನ್ನಯಂ ಚೇರಮಂ 
ಕರಿಕಾಲಂ ತಿರುನೀಲಕಂಠನತಿಭಕ್ತಂ ಮಾನಕಂಜಾರ ಸೌಂ 
ದರ ವಾಗೀಶ್ವರ ಸೇದಿರಾಜ ವರಗುಂಡಾಧೀಶಮುಖ್ಯರ್ಮಹೇ 
ಶ್ವರಭುರ್ಗುಣಯುಕ್ತರನ್ವಿತ ಮಹಾವೀರವ್ರತಾಲಂಕೃತರ್ 


ಪಲವುಂ ದೇಶದ ಭಕ್ತರ 
ನಿಲಯಂಗಳನೆಯ್ದೆ ಪೊಕ್ಕು ತತ್ತೂಜೆಗಳಂ 
ನಲವಿಂ ಕೆಯ್ಯೋಳುತೆಯಿದೆ 
ನಲಂಪಿನಿಂ ಮಿಸುಪ ಕಾಂಚಿಯೆಂಬಾ ಪೊಳಲಂ 


ಆ ಪುರದೊಳೆಸೆವ ಸುಗುಣಕ 
ಲಾಪನ ಚಿಣತೊಂಡನಾಲಯಬುಗುತೆ ಸಮು 
ದೀಪಿತ ತದ್ಭಕ್ತಿರಸವು 
ನೇಪೊಳ್ಳುಂ ಕೆಯೊಳು ಸುಖಮಿರುತಿರ್ದೆಂ 


(100 


ದಿಂದ ನನಗೆ ಯಾವಾಗಲೂ , ಒಳ್ಳೆಯತನದಿಂದ ಸತ್ವ , ರಜ , ತಮೋ ಗುಣಗಳ ಶ್ರೇಷ್ಠ 
ವಾದ ಪೋಷಣೆಯನ್ನು ಕೊಡುವನು - ಈ ರೀತಿಯಲ್ಲಿ ಪುರಾತನರಿಂದ ಬಾಳಿದೆನು . 
ಈಗಲೂ ಆ ಭಕ್ತರ ಜೊತೆಯಲ್ಲಿಯೇ ಕಾಲವನ್ನು ಪರಮೋತ್ಸಾಹದಿಂದ ಕಳೆಯುತ್ತಿ 
ದೇನೆ. ವ|| ಮತ್ತು ೭. ಮಹೇಶ್ವರ ಭಕ್ತರಾದ ಸದ್ಗುಣಶಾಲಿಗಳು ಮಹತ್ವವುಳ್ಳ 
ವೀರಶೈವ ಮತದಿಂದ ಅನ್ವಿತರಾಗಿ ಅಲಂಕಾರಗೊಂಡ ಚೆನ್ನಯ್ಯ , ಚೇರಮ , 
ಕರಿಕಾಲಚೋಳ, ಅತಿ ಭ , ತಿರುನೀಲಕಂಠ , ಮಾನಕಂಜರ , ಸೌಂದರನಂಬಿ , ವಾಗೀಶ, 
ಸೇದಿರಾಜ, ಗುಂಡಾಧೀಶರೇ ಮೊದಲಾದವರು ಲಿಂಗವನ್ನು ಪೂಜಿಸುವ ರೀತಿಯಿಂದ 
ನನ್ನನ್ನು ಸ್ತೋತ್ರಮಾಡುವರು. ೮ . ಅನೇಕ ದೇಶಗಳಲ್ಲಿರುವ ಭಕ್ತರ ಮನೆಗಳನ್ನು 
ಚೆನ್ನಾಗಿ ಪ್ರವೇಶಿಸಿ ಆ ಭಕ್ತರು ಮಾಡಿದ ಪೂಜೆಗಳನ್ನು ಸಂತೋಷದಿಂದ ಕೈಗೊಂಡು 
ಪ್ರೀತಿಯಿಂದ ಶೋಭಿಸುವ ಕಾಂಚೀಪಟ್ಟಣವನ್ನು ಹೊಕ್ಕೆನು. ೯. ಆ ಪಟ್ಟಣದಲ್ಲಿ 
ಶೋಭಿಸುವ ಸದ್ಗುಣಗಳೇ ಆಭರಣವಾಗಿ ಉಳ್ಳ ಚಿರುತೊಂಡನ ( ಸಿರಿಯಾಳ್ವನ) 
ಮನೆಯನ್ನು ಪ್ರವೇಶಿಸುತ್ತ ಯಾವಾಗಲೂ ಪ್ರಜ್ವಲಿಸುವ ಆತನ ಭಕ್ತಿಯನ್ನು ಸ್ವೀಕಾರ 


1 ದ್ವೀ ( ಚ, ಮು , ದ) 


32 


೪೯೮ 


ಬಸವರಾಜ ವಿಜಯಂ 


ಆ ಭಕ್ತನೊರ್ಮೆ ನೆಗಳ ಮ . 
ಹಾಭಕ್ತಿಯನೀವ ಚಿತ್ರಮೇವೇಳಪೆನಿ 
ಭೂಭಾಗದೋಳಾವಂಗಮ 
ದಾಳಂನೆನೆಯಲೆಸಪ ಕಲಿಯಾವನದಂ 


ಶಿವ ಶಿವ ಭೈರವಾಕೃತಿಯೊಳೀಶ್ವರನೆ ಭವತ್ಕುಮಾರನಂ 
ತಲೆ ಕಡಿದಿಕ್ಕವೇಳ್ಳುವೆಮಗೆಂದೆನೆ ದೇವ ಮಹಾಪ್ರಸಾದವೆಂ 
ದವಿಚಲಿತಾತ್ಮಜನ ಗೋಣರಿದಳ್ಳದೆ ಸೀಳು ಮಾಂಸಮಂ 
ಯುವತಿಯ ಕೆಯೊಳೀಯ ಪಚಿಸುತ್ತುಮವಂಗುಣಲಿತ್ತಳಳ್ಳಿಯಿಂ 


ನಿಜಕುಲವರ್ಧನನೆನಿಪಾ 

ಜನೊರ್ವನೆ ಚೆಲ್ಲನೆಳೆಯನವನಂ ವಧಿಸು 
ತೆ ಜಡಮತಿ ಭೈರವಂಗಾ 
ಸುಜನಸ್ತುತನಿತ್ತನೆಂದೊಡೇವಣ್ಣಿ ಪುದೋ 


ವ್ರತವಿರ್ದು ಜನಂ ಪಡೆಗುಂ 
ಸುತನಂ ಸುತಮೋಹಮುರಿದು ಪಶುಪಕ್ಷಿಮ್ಮಗ. 
ಪ್ರತತಿಗೆನೆ ತನ್ನುನಿಗೆ ನಿಜ 
ಸುತನಂ ಕಡಿದಿತ್ರ ಸೆಟ್ಟಿಗಾರ್ದೊರೆ ಧರೆಯೊಳ್ 


೧೩ 


ಮಾಡುತ್ತ ಸುಖವಾಗಿ ಇರುತ್ತಿದ್ದೆನು. ೧೦ . ಆ ಭಕ್ತನು ಒಂದು ಸಲ ಮಾಡಿದ 
ಮಹಾಭಕ್ತಿಯು ಅತ್ಯಂತ ವಿಚಿತ್ರವಾದುದಾಗಿತ್ತು . ಏನೆಂದು ಹೇಳಲಿ ! ಈ ಭೂಮಿ 
ಯಲ್ಲಿ ಯಾವಾಗಲೂ ನೆನೆಯುವುದಕ್ಕೂ ಅದು ಭಯಂಕರವಾದ ( ಭಕ್ತಿಯ ನಿಲುವು) 
ದ್ದಾಗಿದೆ . ಅಂಥ ಭಕ್ತಿಯನ್ನು ಮಾಡುವ ಕಲಿ ಯಾವನಿದ್ದಾನೆ ? ೧೧ . ಶಿವಶಿವ! 
ಈಶ್ವರನು ಭೈರವಾಕಾರದಲ್ಲಿ ಬಂದು ನಮಗೆ ಚೆನ್ನಾಗಿ ನಿಮ್ಮ ಮಗನನ್ನೇ ಕಡಿದು 
ಇಕ್ಕಬೇಕು ಎನ್ನಲಾಗಿ , ನಿಶ್ಚಂಚಲ ಜೀವಿಯಾದ ಆ ಚಿರುತೊಂಡನು 'ದೇವ ! 
ಮಹಾಪ್ರಸಾದವೆಂದುಕೊಂಡು ಮಗನ ಗೋಣನ್ನೇ ಕತ್ತರಿಸಿ, ಹೆದರದೆ ಸೀಳಿ 
ಹೆಂಡತಿಯ ಕಯ್ಯಲ್ಲಿ ಮಾಂಸವನ್ನು ಕೊಡಲು ( ಅವಳು) ಬೇಯಿಸಿ ಪ್ರೀತಿಯಿಂದ ಆ 
ಈಶ್ವರನಿಗೆ ಊಟಮಾಡುವುದಕ್ಕೆ ಕೊಟ್ಟಳು. ೧೨. ಚೆಲುವನ , ಚಿಕ್ಕವನೂ , ತಮ್ಮ 
ವಂಶವನ್ನು ಉದ್ದರಿಸುವವನೂ ಎನಿಸಿದ ಮಗನು ಒಬ್ಬನೇ . ಅಂಥ ಅವನನ್ನು ಆ 
ಸಜ್ಜನ ಸ್ತೋತ್ರಕ್ಕೆ ಪಾತ್ರನಾದ ಚಿರುತೊಂಡನು ವಧಿಸುತ್ತ ಮೂಢ ಬುದ್ದಿಯ 
ಭೈರವನಿಗೆ ಇತ್ತನೆಂದರೆ ಏನು ವರ್ಣಿಸುವುದೋ ! ೧೩ . ಲೋಕದ ಜನರು ವ್ರತ 
ಗಳನ್ನು ಮಾಡಿ , ಮಗನನ್ನು ಪಡೆಯುತ್ತಾರೆ. ಪಶುಗಳು ಪಕ್ಷಿಗಳು, ಮೃಗಗಳು 
ಇವುಗಳ ಸಮೂಹಕ್ಕೆ ( ಇರುವ) ಮಕ್ಕಳ ಮೇಲಿನ ಪ್ರೀತಿಯು ಅಸಾಧ್ಯವಾಗಿರುವಾಗ 


1 ದಂ ( ದ) 


೪೯೯ 


ಪಂಚದಶಾಶ್ವಾಸಂ 


ಹರಕಂ ನಿಂದಿಸೆ ಕಾಟಕೋಟ ಘನಚಂಡರ್ತಂದೆಯುಂ ಕೊಂದರೆಂ 
" ಬರದೇಂ ವಿಸ್ಮಯವೇ ಸಮುಜ್ವಲಿತಕೋಪಾಟೋಪಯುಕ್ತರ್ಮಹೇ 
ಶ್ವರಭಕ್ತಂ ಚಿಲುತೊಂಡನೊಲ್ವ ಸುತನಂ ತಷ್ಟೊಂದದಿರ್ಪಾತನಂ 
ಭರದಿಂ ಭೈರವನೊಲ್ಲು ಬೇಡೆ ತಳಿದಿತ್ತಂ ಚಿತ್ರವಿ ಧಾತ್ರಿಯೊಳ್ 


ಕಿಕ್ಕಿರಿದಾಗಿ ಕತ್ತರಿಸಿ ಪುತ್ರನನಟ್ಟುಣಲಿಟ್ಟು ಭಕ್ತಿಯಿಂ | 
ದೆಂಗಿ ಮಹೇಶ ಭುಂಜಿಸೆನೆ ಭುಂಜಿಪೆನಿಗಳೆ ನಿನ್ನ ಸೂನುವಂ 
ನೆಜತೆ ಕರೆಯೆಂದವಂ ಬೆಸಸೆ ತಾಂ ಕರೆದೀಶ್ವರನೊಲೈಯಾನುತ 
ತೋಳೆ ಸತೀಸುತಾಪ್ತಜನಸಂಯುತನೆಯಿದನೀಶಲೋಕಮಂ 


೧೫ 


ವಗಿ ಅಂತವಂ ನಿಜಪುರಸಪ್ರವೀಥಿಸಮೇತಂಕೈಲಾಸಮಂ ಪ್ರವೇಶಿಸಿ ಗಣಾಗ್ರಗಣ್ಯನೆನಿಸಿರ್ದ 
ನಿಂತಪ್ಪ ಮಹಿಮೆಯಂ ಚಿರಕಾಲಂ ಬದುಕಿರುವಿನ್ನೆ ವರಮಾನೆಲ್ಲಿಯುಲ ಕಂಡುದಿಲ್ಲೆಂದು ತಾಪಂ 
ಸಿರಿಯಾಳ್ವನ ಮನದನುವಂ ಹಲಾಯುಧನಭಿಪ್ರಾಯವನಳಿಯಲೆಂದೊರೆಯಿಡನಾ ಹಲಾ 
ಯುಧನೇಳಿದಂಗೇಲ್ಲಿಂತೆಂದಂ 


ಆ ಯತಿಗೆ (ಭೈರವನಿಗೆ) ಮಗನನ್ನು ಕತ್ತರಿಸಿ ಉಣಲಿಟ್ಟಂಥ ಆ ಸೆಟ್ಟಿಗೆ ಸಮಾನರಾದ 
( ಭಕ್ತರು) ವರು ಯಾರು ? ೧೪ . ಹರನನ್ನು ನಿಂದಿಸಲಾಗಿ ಕಾಟಕೋಟ ಮತ್ತು 
ಚಂಡೇಶರುಗಳು ಅಧಿಕವಾಗಿ ಉಜ್ವಲಗೊಂಡಕೋಪದ ಅತಿಶಯದಿಂದ ತಂದೆಗಳನ್ನೇ 
ಕೊಂದರು ಎನ್ನುವರು . ಅದು ಆಶ್ಚರದ ಮಾತೇ ? ಭೈರವನು ಬೇಡಲಾಗಿ ಮಹೇಶ್ವರ 
ಭಕ್ತನಾದ ಚಿರುತೊಂಡನು ಪ್ರೀತಿಗೆ ಪಾತ್ರನೂ , ತಪ್ಪನ್ನು ಮಾಡದೆ ಇರುವವನೂ ಆದ 
ಮಗನನ್ನು ಭರದಿಂದ ಇರಿದು ನೀಡಿದನು . ಈ ಭೂಮಿಯಲ್ಲಿ ಇದು ಅದ್ಭುತವೇ 
ಸರಿ ! ೧೫ . ಪುತ್ರನನ್ನು ತುಂಡುತುಂಡಾಗಿ ಕತ್ತರಿಸಿ, ಪಾಕಮಾಡಿ , ಉಣ್ಣಲು ನೀಡಿ, 
ಭಕ್ತಿಯಿಂದ ನಮಸ್ಕರಿಸಿ, “ ಮಹೇಶ್ವರನೇ , ಊಟಮಾಡು ಎನ್ನಲು, ಈಗಲೇ ಊಟ 
ಮಾಡುತ್ತೇನೆ ( ಆದರೆ) ನಿನ್ನ ಮಗನನ್ನು ಕರೆ ಎಂದು ಆ ಈಶ್ವರನು ಆಜ್ಞಾಪಿಸಲು 
ಆಭಕ್ತನು ಕರೆದು ಈಶ್ವರನ ಪ್ರೀತಿಯನ್ನು ಪಡೆಯುತ್ತ -ಸತಿ , ಸುತ, ಆಪ್ತಜನಗಳು 
ಸಹಿತ ಪ್ರೀತಿಯಿಂದ ಶಿವಲೋಕವನ್ನು ಸೇರಿದನು. ವ|| ಆ ರೀತಿ ಆ ಚಿರುತೊಂಡನು 
ತನ್ನ ಪಟ್ಟಣದ ಏಳು ಬೀದಿಗಳು ಸಮೇತವಾಗಿ ಕೈಲಾಸವನ್ನು ಪ್ರವೇಶಿಸಿ, ಗಣಗಳಲ್ಲಿ 
ಶ್ರೇಷ್ಟನೆಂದು ಎನಿಸಿದ್ದಾನೆ. ನಾನು ಇದುವರೆಗೆ ಬದುಕಿದ್ದರೂ ಈ ರೀತಿಯ ಮಹಿಮೆ 
ಯನ್ನು ಎಲ್ಲಿಯೂ ಕಂಡುದಿಲ್ಲ ಎಂದು ಆ ತಾಪಸಿಯು ಸಿರಿಯಾಳ್ವನ ಮನದ ರೀತಿ 
ಯನ್ನು ಹಲಾಯುಧನ ಎದುರಿಗೆ ಹೇಳಿ ಅವನ ಮನದ ಅಭಿಪ್ರಾಯವನ್ನು ತಿಳಿಯ 


೫೦೦ 


ಬಸವರಾಜ ವಿಜಯಂ 


ಶಿವ ಶಿವ ಶಂಭುವೇಂ ಪಸಿಯ ರಕ್ಕಸನೇ ನರದೇಹಮಾಂಸಮಂ 
ಸವಿವೊಡೆ ಸೆಟ್ಟಿಯೇಂ ಶಿವಪರಾಯಣಸದ್ಗುಣಶೀಲಬಾಲನಂ | 
ತವಿಪೊಡೆ ಭಕ್ತಿಹೀನನೆಯಿದೇತು ಮಾತು ಮಹಾತ್ಮನಾದ ನೀರಿನ 
ವಿವರಿಸದಿ೦ತುಟೇಂ ನುಡಿಯಲಕ್ಕುಮೆ ನಿನ್ನನದೇನನೆಂದಪಂ 


ನಿನ್ನಯ ನುಡಿಯಂ ತೊದಳೆಂ 
ದಾಂ ನುಡಿಮುಲ್ಕನಯ್ಯ ಹೇಳೋ ಮಾತಂ 
ಪನ್ನಗಧರ ಭಕ್ತರದೇ 
ಮನ್ನಿಪರ ವಿದಗ್ಧರರಸ ನೀನಯದುದೇ 


ವ|| ಎಂದ ಹಲಾಯುಧಂಗೆ ಚಿರರೂಪ ಚಂದ್ರಧರನಿಂತೆಂದಂ 


ಪುಸಿಯಲು ಮದೀಯ ವಾಕ್ಯವಿದು ಕೇಳಿ ನಿನ್ನಾಣೆ ಭಕ್ತಿರ್ಗಿದೇಂ 
ಪೊಸತೇ ಪೇಳ್ ಚಿಂತೋಂಡಮಸ್ತಕದೊಳೇಂ ಪುಟ್ಟಿ ಸದ್ಭಕ್ತಿಸಾ 
ಹಸಯುಕ್ತರ್ಶರಣರ್ಕಳೀಯರೆ ವಧಪುತ್ರಾತ್ಮರಂ ಶಂಭುಗೀ 
ರಸೆಯೊಳೋಲ್ಲಅದಿರ್ದುಮೇಕೆತೊದಳೆಂಬೈ ಭಕ್ತಚೂಡಾಮಣಿ 


೧೮ 


ಲೆಂದು ಹೇಳಲಾಗಿ ಕೂಡಲೇ ಹಲಾಯುಧನು ತಿರಸ್ಕರಿಸಿ ಈ ರೀತಿ ಹೇಳಿದನು. ೧೬ . 
ಶಿವಶಿವ ! ಶಂಭುವು ನರದೇಹ ಮಾಂಸವನ್ನು ತಿನ್ನಬೇಕಾದರೆ ( ಅವನು ) ಹಸಿಯ 
ರಾಕ್ಷಸನೇ ? ಸಿರಿಯಾಳಸೆಟ್ಟಿಯು ಶಿವನಲ್ಲಿ ಆಸಕ್ತಿಯುಳ್ಳ ಒಳ್ಳೆಯ ಗುಣಗಳೇ 
ಸ್ವಭಾವವಾಗಿ ಉಳ್ಳ ಬಾಲಕನಾದ ಮಗನನ್ನು ಕೊಲ್ಲಬೇಕಾದರೆ ಅವನೇನು) ಭಕ್ತಿ 
ಹೀನನೇ ? ಇದೇತರ ಮಾತು ! ಮಹಾತ್ಮನಾದ ನೀನು ವಿಚಾರಮಾಡದೆ ಹೀಗೆ ಮಾತ 
ನಾಡುವುದು ಸರಿಯೇ ? ನಿನ್ನನ್ನು ನಾನು ಏನೆಂದು ತಿಳಿಯಲಿ ! ! ೧೭. ಅಯ್ಯ ನಿನ್ನ 
ಮಾತನ್ನು ಸುಳ್ಳೆಂದು ಹೇಳಲಿಕ್ಕೆ ನಾನು ಸಮರ್ಥನಾಗಲಾರೆನು . (ನೀನು) ಹೇಳಿದ ಈ 
ಮಾತನ್ನು ಶಿವನಭಕ್ತರಾದವರು ಸನ್ಮಾನಿಸುವರೇನು ? ವಿದ್ವಾಂಸರ ಒಡೆಯನೇ , 
( ಇದು) ನೀನು ಅರಿಯದ ವಿಷಯವೇ ! ವ! ಹೀಗೆಂದ ಹಲಾಯುಧನ ಮಾತಿಗೆ 
ಜಂಗಮರೂಪದ ಶಿವನು ಹೀಗೆ ಹೇಳಿದನು. ೧೮. ' ಈ ನನ್ನ ಮಾತು ನಿನ್ನಾಣೆಯಾಗಿ 
ಸುಳ್ಳಲ್ಲ ಕೇಳು : (ಇದು ಭಕ್ತರಿಗೆ ಹೊಸದೇನೂ ಅಲ್ಲ. ಕೇಳು; ಚಿರುತೊಂಡನೊಬ್ಬನ 
ತಲೆಯಲ್ಲಿಯೇ ಹುಟ್ಟಿದ ಆಲೋಚನೆಯಲ್ಲ. ಈ ಭೂಮಿಯಲ್ಲಿ ಸದ್ಭಕ್ತಿಯ ಸಾಹಸ 
ಯುಕ್ತರಾದ ಶರಣರುಗಳು ಶಂಭುವಿಗೆ ಹೆಂಡತಿ, ಮಕ್ಕಳು ಮತ್ತು ಪ್ರಾಣಿ ಇವುಗಳನ್ನು 
ಕೊಡುವುದಿಲ್ಲವೆ ? ಭಕ್ತ ಚೂಡಾಮಣಿಯೇ ನನ್ನ ಮಾತನ್ನು ಕೇಳಿ ತಿಳಿದಿದ್ರೂ ಕೂಡ 


1 ದೊ ( ಅ) 


೫ರಿಗೆ 


ಪಂಚದಶಾಶ್ವಾಸಂ 


ಅತಿಶಯ ದುರ್ಲಭವಸ್ತುವ 
ನತನುಹರಂ ಬೇಳನಕ್ಕೆ ಭಕ್ತರನವರು 
ಇತಿ ಮಿಗೆ ಕೊಟ್ಟವರವರಂ 
ಸಿತಿಕಂಠಂ ಮೆಆವನವನಿಟ್ಟುಣಭರಣಾ 


ಧರೆಗೆ ಮೇಲೆದಪೆನಿವರ್ಗಾ೦ 
ಪರಮುಕ್ತಿಯನೀವೆನೆಂದು ಕೋಲಿಸಿದನೀಶಂ 
ತರಳನನಾಗಳೆ ಕರೆಯಿಸಿ 
ಬರಿಸಿದನಾ ಗೃಹಕೆ ಶಂಭುಗಾವುದೊ ದೋಷಂ 


ಒಪ್ಪದ ಮಗನಂ ವಧಿಸಿದೆ 
ಡಪ್ಪುದು ಬೊಪ್ಪಂಗೆ ದೋಷವುಳಿವಿಂಗೆಳಸು 
ತೊಪ್ಪಿದ ಕುವರನ ವಧಿಸಿದೆ 
ಡಪುದೆ ಪೇಳೋಷಮದು ಮಹೀನುತಚರಿತಾ 


ಎಂದು ಕಪರ್ದಿ ಮಾರ್ನುಡಿಯೆ ಕೇಳು ಹಲಾಯುಧನುಗ್ರಕೋಪರೂ 
ಪಂ ದಳವೇಜ ಭಾಪು ಮಗುಳೆಂತುಟದೆಂತುಲು ಭಕ್ತವತ್ಸಲಂ 
ಕಂದನ ಮಾಂಸಮಂ ಬಯಸಿ ಬೇಡಿದನೇ ಶಿವಭಕ್ತ ದಭ್ರಭ | 
ಕ್ಯಂ ದಯೆಗೆಟ್ಟು ಕೊಂದನೆ ಮಹೇಶ್ವರಭಕ್ತನೆನಿಪ್ಪ ಬಾಲನಂ 


ಏಕೆ ಸುಳೆನ್ನುತ್ತೀಯೆ ? ೧೯ . ಗುಣಾಭರಣನೇ , ಮನ್ಮಥ ಧ್ವಂಸಿಯಾದ ಶಿವನು, 
ಭಕ್ತರಲ್ಲಿ ಅತ್ಯಂತ ದುರ್ಲಭವಾದ ವಸ್ತುವನ್ನೇ ಬೇಡುವನಲ್ಲವೆ ? ಆ ಭಕ್ತರೂ ಕೂಡ 
ಮೀರಿದ ಉನ್ನತಿಯಿಂದ ಕೊಡುವರು . ಅಂಥ ಭಕ್ತರನ್ನು ನೀಲಕಂಠನು ಭೂಮಿಯಲ್ಲಿ 
ಪ್ರಸಿದ್ಧ ಪಡಿಸುವನು . ೨೦ . ಈಶ್ವರನು ಭೂಮಿಯಲ್ಲಿ ಇವರನ್ನು ) ಪ್ರಸಿದ್ದಿಗೊಳಿ 
ಸುವೆನು ; ಇವರಿಗೆ ನಾನು ಉತ್ಕೃಷ್ಟ ಮೋಕ್ಷವನ್ನು ಕೊಡುವೆನು, ಎಂದು ಮಗನನ್ನು 
ಕೊಲಿಸಿದನು . ( ಪುನಃ) ಆಗಲೇ ಆ ಮನೆಗೆ ಕರೆಸಿದನು. ಶಂಭುವಿಗೆ ದೋಷವಾವುದೋ ! 
( ಗುಣವಾವುದೋ !) ೨೧ . ಭೂಜನರಿಂದ ಶ್ಲಾಘಿಸಲ್ಪಡುವ ಚರಿತ್ರೆಯುಳ್ಳವನೇ , 
ಒಪ್ಪದೆ ಇರುವ ಮಗನನ್ನು ಕೊಂದರೆ ತಂದೆಗೆ ದೋಷವುಂಟಾಗುವುದು ; ಸಾಯು 
ವುದಕ್ಕೆ ಇಚ್ಚಿಸುತ್ತ ಶೋಭಿಸುವ ಮಗನನ್ನು ಕೊಂದರೆ ಅದುದೋಷವಾಗುವುದೇ ? 
ಹೇಳು. ೨೨ . ಹೀಗೆಂದು ಶಿವನು ಎದುರುತ್ತರಕೊಡಲು , ಹಲಾಯುಧನು ಕೇಳಿ, 
ಭಯಂಕರ ಕೋಪದಿಂದ ಕೂಡಿದ ಆಕಾರವು ದಳವೇರಲಾಗಿ , ಪುನಃ ಆ ಚರರೂಪದ 
ಶಿವನಿಗೆ - ' ಭಲರೇ ! ಅದು ಹೇಗೆ ಸಾಧ್ಯ ! ಹೇಗೆ ಸಾಧ್ಯ ! ಭಕ್ತವತ್ಸಲನಾದ ಶಿವನು 
ಕಂದನ ಮಾಂಸವನ್ನು ಬಯಸಿ ಬೇಡಿದನೇ ? ಶಿವಭಕ್ತನಾದ ಆ ಸಿರಿಯಾಳನು ದಯಾ 


1 ತಂ ( ) 


೫೦೨ 


ಬಸವರಾಜ ವಿಜಯಂ 


ಶಿರದೆಡೆಯೊಳನಕದ ಕ 
ಮೂರಲಂ ತಳೆದಿರ್ದು ಮರುಳ ಕೆಳೆಗೊಂಡುದಂ 
ಪುರುಳಾದನಭವನಲ್ಲದೆ 
ಡವರಿಸದೆ ಭಕ್ತಸೂನುವಧೆಗೊಲ್ಲ ಪನೇ 


ಧರೆಗವನಂ ಮೆಆಲೆವೊಡೆ ತ 
ತರುಣನನಿಕ್ಕೆಂದು ಬೆಸಸೆ ಭಕ್ತಂ ಸುತಕಂ 
ಧರಮನರಿವಾಗಳಾದೊಡ 
ವಿರದೆ ಶಿವಂ ತಾಂ ಪ್ರಸನ್ನನಾಗಿಡಾ . 


ಮನುಜನನುತನಾಗಿರ್ದು 
ಮನುಜನ ಮಾಂಸವನದೆಂತು1 ಬಯಸಿದನೀಶಂ| 
ದನುಜನವೊಲಕಟ ಭಕ್ತನ 
ತನುಜನ ವಧೆಗೆಂತು ಚಿತ್ತವಿತ್ತನೆ ತಿಳಿಯೆಂ 


ನಿಗಮಂ ತನ್ನಯ ವಾಕ್ಯಮಾಗಿರೆ “ ನ ಹಿಂಸಾತ್ಸರ್ವಭೂತಾನಿ ' ಯಂ | 
ದು ಗಭೀರೋಕ್ತಿಯನೊಲ್ಲು ತಾನೊರೆದುಮುದ್ದರ್ಮಿಯಾಗಿರ್ದು 


ಹೀನನಾಗಿ ಪರಮೇಶ್ವರನ ಭಕ್ತನೆನಿಸಿದ ಕಂದನನ್ನು ಕೊಂದನೇ ?' ೨೩ . ಆ ಶಿವನು 
ತಲೆಯಲ್ಲಿ ಉಮ್ಮತಿಯ (ಮದಗೊಳಿಕೆಯ ಅಥವಾ ಮದಗುಣಿಕೆಯ ) ಸುಗಂಧ ವಿಶಿಷ್ಟ 
ವಾದ ಹೂವನ್ನು ಧರಿಸಿದ್ದುದರಿಂದ ( ಮತ್ತು ) ಭೂತಗಳನ್ನು ಸ್ನೇಹಿತರನ್ನಾಗಿ ಮಾಡಿ 
ಕೊಂಡುದರಿಂದ ಹುಚ್ಚನಾದನು. ಅಲ್ಲದಿದ್ದರೆ ತಿಳುವಳಿಕೆಯಿಲ್ಲದೆ ಶಿವಭಕ್ತನ ಮಗನನ್ನು 
ಕೊಲ್ಲಿಸುವುದಕ್ಕೆ ಒಪ್ಪುತ್ತಿದ್ದನೇ ? ೨೪, ಆ ಭಕ್ತನನ್ನು ಭೂಮಿಯಲ್ಲಿ ಮೆರೆಸಬೇಕಾ 
ದರೆ ಅವನ ಮಗನನ್ನು ಕೊಲ್ಲಬೇಕು. ಹಾಗೆಂದು ಶಿವನು ಅಪ್ಪಣೆ ಮಾಡಿದರೆ, ಭಕ್ತನು 
ಮಗನ ಕುತ್ತಿಗೆಯನ್ನು ಕತ್ತರಿಸುವಾಗಲಾದರೂ ತಪ್ಪದೆ ಶಿವನು ಪ್ರತ್ಯಕ್ಷನಾಗಬೇಡವೇ ? 
೨೫. ಈಶ್ವರನು ಮಂತ್ರಗಳಿಂದಲೂ , ಲೋಕದ ಜನಗಳಿಂದಲೂ ಸ್ತೋತ್ರ ಮಾಡಿಸಿ 
ಕೊಳ್ಳಲ್ಪಡುವವನಾಗಿ ( ಮನುಚಕ್ರವರ್ತಿಯ ವಂಶದವರೆನ್ನುವ ಮನುಷ್ಯರುಗಳಿಂದ 
ಸ್ತೋತ್ರಮಾಡಿಸಿಕೊಳ್ಳಲ್ಪಡುವವನಾಗಿ) ಇದ್ದುಕೊಂಡೂ , ರಾಕ್ಷಸರುಗಳ ಹಾಗೆ ಮನು 
ವಂಶಪರಂಪರೆಯ ಜನಗಳ ಮಾಂಸವನ್ನು ( ಮನುಷ್ಯರ ಮಾಂಸವನ್ನು ) ಅದು ಹೇಗೆ 
ಬಯಸಿದನು ! ಅಯ್ಯೋ ! ಭಕ್ತನಾದವನ ಮಗನ ವಧೆಗೆ ಹೇಗೆ ಮನಸ್ಸು ಮಾಡಿದನೋ 
ತಿಳಿಯೆನು. ೨೬. ವೇದಗಳು ಅವನ ಮಾತುಗಳೇ ಆಗಿರುವಾಗ, 'ನಹಿಂಸ್ಯಾತ್ ಸರ್ವ 
ಭೂತಾನಿ ' ಅಂದರೆ ಸಕಲಪ್ರಾಣಿಗಳಲ್ಲಿ ಯಾವುದನ್ನೂ ಕೊಲ್ಲಬಾರದು ಎಂಬ ಗಂಭೀರ 
ವಾದ ಮಾತನ್ನು ತಾನೇ ಪ್ರೀತಿಯಿಂದ ಹೇಳಿಯೂ ಕೂಡ, ಉತ್ಕೃಷ್ಟವಾದ ಧರ್ಮ 


1 ದು ( ದ) 2 ನು ( ಜ) | 


ಪಂಚದಶಾಶ್ವಾಸಂ 


ಮಗುವಂ ಸದ್ಗುಣಿಯಂ ಸ್ವಭಕ್ತರುಚಿಯಂ ವಿಧ್ವಂಸನಂಗೆಯ್ಯುವು 
ಜ್ಜುಗಲ್ಬಂಗಡ ತನ್ನನೇಂ ನಗರೆ ಸದ್ಭಕರ್ಮಹೀಭಾಗದೊಳ್ 
ಚರಲಿಂಗಾಕೃತಿಯಿಂ ಸಹಸ್ರಮುಖದಿಂ ಕ್ಷೀರಾನ್ನ ಮಂ ಕೊಂಡು ತ 
ದ್ವರಭಕ್ತಾಲಯದೊಳ್ಳಲಿಕ್ಕಮವನುದದ್ವಂಶಮಂ ಪೆರ್ಚಿಪೊಂ 
ದಿರವಂ ಮಾಣ್ಣವನಾತ್ಮಜಾತನಡಗಂ ತಾಂ ಭಕ್ಷಿಸಲ್ವಡಿ ಸಂ 
ಹರಣಂಗೆಯ್ದಿದನುಗ್ರನದಪವಾದಕ್ಕೆಂದೊಡೇನೆಂದಪೆಂ 
ಮಸಣವಟ್ಟೆಯೊಳಾಡಿ ಪೆರ್ಮರುಳೊಂದುಗೂಡಿ ವಿರಾಜಿಸು 

ಸಮನೇತ್ರದೆ ಲೋಕಮೆಲ್ಲವನಿಕ್ಕಿದಗ್ಗದ ದೋಷಮಂ 
ನಿಸದವಿ ಶಿವಭಕ್ತಮಂದಿರಮೆ ನೀಗಿಡರ್ಚಿ ದಿ 
ಗೃಸನನಕ್ಕಟ ಭಕ್ತಪುತ್ರನ ಹಿಂಸೆಗೊಬ್ಬನಿದದ್ದುತಂ 


ತಿಗಿದುಂಡ ಕುಂದು ಚನ್ನನೋ 
ಆರದೊಡನುಂಡಂದು ಪೋದುದುಮೆಯರಸಂಗಾ 
ಮರುಳೊಡನಾಡಿದ ಕಆ ಸೌಂ 
ದರನೊಡನಾಡಿದುದಂದೆ ಸರಿದುದು ಪೆಜತೇಂ 


ವುಳ್ಳವನಾಗಿಯೂ ಕೂಡ ಇದ್ದು ಸದ್ಗುಣಿಯೂ , ತನ್ನ ಭಕ್ತಿಯಲ್ಲಿ ಪ್ರೀತಿಯುಳ್ಳವನೂ 
ಆದ ಆ ಮಗುವನ್ನು ಕೊಲ್ಲಿಸುವ ಪ್ರಯತ್ನಕ್ಕೆ ಪ್ರೀತಿಸಿದನಲ್ಲವೇ ! ಈ ಭೂಭಾಗದಲ್ಲಿ 
ಸದ್ಭಕ್ತರು ಅಂಥ ಈಶ್ವರನಿಗಾಗಿ ನಗದೆ ಇರುವರೇ ? ೨೭. ಈಶ್ವರನು ಆ ಶ್ರೇಷ್ಠ 
ನಾದ ಭಕ್ತನ ಮನೆಯಲ್ಲಿ ಜಂಗಮಲಿಂಗಾಕೃತಿಯಿಂದ ತನ್ನ ಸಹಸ್ರ ಮುಖಗಳಿಂದ 
(' ಸಹಶೀರ್ಷಾ ಪುರುಷಃ' ಎಂಬ ವೇದೋಕ್ತಿಯಂತೆ ಅನೇಕ ಮುಖಗಳಿಂದ) ಅನೇಕ 
ವಿಧವಾದ ಹಾಲು ಅನ್ನವನ್ನು ಸ್ವೀಕರಿಸಿ ಅನಂತರ ಆ ಭಕ್ತನ ಉತ್ಕೃಷ್ಟವಾದ ಸಂತತಿ 
ಯನ್ನು ಅಭಿವೃದ್ಧಿಗೊಳಿಸುವ ಒಂದು ರೀತಿಯಲ್ಲಿ ಆಚರಿಸುವುದು ಬಿಟ್ಟು ಅವನ ಮಗನ 
ಮಾಂಸವನ್ನೇ ತಾನು ತಿನ್ನಲುಬೇಡಿ (ಲೋಕದ) ನಿಂದೆಗೆ ಹೆದರದೆ ಸಂಹಾರಮಾಡಿಸಿದ 
ನೆಂದರೆ ಏನು ಹೇಳಲಿ ! ೨೮. ದಿಕ್ಕುಗಳೇ ವಸ್ತುಗಳುಳ್ಳವನಾದ ಈಶ್ವರನು ಸ್ಮಶಾನ 
ಮಾರ್ಗದಲ್ಲಿರುವ ದೊಡ್ಡ ದೊಡ್ಡ ಪಿಶಾಚಿಗಳೊಡನೆಕೂಡಿ ಆಟವಾಡಿ, ವಿರಾಜಿಸುತ್ತ 
ಅಗ್ರಿನೇತ್ರದಿಂದ ಲೋಕವೆಲ್ಲವನ್ನೂ ನಾಶಗೊಳಿಸಿದ ದೊಡ್ಡ ದೋಷವನ್ನು ( ಪಾಪ 
ವನ್ನು ) ನೀಗಿಕೊಳ್ಳಲು ಪ್ರಯತ್ನ ಪಟ್ಟು ನಿಶ್ಚಯವಾಗಿ ಶಿವಭಕ್ತರ ಮನೆಯನ್ನು 
ಹೊಕ್ಕು , ಭಕ್ತನ ಪುತ್ರನ ಹಿಂಸೆಗೆ ಪ್ರೀತಿಸಿದನು. ಅಕ್ಕಟ ! ಇದು ಅದ್ಭುತ ! ! ೨೯ . 
ಉಮಾಪತಿಯಾದ ಶಿವನಿಗೆ ತಿರಿದುಊಟಮಾಡಿದ ದೋಷವು ಚೆನ್ನಯ್ಯನೊಡನೆ ಕೂಡಿ 
ಉಂಡ ದಿನವೇ ಹೋಯಿತು ; ಪಿಶಾಚಿಗಳೊಡನೆ ಆಟವಾಡಿದ ದೋಷವು ಸುಂದರ 


೫೦೪ 


ಬಸವರಾಜ ವಿಜಯಂ 


ಕರಿಚರ್ಮಾಂಬರಮ ಸಡಿಲಿ ನವವಾಸೋಧಾರಣಂಗೆಯಿ 

ದಂಗೆ 
ವರದಾಸಂ ತಲೆಮಾಲೆಯಂ ಬಿಡಿಸುತುಂ ಬಾವೂರಬೊಮ್ಮಯ್ಯ ' ನಾ 
ದರದಿಂ ಕೌಸುಮಮಾಲೆಯಿತ್ತನೊಲಘಾಂಡಾಖ್ಯಂ ಚಿತಾಭಸ್ಮಮಂ 
ಪರಮೇಶಂಗೆ ತೆರಳ್ಳಿ ಚಂದನವಿಲೇಪಂಗೆಯ್ದ ನೀ ಧಾತ್ರಿಯೊಳ್ 


ಇಂತಮ್ಮ ಪುರಾತನರಿಂ 
ಕಂತುಹರಂ ಶುದ್ದನೆನಿಸಿ ಭಕ್ತಾರ್ಭಕನಂ 
“ ತಾಂ ತವಿಪಂತೆಸಗಿದನಿವ 
ನಿಂ ತಿಳಿವೊಡೆ ಲೋಕದೊಳ್ಳತಘ್ನರುಮೊಳರೇ 


ನರಮಾಂಸಾರ್ಥಿ ಪುರಾರಿಯೊರೆಯೆ ಸಮ್ಯಗೀರಶೈವವ್ರತಾ 
ಶರಣರ್ಮ ನಿರೀಕ್ಷಿಸುತ್ತೆ ಶರಣರ್ಕೊಂಡಾಡೆ ನೈಜಾಂಗಭಾ 
ಸುರಮಾಂಸವ್ರಜಂ ಸಮರ್ಪಿಸದೆ ತನ್ನಂ ವಂಚಿಸುತ್ತಕ್ಕಟಾ 
ಸಿರಿಯಾಳ್ವಂ ಕಡಿದಿಕ್ಕಲಕ್ಕುಮೆ ಶಿವಾಜ್ಞಾಪಾಲನಂ ಬಾಲನಂ 


ತನಗೆ ಸುತನಾದೊಡೇಂ ಪಾ 
ವನಜಂಗಮಮ ಶೈವಲಾಂಛನಧರನಾ 


ನಂಬಿಯೊಡನೆ ಆಡಿದುದರಿಂದ ನಾಶವಾಯಿತು. ಬೇರೆ ಹೇಳುವುದಿನ್ನೇನಿದೆ ? ೩೦ . 
ಈ ಭೂಮಿಯಲ್ಲಿ ಶ್ರೇಷ್ಟನಾದ ಜೇಡರ ದಾಸಿಮಯ್ಯನು ಪರಮೇಶ್ವರನಿಗೆ ಆನೆಯ 
ಚರ್ಮದ ಬಟ್ಟೆಯನ್ನು ಬಿಚ್ಚಿಸಿ ಹೊಸ ಬಟ್ಟೆಯನ್ನು ಧಾರಣ ಮಾಡಿಸಿದನು ; 
ಬಾಹೂರ ಬೊಮ್ಮಯ್ಯನು ಆದರದಿಂದ (ಕೊರಳಲ್ಲಿ ಧರಿಸಿದ) ತಲೆಗಳ ಮಾಲೆಯನ್ನು 
ತೆಗೆಯಿಸಿ ಹೂವಿನ ಮಾಲೆಯನ್ನು ಕೊಟ್ಟನು ( ಹಾಕಿದನು ). ' ಎಲಗೊಂಡ' ನೆಂಬ 
ಹೆಸರುಳ್ಳ ಭಕ್ತನು ಹೆಣದ ಬೂದಿಯನ್ನು ಕೆಡಿಸಿ ಶ್ರೀಗಂಧದ ಲೇಪನಮಾಡಿದನು. 
೩೧ . ಈ ರೀತಿ ನಮ್ಮ ಪುರಾತನರಿಂದ ಮನ್ಮಥಾರಿಯಾದ ಶಿವನು ಪರಿಶುದ್ದನೆನಿಸಿ, 
ತಾನು ಭಕ್ತನಕೂಸನ್ನು ಕೊಲ್ಲುವ ಹಾಗೆ ಮಾಡಿದನು . ವಿಚಾರಮಾಡಿದರೆ ಲೋಕದಲ್ಲಿ 
ಈ ಈಶ್ವರನಿಗಿಂತಲೂ ಮಾಡಿದ ಉಪಕಾರವನ್ನು ಮರೆಯುವವರು (ಕೃತಘ್ನರು) 
ಉಂಟೆ ? ೩೨ . ಪುರಾರಿಯು ಮನುಷ್ಯರ ಮಾಂಸವನ್ನು ಅಪೇಕ್ಷೆ ಮಾಡುವವನಾಗಿ 
ಪ್ರೀತಿಸಿ ಬೇಡಿದರೆ ಒಳ್ಳೆಯ ವೀರಶೈವ ವ್ರತಾಚಾರ ನಡೆಸುವ ಶರಣರು ನೋಡಿ, 
ಕೊಂಡಾಡುವ ಹಾಗೆ ಆ ಸಿರಿಯಾಳ್ವನು ತನ್ನ ಶರೀರದ ಮನೋಹರವಾದ ಮಾಂಸವನ್ನು 
ಸಮರ್ಪಣೆ ಮಾಡದೆ ತನ್ನನ್ನು ವಂಚನೆ ಮಾಡಿಕೊಂಡು ಪರಮೇಶ್ವರನ ಆಜ್ಞೆಯನ್ನು 
ಪಾಲಿಸುವ ಬಾಲಕನನ್ನು ಕಡಿದು ಇಕ್ಕುವುದು ಆದೀತೇ ? ಅಕ್ಕಟಾ! ! ೩೩ . ತನಗೆ 
ಮಗನಾದರೇನು ? ಶಿವಸಂಬಂಧವಾದ ಲಾಂಛನವನ್ನು ಧರಿಸಿರುವವನು ಪಾವನ 


1 ಮೂಾರ್ಯ (6 ) 


೫೦೫ 


ಪಂಚದಶಾಶ್ವಾಸಂ 


ತನನಕಟ ವಧಿಸಿ ಭೈರವ 
ಮುನಿಗಿಕ್ಕಿದನಮಮ ಭಕ್ತನಿಂತಿರವೇಡಾ 


ಶಿಶುಹಿಂಸಾಜನಿತಾಪವಾದವಕಟೀತಂಗಕ್ಕುವಿ ಶಂಭು ಕೂ 
ರ್ತಶುಭಾರಂಭಮನಿಂತು ಮಾಡಿಸಿದನೆಂದೀ ಲೋಕದೊಳ್ಳಾಡೆ ದು 
ರ್ಯಶವೆನ್ನಂ ಬಿಡದೆಂದು ಭೀತಿ ವಿಗೆ ಬರ್ದಿ೦ ಬೇಗದೊಳ್ಯಾಣದಾ 
ಪಶುಸಂ ತಾಂ ಕರೆಯೆಂದು ಮೇಣ್ಮರಿಸಿದಂ ಚೀಲಾಳನಂ ಲೀಲೆಯಿಂ 


ಭಕ್ತಂಗೆ ಹಿತವನೆಸಗ 
ಕ್ರನನಿರದೆಂತು ಕೊಲಿಸಿದಂ ಪುರಹರನಾ 
ಭಕ್ತಂ ಜಂಗಮತೃಪ್ತಿನಿ 
ಯುಕ್ತಂ ಜಂಗಮವನೆಂತು ಕೊಂದನೊ ಬಳಿಯಿರಿ 


ಮಡಿಯಲೆಳಸಿರ್ದೊಡಂ ತ 

ಡಚಿಹ್ಮಾಂಕಿತನನಿಕ್ಕಲಕ್ಕುಮೆ ಸುತನು 
ಪೊಡವಿಯೊಳೇತು ಭಕ್ತಿಯ 
ಪೊಡರ್ಪಿ' ದಾತಂಗೆ ಬಲ್ಲರೊಲ್ವರೆ ತನ್ನ 


ಜಂಗಮನೇ ಅಲ್ಲವೆ ? ಆತನನ್ನು ಅಯ್ಯೋ ! ಕೊಂದು ಭೈರವ ಮುನಿಗೆ ನೀಡಿದನೋ ! 
ಅಮಮ ! ಭಕ್ತನೆಂದರೆ ಹೀಗಿರಬೇಡವೇ ? ೩೪, ಈ ಸಿರಿಯಾಳ ಸೆಟ್ಟಿಗೆ ಮಗನನ್ನು 
ಕೊಂದುದರಿಂದುಂಟಾದ ಲೋಕಾಪವಾದವು ಆಗುವುದು . ಅಕ್ಕಟ ! ' ಈ ಶಂಭುವು 
ಪ್ರೀತಿಸಿ ಈ ರೀತಿ ಅಶುಭದ ( ಅಮಂಗಳದ) ಉಯೋಗವನ್ನು ಮಾಡಿಸಿದನು .' ಎಂದು 
ಈ ಲೋಕದಲ್ಲಿ ಅಧಿಕವಾದ ಅಪಕೀರ್ತಿಯು ನನ್ನನ್ನು ಬಿಡುವುದಿಲ್ಲ ಎಂದು 
ಆ ಪಶುಪತಿಯು ತಾನು ಹೆಚ್ಚಾದ ಭಯದಿಂದ ತಾನು ಸಾಯುವುದಕ್ಕಿಂತಲೂ ಮೊದಲೇ 
ತಪ್ಪದೆ ಆ `ಚೀಲಾಳನನ್ನು ಕರೆ' ಎಂದು ಲೀಲೆಯಿಂದ ಮತ್ತೆ ಬರಮಾಡಿಕೊಂಡನು. 
(ಕರೆಯಿಸಿಕೊಂಡನು) ೩೫ , ಪುರಹರನು ಭಕ್ತನಿಗೆ ಹಿತವನ್ನುಂಟುಮಾಡುವುದಕ್ಕೆ 
ಭಕ್ತನನ್ನು ತಪ್ಪದೆ ಹೇಗೆ ಕೊಲಿಸಿದನು ? ಜಂಗಮನಿಗೆ ತೃಪ್ತಿಪಡಿಸುವುದರಲ್ಲಿ ಆಜ್ಞಪ್ತ 
ನಾದ ಆ ಭಕ್ತನು ( ಸಿರಿಯಾಳನು) ಅನಂತರ ಜಂಗಮನನ್ನು ಹೇಗೆ ಕೊಂದನೋ ! 
( ಇಲ್ಲಿ ಭಕ್ತನಾದ ಸಿರಿಯಾಳನ ಪರಮೇಶ್ವರನೂ - ಇಬ್ಬರೂ ದೋಷಿಗಳೇ ಎಂದು 
ಭಾವ) ೩೬ . ಸಾಯುವುದಕ್ಕೆ ( ಆ ಚೀಲಾಳನು) ಬಯಸಿದರೂ ಕೂಡ ಆ ಶಿವಲಾಂಛನ 
ದಿಂದ ಯುಕ್ತನಾದ ಸುತನನ್ನು ಕೊಲ್ಲುವುದಕ್ಕಾದೀತೇ ? ಭೂಮಿಯಲ್ಲಿ ಆ ಸಿರಿಯಾಳ 
ನಿಗೆ ಮಗನನ್ನು ಕೊಲ್ಲುವ ಈ ಕಾವ್ಯ ಯಾವ ರೀತಿಯ ಭಕ್ತಿಯ ಆಧಿಕ್ಯ ? ಅವನನು 


1 ರ್ಪಿ೦ (7) 2 ಲ ( ದ) 


೫O೬ 


ಬಸವರಾಜ ವಿಜಯಂ 


ಎಳೆಗೂಸಂಕೊಲ್ವುದುಂ ಮೆಲ್ಲುದುಎಳೆಯೊಳನಾಚಾರ ,ಂತಪ್ಪ ಕೃತ್ಯ 
ಕೈಳಸುತ್ತು ಮಾಳವರ್ದಾನವರವರನದೇನೊಲ್ವರೇ ಭಕ್ತರೀ ದು 
ಹೃಳರಿರ್ವತ್ರತ್ಕಥಾವಿಸ್ತರವನೊರೆವವರ್ಗೆಳ್ಳವರ್ಶಂಭುಭಕ್ತ 
ರ್ಗೊಳಗಿಂದವಂ ತಾಂ ಪೋಗೆನುತಧಟಿಂ ಡಂಗುರಂಬೊಯ್ದ ನಾಗಳ 


೩೭ 


ಈ ವ ಇಂತು' ಮಾ' ಹಲಾಯುಧಭಕ್ತನಾಕ್ಷೇಪದಿಂ ಬಹಿಷ್ಕರಿಸೆ ಶಂಕರಂ ಬಿಗುರ್ತು ಭೀತಿಯಿಂ 
ಮುಂದುಗೆಟ್ಟು ಕಡುನಡುಗುವ ಚಿಪತೊಂಡಗಂಜದಿರೆಂದು ಮೆಲ್ಲನೆ ಸತವಿಸಿ ನಿಜಾಂಗನೆಯೆನಿಪ 
ಸರ್ವಮಂಗಳೆಯಂ ನೆನೆದು ಚಂಗಳೆವರಸಿ ಬರಿಸೆ ತಪಸ್ವಿನೀ ವೇಷವನಾ ದೇವಿ ತಳೆದೇವ್ರಂದು 
ಹಲಾಯುಧನ ಮುಂದೆ ನಿಲ್ಪುದುಮಾಗಳಾ ಭಕ್ತನಿದಿರೇಳ ಭಿವಂದಿಸಿ ಸಮುಚಿತಸತ್ಕಾರಮಂ ನೆಗಳ 
ಲೊಡನೆ ಕೆಯೋಳುತ್ತುಮಪರ್ಣೆಯಿಂತೆಂದಲ್ಲ 


ತಿಳಿದವರು ಒಪ್ಪುವರೇ ? ೩೭ . ಎಳೆಯ ಕೂಸನ್ನು ಕೊಲ್ಲುವುದು , ಅದನ್ನು 
ತಿನ್ನುವುದು -( ಇವೆರಡೂ ) ಭೂಮಿಯಲ್ಲಿ ಅನಾಚಾರವೆನಿಸುವುವು. ಇಂತಹ ಕಾರಕ್ಕೆ 
ಅಪೇಕ್ಷಿಸುತ್ತ ವ್ಯವಹರಿಸುವವರು ರಾಕ್ಷಸರು. ಅವರನ್ನು ಭಕ್ತರೆನಿಸಿದವರು ಪ್ರೀತಿಸುವು 
ದಿಲ್ಲ. ' ಈ ಕೆಟ್ಟ ನೀಚರಾದ ಈಶ್ವರ ಮತ್ತು ಸಿರಿಯಾಳ ಸೆಟ್ಟಿಗಳಿಬ್ಬರೂ , ಇವರ ಈ 
ಕಥೆಯ ವಿಸ್ತಾರವನ್ನು (ಕಥಾ ವೃತ್ತಾಂತವನ್ನು ) ಹೇಳುವವರು , ಕೇಳುವವರು 
ಪರಮೇಶ್ವರನ ಭಕ್ತರ ಗುಂಪಿನಲ್ಲಿ ಸೇರಿದವರು ಅಲ್ಲ ! ಅಲ್ಲ !! ಅವರು ಹೊರಗೆ ಎಂದು 
ಆ ಹಲಾಯುಧನು ಊರಲ್ಲಿ ಧೈಯ್ಯದಿಂದ ಆಗಲೇ ಡಂಗುರವನ್ನು ಹೊಡೆದನು . ವ|| - 
ಈ ರೀತಿ ಹಲಾಯುಧ ಭಕ್ತನು ಆಕ್ಷೇಪಣೆ ಮಾಡಿ ( ಶಿವ ಮತ್ತು ಸಿರಿಯಾಳ ಸೆಟ್ಟಿ 
ಗಳನ್ನು ) ಶಿವ ಭಕ್ತರಿಂದ ಹೊರಗೆಂದು ಬಹಿಷ್ಕಾರ ಹಾಕಲು ಶಂಕರನು ಭಯಗೊಂಡನು . 
ಭೀತಿಯಿಂದ ಬುದ್ಧಿ ತೋಚದವನಾಗಿ ಬಹಳವಾಗಿ ನಡುಗುತ್ತಿದ್ದ ಚಿರು ತೊಂಡನಿಗೆ 
ಹೆದರಬೇಡ ಎಂದು ಮೆಲ್ಲನೆ ಸಮಾಧಾನಪಡಿಸಿ, ತನ್ನ ಅಂಗನೆಯಾದ ಪಾರ್ವತಿಯನ್ನು 
ಸ್ಮರಿಸಿಕೊಂಡು ಸಿರಿಯಾಳ ಪತ್ನಿಯಾದ ಚಂಗಳೆಯೊಡನೆ ( ತಾನಿದ್ದಲ್ಲಿಗೆ) ಬರಮಾಡಿ 
ಕೊಂಡನು. ಆ ದೇವಿಯು ತಪಸ್ವಿನಿಯ ವೇಷ ಧರಿಸಿ ಬಂದು ಹಲಾಯುಧನ ಮುಂದೆ 
ನಿಲ್ಲುತ್ತಲೇ ಆ ಭಕ್ತನು ಆಗ ಇದಿರುಗೊಳ್ಳುವುದಕ್ಕೋಸ್ಕರ ಎದ್ದು ಅಭಿನಂದಿಸಿ 
ತತ್ಕಾಲೋಚಿತವಾದ ಪೂಜೆಯನ್ನು ಮಾಡಲು ಅಪರ್ಣೆಯು ಅದನ್ನು ಸ್ವೀಕರಿಸಿ 
ದವಳಾಗಿ ಹೀಗೆ ಹೇಳಿದಳು : [' ಅಪರ್ಣಾ' ಈಶ್ವರನನ್ನು ಕುರಿತು ಪಾರ್ವತಿಯು 
ತಪಸ್ಸು ಮಾಡುವ ಕಾಲದಲ್ಲಿ ಮರದ ಎಲೆಗಳನ್ನೂ ಕೂಡ ತಿನ್ನದೆ ತಪಸ್ಸು 
ಮಾಡುತ್ತಿದ್ದ ಕಾರಣ ಅ + ಪರ್ಣಾ - ಎಲೆಗಳನ್ನು ತಿನ್ನದವಳು ಎಂಬ ಹೆಸರು.] 


1 • ( ಜ) 


Ho೭ 


ಪಂಚದಶಾಶ್ವಾಸಂ 


೩೮ 


ಎಲೆ ಹಲಾಯುಧ ಭಕ್ತ ಭಕ್ತರೊಳಗ್ರಗಣ್ಯನೆನಿಪ್ಪ ನೀ 
ನಲಸದೀವೆ ಸಮಸ್ತ ಭಕ್ತರಭೀಷ್ಟವಸ್ತುವನೀ ಧರಾ 
ವಲಯದಲ್ಲಿ ನಿತಾಂತವಂತನೆನ್ನಭೀಷ್ಟಮನೀವುದೆಂ 
ದೊಲವಿನಿಂ ಜಗದಂಬೆ ಬೇಡಿದೊಡೆಂದನಂದು ಹಲಾಯುಧಂ 
ಶರಣ' ಗಣ' ಪದರಜಃಕಣ 
ಪರಮಾಣುನಿಭಂ ಭವನ್ಮನೋರಥದೊಳಂ 
ದೊರೆಕೋಳಿಪೊಡೆತಕವನಾಂ. 
ಧರಣಿಯೊಳೆಲೆ ಜನನಿ ಶರಣಗಣಮೋಗುವುದಂ 


ವ|| ಎಂದ ಹಲಾಯುಧನ ನಿರ್ಮದೊಕ್ಕಿಯನಪರ್ಣೆಯಾಕರ್ಣಿಸಿ 


ಪತಿಯೆ ಗತಿ ಸತಿಗವಂ ನಿ 
ರ್ಗತಿಯಾದೊಡೆ ಬಾಳ್ವಳೆಂತು ಸತಿ ಲಕ್ಷ್ಮಿ - ಭಾ 
ರತಿಯರವೊಲನ್ಯಪುರುಷಾ 
ಶ್ರೀತತ್ವದಿಂ ಬಾಳಲಾರ್ಪಳೇ ವಸುವತಿಯೊಳ್ 
ಪತಿ ಸಾಹಿರನಾಗೆ ಹಾನಿ ಸತಿಗಕ್ಕುಂ ಭಕ್ತ ನಿನ್ನಂಘ್ರಗಾ 
ನತೆಯಾಗಿರ್ಪಳೆ ದಭ್ರ ಭಕ್ತವಧುವಾಂ ಶರ್ವಾಣಿಯೇ ? ತಾಪಸೋ 


೩೮. ಎಲೆ ಹಲಾಯುಧ ಭಕ್ತನೇ , ಭಕ್ತರಲ್ಲಿ ಅಗ್ರಗಣ್ಯನೆನಿಸಿದ ನೀನು ಈ ಭೂ 
ಮಂಡಲದಲ್ಲಿ ಸಮಸ್ತ ಭಕ್ತರ ಅಭೀಷ್ಟ ವಸ್ತುವನ್ನು ಆಲಸ್ಯ ಮಾಡದೆ ಶೀಘ್ರವಾಗಿ 
ಕೊಡುವವನು. ಆದ್ದರಿಂದ ನನ್ನ ಅಭೀಷ್ಟವನ್ನು ನೆರವೇರಿಸುವುದು, ಎಂದು ಪ್ರೀತಿ 
ಯಿಂದ ಜಗನ್ಮಾತೆಯಾದ ಪಾರ್ವತಿಯು ಬೇಡಲಾಗಿ ಆಗ ಹಲಾಯುಧನು ಹೀಗೆ 
ಹೇಳಿದನು. ೩೯ . ಎಲೈ ಜನನಿಯೇ , ಶಿವಶರಣರ ಸಮೂಹದ ಪಾದ ಧೂಳಿಯ 
ಪರಮಾಣುವಿಗೆ ಸಮಾನನಾದ ನಾನು ನಿನ್ನ ಇಚ್ಛೆಯ ಸುಖವನ್ನು ನೆರವೇರಿಸಿ ಕೊಡ 
ಬೇಕಾದರೆ , ಈ ಭೂಮಿಯಲ್ಲಿ ನಾನೆಷ್ಟರವನು ? ಆ ನಿನ್ನ ಮನೋರಥವನ್ನು ( ನಮ್ಮ ) 
ಶರಣರ ಸಮೂಹವು ನಡೆಸಿಕೊಡುವುದು , ವ!! ಹೀಗೆಂದ ಹಲಾಯುಧನ ಗರ್ವಹೀನ 
ವಾದ ಮಾತನ್ನು ಅಪರ್ಣೆಯು ಕೇಳಿ ೪೦ . ಪತಿವ್ರತೆಯಾದವಳಿಗೆ ಪತಿಯೇಗತಿ. 
ಅಂಥ ಪತಿಗೆ ನಿರ್ಗತಿ ಸ್ಥಾನವುಂಟಾದರೆ ( ಅವನ ಆ ಸತಿಯು) ಹೇಗೆ ಬದುಕುವಳು. 
( ಈ ) ಭೂಮಂಡಲದಲ್ಲಿ ಲಕ್ಷ್ಮಿ , ಸರಸ್ವತಿಯರ ಹಾಗೆ ಮತ್ತೊಬ್ಬ ಪುರುಷರ 
ಆಶ್ರಯಿಸುವಿಕೆಯಿಂದ ಬಾಳಲು ಸಮರ್ಥಳಾಗುವಳೇ ? [ ಲಕ್ಷ್ಮಿಯು ಅರಸರನ್ನು , 
ಸರಸ್ವತಿಯು ವಿದ್ವಾಂಸರನ್ನು ಆಶ್ರಯಿಸಬಲ್ಲರೆಂದು ಭಾವ] ೪೧. ಪತಿಯು 
ಸತ್ಪುರುಷರಿಗೆ ಹೊರಗಾದವನಾದರೆ ಸತಿಗೆ ಭಂಗವುಂಟಾಗುವುದು . ಭಕ್ತನೇ , ( ಇಗೋ 
ಈ ) ನಿನ್ನ ಪಾದಕ್ಕೆ ನಮಸ್ಕರಿಸಿ ಇರುವ ಇವಳೇ ಸಿರಿಯಾಳನ ಹೆಂಡತಿಯಾದ ಚಂಗಳಾ 


1 ಜನ ( ಚ ) 2 ಯಾ ( ಮು , ಜ) . 


HOUS 


ಬಸವರಾಜ ವಿಜಯಂ 


« ತನಸ್ಕೃತಿಯಾತನ ಚಿಂತೊಂಡಂ ಕೇಳ್ಳುದಾಮಿರ್ವರುಂ 
ಪತಿಭಿಕ್ಷಾರ್ಥವೆಲ್ಲು ನಿನ್ನ ಸಭೆಗಿಂದೇwಂದೆತ್ತುಕ್ಯದಿಂ 


೪೧ 


ವ|| ಎಂಬುದಂ ಕೇಳ್ತಾ ಹಲಾಯುಧಸಭಾಜನಂ ಕುತೂಹಲಭಾಜನವಾಗಿ ನೋಡುತ್ತುಮಿರೆ 
' ಪತಿಭಿಕ್ಷಾಂ ದೇಹಿ' ಯೆಂಬ ಚಂಗಳೆಯ ಸರ್ವಮಂಗಳೆಯ ದೈನೊಕಿಯಂ ವನದೆಗೊಂಡು 
ಶಿವಗಣಸಮನ್ವಿತನಾ ಹಲಾಯುಧಂ ದೇವಂಗಮ ಭಕ್ತಂಗಮಭಯದಾನಂಗೆಯ್ಲಿ ರ್ವರ 
ಬರಿಸಲೊಡನೆ 


ಆ ಸಮಯದೊಳತಿಸಂಭ್ರಮವೆಸೆದಿರೆ 
ಭಾಸುರ ಸುರದುಂದುಭಿ ಮೊಳಗುತ್ತಿದೆ 
ಸುರಿಯೆ ಸುರಾಗಮ ಸುಮನೋವರ್ಷo. 
ಧರೆಯೊಳುಮಾಪತಿಗಣಮತಿ ಹರ್ಷಂ 
ಮಿಗೆನೋಡುತ್ತಿರೆ ನಗಸುತೆಯೋಪಂ 
ಸೊಗಯಿಸಿ ತೋಆಸಿದಂ ನಿಜರೂಪಂ 
ಜೆಡೆಮುಡಿ ಬಾಂಬೋಳೆ ಶಶಿಕಳೆ ಮೆರೆದಿರೆ 
ತೊಡರ್ದಹಿಕುಂಡಳಮಂಡಳಮಮರ್ದಿರೆ 
ನಗೆಮೊಗಮಿನಶಶಿಹುತವಹನೇತ್ರಂ 
ಬಗೆಗೊಳೆ ಕಚಿಗೊರಲಹಿಪತಿಸೂತ್ರಂ 
ವರಮಭಯಂ ಮೃಗನತುಳ ಕುಠಾರಂ 
ಕರನೊಪ್ಪುತ್ತಿರೆ ಕರದೊಳುದಾರಂ 
ಮದಗಜದಜಿನದ ಪೊದಕೆರಳುಂಬು 


ದೇವಿ; ನಾನೇ ಪಾರ್ವತಿ ; ಈಶ್ವರನ ಹೆಂಡತಿ. ಈ ತಾಪಸೋತ್ತಮನ ವೇಷದಲ್ಲಿರು 
ವವನೇ ನನ್ನ ಪತಿ (ಶಿವನು). ಅವನೇ ಚಿರುತೊಂಡನು ಅಲ್ಲವೇ ? ಕೇಳು : ನಾವೀ 
ರ್ವರೂ ಪತಿಭಿಕ್ಷೆಗಾಗಿ ನರಳುತ್ತ ನಿನ್ನ ಈ ಸಭೆಗೆ ಇಂದು ಕುತೂಹಲದಿಂದ ಬಂದಿ 
ದೈವೆ. ವ!! ಹೀಗೆಂದು ಅಪರ್ಣೆಯು ಹೇಳಿದ ಮಾತನ್ನು ಕೇಳಿದ ಆ ಹಲಾಯುಧನ 
ಸಭಾಜನತೆಯು ಕುತೂಹಲದಿಂದ ಕೂಡಿದವರಾಗಿ ನೋಡುತ್ತ ಇರಲು ' ಗಂಡನ ಭಿಕ್ಷೆ 
ಯನ್ನು ಕೊಡು' ಎಂಬ ಚಂಗಳೆ ಮತ್ತು ಸರ್ವ ಮಂಗಳೆಯರ ದೈನ್ಯದ ನುಡಿಯನ್ನು 
ಮನಸ್ಸಿನಲ್ಲಿ ಆಲೋಚಿಸಿ ಶಿವಗಣ ಸಮನ್ವಿತನಾದ ಹಲಾಯುಧನು ಈ ಈಶ್ವರನಿಗೂ , 
ಆ ಭಕ್ತನಾದ ಚಿರುತೊಂಡನಿಗೂ ಅಭಯ ದಾನವನ್ನು ಮಾಡಿ ಇಬ್ಬರನ್ನೂ (ಸಭೆಗೆ ) 
ಬರಮಾಡಿದೊಡನೆಯೇ . ಮಂದಾನಿಲ ರಗಳೆ ಆ ಸಮಯದಲ್ಲಿ ಅತ್ಯಂತ ಸಂಭ್ರಮ 
ವುಂಟಾಯಿತು. ಶ್ರೇಷ್ಠವಾದ ದೇವ ದುಂದುಭಿಗಳು ಮೊಳಗಿದವು. ಕಲ್ಪವೃಕ್ಷದ 
ಪುಷ್ಪವೃಷ್ಟಿಯು ಸುರಿಯಿತು. ಭೂಮಿಯಲ್ಲಿ ಶಿವಭಕ್ತರ ಸಮೂಹವು ಅತ್ಯಂತ ಹರ್ಷ 


೫೦೯ 


ಪಂಚದಶಾಶ್ವಾಸಂ 


ಸದವಳ ನಿಜತನುಕಿರಣಕದಂಬರ 
ವಿಸುಗೆ ವಿರಾಜಿಸಿದಂ ವೃಷವಾಹಂ 
ಪೊಸತೆನೆ ಬಂದುದು ದಿವಿಜಸಮೂಹಂ 
ಹರಿ ವಿಧಿ ಸುರಪತಿ ಶಿಖಿ ಯಮ ದನುಜರ್ 
ವರುಣ ಪವನ ಧನಪತಿ ಶೂಲಭುಜರ್‌ 
ಸುರ ಕಿನ್ನರ ಕಿಂಪುರುಷ ನಿಕಾಯಂ 
ಗರುಡೋರಗ ಸಿದ್ದರ ಸಮುದಾಯ 
ಮನು ಮುನಿ ರವಿ ಶಿಖಿ ಶಶಿ ವಸು ವಿಸರಂ 
ಘನ ನಿಗಮಾಗಮ ಪುರುಷಪ್ರಸರಂ 
ನೆಗಳಾಡುವ ಸುರಲಲನೆಯರಂದು 
ಮಿಗೆ ಪಾಡುವ ಗಂಧರ್ವರ ಬೃಂದಂ 
ಬಳಸಿರೆ ನಾನಾವಾದ್ಯನಿನಾದ 
ವಿಳಸಿತ ಸಂಗೀತದ ಮೈದುನಾದಂ 
ಜಯರವಮುಖರಮುಖಾಮರನಿಕರಂ 
ನಿಯತಪ್ರಥಿತ ಪ್ರಮಥಪ್ರಕರಂ 
ತೆಂಪದತ್ತಂ ತುಜುಗಿರೆ ಸುತ್ತಂ 


ದಿಂದ ನೋಡತೊಡಗಿತು. (ಹೀಗಿರಲು) ಪಾರ್ವತೀಪತಿಯಾದ ಶಿವನು ಸೊಗಸಾದ 
ನಿನ್ನ ನಿಜ ರೂಪವನ್ನು ತೋರಿಸಿದನು. ಜಡೆಮುಡಿ , ಆಕಾಶಗಂಗೆ, ಚಂದ್ರಕಳೆಗಳು 
ಕಿವಿಯಲ್ಲಿ ಸಿಲುಕಿಸಿಕೊಂಡ ಸರ್ಪದ ಕುಂಡಲಗಳುಶೋಭಿಸಿದ್ದವು. ನಗೆಮುಖ , ಸೂರ 
ಚಂದ್ರಾಗ್ನಿ ನೇತ್ರಗಳು ಮನೋಹರವಾಗಿದ್ದವು. ನೀಲಕಂಠ , ಆದಿಶೇಷನ ಯಜ್ಯೋಪ 
ವೀತ, ವರಪ್ರದಾನದ, ಅಭಯಪ್ರದಾನದ, ಜಿಂಕೆ , ಅಸದೃಶ ಪರಶು - ಇವುಗಳು 
ಕೈಯಲ್ಲಿ ಚೆನ್ನಾಗಿ ಒಪ್ಪಿದ್ದವು. ( ಆ) ಉದಾರನಾದ ಶಿವನ ಮದಗಜದ ಚರ್ಮದ 
ಹೊದಿಕೆಯ ಆಧಿಕ್ಯವೂ ಸಮೀಚೀನವೂ ನಿರ್ಮಲವೂ ಆದ ದೇಹ ಕಾಂತಿಯ ಸಮೂಹವೂ 
ಪ್ರಕಾಶಿಸಿತು. (ಹೀಗೆ ಆ) ವೃಷಭ ವಾಹನನಾದ ಶಿವನು ಶೋಭಿಸಿದನು. ದೇವತೆಗಳ 
ಸಮೂಹವು ನೂತನವೆನ್ನುವಂತೆ ಬಂದಿತು. ವಿಷ್ಣು , ಬ್ರಹ್ಮ , ದೇವೇಂದ್ರ , ಅಗ್ನಿ , ಯಮ , 
ದನುಜರು , ವರುಣ, ವಾಯು, ಕುಬೇರ, ಈಶಾನರುಗಳು ( ಇತರ ದೇವತೆಗಳು ,'ಕಿನ್ನರರು , 
ಕಿಂಪುರುಷರುಗಳ ಸಮೂಹ, ಗರುಡ, ಗಂಧರ್ವ , ಸಿದ್ದರುಗಳ ಸಮುದಾಯವೂ , ಮನು 
ಗಳು, ಮುನಿಗಳು , ಅಗ್ನಿ , ಚಂದ್ರ , ಸೂರ, ಅಷ್ಟವಸುಗಳು ,ಶ್ರೇಷ್ಠ ವೇದ ಪುರುಷರ 
ಆಗಮ ಪುರುಷರ ಸಮೂಹವೂ ಸೇರಿತು . ಪ್ರಸಿದ್ದವಾಗಿ ನಾಟ್ಯಮಾಡುವ ದೇವತಾ 
ಸ್ತ್ರೀಯರಿದ್ದ ರೀತಿ, ಹಾಡುವ ಗಂಧರ್ವರ ಸಮೂಹ ಗುಂಪು ಗೂಡಿ ಸುತ್ತುವರೆದು 


` ೫೧೦ 


ಬಸವರಾಜ ವಿಜಯಂ 


ಗುಣಮಣಿಹಾರಂ ಪ್ರಣವಾಕಾರಂ 
ವಿತರಣಶೀಲಂ ನುತಗಣಪಾಲಂ 
ಗಿರಿವರಚಾಪಂ ಮುರರಿಪುರೋಪಂ 

ಜಿನವಿಛಂಗಂ ವಿಜಿತಾನಂಗಂ 
ಭವಮ್ಮತಿದ್ರಂ ಭುವನಾಧಾರಂ 
ಕರುಣಾಪಾಂಗಂ ಗಿರಿಜಾರ್ಧಾಂಗಂ 
ಸುರುಚಿಕಪರ್ದ೦ ಕರಮೆಸೆದಿರ್ದಂ 


ಸಿರಿಯಾಳನ ಚೋಳನ ಭೂ 
ವರ ಚೇರಮನಮಳಚರಿತಮಂ ಗಾಯಕರ 
ಚರಿ ಮಿಗೆ ಮಾಡುತ್ತಿರ್ದ 
ರ್ಪುರಹರನ ಗ್ರಪ್ರದೇಶದೊಳ್ಳಿಡದಾಗ 


೪೨ 


ಕಟ್ಟಿದಿರಲ್ಲಿ ಕಂಗೊಳಿಪ ಕಾಯಜವೈರಿಯ ದಿವ್ಯಮೂರ್ತಿಯಂ 
ನೆಟ್ಟನೆ ಕಂಡು ಪೊಂಪುಳಿಯನಾಳು ವಿಲೋಚನದಿಂ ಸುಖಾಶ್ರುಗಳ . 


ಸೇರಿತು . ನಾನಾ ವಿಧವಾದ ವಾದ್ಯಗಳ ಧ್ವನಿಯೂ , ಮನೋಹರವಾದ ಸಂಗೀತದ 
ಕೋಮಲ ಶಬ್ದವೂ , 'ಜಯಜಯ ' ಎಂಬ ಧ್ವನಿಯಿಂದ ಶಬ್ದ ಮಾಡುತ್ತಿರುವ ಮುಖ 
ಗಳುಳ್ಳ ದೇವತೆಗಳ ಸಮೂಹವೂ , ನಿಶ್ಚಿಂತರಾಗಿ ( ನಿಂತಿದ್ದ ) ಪ್ರಸಿದ್ದರಾದ ಪ್ರಮಥರ 
ಸಮೂಹವೂ , ಪ್ರಸಾರಗೊಂಡು ಎಲ್ಲ ಕಡೆಗೂ ಸುತ್ತಿಕೊಂಡು ತುಂಬಿ ನಿಂತಿತ್ತು . 
ಸದ್ಗುಣಗಳೆಂಬ ರತ್ನಗಳೇ ಹಾರವಾಗಿ ಉಳ್ಳ ಓಂಕಾರ ಸ್ವರೂಪನೂ , ದಾನಗುಣವೇ 
ಸ್ವಭಾವವಾಗಿ ಉಳ್ಳವನೂ , ಶ್ರಾವ್ಯವಾದ ಗಣಂಗಳನ್ನು ಸಂರಕ್ಷಿಸುವವನೂ , ಮೇರು 
ಪರ್ವತವೇ ಧನುಸ್ಸಾಗಿ, ವಿಷ್ಣುವೇ ಬಾಣವಾಗಿ ಉಳ್ಳವನೂ , ಪಾಪ ನಾಶಕನೂ , 
ಮನ್ಮಥನನ್ನು ಜಯಿಸಿದವನೂ , ಜನನ ಮರಣ ದೂತನೂ , ಪ್ರಪಂಚಕ್ಕೆ ಆಶ್ರಯನೂ , 
ಕರುಣೆಯಿಂದ ಕೂಡಿದ ಕಡೆಗಣ್ಣಿನನೋಟವುಳ್ಳವನೂ , ಪಾರ್ವತಿಯೇ ದೇಹಾರ್ಧ 
ವಾಗಿ ಉಳ್ಳವನೂ , ಸಮೀರಾಚೀನವಾದ ಕಾಂತಿಯಿಂದ ಕೂಡಿದ ಜೆಡೆಯುಳ್ಳ ಶಿವನು 
ಚೆನ್ನಾಗಿ ಶೋಭಿಸಿದನು. ೪೨ . ಆಗ ಶಿವನ ಮುಂದುಗಡೆಯಲ್ಲಿ ಗಾಯಕರುಗಳು 
ಸಿರಿಯಾಳನ, ಚೋಳನ, ಭೂಪಾಲನಾದ ಚೇರಮರಾಯನ ಶ್ರೇಷ್ಠ ಚರಿತ್ರೆಯನ್ನು 
ಹೆಚ್ಚಾದ ಆಶ್ಚಠ್ಯವುಂಟಾಗುವಂತೆ ಹಾಡುತ್ತಿದ್ದರು. ೪೩ . ಮುಂಭಾಗದಲ್ಲಿ ಕಂಗೊಳಿಸುವ 
ಈಶ್ವರನ ದಿವ್ಯಮೂರ್ತಿಯನ್ನು ಆ ಹಲಾಯುಧನು ಚೆನ್ನಾಗಿನೋಡಿ,ರೋಮಾಂಚನ 
ವನ್ನು ಹೊಂದಿ , ಕಣ್ಣುಗಳಿಂದ ಆನಂದಬಾಷ್ಪಗಳನ್ನು ತೊಟ್ಟು ತೊಟ್ಟಾಗಿ ಸುರಿಸು 


1 ನು ( ಜ) 


ಪಂಚದಶಾಶ್ವಾಸಂ 


ತೊಟ್ಟಿಡೆ ಗದ್ದ ದಂ ನೆಗೆಯ ಮೆಯ್ಕೆಮರೇಜಿ ಕರಾಗ್ರಕಂಪನಂ 
ಪುಟ್ಟೆ ಸುಭಕ್ತಿಯಿಂದೆಂಗಿದ ಹರನಂಘ್ರಿಳಾ ಹಲಾಯುಧಂ 


ಪರಮ ಕೃಪಾಸಮುದ್ರ ಫಣಿರಾಜವಿಭೂಷಣ ಬಾಲಚಂದ್ರಶೇ 
ಖರ ಭವಹಾರಿ ಮಂತ್ರಮಯರಮ್ಯಕಳೇವರ ಶರ್ವ ಷಣ್ಮುಖಾ 
ದರ ಸಹಜಪ್ರಕಾಶಳಳಿತಾಕ್ಷರಮೂರ್ತಿ ನರೇಂದ್ರಕನ್ಯಕಾ 
ವರ ಶರಣಾಗೆನು ನುತಿಗೆಯೇ ಆಗಿರ್ದನನಪ್ಪಿದಂ ಶಿವಂ 


ပု 


ಕೆ 


ವ|| ಅಂತು ನಿಜಭುಜದಿಂ ತೆಗೆದು ಬಿಗಿಯಪ್ಪಿ ಗಣನಿವಹದೊಳಣಿಯರಂ ಕೊಂಡಾಡಿ ದಿನ 
ಮಣಿಯನಣಕಿಪ ಫೈಣಿಗಣಮಹಿತಮಣಿಮಯಪುಷ್ಪಕದೊಳವನಾಳ್ವ ನವಪುರ ಸಮೇತಮಾ ಹಲಾಯು 
ಧನಂ ಕುಳ್ಳಿರಿಸಿ ಗಿರಿಜಾಪತಿ ಪರಮೋತ್ಸವದಿಂ ದಿವಿಜರುಘಯೆನೆ ರಜತಾಚಲಕ್ಕೆ ಕೊಂಡೊಯ್ದು 
ತನ್ನನಿತ್ತು ಮನ್ನಿಸಿದನಾಗಳ - 

ಸಿರಿಯಾಳ್ವಂಗಾದಹಂಕಾರವನಡುಗಿಸಲೆಂದಿಂತು ಗೆದ್ದ ಗಡಾ ಶಂ 
ಕರನೀ ಭೂಲೋಕದೊಳೋಣದಜನವಳ ಭಕ್ತರ್ಗಣಂ ಸಲ್ಲದೀ ದು 
ಸ್ವರ ಗರ್ವಂ ಕೇಳ್ಳುದೆಂದಿಂತೊರೆದ ವರದ ಮಾಚಾರ್ಯನಂಫ್ರಿದ್ವಯಕ್ಕಾ 

ದರದಿಂದಂ ವಂದಿಸುತ್ತುಂ ನುತಿಸುತೆಸೆದನಾನಂದಸಾಂದ್ರಂ ವೃಷೇಂದ್ರಂ 
ತಿದ್ದನು. ಗದ್ದವಾದ ಕಂಠಧ್ವನಿಯುಂಟಾಯಿತು. ಮೈ ಬೆವರೇರಿತು. ಕೈಗಳು 
ನಡುಗತೊಡಗಿದವು. ( ಈ ರೀತಿಯ ಅವನು ) ಶಿವನ ಪಾದಗಳಲ್ಲಿ ನಮಸ್ಕರಿಸಿದನು . 
೪೪. ಪರಮಕೃಪಾ ಸಮುದ್ರನೇ , ಆದಿಶೇಷ ಭೂಷಣನೇ , ಬಾಲಚಂದ್ರ ಧರನೇ , 
ಪಾಪನಾಶಕನೇ , ಮಂತ್ರ ಸ್ವರೂಪನೇ , ಮನೋಹರ ಶರೀರಿಯೇ , ಶರ್ವನೇ , ಷಣ್ಮುಖ 
ಪ್ರಿಯನೇ , ಸಹಜ ಪ್ರಕಾಶಮಯನೇ , ಮನೋಹರವಾದ ನಾಶರಹಿತವಾದ ಶರೀರಿಯೇ , 
ಗಿರಿಜಾಪತಿಯೇ , ನನಗೆ ಸಂರಕ್ಷಕನಾಗು, ಎನ್ನುತ್ತ ಸ್ತೋತ್ರಮಾಡಿ ನಮಸ್ಕರಿಸಿದನು 
ಇಂಥ ಹಲಾಯುಧನನ್ನು ಶಿವನು ಆಲಿಂಗಿಸಿದನು . ವ|| ಈ ರೀತಿ ತನ್ನ ತೋಳುಗಳಿಂದ 
ಬರಸೆಳೆದು ಬಿಗಿದಪ್ಪಿ ( ಶಿವನು ) ಸಮಸ್ತ ಗಣ ಸಮೂಹದಲ್ಲಿ ಮನೋಹರವಾಗಿ 
ಕೊಂಡಾಡಿದನು . ಸೂಯ್ಯನನ್ನು ಕೂಡ ಅಣಕಿಸುವಂತಹ ಕಾಂತಿಯ ಸಮೂಹದಿಂದ 
ಪವಿತ್ರವಾದ ರತ್ನ ಖಚಿತ ವಿಮಾನದಲ್ಲಿ ಅವನು ರಾಜ್ಯಭಾರ ಮಾಡಿದ ಒಂಬತ್ತು 
ಪಟ್ಟಣಗಳು ಸಮೇತವಾಗಿ, ಆ ಹಲಾಯುಧನನ್ನು ಕುಳ್ಳಿರಿಸಿಕೊಂಡು ಗಿರಿಜಾಪತಿಯು 
ಪರಮೋತ್ಸಾಹದಿಂದ ದೇವತೆಗಳು ಉಘ ಎನ್ನುತ್ತಿರಲು ಕೈಲಾಸ ಪರ್ವತಕ್ಕೆ ಕರೆದು 
ಕೊಂಡು ಹೋಗಿ ತನ್ನ ಸಾರೂಪ್ಯ ಪದವಿಯನ್ನು ಕೊಟ್ಟು ಮನ್ನಿಸಿದನು. ೪೫ . 
ಶಂಕರನು ಸಿರಿಯಾಳನಿಗಾದ ಅಹಂಕಾರವನ್ನು ಕಳೆಯಲು ಎಂದು ಈ ಭೂಲೋಕದಲ್ಲಿ 
ಈ ರೀತಿ ಮಾಡಿದನಲ್ಲವೇ ? ಮತ್ತು ಕೇಳು : ಆದ್ದರಿಂದ ಶ್ರೇಷ್ಠ ಭಕ್ತರಾಗಿರುವವರಿಗೆ 
ಇಂಥ ದುಸ್ತರವಾದ ಗರ್ವವು ಸ್ವಲ್ಪವೂ ಸಲ್ಲದು. ಈ ರೀತಿ ಹೇಳಿದ ಆ ಇಷ್ಟಾರ್ಥ 
ವನ್ನುಂಟುಮಾಡುವ ಮಾಚಿದೇವನ ಪಾದಕಮಲದ್ವಯಕ್ಕೆ ಬಸವೇಶ್ವರನು 


ಬಸವರಾಜ ವಿಜಯಂ 


ಶರಣಾಗತಾರ್ತಿಹರಣೇಕ್ಷಣಾಂಚಳೇ 
ಪರಿಣದ ಕಾಂತಿಭರಿತಾಸ್ಯಮಂಡಳೇ 
ಗಿರಿಜಾತೆ ದಿವ್ಯತರ ಸದ್ಗುಣೋಜ್ವಳೇ 
ಹರಪತ್ನಿ ಯೆನ್ನ ಪೊರೆ ಸರ್ವಮಂಗಳೇ 


೪೬ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 


ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಹಲಾಯುಧವೃತ್ತಾಂತವರ್ಣನಂ 

ಪಂಚದಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೧೫ಕ್ಕೆ ಪದಗಣನೆ ೧೩೦೮ಕ್ಕೆ ಮಂಗಳಮಹಾ ಶ್ರೀ | 


ಆನಂದ ಪೂರ್ಣವಾಗಿ ಆದರದಿಂದ ನಮಸ್ಕರಿಸುತ್ತ ಸ್ತೋತ್ರ ಮಾಡುತ್ತ 
ಶೋಭಿಸಿದನು . ೪೬ . ಶರಣಾಗತರಾದವರ ಮನೋವ್ಯಥೆಯನ್ನು ದೂರ ಮಾಡುವ 
ಕಡೆಗಣ್ಣಿನ ಕಾಂತಿಯುಳ್ಳವಳೇ , ವಿಸ್ತಾರವಾದ ಕಾಂತಿಯಿಂದ ತುಂಬಿದ ಮುಖ 
ಮಂಡಲವುಳ್ಳವಳೇ , ಗಿರಿರಾಜ ಪುತ್ರಿಯೇ , ಅತ್ಯಂತ ಶ್ರೇಷ್ಟವಾದ ಸದ್ಗುಣಗಳಿಂದ 
ಮನೋಹರಳಾದವಳೇ , ಹರನ ಪತ್ನಿಯೇ , ಸರ್ವಮಂಗಳೆಯೇ ನನ್ನನ್ನು ರಕ್ಷಿಸು. 


ಹದಿನೈದನೆಯ ಆಶ್ವಾಸವು ಸಮಾಪ್ತವಾಯಿತು. 


ಹೊಡಶಾಶ್ವಾಸಂ 
[ ಮೆಆಲೆಮಿಂಡದೇವನ ಕಥೆ] 


ಶ್ರೀಕಾಳಿಕಾಭಿರುಚಿರ ಕ 
ಛಾಕೇಳೀಶೀಲನಖಿಳ ಭುವನಾಳಿಜನಾ 
ನೀಕಪರಿಪೂಜಿತಂ ಮಹಿ 
ವಾಕರನೆಮಗೀಗೆ ಸೌಖ್ಯವಂ ಶಿವಲಿಂಗಂ 


ಸನ್ನು ತಮಹಿಮಂ ಗುಣಸಂ 
ಪನ್ನಂ ಬಸವಂಗೆ ಕೇಳ್ಳುದಿನ್ನು ಮೆನುತುಂ 
ಪ್ರೊನ್ನತ ಮಾಚಪ್ರಭು ಪೇ 
ಛಲವಿಂ ಮತ್ತೊಂದು ಕಥನವನಾಗಳ 


ನೆಲಸಿರಿ ನೆಲಸಿದ ಜಲರುಹ 
ದುರನೆ ರಂಜಿಪುದು ಸಜಳಪರಿಖಾಸರಸೀ 
ವಿಲಸಿತಮುರುಸಾಲದಳು 
ಸಲೆ ತಿರುಚಂಗೊಂಡೆಯೆಂಬ ಪೊಳಲಾ ಪುರದೊಳ್ 


ಮೆರೆಮಿಂಡದೇವನ ಕಥೆ ಮತ್ತು ಸ್ತೋತ್ರಗಳು 
೧ . ಮಂಗಳಕರಳಾದ ಕಾಳೀ ದೇವಿಯ ಮನೋಹರವಾದ ವಿದ್ಯೆಗಳ ಕ್ರೀಡೆಯೇ 
ಸ್ವಭಾವವಾಗಿ ಉಳ್ಳ ಸಕಲ ಲೋಕಗಳಲ್ಲಿ ಸಮೂಹದಲ್ಲಿರುವ ಜನಗಳ ಸಮೂಹದಿಂದ 
ಪೂಜಿಸಲ್ಪಟ್ಟ ಮಹಿಮಾಕರನಾದ ಶಿವಲಿಂಗನು ನಮಗೆ ಸೌಖ್ಯವನ್ನುಂಟುಮಾಡಲಿ . 
೨. ಆಗ ಶ್ರಾವ್ಯವಾದ ಮಹಿಮೆಗಳನ್ನುಳ್ಳವನೂ , ಗುಣ ಸಂಪನ್ನನೂ , ಅತ್ಯುತ್ಕಷ್ಟನೂ 
ಆದ ಮಾಚಿದೇವನು ` ಬಸವಣ್ಣ , ಇನ್ನೂ ಕೇಳು ಎನ್ನುತ್ತ ಮತ್ತೂ ಒಂದು ಕಥೆಯನ್ನು 
ಸಂತೋಷದಿಂದ ಹೇಳಿದನು . ೩ - ೪, ಭೂ ಲಕ್ಷಿಯು ವಾಸ ಮಾಡಿದ ಕಮಲದ 
ಹೂವೋ ಎಂಬ ಹಾಗೆ ತಿರುಚೆಂಗೊಂಡೆ ಎಂಬ ಪಟ್ಟಣವು ನೀರಿನಿಂದ ತುಂಬಿದ ಅಗು 
ಳೆಂಬ ಸರೋವರದಲ್ಲಿ ಪ್ರಕಾಶಿಸುವ ಶ್ರೇಷ್ಟವಾದ ಕೋಟೆಯ ತೆನೆಗಳೆಂಬ ಎಸಳು 
ಗಳುಳ್ಳದ್ದಾಗಿ ರಂಜಿಸುತ್ತಿರುವುದು. ಆ ಪಟ್ಟಣದಲ್ಲಿ ಜಂಗಮರ ಪಾದಕಮಲಗಳ ಪೂಜೆ 
ಯಲ್ಲಿ ಆಸಕ್ತನಾದವನೂ , ಕಾಮಾದಿ ಅರಿಷಡ್ವರ್ಗಗಳನ್ನು ದೂರ ಮಾಡಿದವನೂ , 
ಪರಮೆಶ್ವರನಲ್ಲಿ ಏಕತ್ವವನ್ನು ಹೊಂದಿದ್ದರಿಂದ ನಿಶ್ಚಂಚಲವಾದ ಮನಸ್ಸನ್ನುಳ್ಳವನೂ , 
ಕೊಬ್ಬಿದ ಅನ್ಯಮತವಾದಿಗಳ ಸಮೂಹದ ಗರ್ವವನ್ನು ನಾಶಪಡಿಸಿದವನೂ , ಅತ್ಯಂತ 

33 


೫೧೪ 


ಬಸವರಾಜ ವಿಜಯಂ 


ಚರಪಾದಾಂಭೋಜಪೂಜಾರತನಪಗತಷಡ್ವರ್ಗನೀಶೈಕಭಾವ 
ಸ್ಥಿರಚಿತ್ತಂ ದೃಪ್ರವಾದಿವ್ರಜಮದಹರನತ್ಯಂತ ಸಾಮರ್ಥಯುಕ್ತಂ 
ಹರಭಕ್ತ ಪ್ರೇಮಧಾಮಂ ಸುಗುಣಮಣಿಗಣಾಲಂಕೃತಂ ಶೈವಧರ್ಮೋ 
ದ್ದರಣಂ ಶೌರ್ಯಾಂಕನಿರ್ಷಕ ನಿರುಪಮ ಮೇಟಿ ಮಿಂಡಾರ್ಯನೆಂದೆಂಬ ಭಕ್ತಂ 


೪ 


ನಿಘಂ ನಿರ್ಮಮತಾಯುತಂ ದಲೆನಿಪಾ ಭಕ್ತಂ ಮಹೋತ್ಸಾಹದಿಂ 
ತಿರುವಾರೂರೆನಿಪೇಳೆ ವೆತ್ಯ ನಗರಕ್ಕೆಂದು ವಲ್ಮೀಕನಾ 
ಥರುಚಿಸ್ಥಿತಗ್ರಹಾಂತರಾಳದೊಳೆ ತಲ್ಲಿಂಗಕ್ಕೆ ಸತ್ತೂಜೆಯಂ ' 
ನೆರಪುತ್ತುಂ ಶಿವರಾತ್ರಿ ಸದ್ಯ ತಮನತ್ಯಾನಂದದಿಂ ಮಾಡಿದಂ 


ವ|| ಅಂತು ವಿಕನಾಥಾಲಯದೊಳಾಡಿ ಪಾಡಿ ಜಾಗರಣಮಿರ್ದು ಬೆಳಗಪ್ಪುದುಂ 
ಯಥೋಚಿತಂ ಪ್ರಾತರಾಚಾರಮಂ ನೆಗಳನಂತರಂ ರಂಗಮಂಟಪದೊಳ್ಳಕ್ತಗಣಸಮಾವೃತಂ ಶಿವ 
ಕಥಾಗೋಷ್ಠಿಯೊಳ್ ಸುಖಿಮಿರ್ಪಾಗಳ 


ಪೊಗರೊಗುವಚ್ಚ ಜವ್ವನದ ನೀಳಲರ್ಗಂಗಳ ಚಂದ್ರಬಿಂಬವಂ 
ನಗುವ ದರಸ್ಮಿತಾನನದ ಪೇರುರದಾಯತಮಾದ ತೋಳ ಚ | 


ಸಾಮರ್ಥದಿಂದ ಕೂಡಿದವನೂ , ಶಿವಭಕ್ತರ ಪ್ರೇಮಕ್ಕೆ ಸ್ಥಾನಭೂತನೂ , ಸದ್ಗುಣ 
ಗಳೆಂಬ ಮಣಿಗಳಿಂದ ಅಲಂಕೃತನಾದವನೂ , ಶೈವಮತೋದ್ಧಾರ ಮಾಡಿದವನೂ , 
ಶೌರವೇ ಗುರುತಾಗಿ ಉಳ್ಳವನೂ , ಅಸದೃಶನಾದ ಮೆರೆಮಿಂಡ ದೇವನೆಂಬ ಭಕ್ತನು 
ಇದ್ದನು. ೫ . ನಿಶ್ಚಯವಾಗಿ ( ಅವನು) ಪಾಪರಹಿತನೂ 'ನಾನು' ' ನನ್ನದು' ಎಂಬ 
ಮಮತೆಯಿಂದ ದೂರನಾದವನೂ ಎಂದೆನಿಸಿದ ಆ ಭಕ್ತನು ಮಹೋತ್ಸಾಹದಿಂದ 
ತಿರುವಾರೂರೆಂಬ ಪ್ರಸಿದ್ದವಾದ ನಗರಕ್ಕೆ ಬಂದು ವಲ್ಮೀಕನಾಥೇಶ್ವರನ ಕಾಂತಿಯಿಂದ 
ತುಂಬಿದ ದೇವಾಲಯದ ಒಳ ಭಾಗದಲ್ಲಿದ್ದುಕೊಂಡು ಆ ಲಿಂಗಕ್ಕೆ ಶ್ರೇಷ್ಟವಾದ ಪೂಜೆ 
ಯನ್ನು ನೆರವೇರಿಸುತ್ತ , ಅತ್ಯಾನಂದದಿಂದ ಶಿವರಾತ್ರಿಯ ಶ್ರೇಷ್ಠ ವ್ರತವನ್ನು ಮಾಡಿ 
ದನು. ವ!! ಆ ರೀತಿ ವಿಕನಾಥ ದೇವಾಲಯದೊಳಗೆ ಆಡಿ, ಹಾಡಿ, ರಾತ್ರಿಯೆಲ್ಲ 
ಎಚ್ಚರವಾಗಿದ್ದು , ಬೆಳಗಾದೊಡನೆ ಯಥೋಚಿತವಾಗಿ ಪ್ರಾತಃಕಾಲದ ಕ್ರಿಯೆಗಳನ್ನು 
ಮುಗಿಸಿದ ನಂತರ ರಂಗಮಂಡಪದೊಳಗೆ ಭಕ್ತ ಗಣದವರಿಂದ ಆವರಿಸಲ್ಪಟ್ಟವನಾಗಿ 
ಶಿವ ಕಥೆಯ ಸದ್ಯೋಷ್ಟಿಯಲ್ಲಿ ಸುಖವಾಗಿ ಇರುತ್ತಿದ್ದನು . ಆಗ ೬ . ನೂತನ 
ಯೌವನದ ಕಾಂತಿಯು ಹೊರ ಹೊಮ್ಮುವ, ಉದ್ದವಾದ ಹೂವಿನಂತಿರುವ ಕಣ್ಣುಗಳ 
ಚಂದ್ರಬಿಂಬವನ್ನು ಹಾಸ್ಯ ಮಾಡುವಂತಹ ಮುಗುಳುನಗೆಯಿಂದ ಕೂಡಿದ ಮುಖದ, 
ದೊಡ್ಡ ವಕ್ಷಸ್ಥಳದ ಉದ್ದವಾದ ತೋಳಿನ, ಬೆಳ್ಳಗಿರುವ ಉಗುರುಗಳ, ಕಾಂತಿಯಿಂದ 


1 ಕಿ ( ಜ) 2 ವಾ ( ಜ) 


ಷೋಡಶಾಶ್ವಾಸಂ 


ಳ್ಳುಗುರ್ಗಳ ಕಾಂತಿ ತಳ ಕರಕಂಜದ ನುಣೋಡೆಯಾವ್ರಪಲ್ಲವಾಂ 
ಫಿಗಳ ಬೆಡಂಗು ರಂಜಿಸೆ ಕರಂ ಬರುತೊಪ್ಪಿದನಲ್ಲಿ ಸೌಂದರಂ. 


ನಳನನಿ1ಳಿಂಕೆಗೆಯು ನಳಕೂಬರನಗ್ಗದ ಗಂಡಗಾಡಿಯಂ 
ಪಳಿದು ಜಯಂತನಂ ಜಡಿದು ಬರ್ಕುಡಿಗೆಯು ಬಸಂತನಂ ಸಮು 
ಜ್ವಳಕುಸುಮಾಸ್ತನಂ ಜಜರೆದು ಕಂಗೊಳಿಸಿರ್ದನವಂ ವಿಳಾಸದಿಂ 
ವಿಳಸಿತಶೋಭೆಯಿಂ ಸೊಬಗಿನಿಂ ಚದುರಿಂ ಮಧುರಸ್ವಭಾವದಿಂ 


ಪರವೆಯ ತೋಳತಿನೊಳೆ ಪದಕುಂಕುಮರೇಖೆ ತಮ್ಮನ 
ದರಿಯ ನಖಾಂಕಮೊಂದಿದ ಮನೋಹರ ಕಂಧರಮಾಕೆಯಿಟ್ಟ ಕ 
ತುರಿಯ ಲಲಾಮಮಂಟಿದ ನೊಸಲ ವಿಸುವೊಂದಿದ ತದ್ರದಕ್ಷತಾಂ 
ಕುರವಳವಟ್ಟ ಚೆಂದುಟಿ ವಿರಾಜಿತವಾದುದು ಸೌಂದರೇಂದ್ರನಾ 


ವ ! ಮತ್ತವರೆವಿರಿದ ವಿಚಕಿಲದಲರಮಾಲೆಯಂ ತಳೆದು ತೇಜಂಬೊಳೆವ ಮುಡಿಯಿಂ 
ವದನವಿಧುಬಿಂಬಪರಿವೃತ ತಾರಾವಾರದಂತೆಸೆವ ತಾರಾಹಾರವುಂ, ಮುಖಸರಸಿಜಂ ಕಟ್ಟಿ ಸೆರೆಯಿಟ್ಟ 
ಕೂಡಿದ , ತಾವರೆಯಂತಿರುವ ಕಯ್ಯ , ನುಣ್ಣನೆಯ ತೊಡೆಯ , ಮಾವಿನ ಚಿಗುರಿನಂತಿರುವ 
ಕಾಲುಗಳ ಸೊಗಸು ರಂಜಿಸುತ್ತಿರಲು 'ಸೌಂದರ ' ನೆಂಬವನು ( ಭಕ್ತನು) ಅಲ್ಲಿಗೆ ಬರುತ್ತ 
ಶೋಭಿಸಿದನು. ೭ . ಆ ಸುಂದರ ನಂಬಿಯು ನಳನನ್ನು ತನ್ನ ವಿಲಾಸದಿಂದ ತಿರಸ್ಕರಿಸು 
ತಿದ್ದನು. ಕುಬೇರನ ಮಗನಾದ ನಳ ಕೂಬರನ ಪೌರುಷವನ್ನು ತನ್ನ ಪ್ರಕಾಶಿಸುವ 
ತೇಜಸ್ಸಿನಿಂದ ನಿಂದಿಸಿದ್ದನು. ಇಂದ್ರ ಪುತ್ರನಾದ ಜಯಂತನನ್ನು ಸೊಬಗಿನಿಂದ 
ತಿರಸ್ಕರಿಸಿದ್ದನು. ವಸಂತನನ್ನು ಚಾತುರದಿಂದ ಭಯಪಡಿಸಿದ್ದನು. ಮನೋಹರ 
ನಾದ ಮನ್ಮಥನನ್ನು ( ತನ್ನ ) ಮಧುರಾಕಾರದಿಂದ ಹೀಯಾಳಿಸಿ ಕಂಗೊಳಿಸಿದ್ದನು. 
೮. ಸೌಂದರನು ಆ ಪರವೆಯೆಂಬ ಹೆಂಡತಿಯ ಬಾಹುವಿನ ಆಲಿಂಗನದಿಂದ ಹತ್ತಿದ 
ಕುಂಕುಮ ರೇಖೆ, ಆ ತೆಳುವಾದ ದೇಹದ ಸ್ತ್ರೀಯ ನಖಕೃತದ ( ಉಗುರಿನ ಗಾಯದ) 
ಗುರುತನ್ನು ಹೊಂದಿದ ಮನೋಹರವಾದ ಕುತ್ತಿಗೆಯು, ( ಅವಳು) ಇಟ್ಟ ಕಸ್ತೂರಿಯ 
ತಿಲಕವು ಅಂಟಿದ ಹಣೆ, ಪ್ರಕಾಶವನ್ನು ಹೊಂದಿದ ಆಕೆಯ ಹಲ್ಲಿನಿಂದುಂಟಾದ ಗಾಯದ 
ಗುರುತುಗೊಂಡ ( ರದಕ್ಷತ - ಅಂಕುರ) ಕೆಂಪಾದ ತುಟಿ - ಇವು ರಂಜಿಸುವುವುಗಳಾಗಿ 
ಇದ್ದನು. ವ|| ಮತ್ತು ಅರ್ಧ ಅರಳಿದ ಮಲ್ಲಿಗೆಯ ಹೂ ಮಾಲೆಯನ್ನು ಧರಿಸಿದುದ 
ರಿಂದ ಪ್ರಕಾಶಮಾನವಾದ ಕೇಶವೂ , ಮುಖವೆಂಬ ಚಂದ್ರಬಿಂಬವನ್ನು ಸುತ್ತುವರಿದಿರುವ 
ನಕ್ಷತ್ರಗಳ ಸಮೂಹದ ಹಾಗೆ ಶೋಭಿಸುವ ನಕ್ಷತ್ರಮಾಲಿಕೆಯೆಂಬ ( ಇಪ್ಪತ್ತೇಳು 
ಮುತ್ತುಗಳಮಾಲಿಕೆ ) ಮುತ್ತಿನಹಾರವೂ (ಕಂಠದಲ್ಲಿ ಶೋಭಿಸುತ್ತಿತ್ತು ) ಮುಖವೆಂಬ 
ತಾವರೆಯು ಕಟ್ಟಿಹಾಕಿ ಸೆರೆಯಲ್ಲಿಟ್ಟ ನಕ್ಷತ್ರಗಳನ್ನು ಹೋಲಿಕೆಗೊಂಡು ಆತ್ಯಂತ 


1 ನ ( ಮು , ಚ, ಗ, ಅ, ಜ) . 


೫೧೬ 


ಬಸವರಾಜ ವಿಜಯಂ 


ನಕ್ಷತ್ರಂಗಳನನುಕರಿಸಿ ತೊಳತೊಳಗುವಳೆಮುತ್ತಿನ ಕರ್ಣಾಭರಣವುಂ , ಭುಜಲತೆ ಕುಸುಮ 
ಮಂಜರಿಯಂ ತಳೆದಂತೆ ಪಜ್ಜಳಿಪ ಬರದ ಬಾಹುಷರಮುರಿ, ಕರಸರಸಿರುಹಮಲಮಂ ಮಾಲೆ 
ಗೊಂಡು ಬಳಸಿ ನಿಂದ ಮಜದುಂಬಿಗಳ ಬಂಬಲಂತೆಸೆವಿಂದ್ರನೀಲಮಣಿಯ ಕಂಕಣವು , ಕರತ 
೪ಾರುಣ ನಖಮಣಿರುಚಿಯನೆರೆಯಲ್ಬಯಸಿನಿಂದ ಮಣಿಗಣಮೆನೆ ಮೆಆವ ರನ್ನದುಂಗುರಮುರಿ , 
ನಡೆನೋಡುವೆಳೆಜವ್ವನೆಯರ ವಿರಹಶಿಖಶಿಖಾತಪ್ಪನಯನಾಂಚಳಾಂಚಿತರುಚಿನಿಚಯು ತಾಗೆಕೋಮು 
ಲಾಂಗಂ ಕಂದುಗುಮೆಂದು ಬೆಟ್ಟಿಂಗಳಿಂ ಬಾಸಣಿಸಿದಂತೆ ಮನೋಜ್ಞವಾದ ಧವಳತರರುಚಿರದು 
ಕೂಲಮಂ, ಪದನಳಿನಮುಂ ಬಳಸಿ ತಳ ಮಂಜುವರಾಳಿಕಾಂಡಷಂಡದಂತೆ ಮಂಡಳಿಸಿ ನಿಂದ ಮೌಕ್ತಿ 
ಕಾನ್ವಿತ ಪಾದಕಟಕವುಂ ಕಡುಬೆಡಗುವಡೆಯೆ , ತೊಡೆದ ಯಕಕರ್ದಮದ ನಲುಗಂಪಿಂಗೆ ಪರಿಮರಿ 
ಗೊಂಡೆಗುವ ಮಜದುಂಬಿಗಳ ಬಂಬಲಂ ಸಂಪಗೆಯ ಕಲರ ಬಿಜ್ಜಣಿಗೆಯಿಂ ಬೀಸಿ ತೆಮರ್ವ 


ಪ್ರಕಾಶಮಾನವಾದ ಎಳೆಯಮುತ್ತಿನ ಕಿವಿಯ ಆಭರಣಗಳು ಎರಡೂ ಕಿವಿಗಳಲ್ಲಿ 
ಇದ್ದವು. ತೋಳು ಎಂಬ ಬಳ್ಳಿಯು ಹೂಗೊಂಚಲನ್ನು ಧರಿಸಿರುವುದೋ ಎಂಬ ಹಾಗೆ 
ಪ್ರಜ್ವಲಿಸುವ ವಜ್ರದ ಭುಜಕೀರ್ತಿಗಳು ಭುಜಗಳ ಮೇಲೆ ಇದ್ದವು. ಹಸ್ತವೆಂಬ 
ಕಮಲದ ಬುಡವನ್ನು ಪಜಿಯಾಗಿ ( ಮಾಲಾಕಾರವಾಗಿ ಸುತ್ತುವರಿದು ನಿಂತ ಮರಿ 
ದುಂಬಿಗಳ ಗುಂಪಿನಹಾಗೆಶೋಭಿಸುವ ಇಂದ್ರನೀಲ ಮಣಿಗಳಿಂದ ಮಾಡಿದ ಕಂಕಣವು 
(ಕೈಯಮುಂಭಾಗದಲ್ಲಿ ಶೋಭಿಸುತ್ತಿದ್ದವು) . ಹಸ್ತದಲ್ಲಿರುವ ಕೆಂಪುವರ್ಣದ ಉಗುರು 
ಗಳೆಂಬ ರತ್ನ ಸಮೂಹದ ಕಾಂತಿಯನ್ನು ಪಡೆಯಬೇಕೆಂದು ಬಯಸಿ ನಿಂತಿರುವ ರತ್ನಗಳ 
ಸಮೂಹವೋ ಎಂಬಂತಿರುವ ರತ್ನದಉಂಗುರಗಳು ( ಬೆರಳಿನಲ್ಲಿ ಶೋಭಿಸುತ್ತಿದ್ದವು). 
(ತನ್ನನ್ನು ) ಚೆನ್ನಾಗಿ ಕಣ್ಣಿಟ್ಟು ನೋಡುವ ಎಳೆಯ ಪ್ರಾಯದಹುಡುಗಿಯರ ವಿರಹವೆಂಬ 
ಅಗ್ನಿಜ್ವಾಲೆಯಿಂದ ಸಂತಾಪಪಡಿಸಲ್ಪಟ್ಟ ಕಡೆಗಣ್ಣಿನ ಚಂಚಲವಾದ ಕಾಂತಿಯ 
ಸಮೂಹವು ತಾಕಲಾಗಿ ( ಈ ಸೌಂದರನ)ಕೋಮಲವಾದ ಅಂಗವು ಕಂದಿಹೋಗುವುದು 
ಎಂದು ಬೆಳದಿಂಗಳಿಂದ ಆಚ್ಛಾದನಗೊಳಿಸಿದಹಾಗೆ ಮನೋಜ್ಞವೂ , ಅತಿಶುಭ್ರವೂ 
ಮನೋಹರವೂ ಆದ ಜರತಾರಿಯ ಬಟ್ಟೆಗಳು (ಮೈಮೇಲೆಶೋಭಿಸುತ್ತಿದ್ದವು) . ಪಾದ 
ಕಮಲವನ್ನು ಸುತ್ತುವರಿದು ನಿಂತ ಮಂಜುಳವಾದ ಹೆಣ್ಣು ಹಂಸಪಕ್ಷಿಗಳ ಮೊಟ್ಟೆಯ 
ಗುಂಪಿನಹಾಗೆ ವೃತ್ತಾಕಾರವಾಗಿ (ದೊಡ್ಡ ದೊಡ್ಡ) ಮುತ್ತಿನಿಂದ ಕೂಡಿದ ಕಾಲಿನ 
ಕಡಗಗಳು( ಪೆಂಡೆಕಾಲ್ಕಡಗಗಳು) ( ಮುಂಗಾಲುಗಳಲ್ಲಿಶೋಭಿಸುತ್ತಿದ್ದವು). ಅನೆ ಬೆಡಗಿ 
ನಿಂದ ಕೂಡಿರುವ ಪರಿಚಾರಕಿಯರ ಗುಂಪು ಯಕ್ಷಕರ್ದಮ (ಕೂಟುಗಂಧವನ್ನು 
ತೊಡೆದುಕೊಂಡಿದ್ದರು. ಅದರ ಆ ಸುಗಂಧಕ್ಕೆ (ನರುಗಂಪಿಗೆ ) ದುಂಬಿಯಮರಿಗಳು 
ಸುತ್ತುವರಿದು ಮುಸುಕಿದ್ದವು. ಅಂಥ ದುಂಬಿಗಳನ್ನು ಸಂಪಿಗೆಯ ಹೂವಿನ ಬೀಸಣಿಕೆ 
ಯಿಂದ ಓಡಿಸುತ್ತಿದ್ದರು. ತಮ್ಮ ಕಡೆಗಣ್ಣನ ಕಾಂತಿಯಿಂದ ಎರಡರಷ್ಟು ಹೆಚ್ಚಾದ 
ಬಿಳಿಯ ಬಣ್ಣವನ್ನು ಹೊಂದಿದ್ದ ಬಿಳಿಯ ಚಾಮರವನ್ನು ಹೊರಹೊಮ್ಮುತ್ತಿರುವ 


೫೧೭ 


ಷೋಡಶಾಶ್ವಾಸಂ 


ಪರಿಚಾರಿಕಾನಿಕಾಯದಿಂ, ನಿಜಕಟಾಕ್ಷರತಿದ್ವಿಗುಣಿತ ಧವಳಿಮಧವಳಚಾಮರಮಂ' ಕಂಕಣುಣತ್ಯಾರಂ 
ಪೊಣೆ ಬೀಸುವ ಚಾಮರಗ್ರಾಹಿಣಿಯರಿಂ, ನಿಜಬಿರುದ ಗದ್ಯಪದ್ಯಪ್ರಬಂಧಸಂದೋಹವನುಗ್ಗ ಡಿಸಿ 
ರಯ್ಯ ಮೆನೆ ಕೆಯ್ಯಿಕೈವಾರಿಸುವ ವಂದಿಮಾಗಧಪ್ರತಾನದಿಂ, ಸರಸತರ ಮಂಗಳ ಸಂಗೀತಮಂ 
ಪಾಡುವ ಸಂಗೀತವಿಶಾರದರಿಂ, ಕೆಲವಲದೊಳೊಲಗಿಸಿ ಬರ್ಪ ರಾಜಪುತ್ರರಿಂ, ಸಡಗರದಿನೇಳಂದು 
ನಿಂದು ನಲವರಕೆಗೊಡುವ ಮಾಹೇಶ್ವರರಿಂ ಪರಮವಿಭಶಿವಂ ವಿಗೆ, ಭುವನತ್ರಯ ಸೌಂದರ್ಯ 
ಮೇಕತ್ವಂ ಬಡೆದಂತೆ ಮೋಹನಂಬಿತ್ತು , ವಿಟವಿದಕಾಷದಿ ಭೋಗಸಖ ಸಮೇತಂ ಪೊಗಳ್ಳ ಬುಧರ್ಗೆ 
ಪಿಡಿವೊಂಗಳನಳ್ಳಿಯನಿತ್ತು ಮನ್ನಿಸುತ್ತು೦, ಕರತಳದ ಕನತ್ಕನಕಕಿಂಕಿಣೀ ಮಾಲೆ ತಳ್ಳ ಪೊಂಗಠಾ 
ರಮಂ ಮೊನೆಗಾಣಿಸಿ ವಾಮಪ್ರಕೋಷಮಂ ದಂಡೆಗೊಟೊತಿಲಪುದೊಅಲಿ ಜಡಿಜಡಿದು ಚಿಮುತ್ತು , 
ಬೆಡಂಗುವಿಗೆ ಪೆಡಂಮಟ್ಟಿ ಜಂಗಳಂಬಾರು ನಡೆದೋಯಿತ್ತುಂ ನಿಜಭುಜಾದಂಡಮನೋರೋರ್ಮೆ 
ನಡೆನೋಡಿ ನಲವತ್ತುಂ, ಸಖನಿಕರದೊಳುಡಿಗೊಳುತ್ತೆ ನಸುನಗುತ್ತುಂ, ಶಂಕರಕುಮಾರ 


ಕೈ ಬಳೆಗಳ ಝುಣ ಝುಣತ್ಕಾರ ದೊಡನೆ ಬೀಸುತ್ತಿರುವ ಚಾಮರಗ್ರಾಹಿಣಿಯರು 
( ಅಕ್ಕಪಕ್ಕಗಳಲ್ಲಿ ಶೋಭಿಸುತ್ತಿದ್ದರು . ತನ್ನ ( ಸೌಂದರನಂಬಿಯ ) ಬಿರುದಾವಲಿಗಳನ್ನು 
ಸೂಚಿಸುವ ಗದ್ಯ , ಪದ್ಯ ಪ್ರಬಂಧ ಸಂದೋಹವನ್ನು ಗಟ್ಟಿಯಾಗಿ ಕೂಗಿ ಮನೋಹರ 
ವಾಗಿ ( ರಯ್ಯ ಮೆನೆ) ಕೈಯ ಹೊಗಳುವ ಭಟ್ಟಂಗಿಗಳು ಮತ್ತು ಸ್ತುತಿಪಾಠಕರುಗಳ 
ಗುಂಪಿನಿಂದ ( 

ಶೋಭಿಸುತ್ತಿದ್ದನು) ಅತ್ಯಂತ ರಸಭರಿತವಾದ ಮಂಗಳಕರ ಗಾಯನವನ್ನು 
ಮಾಡುತ್ತಿರುವ ಸಂಗೀತ ವಿಶಾರದರು ( ಮುಂಭಾಗದಲ್ಲಿ ಒಪ್ಪಿದ್ದರು). ಎಡಬಲಗಳಲ್ಲಿ 
ಸೇವಿಸಿಬರುತ್ತಿರುವ ರಾಜಪುತ್ರರಿಂದಲೂ , ಸಡಗರದಿಂದ ಎದ್ದು ನಿಂತು, ಒಳ್ಳೆಯ 
ಹರಕೆಯನ್ನು ಮಾಡುತ್ತಿರುವ ಮಾಹೇಶ್ವರರುಗಳಿಂದಲೂ , ಪರಮವೈಭವದಿಂದ ಮಿಕ್ಕು 
ಮೂರುಲೋಕಗಳಲ್ಲಿನ ಸೌಂದರವು ಒಂದೇ ಕಡೆಗೆ ಸೇರಿದಂತೆ ಇತ್ತು . ಪ್ರೀತಿಯಿಂದ 
(ಸೌಂದರನು) ವಿಟ , ವಿದೂಷಕ, ಭೋಗಸಖ ಸಮೇತವಾಗಿ ಹೊಗಳುತ್ತಿರುವ 
ವಿದ್ವಾಂಸರುಗಳಿಗೆ ಪ್ರೀತಿಯಿಂದ ಹಿಡಿಹಿಡಿಯಾಗಿ ಹಣವನ್ನು ಕೊಟ್ಟು ಮನ್ನಿಸುತ್ತಿದ್ದನು. 
ಕೈಯಲ್ಲಿರುವ ಹೊಳೆಯುತ್ತಿರುವ ಚಿನ್ನದ ಕಿರುಗೆಜ್ಜೆಗಳಿಂದ ಕೂಡಿದ ಚಿನ್ನದ ಕಠಾರಿಯ 
ಮುಂಭಾಗದ ಚೂಪಾದ ತುದಿಯನ್ನು ತೋರಿಸಿ, ಎಡತೋಳನ್ನು ನಡುವಿನ ಮೇಲೆ 
ಆನಿಸಿ ಮುಂಗೈಯನ್ನು ತೋರಿಸುತ್ತ (ಕರಭವನ್ನು ಮುಂದೆಮಾಡಿ ತೋರಿಸುತ್ತ ) (?) 
ಒನಪನ್ನು ತೋರಿಸುತ್ತ ಧ್ವನಿಯನ್ನು ಮಾಡಿಮಾಡಿ ಚಿಮ್ಮಿಸುತ್ತಿದ್ದನು. ಹೆಚ್ಚಾದ 
ಬೆಡಗಿನಿಂದ ಹಿಂದಕ್ಕೆ ಸರಿದು ನಿಲ್ಲುತ್ತ ಸಡಿಲುಗೊಂಡು ( ಜಂಗಳ) ನಡಿಗೆಯನ್ನು 
ತೋರಿಸುತ್ತ ( ಸಡಿಲುಗೊಂಡು ಹಿಂದಕ್ಕೆ ಮುಂದಕ್ಕೆ ನಡೆದಾಡುವಿಕೆಯಿಂದ) ಇದ್ದನು, 
ಒಮ್ಮೆ ತನ್ನ ದಂಡಾಕಾರವಾದ ಭುಜಗಳನ್ನು ( ತಾನೇ ) ಚೆನ್ನಾಗಿ ನೋಡಿಕೊಳ್ಳುತ್ತ . 


1 ಮುಂ ( ಮು , ಜ) 2 ಭು ( ಜ) 3 ಟೈ ( ಜ) 4 ಸು ( ಜ) . 


೫೧೮ 


ಬಸವರಾಜ ವಿಜಯಂ 


ಸೌಂದರು ಸ್ವಲೀಲೆಯಿಂ ಮುಂದಿರ್ದ ಗಣಸಭೆಗೆ ಪೊಡಮಡದೆ ಮಣಿವಾವುಗೆಯಂ ಮೆಟ್ಟಿ 
ನಡೆತರುತ್ತುಂ ಪಡಿವೊಂಗಳಂ ಬೇಳ ತವಕದಿನಾ ಲಿಂಗಾಲಯವುಂ ಪುಗೆ ಮೆರೆಮಿಂಡದೇವಂ 
ಘುಡಿಘುಡಿಸಿಕೊಪಾಟೋಪವ ತಾಳು 


ಮೃಡಭಕ್ತವ್ಯಾತಕೇಂದೈಗದೆ ಪಿರಿದುಂ ಕೊರ್ಬಿನಿಂ ಪೋಪನಾರೀ 
ಕಡು ಧೂರ್ತ೦ ಕೇಳು ಮೇಂ ತಾನಯನೆ ಶರಣಾಧಿಕ್ಯಮಂ ಪೋಗಿ ಪೊಕ್ಕಂ 
ಗುಡಿಯಂ ಮಾಹೇಶ್ವರರ್ಕಾಿಡೆಪೊರೆಯಲದೇಂ ಶಕ್ತನೇ ಶಂಭು ತನ್ನಂ 
ಕೆಡುವಾತಂಗೇಕೆ ಬರ್ಕುಂ ಸುಮತಿ ಶಿವಗಣದ್ರೋಹಿಯಂ ಬೇಗಮಿಗಳ | 
ಗುಡಿಯೊಳಗಿರಲೀಯದೆ ಪೋಲಿ 
ಮಡಿಪುದು ನೀವಂದು ವೀರಗಣಕವನೆನೆ ಸಂ 
ಗಡಿಸಿದ ಜನತತಿಯಚ್ಚರಿ 
ವಡೆ ತಮ್ಮಡಿಯೊರ್ವನಲ್ಲಿ ಕೆಯುಗಿದೆಂದು 
ಬಗೆಯದಿರಯ್ಯ ಸೌಂದರನ ಜಾವಳನೆಂದು ಮಹೇಶ್ವರಂಗಿವಂ 

ಮಗನೆನಿಸಿರ್ಪನೀತನ ಸುಗೀತಕೆಸೆ ಲನೊ ಭಕ್ತಿಗೊಲ್ಲನೋ 
ಸಂತೋಷಪಡುತ್ತಿದ್ದನು, ( ತನ್ನ ) ಸಖರುಗಳ ಸಮೂಹದೊಡನೆ ಆಗಾಗ ಒಂದೊಂದು 
ಮಾತನಾಡುತ್ತ ನಸುನಗುತ್ತಿದ್ದನು, ( ಹೀಗೆ ಆ) ಶಂಕರ ಕುಮಾರನಾದ ಸೌಂದರನು 
` ವಿಲಾಸದಿಂದಕೂಡಿ, ಮುಂದೆ ಇದ್ದಂಥ ಶಿವಗಣ ಸಮೂಹಕ್ಕೆ ನಮಸ್ಕಾರ ಮಾಡದೆ 
ರತ್ನದ ಆವುಗೆಗಳನ್ನು ಮೆಟ್ಟಿಕೊಂಡೇ ನಡೆದುಬರುತ್ಯ (ಶಿವನಿಂದ) ಪಡಿಹೊನ್ನನ್ನು 
( ದಿನವೂ ಶಿವನು ತನಗೆ ಕೊಡುತ್ತಿದ್ದ ಬೊಗಸೆಹೊನ್ನಿನ ಹಣವನ್ನು ಬೇಡುವಕೂತೂಹ 
ದಿಂದ ಆ ಶಿವಾಲಯವನ್ನು ( ತಿರುವಾರೂರಿನ ಆ ಪ್ರಸಿದ್ದ ವಲ್ಮೀಕೇಶ್ವರ ದೇವಾ 
ಲಯವನ್ನು ) (ಶಿವಗಣಗಳ ಗೋಷ್ಟಿಯಲ್ಲಿದ್ದ ) ಮೆರೆಯಂಡ (ಸೌಂದರನ ಈರೀತಿಯನ್ನು ) 
ಕಂಡು, ಘುಡುಮುಡು ಗರ್ಜನೆಮಾಡಿ , ಕೋಪದ ಅಟ್ಟಹಾಸವನ್ನು ಹೊಂದಿ - ೯ . 
ಮೃಡಭಕ್ತ ಸಮೂಹಕ್ಕೆ ನಮಸ್ಕರಿಸದೆ, ಹೆಚ್ಚಾದ ಕೊಬ್ಬಿನಿಂದ ಹೋಗುವ ಮಹಾ 
ಧೂರ್ತನು ಯಾರು ? ಶರಣರ ಮಹತ್ವವನ್ನು ಇವನು ಹೇಗೂ ಕೇಳಿ ತಿಳಿಯನೇ ? 
ಹೋಗಿಗುಡಿಯನ್ನು ಹೊಕ್ಕನಲ್ಲಾ ! ಈ ಭಕ್ತಗಣಗಳು ಕೋಪಿಸಿ ಕೊಂಡರೆ, ಶಂಭುವು 
ಅವನನ್ನು ಕಾಪಾಡುವುದಕ್ಕೆ ಶಕ್ಯನೇ ? ಕೆಡುವವನಿಗೆ ಒಳ್ಳೆಯ ಬುದ್ದಿ ಏಕೆಬಂದೀತು ? 
೧೦ . ' ಇವನನ್ನು ಈಗುಡಿಯೊಳಗಿರಲವಕಾಶಕೊಡದೆ ಹೊರಗೆ ಹೊರಡಿಸಿರಿ ' ಎಂದು 
ಆ ಮೆರೆಮಿಂಡ ದೇವನು ಆ ಮೀರ ಶಿವಗಣಕ್ಕೆ ಹೇಳಲು ಸೇರಿದ್ದ ಆ ಜನಸಮೂಹವು 
ಆಶ್ಚಯ್ಯಪಡುತ್ತ ಇರಲು ಅಲ್ಲಿನ ಒಬ್ಬ ಪೂಜಾರಿಯು ಕೈಮುಗಿದು ಹೀಗೆ ಹೇಳಿದನು : 
೧೧. ಅಯ್ಯ ಸೌಂದರನನ್ನು ಒಬ್ಬ ಸಾಮಾನ್ಯನೆಂದು ಯೋಚಿಸದೆ ಇರು. ಇವನು 
ಮಹೇಶ್ವರನಿಗೆ ಮಗನೆನಿಸಿದ್ದಾನೆ. ಚಂದ್ರಶೇಖರನು ಇವನ ಒಳ್ಳೆಯ ಗಾನಕ್ಕೆ 


1 ತ ( ಅ) 


ಷೋಡಶಾಶ್ವಾಸಂ 


ಮೃಗಧರಮೌಲಿಯಾನಜಿಯೆನರ್ಥಿಸಿದರ್ಥಮವನದ್ದುತಂ 
ಮಿಗೆ ಪಡಿವೊ ಸಾಸಿರಮನಿತ್ತೊಡನಾಡುವನೊಲ್ಲ ಹರ್ನಿಶಂ 


ಪಲವಾಳಾವದೊಳೇನೊ ನಂಬಿ ಗಣಿಕಾಗೇಹಕ್ಕೆ ದೂದಟ್ಟೆ ಬಂ 
ದೋಲವಿಂ ದೌತ್ಯವನಾಗಿಪಂ ಬಳಿಯೊಳೋಲೆತರ್ಪನೇನೆಂದೊಡಂ 
ಸಲೆ ಕೇಳ್ತಾಗಳೆ ಮಾಲ್ಪನಂಗಜಹರಂ ಕೇಳೆಂದವಂ ಪೇಳೆ ತ 
ದ್ವಿಲಸದ್ಯಾಮನಾಲಿಸುತ್ತೆ ಮೆರೆಮಿಂಡು ಮತ್ತೆ ಕಾಯ್ದಿಅದಂ 


೧೨ 


ವಲ್ಮೀಕವಲ್ಲಭಂಗೆ ಭುಜಂಗನೊಡನಾಟಂ ತಕ್ಕುದೆಂದು ಗರ್ಜಿಸಿ 


ವ|| ಅಂತು ಕಾಯ್ದೆ 
ವಿಜೃಂಭಿಸಿ 


ಅತಿವೃದ್ಧಂ ಬುದ್ದಿಗೆಟ್ಟ ಖಲನ ಕೆಳೆತನಂಬೊಕ್ಕೆನೇ ಶಂಭುವು 
ದ್ದ ಆತನೀತಂ ತತ್ಸಹಾಯಂಬಡೆದ ಮದದಿನೀ ಭಕ್ತವೃಂದಕ್ಕೆ ಬಂದಾ 
ನತಿಯಂ ತಾಂ ಮಾಡದಿಂತೆಯೇ ದನೆ ಮರುರೆ ಲೇಸಾದುದೀ ಧೂರ್ತರಿರ್ವ 
ರ್ಕಿತಿಯೊಕ್ಕಸಂದೋಹಕೆ ಪೋಗೆನುತುಂ ಡಂಗುರಂಭೆಯನಾಗಳ 


೧೩ 


(ಪ್ರೋತ್ರ ಗೀತೆಗೆ) ಸೋತನೋ ಅಥವಾ ಭಕ್ತಿಗೆ ಒಲಿದನೋ ನಾನರಿಯೆನು ; ( ಆದರೆ) 
ಬೇಡಿದ ಅರ್ಥವನ್ನು ಕೊಡುತ್ತಿದ್ದಾನೆ. ಅದ್ಭುತ! ಹೆಚ್ಚಾಗಿ ಬೊಗಸೆ ಹೊನ್ನಿನ 
ಸಾವಿರವನ್ನು ( ದಿನವೂ ) ಕೊಟ್ಟು ಹಗಲು ರಾತ್ರಿಯಲ್ಲ ಇವನೊಡನೆ ಆಡುವನು : 
೧೨ . ಅನೇಕ ಮಾತಿನಿಂದೇನು ? ಕೇಳು : ಸೌಂದರ ನಂಬ್ಬಣ್ಣನು ಈ ಪರಮೇಶ್ವರನನ್ನು 
ದೂತಕಾರಕ್ಕೆ ಕಳಿಸಲು ಇವನು ಪ್ರೀತಿಯಿಂದಬಂದು ದೌತ್ಯಕಾರವನ್ನಾಗು ಮಾಡಿ 
ಕೊಡುವನು. ಇವನ ಸಂಗಡಲೇ ಬರುತ್ತಾನೆ, ಏನನ್ನು ಕೇಳಿದರೂ ಆ ಕೂಡಲೇ 
ಮಾಡುವನು ಎಂದು ಆ ಪೂಜಾರಿಯು ಹೇಳಲು ಅವನ ಆ ಶೋಭಿಸುವ ಮಾತುಗಳನ್ನು 
ಕೇಳಿ ಮೆರೆಮಿಂಡದೇವನು ಮತ್ತಷ್ಟು ಕೋಪಗೊಂಡನು. ವ|| ಹೀಗೆ ಕೋಪಗೊಂಡು 
ವಲ್ಮೀಕೇಶ್ವರನಿಗೆ ಈ ವ್ಯಭಿಚಾರಿಯ ಒಡನಾಟ ಯೋಗ್ಯವೇ ಎಂದುಗರ್ಜನೆಮಾಡಿ 
ಆಟೋಪಗೊಂಡು - ೧೩ . ಅತಿವೃದ್ಧನಾದ ಈ ಶಂಭುವು ಬುದ್ಧಿಗೆಟ್ಟ ಈ ದುಷ್ಟನ 
ಗೆಳೆತನವನ್ನು ಮಾಡಿದನೇ ! ಅತ್ಯುತನಾದ ಈತನು ಆ ಶಿವನ ಸಹಾಯವನ್ನು 
ಹೊಂದಿದ ಮದದಿಂದ ಬಂದು ಈ ಭಕ್ತಸಮೂಹಕ್ಕೆ ಶಿರಬಾಗದೆ ತಾನು ಮದದಿಂದ 
ಶಿವಾಲಯವನ್ನು ಹೊಕ್ಕನೇ ! ಭಲರೇ ! ಒಳ್ಳೆಯದಾಯಿತು. ಸೌಂದರ ಮತ್ತು ಈ 
ಶಿವ ಈ ಇಬ್ಬರು ಧೂರ್ತರೂ ಭೂಮಿಯಲ್ಲಿ ನಮ್ಮ ಭಕ್ತಸಮೂಹಕ್ಕೆ ಹೊರಗು 


1 ವಾ ( ಜ , ದ) 2 


( 8) 


೫೨೦ 


ಬಸವರಾಜ ವಿಜಯಂ 


ವ! ಅಂತು ಡಂಗುರಂಝಿಂತು ಗಣಸಮೂಹಂಬೆರಸು ಕೋಲಾಹಲಮಂ ನೆಗಳ್ಳಿ ! 
ಗುಡಿಯೊಳಿರ್ದು ಶಂಕರಂ ಕೇಳು ನಂಬಿಯಿದಿರೆಳ್ಳಕ್ತವತ್ಸಲತೆಯಂ ಪ್ರಕಟಿಸಲ್ವಾ ಕಾರತ್ವಂಬಡೆದು 
ಬಿಗುರ್ತಂತಂತೆ ಕಂಪಿಸುತ್ತುಂ, ಬೆವರ್ತು ಬೆಬ್ಬಳೆವೋಗಿ ಕಟ್ಟಳಿದು ಕೆದರ್ದ ಕೆಂಜೆಡೆಗಳನಸವಸದಿಂ 
ಸುತ್ತಿ ಬಂಧಿಸುತ್ತುಮಿಳಿದೆಳ ತನುಡಿಗಚ್ಚೆಯನಮರ್ಚಿ ಬಿಗಿದೇಏಸುತ್ತು , ಕೂಗಿ ನುಡಿವುದ 
ನುಳಿದು ಸೌಂದರನಂ ಕೈಸನ್ನೆ ಯಿಂ ಸಾರೆಗರೆದೆಮಗಿನ್ನೆಂತೆಂದು ತನ್ಮನೋಭೂಮಿಯೊಳೋತಿಬೀಜಮಂ 
ಬಿಳಿ ಬೇರ್ವರಿಯಿಸುತ್ತುಂ, ಶರಣಗಣಂ ಕಾಣ್ಣುಮೆಂದೆಳಲೆವಿಟ್ಟ ಪೂಮಾಲೆಗಳೆ ಬಂಬಲು ಮಜ 
ಗೊಳುತ್ತು , ಗವಾಕ್ಷವಿವರದೊಳ್ಮೆಲ್ಲಮೆಲ್ಲನೆ ಜೋಲ್ಲು ನೋಡುತ್ತು , ಕೆಲಬಲದ ಸೊಪ್ಪುನಾರೈ 
ವುತಿಪ್ರಯಾಸದಿಂ ಪೊಱಮಟ್ಟು ನಿಡುಮುಸುಂಕೆಸೆಯೆ ನೆರೆದ ಮಂದಿಯೊಳಪೊಕ್ಕು ದೇಗುಲದ 
ಪಿಂದಣ್ಳಂದು ಸುತ್ತುಂಗೋಂಟೆಯ ಕಲ್ಲನೊಂದು ಪಾದಾಗ್ರದಿಂ ಕೆಡಪಿ ರಂಧ್ರದೊಳು ಸುಳ್ಳು 
ಸೌಂದರಂ ಬೆರಸು ನಿಟೋಟದಿನೋಡುತ್ತಂಕೊಶಪರಿಮಿತ ಸ್ಥಾನದೊಳೊಂದು ನಂದನವಿರೆ ಕಂಡಾ 
ವನಮಂ ಪುಗುತರ್ಪಾಗಳ 


(ಹೊರಗು )' ಎಂದು ಆ ಕೂಡಲೇ ಡಂಗುರವನ್ನು ಹೊಡೆದುಬಿಟ್ಟನು. ವ|| ಆ ರೀತಿ 
ಡಂಗುರವನ್ನು ಹೊಡೆದು ಈ ರೀತಿ ಗಣಸಮೂಹದೊಡನೆ ಕೂಡಿಕೊಂಡು, ಕೋಲಾ 
ಹಲವನ್ನುಂಟುಮಾಡಲು ಶಂಕರನು ಗುಡಿಯೊಳಗಿದ್ದೇ ಕೇಳಿಕೊಂಡು, ನಂಬಿಯ 
ಎದುರಿಗೆ ಭಕ್ತರ ಮೇಲಿನ ವಾತ್ಸಲ್ಯವನ್ನು ತೋರಿಸುವ ಕಾರಣದಿಂದ ಆಕಾರವನ್ನು 
ಧರಿಸಿ, ಬೆದರಿ ಹಾಗೆ ಹಾಗೆಯೇ ನಡುಗುತ್ತ , ಬೆವರಿ , ಗಾಬರಿಗೊಂಡನು . ಕಟ್ಟುಬಿಚ್ಚಿ 
ಕೆದರಿಕೊಂಡಿದ್ದ ಜಡೆಗಳನ್ನು ಹಾಗೆಹಾಗೆಯೇ ( ಅವಸರದಿಂದ) ಸುತ್ತಿ ಕಟ್ಟಿಕೊಂಡನು , 
ಎಳೆದಾಡುತ್ತಿರುವ ಉಟ್ಟ ಪಂಚೆಯ ಕಚ್ಚೆಯನ್ನು ಎಳೆದು ಬಿಗಿದು ಏರಿಸಿ ಕಟ್ಟಿ 
ಕೊಂಡನು. ಗಟ್ಟಿಯಾಗಿ ಮಾತನಾಡುವುದನ್ನು ಬಿಟ್ಟು ಸೌಂದರನನ್ನು ಕೈಸನ್ನೆ 
ಯಿಂದಲೇ ಹತ್ತಿರಕ್ಕೆ ಕರೆದು ನಮಗೆ ಇನ್ನು ಏನು ಗತಿ ಎಂದು, ಆತನ ಮನೋ 
ಭೂಮಿಕೆಯಲ್ಲಿ ಭಯದ ಬೀಜವನ್ನು ಬಿತ್ತಿ , ಅದನ್ನು ಬೇರು ವರಿಯುವಂತೆ 
ಮಾಡಿದನು. ಶರಣರ ಸಮೂಹನೋಡಿಬಿಟ್ಟಿತೆಂದು ನೇತಾಡುತ್ತಿದ್ದ ಹೂಮಾಲಿಕೆಗಳ 
ಸಮೂಹವನ್ನು ಮರೆಗೊಳಿಸಿ ಜಾಲಂದ್ರದ ತೂತುಗಳಿಂದ ಮೆಲ್ಲಮೆಲ್ಲನೆ ಇಣಿಕಿ 
(ಹೊರಗಿನ ಶಿವಗಣದ ಉಗ್ರಸ್ಥಿತಿಯನ್ನು ) ನೋಡುತ್ತಿದ್ದನು, ಅಕ್ಕಪಕ್ಕದಲ್ಲುಂಟಾ 
ಗುತ್ತಿದ್ದ ಸಪ್ಪಳವನ್ನು ಆಲಿಸುತ್ತಿದ್ದನು. ಅತ್ಯಂತ ಪ್ರಯಾಸದಿಂದ ಉದ್ದವಾದ 
ಮುಸುಕನ್ನು ಮುಖದ ಮೇಲೆ ಎಳೆದುಕೊಂಡು ಹೊರಹೊರಟು, ನೆರೆದ ಮಂದಿಯ 
ಒಳಗೆ ಹೊಕ್ಕು ನುಸುಳಿಕೊಂಡು ದೇವಾಲಯದ ಹಿಂಭಾಗಕ್ಕೆ ಬಂದು, ಸುತ್ತಲೂ ಇದ್ದ 
ಕೋಟೆಯ ಒಂದು ಕಲ್ಲನ್ನು ಪಾದದ ತುದಿಯಿಂದ ಕೆಡವಿ , ಆ ತೂತಿನಿಂದ ನುಸುಳಿ 
ಕೊಂಡು, ಸುಂದರ ನಂಬಿಯೊಡನೆ ನಿಟೋಟದಿಂದ ಓಡುತ್ತ ಒಂದುಕೋಶದಳತೆ 


1 


( 1) 2 ರಂ ( ಜ) 3 ಸೋಂಪುಗಳ( ಜ) 4 ಡ( ಅ, ದ) 


ಷೋಡಶಾಶ್ವಾಸಂ 


ವಿಳಸನ್ನು ಪ್ಪಿಣಿಯಂ ಲತಾಲಲನೆಯಂ ಮೈಸೋಂಕಿ ಚಂಡಾಳಿಯೊ 
ಲೈಳೆಗೊಂಡಪ್ಪುತೆ ಮಿತ್ರಜಾಯೆಯನುದಂಚದ್ರಾಜಹಂಸಾಂಗನಾ 
ಕುಳಮಂ ಚುಂಬಿಸಿ ಪಂಕಜಾಕರದ ನೀರೊಂದು ತದೋಷಮಂ 
ಕಳೆಯಲೇವನ ಸೇವೆಗೆಯುವವೊಲೇರಿ ಬಂದ ಮಂದಾನಿಲಂ 


ವ|| ಅಂತು ಬಂದ ಮಂದಾನಿಲನಂ ಮನದೆಗೊಂಡು ಖಂಡೇಂದುಧರಂ ಬರೆವರೆ 


ತಳಿರೆಲೆ ಮೊಗ್ಗೆ ಯುಲರಲರ್ಮೀಡಿ ಬಿಡಿ ದೊರೆಯುಚ್ಚಪ 

ಳಸಿದ ಕೊಂಬುಗೊಂಬೋಳಿಡಿದೊಪ್ಪಿಗೆ ಕೀರ ಮಯರ ಶೃಂಗ ಕೊ 
ಕಿಳ ಕುಳಮಲ್ಲಿ ತೀವಿರೆ ಮರಂಗಳೊಳರ್ಕ ಸುಧಾಂಶುರೊಕಿಯ 
ಚಳಿಸದ ತದನಂ ಬಗೆಗಡಂಗುವೊಡುತ್ಸವಮಿತ್ಯುದೀಶನಾ 


ಎಳೆದಳಿರಾಂತಶೋಕೆ ನನೆ ತೀವಿದ ಮಲ್ಲಿಗೆ ಪೂತ ಚಂಪಕಂ 
ಮಿಳಿವಲರ್ಜೆಂಪಮ ತಳೆದ ಮಾಧವಿ ಬಲುಗುಳಾಂತ ಜಾತಿ ಕಾ 


ಯಲ್ಲಿರುವ ನಂದನವನವನ್ನು ಕಂಡು ಆ ವನವನ್ನು ಹೊಗುವಾಗ - ೧೪, ಆಗ 
ಮಂದಾನಿಲವು ಶೋಭಿಸುವ ಪುಷ್ಪಣಿಯೆನಿಸಿದ ( ರಜಸ್ವಲೆಯೆನಿಸಿದ) ಲತೆಯೆಂಬ 
ಲಲನೆಯ ಮೈಯನ್ನು ಸೋಂಕು , ದುರುಳ ದುಂಬಿಗಳಲ್ಲಿ ಸ್ನೇಹದಿಂದ ಅಪ್ಪು , 
( ದುಷ್ಟರಸ್ನೇಹಮಾಡಿ ಅವರನ್ನು ಅಪ್ಪಿಕೊಳ್ಳುತ್ತ) ಸೂರೈನ ಛಾಯೆಯೆನಿಸಿದ ಕಮಲ 
ವನ್ನೂ , ಶ್ರೇಷ್ಠವಾದ ರಾಜಹಂಸಪಕ್ಷಿಯೆಂಬ ಅಂಗನೆಯರ ಸಮೂಹವನ್ನೂ ಚುಂಬಿ 
ಸು , ( ಮಿತ್ರಪತ್ನಿ ಯನ , ರಾಜಶ್ರೇಷ್ಠರ ಪತ್ನಿಯರನ್ನೂ ಚುಂಬಿಸುತ್ತ ) ತನ್ನ ಆ 
ದೋಷವನ್ನು ಕಳೆಯಲು ಸರೋವರದ ನೀರಿನಲ್ಲಿ ಸ್ನಾನಮಾಡಿ, ದೇವನಾದ ಪರಮೇಶ್ವ 
ರನ ಸೇವೆ ಮಾಡಲಿಕ್ಕೆಂದು ಏನು ಬಂದಿತೋ ! [ ನಂಬಿಯಣ್ಣನೊಡನೆ ಈಶ್ವರನು ಆ 
ಉದ್ಯಾನವನಕ್ಕೆ ಬಂದಾಗ ಶೈತ್ಯ ಸೌರಭ್ಯ ಮಾಂದ್ಯವಾದ ಮಂದಾನಿಲವು ಬೀಸಿತೆಂದು 
ಭಾವ] ವೆ!! ಈ ರೀತಿಯಲ್ಲಿ ( ಬೀಸುತ್ತ ) ಬಂದ ಮಂದಾನಿಲನನ್ನು ಮನಸ್ಸಿನಿಂದ 
ಅನುಭವಿಸುತ್ತ ಚಂದ್ರ ಶಕಲ ಧರನಾದ ಈಶ್ವರನು ( ಆ ಉದ್ಯಾನದಲ್ಲಿ) ಬರುಬರು 
ತಿರಲು - ೧೫ . ತಳಿರು, ಎಲೆ , ಮೊಗ್ಗು, ಅರಳಿದ ಹೂವು, ಮಿಡಿ, ದೊಡ್ಡಮಿಡಿ, 
ದೋರೆಹಣ್ಣು , ಪಕ್ವವಾದ ಹಣ್ಣುಗಳಿಂದ ತುಂಬಿದ ಕೊಂಬೆಗಳು , ( ಆ) ಕೊಂಬೆಗಳಲ್ಲಿ 
ತುಂಬಿಕೊಂಡು ಶೋಭಿಸುವ , ಗಿಳಿ, ನವಿಲು , ಶೃಂಗ , ಕೋಗಿಲೆಗಳ ಸಮೂಹದಿಂದ 
ತುಂಬಿದ ದಟ್ಟವಾದ ಮರಗಳಲ್ಲಿ ಸೂರ ಚಂದ್ರರ ಕಿರಣಗಳ ಬೆಳಕು ಇಳಿಯದಂತಿರುವ 
ಆ ವನವು ಮನಸ್ಸಿಗೆ ಒಪ್ಪುವುದಾಗಿ ಈಶ್ವರನ ಮನಸ್ಸಿಗೆ ಉತ್ಸುಕತೆಯನ್ನುಂಟು 
ಮಾಡಿತು . ೧೬ . ಎಳೆಯ ತಳಿರನ್ನು ಧರಿಸಿದ ಅಶೋಕವೃಕ್ಷ, ಹೂವಿನಿಂದ ತುಂಬಿದ 
ಮಲ್ಲಿಗೆಯ ಬಳ್ಳಿ , ಹೂಬಿಟ್ಟ ಸಂಪಿಗೆ ಮರ, ಅಲ್ಲಾಡುತ್ತಿರುವ ತಳಿರಿನ ಕುಚ್ಚುಗಳನ್ನು 
ಧರಿಸಿರುವ ಮಾಧವೀಲತೆ, ದಪ್ಪನೆಯ ಮೊಗ್ಗುಗಳನ್ನು ಹೊಂದಿರುವ ಜಾಜಿಯುಳ್ಳಿ , 


೫೨೨ 


ಬಸವರಾಜ ವಿಜಯಂ 


ಯಳನು ಪೂತ್ತು ನಿಂದ ಪೊಸತೆ. ಗು ನಿಲುಂಬಿದ ಪಣ್ಣಬಿನಾ 
ಬೀಳೆಗೆಳಗಿರ್ದ ಬಾಳೆ ಬಗೆಗೊಂಡುದು ತದ್ವನದೊಳುರಾರಿಯಾ 


೧೬ 


ವ|| ಮಮಲ್ಲಿ ಮಕರಧ್ವಜವಿಜಯಯಾತ್ರೆಗೆ ಬಸಂತಂ ಪೊಯೀಂದ್ರಗೋಪದ ಗೂಡಾರ 
ಮನಿಸಿ ರಂಜಿಸಿ ತಳಿರ್ತ ಮಾಮರದಗೊಂಬಿಕೊಳ್ಳುಳ್ಳಿರ್ದಲರಿಪದಿನೊಲೆದು ತೂಗುತಿನಿ 
ದೋಸರ್ವ ತನಿವಣ್ಣಂ ವನವಾರೆ ನೋಡಿ ಪಕ್ಕದಿಂದ ಚಂಚುಪುಟದಿಂ ಕರ್ದುಂಕಿ ಸೋರ್ವಿನಿ 
ರಸಮಂ ಪಕ್ಕಮೇಳಲೆ ಚೀತ್ಕಾರರವಂ ನಿಮಿರೆ ನಾಲಗೆಗೊನೆಯಿಂ ಸವಿಸವಿದು ಕಣ್ಮುಚ್ಚಿ ಪರಮಾ 
ನಂದ ಪರವಶತೆಯಿಂ ತಣಿದು ತೇಗಿ ಗಳಗಳನೆ ಗಳಪುವರಗಿಳಿಗಳ ಬಳಗಮಂ ಸಲ್ಲಲಿತ ಪಲ್ಲವೋಲ್ಲಸಿತ 
ಸರಲಶಾಖಾಗ್ರವನೇಜಿ ಮೀಜಿ ಕೊರಲಂ ನೀಡಿ ಮಿಂಚುವ ಚಂಚುವಿಂ ಸೆಳೆದೆಳೆದು ಕರ್ದುಂಕಿ 
ಚುದಳಿರ ರಸವನಂದಂಬೆನ್ನು ಸವಿದು ನಲಿನಲಿದು ಚಂಚತ್ ಪಂಚಶರನ ಬಂಚರದಂತೆ ಪಂಚಮೆನೆ 
ಪಂಚಮದಿಂಚರಂದೊಅ ಕಳಕಳಂಗೆಯ ಕಳಕಂಠಗಳುಮರೆವಿರಿದ ಸರಸಪರಿಮಳದರಲ ಕುಸುಂಕ 


ಹೆಚ್ಚಾಗಿ ಕಾಯಿಗಳನ್ನು ಹೊತ್ತು ನಿಂತ ತೆಂಗಿನಗಿಡ, ಒತ್ತೊತ್ತಾಗಿರುವ ಹಣ್ಣುಗಳನ್ನು 
ಹೊಂದಿ, ಭಾರದಿಂದ ಬಾಗಿರುವ ಬಾಳೆಯಗಿಡ- ಇವು ಆ ವನದಲ್ಲಿ ಈಶ್ವರನ ಮನಸ್ಸ 
ನ್ಯಾಕರ್ಷಿಸಿದವು. ವ॥ ಮತ್ತು ಆ ವನದಲ್ಲಿ ಮನ್ಮಥನ ವಿಜಯಯಾತ್ರೆಗೆ ವಸಂತನು 
ಹೊಡೆದ ಕೆಂಪುಬಟ್ಟೆಯ ಗೂಡಾರವೋ ಎಂದೆನ್ನುವಂತೆ ರಂಜಿಸಿತೋರುವ ಚಿಗಿತ 
ಮಾವಿನಮರದ ಸೆಳೆಗೊಂಬೆಯಲ್ಲಿ ಕುಳಿತುಕೊಂಡು ಬೀಸುವ ಗಾಳಿಯಿಂದ ಒಲೆದು 
ತೂಗಾಡುತ್ತ ಮಧುರರಸವು ಒಸರುತ್ತಿರುವ ( ಜಿನುಗುತ್ತಿರುವ) ಪಕ್ವವಾದ ಹಣ್ಣು 
ಗಳನ್ನು ಮನಸ್ಸಂತೋಷದಿಂದ ನೋಡಿ ಪಕ್ಕ ( ಪಕ್ಷ ) ಗಳಿಂದ ಅಪ್ಪಿಕೊಂಡು ಕೊಕ್ಕಿನ 
ತುದಿಯಿಂದ ಕುಕ್ಕಿ ಸೋರುವ ಆ ಮಧುರ ರಸವನ್ನು ಎರಡೂ ರೆಕ್ಕೆಗಳನ್ನು ಜೋಲು 
ಬಿಟ್ಟು , ಚೀತ್ಕಾರಧ್ವನಿಯು ಹೊರಹೊಮ್ಮುತ್ತಿರಲು, ನಾಲಿಗೆಯ ಕೊನೆಯಿಂದ ಸವಿ 
ನೋಡಿಕುಡಿಯುತ್ತ , ಕಣ್ಣುಗಳನ್ನು ಮುಚ್ಚಿ ಪರಮಾನಂದದಿಂದ ಮೈಮರೆತು , ತೃಪ್ತಿ 
ಗೊಂಡು ತೇಗಿ ಗಳಗಳ ಎಂದು ಮಾತನಾಡುವ ಅರಗಿಳಿಗಳ ( ರಾಜಕೀರ) ಬಳಗವು 
(ಶೋಭಿಸುತ್ತಿತ್ತು ) . ಮನೋಹರವಾದ ( ಮಾವಿನ) ಚಿಗುರಿನಿಂದ ಶೋಭೆಗೊಂಡ 
ನಿಡಿದಾದ ಕೊಂಬೆಯ ತುದಿಯನ್ನೇರಿ, ಉದ್ದಕ್ಕೆ ಕೊರಳನ್ನು ಮುಂದೆ ಚಾಚಿ, 
ಹೊಳೆಯುವ ಕೊಕ್ಕಿನಿಂದ, ಜಗ್ಗಿ ಎಳೆದುಕೊಂಡು ಕೊಕ್ಕಿನಿಂದ ಕುಕ್ಕಿ ಕೆಂಪಾದ ಚಿಗುರಿನ 
ರಸವನ್ನು ಆನಂದಗೊಂಡು ಕುಡಿದು ವಿಶೇಷವಾಗಿ ನಲಿದು ( ಅಧಿಕ ಸಂತೋಷಗೊಂಡು) , 
ಪ್ರಕಾಶಮಾನವಾದ ಮನ್ಮಥನ ವೀಣೆ ನುಡಿದ ಹಾಗೆ ವಿಸ್ತಾರಗೊಳ್ಳುವಂತೆ ಪಂಚಮ 
ಸ್ವರದ ಇನಿದಾದ ಧ್ವನಿಯನ್ನು ತೋರಿಸುತ್ತ ಕಳಕಳ ಶಬ್ದ ಮಾಡುತ್ತಿರುವ ಕೋಗಿಲೆ 
ಗಳು (ಶೋಭಿಸುತ್ತಿದ್ದವು . ಅರ್ಧ ಅರಳಿದ ಮಕರಂದ ರಸಭರಿತವಾದ, ಸುಗಂಧ 


1 ಲೇ ( ಜ) 


ಷೋಡಶಾಶ್ವಾಸಂ 


ಆಳುಸು ಮುಸುಂಬನಿಟ್ಟು ಪಸಿವಡಂಗೆ ಬಂಡುಂಡು ಪಿಂಡುಗೊಂಡು ಮಂಡಳಿಸಿನೆಗೆದ ಕಾಂಡ 
ಜಳಧರಶಂಕೆಯಂ ಕಲಾಪಿಗಳೆ ಸಗಿ ನರ್ತನಂಗೆ ಪರಿದುಪರಿಮರಿಗೋಂಬ ಛಂಗಂಗಳಂ ತಿಳಗೊಳ 
ದೊಳ್ಳುಳಿದು ಸುತ್ತಿ ನಳಿನವಿಳಸಿತಸುರಭಿರಜಮಂ ಕೊರಲ್ಕು ಸಿವಿನ ಪೊತ್ತೆತ್ತಿ ಪೋಲಾಜಿದಡಿಗಡಿಗೆ 
ನಿಂದುನಿಂದಶೋಕಾನೋಕಹದ ಶಾಖೆಯ ಮಲಂಗಿ ಮಧುಪರವಾಜದಿಂ ನರಲ್ಲು ಮಂದ ವಂದಂ 
ಬರ್ಪ ಗಂಧವಹನುಂ , ಸಲೆ ಮೇಜವ ಮನೋಜ್ಞದಳ ಫಳಕುಸುಮವಿಲಸಿತ ಕುಂದ ಕುಟಜ ಮಾಕಂದ 
ಮಂದಾರ ಜಂಬು ಜಂಬೀರ ನಾರಂಗಲುಂಗ ಮಾತುಳಂಗ ನಾಳಿಕೇರ ಪಟಲ ತಮಾಲ ತಾಲ ಹಿಂತಾಲ 
ಪೂಗ ಪುನ್ನಾಗ ನಾಗ ಕೇಸರ ಕುರವಕ ಬಕ ವಕುಳ ತಿಳಕ ಚಂಪಕ ದಾಡಿವ ಪ್ರಮುಖ ತರುನಿಕರನಿ 
ಬಿಡಿತ ಜಾತಿ ಯಥಿಕಾ ಮಾಲತಿ ಮಲ್ಲಿಕಾ ಮಾಧವೀ ಮುಖಲಲಿತ ಲತಾ ವಿತಾನಸಮುದಂಚಿತ 
ಮೆನಿಸಿ ಕಂಪಿನ ಕಳೆಯುಂ ತಂಪಿನ ತವರ್ಮನೆಯುವರಲಂಬನ ಬಲದ ಗರಡಿಯುಂ ಬಸಂತರಾಜನ 
ಸಿಬಿರವು ಚೈತ್ರಲಕ್ಷ್ಮಿಚಿತ್ರಶಾಲೆಯ ವಿಯೋಗಿ ನಿವಹಕಾರಾಗಾರಮುಂ ಕಳಕಂಠಕುಳಸಂಗೀತ 
ಸದನಮುಂ ಶುಕನಿಕರಪಠನಾಗಾರಮುಮಳಿಪ್ರತಾನಾನನ ಪಾನೀಯಮಂಟಪವುಂ ರತಿದೇವಿಯ 


ಕ 


ಪುಷ್ಪಗಳ ಗೊಂಚಲುಗಳ ಸಂದಿಯಲ್ಲಿ ಮುತ್ತಿ ಮುಸುಡನ್ನು ಚಾಚಿ ಇಟ್ಟು ಹಸಿವು 
ತೊಲಗುವ ಹಾಗೆ ಮಕರಂದ ರಸವನ್ನು ಕುಡಿದು ಹಿಂಡು ಹಿಂಡಾಗಿ ಸುತ್ತುವರಿದು 
ಹಾರಾಡುವ ಆಕಾಶದಲ್ಲಿ ಮೋಡಗಳ ಶಂಕೆಯನ್ನು ನವಿಲುಗಳಿಗೆ ಉಂಟುಮಾಡುತ್ತ 
( ಅವುಗಳಿಂದ ಮಳೆಗಾಲ ಬಂತೆಂಬ ಭ್ರಮೆಯಿಂದ) ನರ್ತನಮಾಡಿಸುತ್ತ ಹರಿದು 
ಸಮೂಹಗೊಂಡು ಹಾರಾಡುತ್ತಿರುವ ಭಮರಗಳು ( 

ಶೋಭಿಸುತ್ತಿದ್ದವು) . ತಿಳಿನೀರಿನ 
ಸರೋವರದಲ್ಲಿ ಸುತ್ತಾಡಿ, ಕಮಲದ ಶೋಭಿಸುವ ಸುಗಂಧಯುಕ್ತವಾದ ಧೂಳನ್ನು 
ಗೋಣು ಕುಸಿಯುವ ಹಾಗೆ ಹೊತ್ತು ಎತ್ತಿಕೊಂಡು ಹೊರಲಾರದೆ ಹೆಜ್ಜೆಹೆಜ್ಜೆಗೆ 
ನಿಲ್ಲು ನಿಲ್ಲುತ್ತ ಅಶೋಕವೃಕ್ಷದ ಕೊಂಬೆಗಳಲ್ಲಿ ಮಲಗಿ ದುಂಬಿಗಳ ಝೇಂಕಾರ 
ಧ್ವನಿಯ ನೆಪದಲ್ಲಿ ನರಳುವಂತೆ ತೋರಿಸಿಕೊಂಡು ಮಂದ ಮಂದವಾಗಿ ಬೀಸುತ್ತ 
ಬರುತ್ತಿರುವ (ಶೈತ್ಯ , ಸೌರಭ್ಯ ಮಾಂದ್ಯ ) ಮಾರುತವು ( ಮನೋಹರವಾಗಿತ್ತು ). 
ಚೆನ್ನಾಗಿ ಶೋಭಿಸುತ್ತಿರುವ ಮನೋಹರವಾದ ದಳಗಳಿಂದ , ಹಹಣ್ಣುಗಳಿಂದ 
ಪ್ರಕಾಶಿಸುವ ಮಲ್ಲಿಗೆ , ಕಾಡುಮಲ್ಲಿಗೆ, ಸಿಹಿಮಾವು, ಮಂದಾರ, ನೇರಿಳೆ, ಲಿಂಬೆ , ಕಿತ್ತಳೆ, 
ಲುಂಗ ( ?) , ಮಾದಳ, ತೆಂಗು, ಪಾಟಲಿ , ಹೊಂಗೆ, ತಾಳೆ, ಶ್ರೀತಾಳೆ, ಅಡಿಕೆ , ಸುರ 
ಹೊನ್ನೆ, ನಾಗಕೇಸರ, ಗೋರಂಟಿ , ಬಕಪುಷ್ಪವೃಕ, ಬಕುಳ , ತಿಳಕವೃಕ, ಸಂಪಿಗೆ, 
ದಾಳಿಂಬೆಯೇ ಮೊದಲಾದ ಗಿಡಗಳ ಸಮೂಹದಿಂದ ದಟ್ಟವಾಗಿ, ಜಾಜಿ , ಯಥಿಕೆ 
(ಕಾಡುಮಲ್ಲಿಗೆಯ ಒಂದು ಜಾತಿ ?) ಮಾಲತಿ, ಮಲ್ಲಿಗೆ , ಮಾಧವಿಯೇ ಮೊದಲಾದ 
ಮನೋಹರವಾದ ಲತೆಗಳ ಸಮೂಹಗಳಿಂದ ದಟ್ಟವಾಗಿ ಹೆಣೆದುದೋಂಡುದೆನಿಸಿ ಕಂಪಿನ 
ಗಣಿಯೆನಿಸಿತ್ತು ; ತಂಪಿನ ತವರು ಮನೆಯೆನಿಸಿತ್ತು ; ಮನ್ಮಥನ ಶಕ್ತಿವರ್ಧಕ 
ವ್ಯಾಯಾಮಶಾಲೆ ( ಗರಡಿ) ಯೆನಿಸಿತ್ತು . ವಸಂತರಾಜನ ಬೀಡಾಗಿಯೂ , ಚೈತ್ರಮಾಸ 


೫೨೪ 


ಬಸವರಾಜ ವಿಜಯಂ 


ಸೌಭಾಗ್ಯಭವನಮುಂ ಮಂದಾನಿಲನ ಕೇಳೀ ನಿಳಯಮುಮಂಗರಾಜನ ರಾಜಧಾನಿಯು ತಾನೆಂದೆನಿಸಿ 
ಕಂಗೊಳಿಪುದ್ಯಾನಮಂ ಸೌಂದರನೊಡನೆ ಪೊಕ್ಕು ನಂದನದಂದಮವನಲೋಕಿಸುತ್ತುಂ ಶುಕಪಿಕ 
ಮಧುಕರ ಪ್ರಕರ ಮಧುರರವಮನಾಕರ್ಣಿಸುತ್ತುಂ ಮುಂದಣೆ ನಡೆತರ್ಪಾಗಳ 


ವಿದಳನ್ನುಷ್ಟ ಸ್ಟುರರಭರಸಭರಲುಬ್ಬಭ್ರಮದ ಗಸಂಘಾ 
ಸ್ಪದಚಂಚರ್ಣ ಕರ್ಣಂ ಗಳಿತ ಮಧುಮದಂಕೊರಕೊದಾರಭಾಸ್ಕ 
ದ್ರದನಂ ಪೊತುಂಗ ಶಾಖಾಕರಮುರುಸುಮನೋರೇಣುಶುಭಾಂಗವಿಂಬಾ 
ದುದು ಶಕ್ತಭಂಬೋಲಾನಂದನದೊಳಸದಳಂ ಪಾರಿಜಾತ ( ಮಾಜಂ 


ಬಳಸಿ ನಿಲುಂಬಿ ತೀವಿದಳಿವಿಂಡು ಪಯೋಧರಮಲ್ಲಿ ತಳ್ಳನ 

ಳಿಗಳ ಸಾಲುರೇಂದ್ರಧನು ಕೆಂದಳಿರುವ ಮಿಂಚುಕೋಕಿಲಾ 
ವಳಿ ಪುಗಿಲೆಂಬ ಬಲ್ಲನಿ ಘನಧ್ವನಿಯಾಗೆ ಗಳನ್ಮರಂದಮೇ 
ಮಳೆಯನೆ ನೀಲಕಂಠ ನಯನೋತ್ಸವವಿತ್ತುದು ತತ್ ಕ್ಷಮಾರುಹಂ 


೧೮ 


ವೆಂಬ ಲಕ್ಷ್ಮಿಯ ಚಿತ್ರಶಾಲೆಯಾಗಿಯ , ವಿಯೋಗಿ( ಅಗಲಿಕೆಗೊಂಡವರ) ಸಮೂಹದ 
ಮನೆಯಾಗಿಯೂ , ದುಂಬಿಗಳ ಸಮೂಹದ ಊನವಿಲ್ಲದ ಪಾನಗೃಹವಾಗಿಯೂ , ರತಿ 
ದೇವಿಯ ಸಂಪತ್ತಿನ ಗೃಹವಾಗಿಯೂ , ಮಂದಮಾರುತನ ಆಟವಾಡುವ ಮನೆ 
ಯಾಗಿಯೂ (ಕ್ರೀಡಾಗೃಹ) , ಮನ್ಮಥನೆಂಬ ರಾಜನ ರಾಜಧಾನಿಯಾಗಿಯೂ , ಎಂದೆನಿಸಿ 
ಕಂಗೊಳಿಸುವ ಉದ್ಯಾನವನವನ್ನು (ಶಿವನು ) ಸೌಂದರ ನಂಬಿಯೊಡನೆ ಹೊಕ್ಕು ಆ 
ನಂದನವನದ ಚೆಲುವನ್ನು ನಿರೀಕ್ಷಿಸುತ್ತಲೂ , ಗಿಳಿಕೋಗಿಲೆ ದುಂಬಿಗಳ ಸಮೂಹದ 
ಮನೋಹರವಾದ ಧ್ವನಿಯನ್ನು ಕೇಳುತ್ತಲೂ ಮುಂಭಾಗಕ್ಕೆ ಬರುತ್ತಿರುವಾಗ 
[ಕುಂದ, ಮಲ್ಲಿಕಾ , ಕುಟಜ - ಇವೆಲ್ಲ ಮಲ್ಲಿಗೆಯ ಒಂದೊಂದು ಪ್ರಕಾರಗಳು. ಮಲ್ಲಿಗೆ 
ಯಲ್ಲಿ ಅನೇಕ ಪ್ರಕಾರಗಳಿರುವುದು ಪ್ರಸಿದ್ದ ] ೧೭ . ಅರಳಿರುವ ಹೂವುಗಳಶೋಭಿಸುವ 
ಸುಗಂಧಮಯವಾದ ಮಕರಂದ ರಸದ ಉತ್ಕಟೇಚ್ಛೆಯಿಂದ ಆಸೆಪಟ್ಟು ಸುತ್ತುವರಿದ 
ಭ್ರಮರಗಳನ್ನು ಅಲ್ಲಾಡುತ್ತಿರುವ ಎಲೆಗಳೆಂಬ ಕಿವಿಗಳಿಂದ ಹೋಗಲಾಡಿಸುತ್ತಲೂ , 
ಮಕರಂದವೆಂಬ ಮದೋದಕದಿಂದಲೂ , ಮೊಗ್ಗುಗಳ ಸಮೂಹವೆಂಬ ಪ್ರಕಾಶಮಾನ 
ವಾದ ದಂತ ( ಕೊಂಬು) ಗಳಿಂದಲೂ , ಬಹು ಉದ್ದವಾದ ಶಾಖೆಯೆಂಬ ಸುಂಡಿಲಿ 
ನಿಂದಲೂ , ಶ್ರೇಷ್ಟವಾದ ಪುಷ್ಪ ಧೂಳೆಂಬ ಬಿಳಿದಾದ ದೇಹದಿಂದಲೂ , ಒಂದು 
ಅಸದೃಶವಾದ ಪಾರಿಜಾತ ವೃಕ್ಷವು ಇಂದ್ರನ ಐರಾವತದಂತೆ ಆ ನಂದನದಲ್ಲಿ ಶೋಭೆ 
ಯಿಂದ ಕೂಡಿತ್ತು . ೧೮ . ಆ ಪಾರಿಜಾತ ವೃಕವು - ಸುತ್ತಲೂ ಬಳಸಿ ಹಾರಾಡುತ್ತ 
ತುಂಬಿಕೊಂಡಿರುವ ದುಂಬಿಗಳ ಸಮೂಹವೇ ಮೋಡಗಳಾಗಿ, ಆ ಮರದಲ್ಲಿ ತುಂಬಿದ 
ಗಿಳಿಗಳ ಸಾಲುಗಳೇ ಕಾಮನಬಿಲ್ಲಾಗಿ ( ಇಂದ್ರಧನುಸ್ಸಾಗಿ) , ಕೆಂಪಾದ ಚಿಗುರುಗಳ 
ಪ್ರಕಾಶವೇ ಹೊರಹೊಮ್ಮುವ ಮಿಂಚಾಗಿ, ಕೋಗಿಲೆಗಳ ಪುಗಿಲ್ ಎಂಬ ದೊಡ್ಡ 


೫೨೫ 


ಷೋಡಶಾಶ್ವಾಸಂ 


ವ|| ಅಂತೆಸೆವ ಪಾರಿಜಾತಮಹೀಜಾತದ ತಳದ ತಣ್ಣೆಳಲ ಚಂದ್ರಕಾಂತಶಿಲಾತಳದಲರ್ವಸೆ 
ಯೋಳ್ಳುಳ್ಳಿರ್ದು ಸೌಂದರನಿಂ ಪದತಳಮನೊತ್ತಿಸಿಕೊಳುತ್ತುಂ ಮಂದಾನಿಲಂಗೆ ಮೆಯೊಟ್ಟು 
ಪರಿದೋಡಿ ಬಂದ ಬಳಿಯ ಪರಿಹರಿಸಿಕೊಳುತ್ತುಂ ವಲ್ಮೀಕವಲ್ಲಭನಿರೆ ಸೌಂದರಂ 
ಮೆಲ್ಲನಿಂತೆಂದಂ 


ಇನಿತೊಂದುಬ್ಬಸವಾದುದು 
ಘನಮಹಿಮ ಮಹೇಶ ನಿನಗಿದೇ ಕಾರಣವಿಂ 
ದೆನಗಿದಯರವಂ ಪೇಳೆಂ 
ದೆನೆ ನಂಬಿಗೆ ಪೇಳ ನಂಬಿಕಾಧವನಾಗಳ 


ಎನಗಿನ್ನೆಲ್ಲಿಯ ಮಹಿಮೆಯ 
ದೆನಗಿನ್ನೆ ತಣದೋ ಬಾಳ್ಮೆ ಮದ್ಭಕ್ತಗಣಂ 
ಮುನಿದು ಪೋಗೆಂದ ಬಳಿಕಿ 
ನೈನಗಾವುದು ಗತಿ ಬಳಲ್ಲಿ ನೀ ಬೇವಸದಿಂ 


ಎಂದೊಡೆ ಸೌಂದರನಾಗಳ್ 
ತಂದೆಯಿದೇವೇಳೆ ನೀಂ ಸ್ವತಂತ್ರಂ ಗಡ ನಿ 
ಬೃಂದಧಿಕರೆ ಭಕ್ತರ್ಪೆ . 
ಳೆಂದೆನೆ ಶಶಿಮೌಳಿ ಮುಗೂ ಕೇಳೆನುತೊರೆದಂ 


೨೧ 


ದನಿಯೇ ಮೇಘಧ್ವನಿ (ಗುಡುಗಿನ ಧ್ವನಿ) ಯಾಗಿ, ಸುರಿಯುತ್ತಿರುವ ಮಕರಂದವೇ 
ಮಳೆಯಾಗಿ, ನೀಲಕಂಠನಾದ ಶಿವನ ಕಣ್ಣುಗಳಿಗೆ ಉತ್ಸವವನ್ನುಂಟುಮಾಡಿತು. 
[ನೀಲವಾದ ಕಂಠವನ್ನುಳ್ಳ ನವಿಲಿನ ಕಣ್ಣಿಗೆ ಮಳೆಗಾಲ ಬಂದಿತೆಂದು ಉತ್ಸವವನ್ನುಂಟು 
ಮಾಡಿತು ] ವ|| ಆ ರೀತಿಯಲ್ಲಿ ಶೋಭಿಸುವ ಪಾರಿಜಾತವೃಕ್ಷದ ತಳದಲ್ಲಿರುವ 
ತಂಪಾದ ನೆಳಲಿನಲ್ಲಿರುವ ಚಂದ್ರಕಾಂತಶಿಲೆಯ ಜಗುಲಿಯ ಮೇಲೆ ಹೂವಿನ ಹಾಸಿಗೆಯ 
ಮೇಲೆ ಕುಳಿತುಕೊಂಡು ಸೌಂದರನಂಬಿಯಿಂದ ಕಾಲುಗಳನ್ನು ಒತ್ತಿಸಿಕೊಳ್ಳುತ್ತ , ಮಂದ 
ಮಾರುತಕ್ಕೆ ಮೈಯನ್ನೊಡ್ಡಿ ಹರಿದು ಓಡಿಬಂದ ಬಳಲಿಕೆಯನ್ನು ಪರಿಹಾರಮಾಡಿ 
ಕೊಳ್ಳುತ್ತ ಆ ವಲ್ಮೀಕನಾಥೇಶ್ವರನಿರುತ್ತಿರಲು ಸೌಂದರನಂಬಿಯು ಮೆಲ್ಲನೆ ಹೀಗೆಂದನು . 
೧೯ . ' ಘನಮಹಿಮಾಶಾಲಿಯಾದ ಮಹೇಶ್ವರನೇ , ನಿನಗೆ ಇದೇನು ಕಾರಣದಿಂದ 
ಇಷ್ಟೊಂದು ಆಯಾಸವುಂಟಾಯಿತು ? ಈಗ ನನಗೆ ಇದರ ವಿಚಾರವನ್ನು ಹೇಳು' 
ಎಂದೆನಲು ಆಗ ಅಂಬಿಕಾಪತಿಯಾದ ಶಿವನು ನಂಬಿಗೆ ಹೀಗೆ ಹೇಳಿದನು. ೨೦ . ಆ 
ಮಹಿಮೆಯೆಂಬುದು ನನಗೆ ಇನ್ನೆಲ್ಲಿಯದು ! ನನಗೆ ಬಾಳುವಿಕೆಯಾದರೂ ಇನ್ನು 
ಎತ್ತಣದ್ದು ! ನನ್ನ ಭಕ್ತಗಣವುಕೋಪದಿಂದ ಹೊರಗು' ಎಂದು ಬಹಿಷ್ಕರಿಸಿದ ಬಳಿಕ 
ಎನಗೆ ಗತಿಯಿನ್ನಾವುದು ! ಈ ದುಮ್ಮಾನದಿಂದ ಬಳಲಿದ್ದೇನೆ'. ೨೧. ಹೀಗೆ ಶಿವನು 
ಹೇಳಲು ಆಗ ಸೌಂದರನು ' ತಂದೆಯೇ , ಇದೇನು ಹೇಳುತ್ತೀಯೆ ! ನೀನು ಸ್ವತಂತ್ರ 


೨೬ 


ಬಸವರಾಜ ವಿಜಯಂ 


ಪಿತತಸ್ವಾತಂತ್ರ್ಯವೆಲ್ಲಾಗಳುಮೊಳವೆನಗಂತಾದೊಡಂ ಭಕ್ತರೊಂದಾ 
ಣತಿಯೊಂದಿರ್ಪೆನಾ ಭಕ್ತರ ತನುವೆ ಮದೀಯಾಂಗವಾಂ ಪ್ರಾಣಮಾಸ 
ನ್ನುತ ಭಕ್ತರ್ಗಂತರ್ವಾಣಮೆನಿಪರೆನಗಾ ಭಕ್ತರೊಳ್ಸುಭೇದ 
ಸ್ಥಿತಿಯೆಂದುಂ ತೋಟದೆನೋ ಆ ಬಗೆವೊಡೆನಗೆ ಭಕ್ತರ್ಕಳಿಂದಾರೋ ಕೂರ್ಪರ್ 


೨೨ 


ವ ಮತ್ತು 


ಭಕ್ತರ ಪಾದಪೂಜೆಯ ಮದೀಯ ಪದಾಂಬುಜಪೂಜೆಯನ್ನು ಮಾ 
ಭಕ್ತರ ತೃಪ್ತಿಯ ತಿಳಿವೊ ಡೆನ್ನಯ ತೃಪ್ತಿಯೆನಿಪ್ಪುದಾವಗಂ 
ಭಕ್ತರ ನಿಂದೆಯೇ ಜಗದೊಳೆನ್ನಯ ನಿಂದೆಯದಪ್ಪುದೆಯೇ ಈ 
ಆಕರ ಕೀರ್ತನಂ ನಿಜದನೆನ್ನರು ಕೀರ್ತನಮಿ, ಸೌಂದರಾ 


ಇದು ವೇದಾಗಮಸಿದ್ದ ಮೆನ್ನ ಚರವಾದಾಂಭೋಜವಂ ಪೂಜೆಗೆ 
ಯ್ಯದೆ ಮತೂಜೆಯನೆ ಮಾಡೆ ವಿಫಲಂ ತಾನಕ್ಕುಮೆಂದಾ ರಹ 
ಸ್ಯದೊಳೊಲ್ಲಾ ನೊರೆದೆಂ ಮದಫ್ರಿಭಜನಾಸಕ್ತರ್ಗೆ ಲಿಂಗಾಂಗಯೋ | 
ಗದ ಸಂಸಿದ್ಧಿ ಚರಾತ್ರಿಪೂಜನದಿನಕ್ಕುಂ ಪೇಳ್ವೆಆರ್ಗಕ್ಕುವ 

- ೨೪ 
ನಲ್ಲವೇ ? ಆ ಭಕ್ತರು ನಿನಗಿಂತಲೂ ಶ್ರೇಷ್ಠರೇ ? ಹೇಳು'. ಎನ್ನಲು ಶಿವನು 'ಎಲೈ 
ಮುಗ್ಧನೇ ಕೇಳು ! ಎನ್ನುತ್ತ (ಹೀಗೆ ಹೇಳಿದನು : ೨೨ . ವಿಸ್ತಾರವಾದ ( ವಿಶೇಷ 
ವಾದ) ಸ್ವಾತಂತ್ರವು ಎನಗೆ ಯಾವಾಗಲೂ ಉಂಟು ( ನಿಜ). ಹಾಗಿದ್ದರೂ ನಾನು 
ಭಕ್ತರ ಆಜ್ಞೆಯಲ್ಲಿಯೇ ವರ್ತಿಸುವವನಾಗಿದ್ದೇನೆ. ( ಭಕ್ತರಾಜ್ಞೆಯನ್ನು ಮಿಕ್ಕಿ 
ಸ್ವಾತಂತ್ರ ಪ್ರಕಟಿಸುವಂತಿಲ್ಲವೆಂಬ ಭಾವ). ಆ ಭಕ್ತರ ತನುವೇ ನನ್ನ ಶರೀರ ; ನಾನೇ 
ಶ್ಚಾತ್ಯರಾದ ಆ ಭಕ್ತರಿಗೆ ಪ್ರಾಣ. ( ಅಂದರೆ ನಾನು ಭಕ್ತಿದೇಹಿಕ ದೇವನೇ ಹೊರತು 
ಅನ್ಯಥಾ ಇಲ್ಲ ಎಂಬ ಭಾವ) ಅಂತೆಯೇ ಅವರು ನನಗೆ ಪ್ರಾಣವೆನಿಸಿರುವರು. ಆ 
ಭಕ್ತರಲ್ಲಿ ನನ್ನಲ್ಲಿ ವಸ್ತುಭೇದ ಸ್ಥಿತಿಯು ಎಂದೂ ಕಾಣದು. ವಿಚಾರಮಾಡಿ ನೋಡಿದರೆ 
ನನಗೆ ಭಕ್ತರುಗಳನ್ನುಳಿದು ಪ್ರೀತಿಸುವವರು ಯಾರಿದ್ದಾರೆ ? ವ|| ಮತ್ತು ೨೩ - ೨೪ . 
ಸೌಂದರಾ , ಕೇಳು : ಭಕ್ತರ ಪಾದಪೂಜೆಯೇ ನನ್ನ ಪಾದಕಮಲದ ಪೂಜೆಯೆನಿಸಿರು 
ವುದು ; ವಿಚಾರಿಸಿ ನೋಡಿದರೆ ಆ ಭಕ್ತರ ತೃಪ್ತಿಯೇ ಯಾವಾಗಲೂ ನನ್ನ ತೃಪ್ತಿ 
ಯೆನಿಸುವುದು . ಈ ಜಗತ್ತಿನಲ್ಲಿ ಭಕ್ತರ ನಿಂದೆಯೇ ನನ್ನ ನಿಂದೆಯೆನಿಸುವುದು . ಚೆನ್ನಾಗಿ 
ಮಾಡಿದ ಭಕ್ತರ ಕೀರ್ತನೆಯೇ ನಿಜವಾಗಿ ನನ್ನ ಕೀರ್ತನೆಯಲ್ಲವೇ ! ಇದು ವೇದಾಗಮ 
ಸಿದ್ಧವಾದುದು. ನನ್ನ ಚರರೂಪರಾದ ಜಂಗಮರ ಪಾದಕಮಲವನ್ನು ಪೂಜೆಮಾಡದೆ 
ನನ್ನ ಪೂಜೆಯನ್ನು ಮಾಡಿದರೆ ಆ ಪೂಜೆಗೆ ಫಲವೇ ಇಲ್ಲ . ಆ ರಹಸ್ಯವನ್ನು ನಿನಗೀಗ 
ಪ್ರೀತಿಯಿಂದ ಹೇಳಿದ್ದೇನೆ. ನನ್ನ ಪಾದಕಮಲದ ಭಜನೆಯಲ್ಲಿ ಆಸಕ್ತರಾದವರಿಗೆ 


1 ದೊಜ) 


೫೨೭ 


ಷೋಡಶಾಶ್ವಾಸಂ 


ಭಕ್ತವತ್ಸಲನಪ್ಪೆನಾತ್ಮಜ ಭಕ್ತಲೋಕಸಮಾಶ್ರಿತಂ 
ಭಕ್ತಸಂಕುಳವಶ್ಯನನ್ನಿತಭಕ್ತಚಿತ್ತಕಧೀಶ್ವರಂ 
ವ್ಯಕ್ಕಮಿಂತಿದು 1ಕೇಳ್ಳುದೆಂತೆನೆ ಧಾತ್ರಿಯೊಳುಣಧರ್ಮಸಂ 
ಯುಕ್ತನೂರ್ಜಿತ ಶೈವಸಂಯಮಿ ಬಾಣನೆಂಬವನೊಪ್ಪಿದಂ 


- 


೨೫ 


ವ|| ಅಂತೊಪ್ಪುವ ಬಾಣಂ ಮಾಣದನುದಿನಂ ಸಾಸಿರಸೂಕ್ಷ್ಮತ್ತೂಜೆಗೆ ನೇಮವುಂ 
ಕೆಯ್ಯೋಂಡು ಪೂಜಿಪಾಗಳ ತನುಧರ್ಮಾಚರಣಕ್ಕೆ ತೆಳಪಿಲ್ಲದಿರೆ ಕಂಡವಂಗಾಂ ಸಹಸ್ರಕರಮಂಕೊಡ 
ಲೊಡನವಂ ತತ್ಕರಣಂಗಳಿನೊರ್ವೆಯ ಸಸಂಭ್ರಮಂ ಪೂಜಿಸುತ್ತಿರ್ಪಿನವೆನ್ನಿ೦ ಕರವರಂ ಬಡೆದ 
ವಾರ್ತೆಯಂ ಕೇಳವನಂ ನೋಡಲೆಳಸಿ ಭಕರ್ಬರೆ ತದೆಯೋಳವಂ ಸುಖವಿರ್ಪಿನಂ ಪೊಳ್ಳು 
ಪೋಗೆ ಮಗುಳೆ ಲಿಂಗಾರ್ಚನಂಗೆಯು ತತ್ತ್ವಸಾದಸೇವನೆಗೆಯ್ಯವರಂ 


ಪರರಾರುವಲ್ಲಿ ತನ್ಮಂ . 
ದಿರದೊಳಗಣ್ಯದಂತೆ ವಾರಿಸುತುಂ ಸಾ 
ದರವವನ ಗೃಹದ ಬಾಗಿಲ 
ನಿರದಾಂ ಕಾದಿರ್ದೆನಿ ಧರೆಯುವಿನೆಗಂ 


೨೬ 


ಲಿಂಗಾಂಗಯೋಗದ ಉತ್ತಮಸಿದ್ದಿ ಜಂಗಮಪಾದ ಪೂಜೆಯಿಂದ ಉಂಟಾಗುವುದಲ್ಲದೆ 
ಬೇರೆಯವರಿಗೆ ಉಂಟಾದೀತೇ ? ಹೇಳು. - ಬಾಣನ ಕಥೆ - ೨೫. 'ಎಲೈ ಮಗನೇ , 
ನಾನು ಭಕ್ತರಲ್ಲಿ ವಾತ್ಸಲ್ಯವುಳ್ಳವನಾಗಿದ್ದೇನೆ ; ಸಮಸ್ತ ಭಕ್ತಸಮೂಹದಿಂದ ಆಶ್ರಯಿ 
ಸಲ್ಪಟ್ಟವನು ; ಭಕ್ತಸಮೂಹಕ್ಕೆ ವಶನಾದವನು ; ಭಕ್ತಿಯಿಂದಕೂಡಿದ ವರಚಿತ್ರಕ್ಕೆ 
ಅಧೀಶ್ವರನೂ ನಾನೇ ಎನಿಸಿದ್ದೇನೆ. ಇದು ಸ್ಪಷ್ಟವಾಗಿರುವ ವಿಷಯ . ಅದು 
ಹೇಗೆಂದರೆ ಕೇಳು : ಭೂಮಂಡಲದಲ್ಲಿ ಸದ್ಗುಣಗಳಿಂದಲೂ ಧರ್ಮಮಾರ್ಗದಿಂದಲೂ 
ಉತ್ಕರ್ಷಪಡೆದ ಶೈವಭಕ್ತನೂ , ಇಂದ್ರಿಯ ನಿಗ್ರಹಿಯೂ ಆದ ' ಬಾಣ' ನೆಂಬ ( ಭಕ್ತನು) 
ಶೋಭಿಸುತ್ತಿದ್ದನು. ವ|| ಹೀಗೆ ಶೋಭಿಸುವ ಬಾಣನು ಪ್ರತಿದಿನವೂ ತಪ್ಪದೆ 
ಸಹಸ್ತಸಲ ನನ್ನ ಪೂಜೆಯನ್ನು ಮಾಡುವ ನೇಮವನ್ನು ಸ್ವೀಕರಿಸಿ ಪೂಜಿಸುತ್ತಿದ್ದನು. 
ಆಗ ಅವನಿಗೆ ದೇಹ ಧರ್ಮಾಚರಣೆಗೂ ಅವಕಾಶವಿಲ್ಲದೆ ಇರಲು ನೋಡಿ ಅವನಿಗೆ 
ನಾನು ಒಂದು ಸಾವಿರ ಕೈಗಳನ್ನು ಅನುಗ್ರಹಿಸಿದೆನು. ಕೂಡಲೆ ಅವನು ಆ ಕೈಗಳ 
ಸಾಧನೆಯಿಂದ ಒಮ್ಮೆಯೇ ಅತ್ಯಂತ ಸಂಭ್ರಮದಿಂದ ಪೂಜಿಸುತ್ತಿರುವಾಗ ನನ್ನಿಂದ 
ಕೈಗಳ ವರವನ್ನು ಪಡೆದ ವಾರ್ತೆಯನ್ನು ಕೇಳಿ ಅವನನ್ನು ನೋಡುವ ಅಪೇಕ್ಷೆಯಿಂದ 
ಭಕ್ತರನೇಕರು ಬರಲು ಆ ಭಕ್ಕರಗೋಷ್ಟಿಯಲ್ಲಿ ಅವನು ಸುಖದಿಂದ ಇರುತ್ತಿರಲು 
ಅದರಲ್ಲಿಯೇ ಕಾಲಕಳೆಯಿತು. ಅದನ್ನು ತಿಳಿದು ಪುನಃ ಲಿಂಗಾರ್ಚನೆ ಮಾಡಿ ಆ 
ಪ್ರಸಾದ ಸೇವನೆ ಮಾಡಿ ಬರುವವರೆಗೆ - ೨೬ . ಬೇರೆ ಯಾರನ್ನೂ ತನ್ನ ಮಂದಿರದೊಳ 
ಗಡೆಗೆ ಬಾರದಂತೆ ತಡೆಹಿಡಿಯಲು ಆದರಪೂರ್ವಕವಾಗಿ ಅವನ ಮನೆಯ ಬಾಗಿಲನ್ನು 


1 ಕೇಳೋ ( ಅ) 


೫೨೮ 


ಬಸವರಾಜ ವಿಜಯಂ 


ವ|| ಅಂತುವಲ್ಲದೆಯಂ 

ಘನಭಕ್ಕಂ ಕರಿಕಾಲ ಚೋಳವಿಭು ಕಾವೇರೀ ಸರಿದ್ಭಂಧನ 
ಕೈನಸುಂ ಬಿಟ್ಟಿಗೆಯ ಸರ್ವಜನಮಂ ತಾಂ ಪ್ರೇರಿಪಂದಾರುವಿ 
ಛನಗೆಂತೆಂದು ಬಳಲೂ ಭಕ್ತಿ ಮಿಸುಪಾ ಪಿಟ್ಟವ್ವಗಳಾಗಿ ಕೇ 
ನಗಾನಿರ್ದವೆನೆಂದು ಸಂತವಿಡುತೆಲ್ಲಾ ಬಿಟ್ಟಿಯಂ ಮಾಡಿದೆ 


ದೊರೆವೊಡೆದೊಪ್ಪವಾಳ ಸೊಬಗಿಂದಲೆ ನಂಬಿ ಧರಾತಳಾಗ್ರದೊಳ್ 
ತಿರುಕುಡಿಯೆಂಬ ನವ್ಯಪುರವಿರ್ದುದು ತತ್ಪುರದೊಳ್ಳಿರಂತರಂ 
ಗುರುಚರಲಿಂಗಭತ್ಯತೆಯೊಡಂಬಡೆ ನೇಮವದಾಗಿ ಸತ್ಯಸಂ 
ಗರನೆಸೆದಿರ್ಪನ ಕಲಿಕಾಮನಕಾಮನಮೇಯವೈಭವಂ 


ಕೇಳೊಮ್ಮಿರ್ವರ ಮೇಳ 
ನಾಳ್ತಿ ಕೌತುಕಮುನವಳವತಿ ಬಲ್ಕುಳಿಸಂ 
ತಾಳ ಕಟ ಸೌಂದರಂ ತ 
ನ್ನಾಳಂಗಾಳ್ವೆ ಸಮನಿತ್ಯನೇನೆಂಬೆನಿದಂ 


ತಪ್ಪದೆ ಲೋಕದವರೆಲ್ಲರಿಗೂ ತಿಳಿದಿರುವ ಹಾಗೆ ನಾನೇ ಕಾಯುಕೊಂಡಿದ್ದೆನಲ್ಲವೇ !' 
ವ ! ಅದೂ ಅಲ್ಲದೆ - ೨೭ . ಮಹಾಭಕ್ತನಾದ ಕರಿಕಾಲಚೋಳರಾಜನು ಕಾವೇರೀ 
ನದಿಗೆ ಅಡ್ಡಕಟ್ಟೆಯನ್ನು ಚೆನ್ನಾಗಿ ಕಟ್ಟುವುದಕ್ಕಾಗಿ ಸರ್ವಜನರೂ ಬಿಟ್ಟಿ ಕೆಲಸ 
ಮಾಡಬೇಕೆಂದು ಅವನು ಪ್ರೇರೇಪಣೆ ಮಾಡುವ ಸಮಯದಲ್ಲಿ ನನಗೆ ಯಾರೂ ಇಲ್ಲ 
ವೆಂದು ಬಳಲುತ್ತಿದ್ದ ಶ್ರೇಷ್ಠ ಭಕ್ತಿಯಿಂದಕೂಡಿದ ಪಿಡ್ಡವೈ ( ಪಿಟ್ಟವ್ವ ) ಎಂಬುವಳಿಗೆ 
“ ಅಮ್ಮಾ , ನಿನಗೆ ನಾನಿದ್ದೇನೆ.' ( ಎಂದು ಹೇಳಿ) ಸಂತೋಷಗೊಳಿಸಿ ಪ್ರೀತಿಯಿಂದ 
ನಾನೇ ( ಅವಳ ಪಾಲಿನ) ಬಿಟ್ಟಿಯ ಕೆಲಸ ಮಾಡಿದೆನು. ಕಲಿಕಾವನ ಕಥೆ ೨೮ . 
ಎಲೈ ನಂಬಿಯಣ್ಣ , ಮನೋಹರವಾಗಿ ಪ್ರಾಪ್ತಗೊಂಡ ಸೊಬಗಿನಿಂದ ಭೂಮಂಡಲ 
ದೊಳಗೆ ' ತಿರುಕುಡಿ' ಎಂಬ ನೂತನ ಪಟ್ಟಣವಿರುವುದು . ಆ ಪಟ್ಟಣದಲ್ಲಿ ನಿರಂತರವೂ 
ಗುರು ಮತ್ತು ಜಂಗಮ ಸೇವಾತತ್ಪರತೆಯು ಒಪ್ಪಿಗೆಯಾಗುವಂತೆ ಆ ಒಂದು ವ್ರತವನ್ನು 
ಆಗುಮಾಡುತ್ತಿದ್ದ ಫಲಾಪೇಕ್ಷೆಯಿಲ್ಲದ “ಕಲಿಕಾಮ ' ಎಂಬಹೆಸರಿನ ಅಪರಿಮಿತವ್ರತದ 
ವೈಭವಸಂಪನ್ನನುಶೋಭಿಸುತ್ತ ಇದ್ದನಲ್ಲವೇ ! ೨೯ , ನಿರ್ಮಲಮನಸ್ಸಿನವನಾದ 
ಆ ಕಲಿಕಾಮನಂ ನನ್ನ ಮತ್ತು ನಿನ್ನ ಮೇಳದ ರೀತಿಯನ್ನು ಕೇಳಿದವನಾಗಿ , ಅತ್ಯಂತ 
ಕೌತುಕವನ್ನು ಹೊಂದಿ, ವಿಶೇಷ ಕೋಪಗೊಂಡು, ಅಕ್ಕಟ್‌ ! ಸೌಂದರನು ತನ್ನ 
ಒಡೆಯನಾದ ( ಪರಮೇಶ್ವರ) ವನಿಗೇ ದೂತಕಾರವನ್ನು ಕೊಟ್ಟನು. ಇದನ್ನು 


೫೨೯ 


ಷೋಡಶಾಶ್ವಾಸಂ 


ಮೃದುಪಾದಾಂಭೋರುಹಂ ಕಂದುಗುಮಕಟೆನುತುಂ ನೋಡದುದ್ದಾಮಕಾಮಾ 
ಸ್ಪದಚಿತ್ತಂ ವಂದೆವಾಳಂ ಮಸಗಿ ಪಣವಧ್ಯಗೇಹಕೊಲ್ಲಟ್ಟುಗುಂ ಮಾ 
ಣದೆ ಧೂರ್ತ ನಂಬಿಯಾತ್ಮೀಶ್ವರನನಿಳೆಯೊಳಿಂತಪ್ಪ ದುಷ್ಕೃತ್ಯಮಂ ನೋ 
ಬ್ಲ್ಯುದಯುಕ್ತಂ ಭಕ್ತವೃಂದಕ್ಕಿದನುಡುಗಿಸದೇಕಿರ್ಪರೋ ಭಕ್ತವರ್ಯರ್ 


ಜಗದಧಿಪತಿ ಸರ್ವಜ್ಞ 
ಮುಗುದನವೋಲ್ಲೂಳೆವನೆಗೆ ಧೂರ್ತನ ನಣಂ 
ಬಗೆಗೊಂಡು ನಡೆಯೆ ತನ್ನ 
ನಗುವರ್ಬುಧರಿದನದೆಂತು ಸೈರಿಪೆನಿಯೊಳ್ 


ವ|| ಎಂದು ಕೆಪಾಟೋಷಮಂ ತಾಳು ವಿಜೃಂಭಿಸಿ 


ನಿನ್ನ ಪೆಸರ್ಗೊಂಡರಂ ಸಲೆ 
ನಿನ್ನೂರಿಂ ಬಂದ ಜನಮನಿದಪೆನೆನುತಾ 
ತನ್ನಿ ಯಮದಿನಿರೆ ಬರ್ದಿ೦ 
ದಮ್ಮಿರ್ವರುಮನೊಂದು ಮಾಡಿದೆನಲ್ವೇ 


ಏನೆನ್ನಲಿ ? ೩೦ . ಅಧಿಕವಾದ ಕಾಮಕ್ಕೆ ಆಶ್ರಯವಾದ ಮನಸ್ಸುಳ್ಳ ಧೂರ್ತನಾದ 
ಆ ನಂಬಿಯು ಅತ್ಯಂತ ಒರಟುತನದಿಂದ ಕೂಡಿ ಆ ಪರಮಾತ್ಮನ ಮೃದುವಾದ ಪಾದ 
ಕಮಲಗಳು ಕಂದುವವೆಂಬುದನ್ನು ನೋಡದೆ, ತಪ್ಪದೆ ಸೂಳೆಯ ಮನೆಗೆ ಒಲಿದು ಕಳುಹಿ 
ಸುತ್ತಿದ್ದಾನೆ. ಭೂಮಿಯಲ್ಲಿ ಭಕ್ತರಸಮೂಹಕ್ಕೆ ಇಂತಹ ದುಷ್ಕೃತ್ಯವನ್ನು ನೋಡುವುದು 
ಯುಕ್ತವಾದದ್ದಲ್ಲ. ಭಕ್ತಶ್ರೇಷ್ಠರಾದವರು ಇದನ್ನು ತಪ್ಪಿಸದೆ ಏಕೆ ಇರುವರೋ ?? ೩೧. 
“ ಜಗತ್ತಿನ ಅಧಿಪತಿಯೂ , ಸರ್ವಜ್ಞನೂ , ಅದ ಆ ಶಿವನು ನೀಚನಾದ ಸೌಂದರ ನಂಬಿಯ 
ನಂಟನ್ನು ಮನಸ್ಸಿನಲ್ಲಿ ನೆನೆದು ಮುಗ್ಧಭಾವದವನಂತೆ ( ಆ ನಂಬಿಯ ) ಸೂಳೆಯ 
ಮನೆಗೆ ನಡೆಯುವುದನ್ನು ಈ ಭೂಮಿಯಲ್ಲಿ ಜ್ಞಾನಿಗಳಾದವರು ಹಾಸ್ಯ ಮಾಡುವರು . 
ಇದನ್ನು ಹೇಗೆ ನಾನು ಸೈರಿಸಿಕೊಳ್ಳಲಿ' ವ|| ಹೀಗೆಂದು ಕೋಪದ ಆಟೋಪವನ್ನು 
ಹೊಂದಿ, ಉತ್ಸಾಹಗೊಂಡು ೩೨ . ' ನಿನ್ನ ಹೆಸರನ್ನು ಹೊಂದಿದವನನ್ನು ( ಅಥವಾ 
ನಿನ್ನ ಹೆಸರನ್ನು ಸುರಿದವರನ್ನು ಚೆನ್ನಾಗಿ ನಿನ್ನೂರಿನಿಂದ ಬಂದ ಜನರುಗಳನ್ನು 
ಕತ್ತರಿಸಿ ಹಾಕುತ್ತೇನೆ' ಎನ್ನುತ್ತ ಆ ಕಲಿಕಾಮ ದೇವನು ನೇಮವಿಡಿದು ಇರುತ್ತಿರಲಾಗಿ 
ಪ್ರೀತಿಯಿಂದ ನಿಮ್ಮಿರ್ವರನ್ನು ಒಂದು ಮಾಡಿದೆನಲ್ಲವೇ ? [ ಭಾವ ಅಸ್ಪಷ್ಟ ] 


1 . ನಿಮ್ಮಿಬ್ಬರಿಗೂ ಸ್ನೇಹ ಮಾಡಿಸಿ ನಿಮ್ಮನ್ನು ಒಂದೇ ರೀತಿಯಲ್ಲಿ ಕಾಣುತ್ತಿದ್ದೇನೆ 
ಎಂದು ಭಾವ ( ರು ). 


34 


೫೩೦ 


ಬಸವರಾಜ ವಿಜಯಂ 


ಎನ್ನಯ ತಂದೆ ನಿನ್ನ ಪಿತನಿಂ ತೆಗೆದಿರ್ದನೆ ಮುನ್ನ ಸಾಲಮಂ 
ನಿನ್ನಯ ಕೆಯೊಳಾಂಕಡನನಾಂತೆನೆ ಪೇಳಿ ಟಮಂ ಕಡಲಗಿ ನಿ 
ಕ್ಷನ್ನಿನಗೀವನಚ್ಚಪಡಿಹೋಂಗಳನೆಂದುದನೆಲ್ಲು ಮಾಡುವೆ 
ಮನ್ನಿಪೆನಿ ಭಕ್ತಿಹಿತಕಾರಣವಲ್ಲಬೊಡಿಂತು ಕೂರ್ಪನೇ 
ವ!! ಎಂದು ನಿಜಭಕ್ತವತ್ಸಲತೆಯುಮನಾ ಭಕ್ತರ ಪೆರ್ಮೆಯುಮಂ ತಚ್ಚರಿತ್ರಕಥನ ಪೂರ್ವಕಂ 
ಪಾರ್ವತೀಪತಿಯೊರೆದಿಂತಪ್ಪಮರೋಳಹಂಕರಿಪೊಡೆ ನೀನೆನಿತವಂ ನಿನ್ನೊಡನಾಡಿದ ದೂಸಜಿ 
ನೆನಗವಿ ಸಂಕಟಂ ಬಂದುದೆಂದು ಪೇಳೆ ಕೇಳು ನಂಬಿ ನಡನಡಂ ನಡುಗಿ ಬೆಗಡಗೊಂಡು ಹರನಡಿ 
ಗೆಅಗಿ ತನ್ನಿರೂಪದಿಂ ತನ್ನ ಪೊಂದಾಳವ ಕೆಯ್ಯೋಂಡು ತಣಕೃಪೆಯನಣಿಯರಂ ಪಡೆಯಲೆಳಸಿ 
ಶಿವಗಣಮಂತಾಳಲಯಂಬಿಡಿದು ಸರಸರನಮಂಕುರಿಸೆ ಭಕ್ತಿಯಿಂ ಪಾಡಿದನದೆಂತೆನೆ 


ಶಿವಲಿಂಗಕ್ಕೆ ಸುಗಂಧಚಂದನವನಿಂದೊಲು ಕಾಲತ್ರಯವಿ 
ತವೆ ತಾನರ್ತಿಪ ನೇಮದಿಂದೆಸೆದು ಮೂಲದ್ರವ್ಯವುಳ್ಳಾಡೆ ಶಾಂ 


೩೩ . ಸಂಭ್ರಮ (ಕಡಂಗು ) ಗೊಂಡು , ಪ್ರತಿನಿತ್ಯದಲ್ಲಿ ನಿನಗೆ ಕೊಡುವ ಪಡಿಯ 
ಹೊನ್ನುಗಳನ್ನು ಮೊದಲು ನನ್ನ ತಂದೆಯು ನಿಮ್ಮಪ್ಪನಿಂದ ಸಾಲವನ್ನು ತೆಗೆದು 
ಕೊಂಡಿದ್ದನೋ ? ( ಹೇಗೆ ?) ( ಅಥವಾ) ನಾನು ನಿನ್ನ ಕೈಯಲ್ಲಿ ಕಡದ ಹಣವನ್ನು 
ಹೊಂದಿದ್ದೆನೋ ? ನಿಜವಾಗಿ ಹೇಳು. ನೀನು ಹೇಳಿದುದನ್ನು ಒಲಿದು ಮಾಡುತ್ತೇನೆ. 
ಮನ್ನಿಸುವೆನಲ್ಲವೇ ? ಭಕ್ತಿಯು ನನಗೆ ಹಿತವಾಗಿರುವ ಕಾರಣವು ಅಲ್ಲದಾಗಿದ್ದರೆ ಈ 
ರೀತಿ ಪ್ರೀತಿಸುತ್ತಿದ್ದೆನೇ ? ವ!! ಹೀಗೆಂದು ಶಿವನು ತನ್ನ ಭಕ್ತ ವಾತ್ಸಲ್ಯದ ರೀತಿ 
ಯನ್ನೂ , ಭಕ್ತರ ಹಿರಿಮೆಯನ್ನೂ ಆಯಾಯ ಭಕ್ತರ ಕಥಾ ವಿವರಣ ಪೂರ್ವಕ 
ವಾಗಿ ಹೇಳಿ, ' ಈ ರೀತಿಯ ನನ್ನ ಸಂಬಂಧದ ಭಕ್ತರಲ್ಲಿ ಅಹಂಕರಿಸುವುದಕ್ಕೆ 
ನೀನೆಷ್ಟರವನು ? ನಿನ್ನೊಡನೆ ಆಡಿದ ದೋಷದ ಕಾರಣದಿಂದ ನನಗೂ ಈಗ 
ಈ ಸಂಕಟವು ಬಂದುದಾಯಿತು.' ಎಂದು ಹೇಳಲು ನಂಬಿಯು ಕೇಳಿ, ಗಡ ಗಡ 
ನಡುಗಿ , ಬೆಪ್ಪನಂತಾಗಿ, ಪರಮೇಶ್ವರನ ಪಾದಗಳಿಗೆ ನಮಸ್ಕರಿಸಿದನು. ಆಗ ಆ 
ಪರಶಿವನ ಅಪ್ಪಣೆಯಂತೆ ಬಂಗಾರದ ತಾಳಗಳನ್ನು ಕೈಯಲ್ಲಿ ತೆಗೆದುಕೊಂಡು ಆ 
ಶಿವ ಗಣಗಳ ಕೃಪೆಯನ್ನು ಪಡೆಯುವುದಕ್ಕೋಸ್ಕರ ಬಯಸಿದವನಾಗಿ , ತಾಳಗತಿ 
ಯನ್ನನುಸರಿಸಿ, ಮಧುರವಾದ ಶಬ್ದವು ಅಂಕುರಗೊಳ್ಳುವಂತೆ (ಹೊರ ಹೊಮ್ಮು 
ವಂತೆ) ಭಕ್ತಿಯಿಂದ ಹಾಡಲು ಮೊದಲು ಮಾಡಿದನು , ಅದು ಹೇಗೆಂದರೆ : 
( ಅಣುಮೂರ್ತಿಗಳ ಸೊತ್ರ) ೩೪ -೩೬ . ಶಿವಲಿಂಗಕ್ಕೆ ಸುಗಂಧ ಚಂದನ 
ಗಳನ್ನು ಒಳ್ಳೆಯ ರೀತಿಯಲ್ಲಿ ಒಲಿದು ತ್ರಿಕಾಲಗಳಲ್ಲೂ ( ಮುಂಜಾವು - ಮಧ್ಯಾಹ್ನ , 
ಸಾಯಂಕಾಲಗಳಲ್ಲ ) ತಾನು ಅರ್ಪಿಸುವ ನಿಯಮದಿಂದ ಶೋಭಿಸುತ್ತ ತಾನು ಗಳಿಸಿದ 


1 ಮುಂಜ) 


ಷೋಡಶಾಶ್ವಾಸಂ 


ಭವಪೂಜೋಚಿತಚಂದನತ್ರಯಕೆಡರ್ಕೆಯ ಮೇಣುಳ್ಳ ವ 
ಸುವದೆಲ್ಲಂ ಬಜ್ದಾಗೆ ತಕ್ಕುಗೆಡದೆನ್ನಂಗಂಗಳಂ ಕೊರ್ಪಿನಿಂ 


ಕಡಿಕಡಿದೊತ್ತಿ ತೇದು ಪೊಸ ಗಂಧವನರ್ಪಿಪೆನೆಂದು ನಿಂದು ತ . 
ನೋಡದಿರೋದೀಶ ರುಧಿರ ನೆಗೆತಂದೊಡೆ ಕಂಪು ಸೋಂಪು- ನು 

ಡರದೊಡಿಂಪು ತಪ್ಪೆಸೆಯದಿರ್ದೊಡೆ ಚಂದನಗಂಧವಾಗದಿ 
ರ್ದೊಡೆ ಶಿವ ನಿನ್ನೊಳಂಕವೆನುತುಂ ಮೊಳಳಯ್ಯನತೀವ ನಿಷ್ಟೆಯಿಂ 


ಬಿಡದೆ ತೇದು ಸಣ್ಣಿಗೆ 
ಯೆಡೆಯೋಳ್ಳಿ 10ಗಂಪುವಡೆವುತಿತ್ತೊಲಿಯಿಸಿ ತ 
ನಡನಂ ಕೈಲಾಸಾದ್ರಿಗೆ. 
ನಡೆದಣುಮೂರ್ತಿಗಳ ಚರಣಕಿಂಕರನಂ 


ಬೆಳಗುವೆನಿಶ್ವರಂಗೆ ಸಲೆ ಸಾಸಿರದೀಪವನೆಂದು ನೇಮಮಂ 
ತಳೆದೆಸಗುತುವಂತಿರೆ ತದರ್ಥಮುಖಾರ್ಜಿತವಿತೃಮೆಲ್ಲಮುಂ 
ತಳರ್ದೊಡೆ ದೀಪದಂಡನೋಡಲಾರಂನವಪಾ[ ೩ ] ಕೇಶಸಂ 
ಕುಳಜಟೆ ಬತ್ತಿ ಭಕ್ತಿರಸಮಲ್ಲಿ ತಿಲೋದ್ಭವವಾಗೆಕೊರ್ಪಿನಿಂ 


೩೭ 


ಮೂಲದ್ರವ್ಯವೆಲ್ಲ ಮುಗಿದು ಹೋಗಲು ( ತನ್ನ ನೇಮವಾಗಿದ್ದ ) ಚಂದನವನ್ನು 
ಕೊಂಡು ತರುವುದಕ್ಕೆ ವಿಘ್ನವುಂಟಾಯಿತು. ಆಗ ತನ್ನಲ್ಲಿದ್ದ ವಸ್ತು ಒಡವೆಗಳೆಲ್ಲವನ್ನೂ , 
ಬರಿದು ಮಾಡಿಕೊಂಡು ಧೈಯ್ಯಗೆಡದೆ ಎನ್ನ ಅಂಗಾಂಗಗಳನ್ನೇ ಕಡಿಕಡಿದು ಒತ್ತಿ ಹಿಡಿದು 
ತೇದು ಹೊಸದಾದ ಗಂಧವನ್ನು ಸಮರ್ಪಿಸುತ್ತೇನೆ, ಎಂದು ಸಿದ್ದವಾಗಿ ನಿಂತು , ಆ 
ಶಿವನ ಎದುರಿನಲ್ಲಿ ' ಹೇ , ನನ್ನ ಸ್ವಾಮಿಯೇ , ರಕ್ತವು ಹಾರಿದರೆ, ಪರಿಮಳ ಮತ್ತು 
ಸೊಗಸು, ನುಣುಪು- ಇವುಗಳು ಉಂಟಾಗದಿದ್ದರೆ ಚಂದನ ಗಂಧದಂತೆ ( ಈ ನನ್ನ 
ದೇಹದ ಗಂಧವು) ಆಗದೆ ಇದ್ದರೆ , ' ಶಿವನೇ ನಿನ್ನಲ್ಲಿಯೇ ದೋಷವೆಂದು ಭಾವಿಸು 
ತೇನೆ.' ಎಂದು ಕೊಂಡು ಬಹು ಶ್ರದ್ದೆಯಿಂದ ಮೊಳಕೈಯನ್ನು ಮಳಲಿನ ( ಮಳಲಿ 
ನಂತೆ ಹುದುಬರಕಾದ) ಸ್ಥಳದಲ್ಲಿ ಒತ್ತಿ ಹಿಡಿದು ತೆಯು , ಶ್ರೀಗಂಧವನ್ನು ಪಡೆಯುತ್ತ , 
ಶಿವನಿಗೆ ಅನುಲೇಪನ ಮಾಡಿ , ಆ ಮೃಡನನ್ನು ಒಲಿಸಿಕೊಂಡು ಕೈಲಾಸ ಪರ್ವತಕ್ಕೆ 
ನಡೆದ ಅಣುಮೂರ್ತಿಗಳ ಪಾದಗಳ ಕಿಂಕರನಾಗಿದ್ದೇನೆ. (ಕಡವಲ ನಂಬಿಯುಸೋತ್ರ) 
೩೭ -೩೮, ಈಶ್ವರನಿಗೆ ಚೆನ್ನಾಗಿ ಸಾವಿರ ದೀಪಗಳನ್ನು ಬೆಳಗುತ್ತೇನೆಂದು ನೇಮವನ್ನು 
ಹೊಂದಿ , ಆ ರೀತಿ ಭಕ್ತಿಯನ್ನು ಮಾಡುತ್ತ ಇರಲಾಗಿ, ಆ ಸೇವೆಗೋಸ್ಕರ ಸಂಪಾದಿಸಿಟ್ಟ 
ಹಣವೆಲ್ಲವೂ ಮುಗಿದು ಹೋಗಲಾಗಿ , ಶರೀರವೇ ದೀಪದ ಕಂಬದ ರೀತಿಯಾಗಿಯೂ , 
ತನ್ನ ತಲೆಯ ನೂತನ ಪಾತ್ರೆಯಾಗಿಯೂ , ಕೂದಲುಗಳ ಸಮೂಹದ ಜಡೆಯೇ 


1ಳ್ಳಿ ( ಮು ) 2 ತ್ರ ( ಅ, ಜ, ಚ, ದ, ಗ, ಮ ) 


೫೩೨ 


ಬಸವರಾಜ ವಿಜಯಂ 


ಉರಿವೊತ್ತಿಸಿ ದೀಪವನಾ 
ದರದಿಂ ಬೆಳಗುತ್ತೆ ಶಂಭುವಂ ಮಚ್ಚಿಸಿ ತ 
ತುರಮಂ ಪದೆದೆಯಿದ ಬಂ 
ಧುರ ಕಡವಲನಂಬಿಯೆಂಬ ಭಕ್ತನ ಬಂಟಂ 


ಇಳೆಯೊಳೆ ಪಾಂಡ್ಯಮಂಡಲದೊಳೊಪ್ಪುತೆ ನಿಮ್ಮ ಗೆಗೆ ನಿಂದು ತ 
ಜಳದೊಳೆ ಜಾಲಮಂ ಪದಪಿ ಮುನ್ನಮೆ ಸಿಕ್ಕಿದ ಮೀನನೊಲ್ಲದು 
ತುಳುಪಿ ಶಿವಂಗೆನುತ್ತೆ ಕಡೆ ಸಿಕ್ಕಿದ ಮೀನ ಳನೋಯು ಮಾಲತುಂ 
ಗಳಿಸಿದ ವಿತ್ತದಿಂದೆ ಚರಲಿಂಗವನರ್ಚಿಸುತುಂ ನಿರಂತರಂ 


ನೇಮಮದಾಗೆ ವರ್ತಿಸುತುವೊಂದು ದಿನಂ ಬಲೆವೀಸಿ ನೀರೊಳು 
ದ್ವಾ ಮತೆಯಿಂದದಂ ಸೆಳೆದು ನೊಲ್ಪಿನಮುಚ್ಚಳ ರತ್ನ ಲೋಚನಂ 
ಹೇಮಮಯಾಂಗಳೊಪ್ಪುವ ರಷಂ ಬರೆ ಮುನ್ನಭವಂಗಿದೆಂದು ಬಿ 
ಟ್ಯಾ ಮಡುನೀರೊಳಂತೆ ಬಲೆವೀಸಿದೊಡಂತದು ಸಿಲೈ ಮೇಣದಂ 


೪೦ 


ಬತ್ತಿಯಾಗಿಯೂ , ಅದಕ್ಕೆ ಭಕ್ತಿರಸವೇ ಎಣ್ಣೆ ( ತಿಲೋದ್ಭವ) ಯಾಗಿಯೂ ಪ್ರೀತಿ 
ಯಿಂದ ಉರಿಯನ್ನು ಹೊತ್ತಿಸಿ, ಅದರ ಪೂರ್ವಕವಾಗಿ ದೀಪವನ್ನು ಬೆಳಗುತ್ತ ಶಂಭು 
ವನ್ನು ಮೆಚ್ಚಿಸಿ ಪ್ರೀತಿಯಿಂದ ಆತನ ಕೈಲಾಸಕ್ಕೆ ಹೊರಟು ಹೋದ ಬಂಧುರವಾದ 
( ಭಕ್ತಿಯ) 'ಕಡವಲನಂಬಿ' ಎಂಬ ಭಕ್ತನ ಬಂಟನಾಗಿದ್ದೇನೆ. ( ಅತಿ ಭಕ್ತನಸ್ತೋತ್ರ) 
೩೯ - ೪೩ . ಭೂ ಭಾಗದಲ್ಲಿರುವ ಪಾಂಡ್ಯ ಮಂಡಲದಲ್ಲಿ ಶೋಭಿಸುತ್ತ ನದಿಗೆ ಹೋಗಿ, 
ನಿಂತು ಆ ನದೀ ಜಲದಲ್ಲಿ ಬಲೆಯನ್ನು ಬೀಸಿ, ಮೊದಲು ಬಲೆಗೆ ಬಿದ್ದ ಮೀನನ್ನು 
ತಾನು ಅಪೇಕ್ಷಿಸದೆ ಅದು ಶಿವನಿಗೆ ಎನ್ನುತ್ತ ಉಳಿಸಿ ಪುನಃ ನೀರಲ್ಲಿ ಬಿಟ್ಟು , ಅನಂತರ 
ಸಿಕ್ಕಿದ ಮಿಾನುಗಳನ್ನು ಹಿಡಿದುಕೊಂಡು ಹೋಗಿ ಮಾರಿ ಸಂಪಾದಿಸಿದ ಹಣದಿಂದ 
ನಿರಂತರವೂ ಜಂಗಮರನ್ನು ಅರ್ಚನೆ ಮಾಡುತ್ತ ಇರುವುದು ಅವನ ನಿರಂತರ ನೇಮದ 
ವೃತ್ತಿಯಾಗಿತ್ತು . ಹೀಗೆ ವರ್ತಿಸುತ್ತ ಒಂದು ದಿನ ನೀರಿನಲ್ಲಿ ಬಲೆಯನ್ನು ಬೀಸಿ, 
ಶಕ್ತಿಯಿಂದ ಆ ಬಲೆಯನ್ನು ಎಳೆದು ನೋಡುತ್ತಿದ್ದಂತೆ, ಪ್ರಕಾಶಿಸುವ ರತ್ನದ ಕಣ್ಣು 
ಗಳುಳ್ಳ , ಸುವರ್ಣಮಯವಾದ ದೇಹವುಳ್ಳ ಶೋಭಿಸುವ ಮಾನೊಂದು ಆ ಬಲೆಯಲ್ಲಿ 
ಬರಲು , ಈ ಮೀನು ಶಿವನಿಗೆ ಎಂದು ಅದನ್ನು ಪುನಃ ನೀರಿಗೆ ಬಿಟ್ಟು ಆ ಮಡುವಿನಲ್ಲಿ 
( ಪುನಃ ) ಮೊದಲಿನ ರೀತಿಯಲ್ಲೇ ಬಲೆಯನ್ನು ಬೀಸಲಾಗಿ, ಅದೇ ಮೀನು ಸಿಗಲಾಗಿ 
ಪುನಃ ಅದನ್ನು (ಮೊದಲು ಸಿಕ್ಕ ಮೀನೇ ಆಗಿದೆ ಎಂದುಕೊಂಡು ) ನೀರಿಗೆ ಬಿಡುತ್ತ 
ಮತ್ತೆ ಬಲೆ ಬೀಸಿದನು. ಉಳಿದ ಯಾವ ವಿನೂ ಸಿಗದೆ ಆ ಮತೃವೇ ಬರಲಾಗಿ 


3 ಹ ( ಅ) 


ಷೋಡಶಾಶ್ವಾಸಂ 


ಬಿಡುತುಂಮೇವೀಸೆ ಮತ್ತುಳಿದ ಮತೃ ಸಿಲ್ಕದಾ ವಿನೆ ಬಂ 
ದೊಡೆ ಕಂಡಚ್ಚರಿಪಟ್ಟು ಬಿಟ್ಟು ಬಳಿಕಲ್ಲಿಂದೆಯೇ ಬೇರೊಂದು ಪೆ 
ರ್ಮುಡುವೋಳ್ಳಾಲಮನಲ್ಲಿ ಬೀಸೆ ಮಗುಳಾ ಪಾಠೀನಮೇ ಸಿಲೈ ತ 
" ಡದೋರ್ಜಿಸುತಿಂತು ಸಂಜೆವರೆಗಂ ನೀರುಳ್ಳ ತಾಣಂಗಳೊಳಕೆ 


ಬಲೆವೀಸುತ್ತೆ ನವೀನ ವಿನಮನದೆಂತುಂ ಕಾಣದೀ ಮೀನಮೇ 
ಸಲೆ ತಾಂ ಬಂದಪುದೀ ಶಿವಾರ್ಪಣ ವಿನಂಕೊಳ್ಳುದೆಂತಕ್ಕುಮಿ 
ಜಲದೊಳ್ಳಾಲಮನಿಟ್ಟು ನೊಟ್ಟೆನಣಮೀ ವಿನೆಯ್ದೆ ಮಾಣ್ಣಪ್ಪನೀ 
ಬಲೆಯಂ ಮೇಣೆನುತ ಪೂಣು ಪುರಪೂರ್ವಾಶಾನದೀವಾರಿಯೊಳ್ 


ಜಾಲವನಿಕ್ಕುತುಂ ಸೆಳೆಯ ತಳದಜೆಯನತ್ರಯಂ ಜಟಾ 
ಮಾಲೆ ನವೆಂದು ನಾಗಭರಣಂ ನಗಜಾತೆ ಗಜಾಜಿನಾಂಬರಂ 
ಕಾಲಗಳಂ ವೃಷೇಂದ್ರನೊಡನೆಪ್ಪಿರೆ ಮ ಮಹೇಶನೆಯೇ ಸ 
ಲೀಲೆಯೋಳಾತನೂರ್ಗೆ ನಡೆಗೊಂಡತಿಭಕ್ತನ ಭಕ್ತನಪ್ಪೆನಾಂ 


ಪ್ರತಿದಿನವಿಶ್ವರಂಗೆ ಮೃದುಶಾಲಿಯ ತಂಡುಲದಮರ್ಪಿಪಾ 
ವ್ರತವನೆ ತಾಳು ತಾನೆಸಗುತಾ ವ್ರತಕರ್ಧಮದೆಲ್ಲ ತೀರ ನಿ 
ಶಿತಮತಿ ಗರ್ದೆಗೊಡು ಪೊಸಕೂಲಿಯೊಳಾರ್ಜಿಸಿ ಶಾಲಿಯಕ್ಕಿಯಂ 
ರತಿಪತಿವೈರಿಗನ್ನ ಮನೊಡರ್ಚಿ ಸುಮರ್ಪಿಸುತಿಂತು ನೇಮಮಂ 


ಕಿ 


ಕಂಡು ಆಶ್ಚಯ್ಯಪಟ್ಟು , ನೀರಿಗೆ ಬಿಡುವನು. ಬಳಿಕ ಅಲ್ಲಿಂದ ಹೊರಟು ಬೇರೊಂದು 
ದೊಡ್ಡ ಮಡುವಿನಲ್ಲಿ ಬಲೆಯನ್ನು ಬೀಸಿದನು . ಪುನಃ ಅದೇ ಮೀನು ಸಿಕ್ಕಿತು. ಅದನ್ನು 
ಅದೇ ನೀರಿನಲ್ಲಿ ಬಿಟ್ಟು ಈ ರೀತಿ ಸಂಜೆಯವರೆಗೂ ನೀರಿರುವ ಸ್ಥಳಗಳಲ್ಲಿ ಬಲೆಯನ್ನು 
ಬೀಸುತ್ತ ಹೊಸ ಮೀನನ್ನು ಯಾವ ರೀತಿಯಲ್ಲೂ ಕಾಣದೆ ಇದೇ ಊನವೇ ( ಪದೇ 
ಪದೇ ಬರುತ್ತಿರುವುದಲ್ಲಾ ! ಈಶ್ವರನಿಗೆ ಅರ್ಪಿಸಿದ ಈ ಮೀನನ್ನು ಕೊಲ್ಲುವುದು 
ಹೇಗೆ ? ಈ ನೀರಿನಲ್ಲಿ ಸ್ವಲ್ಪ ಬಲೆಯನ್ನಿಟ್ಟು ನೋಡುತ್ತೇನೆ, ಅದೇ ಮೀನು ಪುನಃ 
ಬಂದದ್ದಾದರೆ ಈ ಬಲೆಯನ್ನೇ ಬಿಟ್ಟು ಬಿಡುವೆನು , ಎನ್ನುತ್ತ ಪರಾಕ್ರಮದಿಂದ ಕೂಡಿ 
ದವನಾಗಿ, ಪ್ರತಿಜ್ಞೆ ಮಾಡಿ ಆ ಪಟ್ಟಣದ ಪೂರ್ವದಿಕ್ಕಿನಲ್ಲಿರುವ ಹೊಳೆಯ ನೀರಿನಲ್ಲಿ 
ಬಲೆಯನ್ನು ಹಾಕಿ ಎಳೆಯಲು ಅದರಲ್ಲಿ ಮೂರು ಕಣ್ಣುಳ್ಳವನೂ , ಜಟಾಮಾಲೆ , 
ನೂತನ ಚಂದ್ರ , ಹಾವುಗಳ ಆಭರಣವುಳ್ಳವನೂ , ಪಾರ್ವತಿ , ಆನೆಯ ಚರ್ಮವನ್ನು 
ವನೂ , ಕಪ್ಪಗೊರಳನೂ , ವೃಷಭೇಂದ್ರ ಸಹಿತನಾದವನೂ , ಆದ ಶಿವನು ಸಿಕ್ಕು 
ಬರಲು ಪರಮೇಶ್ವರನು ಮೆಚ್ಚಿ , ಉತ್ಕೃಷ್ಟ ಲೀಲೆಯಿಂದ ಆ ಶಿವನ ಕೈಲಾಸಕ್ಕೆ ತೆರಳಿದ 
ಅತಿಭಕ್ತನ ಭಕ್ತನು ನಾನಾಗಿದ್ದೇನೆ. ಅರಿಪಾಲನಸ್ತೋತ್ರ ೪೪ - ೪೬ . ಪ್ರತಿದಿನವೂ ಶಿವ 
ನಿಗೆ ಕೋಮಲವಾದ ಬತ್ತದ ಅಕ್ಕಿಯ ಅನ್ನವನ್ನು ಸಮರ್ಪಿಸುವ ವ್ರತವನ್ನು ಹೊಂದಿ , 
ತಾನು ಮಾಡುವ ಆ ವ್ರತಕ್ಕೆ ತನ್ನಲ್ಲಿರುವ ದ್ರವ್ಯವೆಲ್ಲ ಮುಗಿದು ಹೋಗಲಾಗಿ, ನಿಶ್ಚಲ 


ಬಸವರಾಜ ವಿಜಯಂ 


ಸಲಿಸುತ್ತಿರ್ಪನ್ನ ಮಾ ಕೂಲಿಗೆ ಕರೆವರುವಿಲ್ಲಾಗೆ ಸಪೋಪವಾಸಂ 
ನೆಲೆಗೊಂಡಿತಂದು ಮಾನದಯವಿತ ವಿಲಸತ್ತಂಡುಲಂ ಶಂಕರಾಜ್ಞಾ 
ಬಲದಿಂ ಕೆಯಡೆಕೊಂಡೆಯುವ ಸಮಯದೆ ತಾಂ ಬೀಳ್ಳಿನಂ ಬೀದಿಯೊಳಂ 
ಡುಲವೆಲ್ಲಂ ಸೂಸೆ ಸುಯ್ಯುತಿದನುಡುಗೆ ಕರಂ ಬಾರದಿರ್ದಾದಾಗಳ್ 


ಅದನದೀಕಿಸಿ ನೊಂದು ಚಂದ್ರಧರನಾಹಾರಕ್ಕೆ ತಂದಕ್ಕೆ ಸೂ 
ಸಿದುದೀ ತಪ್ಪನೊಡರ್ಚಿದೆಂ ಬಿಡುವೆನೆನ್ಸಿ ಪ್ರಾಣಮಂ ಮಾಣದೆಂ 
ದೊದಮತ್ತು ಕುಡಗೋಲನೆ ಕೊರೆದಾತ್ಮಗ್ರೀವಮಂ ಶಂಭುವಂ 
ಪದಪಿಲ ಮಸಿಮೋಕ್ಷಮೊಂದಿದರಿಪಾಲಂಗಾರಿ ಕರಂ ಕಿಂಕರಂ 


ವಿಳಸದ್ದು ರ್ಗುಳಧೂಪಮಂ ಸಲೆ ಮಹಾದೇವಂಗೆ ಕಾಲತ್ರಯಂ 
ಗಳೊಳೋಲ್ಲ ರ್ಪಿಪ ನೇಮವಂ ತಳೆದು ತಾನಿರ್ಪಾಗಳಾ ರೂಪಕ 
ರ್ಗಳವಿತ್ತಂ ವ್ಯಯಮಾಗೆ ವಸ್ತುಚಯಮಂ ನೈಜಾಂಗನಾಕಂಠಮಂ | 
ಗಳಸೂತ್ರಂಮೊದಲಾಗಿ ವಾ ಸಲಿಸುತ್ತಾ ನೇಮವಂ ಭಕ್ತಿಯಿಂ 


ವಾದ ಬುದ್ದಿಯ ಗದ್ದೆಯನ್ನು ಕೊಯುವ ಕೂಲಿಯ ಕಾಯಕದಿಂದ, ಆಯಾ ದಿನದ 
ಕೂಲಿಯ ರೂಪವಾಗಿ ಬಂದ ಅಕ್ಕಿಯನ್ನು ಸಂಪಾದಿಸಿ ಪರಮೇಶ್ವರನಿಗೆ ಅನ್ನವನ್ನು 
ಮಾಡಿ , ಸಮರ್ಪಣೆ ಮಾಡುತ್ತ ಇದ್ದನು. ಈ ರೀತಿಯ ನೇಮವನ್ನು ಸಲ್ಲಿಸುತ್ತ 
ಇರುವಷ್ಟರಲ್ಲಿ ಅವನನ್ನು ) ಆ ಕೂಲಿಯ ಕೆಲಸಕ್ಕೆ ಕರೆಯುವವರೂ ಇಲ್ಲದಂತಾಯಿತು. 
ಏಳು ಹೊತ್ತು ಉಪವಾಸವು ಒದಗಿ ಇರುವಷ್ಟರಲ್ಲಿ ಎರಡು ಸೇರು ( ಮಾನದ್ವಯ ) 
ಅಳತೆಯ ಶ್ರೇಷ್ಟವಾದ ಅಕ್ಕಿಯು ಶಂಕರನ ಆಜ್ಞೆಯ ಬಲದಿಂದ ದೊರಕಲು ಅದನ್ನು 
ಸ್ವೀಕರಿಸಿ ಹೊರಟು ಹೋಗುವ ಸಮಯದಲ್ಲಿ ಅವನೂ ಬಿದ್ದನು. ಅಷ್ಟರಲ್ಲಿ ಅಕ್ಕಿಯ 
ಬೀದಿಯಲ್ಲಿ ಸೂರೆಗೊಂಡಿತು . ( ಆಗ) ನಿಟ್ಟುಸಿರು ಬಿಡುತ್ತ , ಆ ಬಿದ್ದ ಅಕ್ಕಿಯನ್ನು 
ಗುಡಿಸಲಾಗಿ , ಅದು ಆಗ ಅವನ ಕೈಗೆ ದೊರಕದ ರೀತಿಯಾಯಿತು. ಆಗ ಹೀಗಾದು - 
ದನ್ನು ನೋಡಿ, ನೊಂದುಕೊಂಡು, ಚಂದ್ರಧರನ ಆಹಾರಕ್ಕೆ ತಂದ ಅಕ್ಕಿ ( ನೆಲಕ್ಕೆ ) 
ಹರಡಿ ಹೋಯಿತು. ಇಂಥ ಒಂದು ಅಪರಾಧವನ್ನು ಮಾಡಿದೆನು . ತಪ್ಪದೆ ಈಗ 
ನನ್ನ ಪ್ರಾಣವನ್ನೇ ಬಿಡುತ್ತೇನೆ, ಎಂದು ಕೂಗುತ್ತ ಕುಡುಗೋಲನ್ನು ಎತ್ತಿ , ತನ್ನ 
ಕೊರಳನ್ನು ಕೊರೆದುಕೊಂಡು ಶಂಭುವನ್ನು ಪ್ರೀತಿಯಿಂದ, ಮೆಚ್ಚಿಸಿ ಮೋಕ್ಷವನ್ನು 
ಹೊಂದಿದ ಅರಿಪಾಲನೆಂಬ ಭಕ್ತನಿಗೆ ನಾನು ಚೆನ್ನಾಗಿ ಆಳಾಗಿದ್ದೇನೆ. ಆ ಕಲಿನಾಥನ 
ಸೋತ್ರ) ೪೭ . ( ಪ್ರತಿದಿನ) ಮೂರು ಕಾಲಗಳಲ್ಲಿ ಮಹಾದೇವನಿಗೆ ಚೆನ್ನಾಗಿ ಶ್ರೇಷ್ಠ 
ವಾದ ಗುಗ್ಗುಳ ಧೂಪವನ್ನು ಪ್ರೀತಿಯಿಂದ ಅರ್ಪಿಸುವ ನೇಮವನ್ನು ಹೊಂದಿ, ತಾನು 
ಇರುವಾಗ ಆ ರೂಪಕ್ಕೆ ತನ್ನ ಅನರ್ಘವಾದ ಐಶ್ವಶ್ಯವೆಲ್ಲವೂ ವ್ಯಯವಾಗಿ 
ಹೋಯಿತು. ಮನೆಯ ಸಕಲಪದಾರ್ಥ ಸಮೂಹವನ್ನು , ತನ್ನ ಮಡದಿಯ ಕೊರಳ 


ಷೋಡಶಾಶ್ವಾಸಂ 


೫೩೫ 


ವ!! ಇರ್ಪಿನಮಾಗಳಿರಿಪಿನಂದನವೆಂಬ ಪುರವರದೊಳಿರುಪರಂಧಾಮನೆಂಬ ನರೇಶ್ವರಂ 
ನಿರಂತರಂ ಭಜಿಪ ನಾಗನಾಥನೆಂಬ ಲಿಂಗು ಪುರೋಭಾಗದೊಳ್ಳಾಗಕನ್ನಿಕೆಯರ್ಪಾಡುವ ರಾಗರಸಕ್ಕೆ 
ರಾಗಿಸಿ ಮುಂಗಡೆಗೆ ಪಿಂಗದೊಲಿದು ಬಾಗಿರೆ ತನ್ನ ರೇಶ್ವರನೀ ಲಿಂಗಮಂ ಸಸಿನಂಗೆಯ್ದವಂಗೆ ಬೇಡಿದು 
ದನೀವನೆಂಬ ವಾರ್ತೆಯುಂ ಕೇಳ್ತಾ ಪುರಿಗೇಳದೆಮಗೆಪಿರಿದು ಗುರ್ಗುಲಮನೀಯ ಲಿಂಗದೋಲೆ 
ಪಮಂ ನೇರಿತುಗೆಯೋನೆಂದು ಪೂಣ್ಣು ನುಡಿಯಲೊಡನವಂ ಬೇಡಿದನೀತಂ ಗುರ್ಗುಳಮಂ ರಾಸಿಗೆಯು 
ಮುಂದಿಟ್ಟು ವಂದಿಸಿ ಕೆಯ್ಯೋಂಡು ತಲ್ಲಿಂಗದೆಡೆಗೆಲ್ಲಿ ಪನ್ನತಿಕೆಯಿಂ ನಿಂದು 


ಧರಣಿಪನಲ್ಲಿ ನೋಡುತಿರೆ ಪಟ್ಟೆಯ ಚಿಂದಿಯೊಳೋಂದಿ ಬಂಧಿಸು 
ತರಿದೆನೆ ಲಿಂಗದಂಗದ ತದಗ್ರದೆ ಕಟ್ಟಿದ ಬೊಮ್ಮಹಾಸಮಂ 
ಕೊಡಲೋಳಮರ್ಚಿ ತಾಂ ನಿಗುರೆ ನೆಟ್ಟನೆ ನಿಂದು ಶಿವಂ ಪ್ರಸನ್ನನಾ 
ಗಿರೆ ಶಿವಲೋಕಮಂ ಪಡೆದ ಸತ್ಕಲಿನಾಥನ ನೃತ್ಯನಪ್ಪೆನಾಂ 


ಸೊಗಯಿಪ ಶೈವಲಾಂಛನಧರರ್ಳಳನೀಶ್ವರನೆಂದು ಭಾವಿಸು 
ತಗಲದೆ ಪೂಜಿಸುತ್ತೆ ರಿಪುಭೂಪರನರ್ದಿಸಿ ಕೀರ್ತಿವೆತ್ತು ಪೆ 
ರ್ಮೆಗೆ ನೆಲೆಯಾಗಿರುತ್ತುಮಹಿತೋರ್ವೀಪನೋರ್ವನ ಯುದ್ಧರಂಗದೊಳ್ 

ನೆಗಳತಿಶೌರ್ಯದಿಂ ತೆಮರೆಸೋಲ್ಕವನೀಶ್ವರಭುವೇಷಮಂ 
ಮಂಗಳಸೂತ್ರ ಮೊದಲ್ಗೊಂಡು ಮಾರಿ ಭಕ್ತಿಯಿಂದ ಆ ನೇಮವನ್ನು ಸಲ್ಲಿಸುತ್ತ ವ . 
ಇರುತ್ತಿರುವಷ್ಟರಲ್ಲಿ ' ತಿರಿಪಿನಂದನ' ವೆಂಬ ಶ್ರೇಷ್ಟ ಪಟ್ಟಣದಲ್ಲಿ ತಿರುಪರಂಧಾಮ 
ಎಂಬ ನರಶ್ರೇಷ್ಠನು ನಿರಂತರದಲ್ಲೂ ಭಜನೆ ಮಾಡುತ್ತಿರುವ ನಾಗನಾಥ ಎಂಬ ಹೆಸರಿನ 
ಲಿಂಗವು ತನ್ನ ಮುಂಭಾಗದಲ್ಲಿ ಹಾಡುತ್ತಿರುವ ನಾಗಕನ್ನಿಕೆಯರ ರಾಗದರಸಕ್ಕೆ ಪ್ರೀತಿ 
ಗೊಂಡವನಾಗಿ ತಪ್ಪದೆ ಮುಂಭಾಗದಲ್ಲಿ ಅಲ್ಲಾಡಿ ಓರೆ ( ಬಾಗು) ಗೊಂಡಿರಲು , ಆ 
ರಾಜನು ಈ ಲಿಂಗವನ್ನು ಮೊದಲಿನಂತೆ ಸರಿಮಾಡಿದವರಿಗೆ ಬೇಡಿದುದನ್ನು ಕೊಡು 
ತೇನೆ ಎಂದು ಸಾರಿಸಿದ ಸುದ್ದಿಯನ್ನು ಕೇಳಿ ಆ ಪಟ್ಟಣಕ್ಕೆ ಬಂದು ನಮಗೆ ಹೆಚ್ಚಾಗಿ 
ಗುಗ್ಗುಳವನ್ನು ಕೊಟ್ಟರೆ ಈ ಲಿಂಗದ ವಾಲಿರುವಿಕೆಯನ್ನು ನೆಟ್ಟಗೆ ಮಾಡುತ್ತೇನೆ. 
ಎಂದು ಪ್ರತಿಜ್ಞೆ ಮಾಡಿ ನುಡಿಯಲಾಗಿ ,ಕೂಡಲೇ ಅವನು ಬೇಡಿದಷ್ಟು ಗುಗ್ಗುಳವನ್ನು 
ರಾಶಿ ಹಾಕಿ ಮುಂದೆ ಇಟ್ಟು ನಮಸ್ಕರಿಸಲಾಗಿ ಆ ಗುಗ್ಗುಳವನ್ನು ಸ್ವೀಕರಿಸಿ, ಆ ಲಿಂಗದ 
ಹತ್ತಿರಕ್ಕೆ ಬಂದು, ಶೌರದಿಂದ ನಿಂತು. ೪೮. ಆ ರಾಜನು ನೋಡುತ್ತಿರುವಂತೆಯೇ 
ರೇಷ್ಮೆ ಬಟ್ಟೆಯ ಚಿಂದಿಯಲ್ಲಿ ಸೇರಿಸಿ ಲಿಂಗ ಮೂರ್ತಿಯನ್ನು ಸೇರಿಸಿ ಕಟ್ಟುತ್ತ , 
ಆಶ್ಚದ್ಯವೆನ್ನುವ ಹಾಗೆ ಆ ರೇಷ್ಮೆ ಬಟ್ಟೆಯ ಚಿಂದಿಯ ಒಂದು ತುದಿಯಲ್ಲಿ ಕಟ್ಟಿದ 
ಬೊಮ್ಮಹಾಸವೆಂಬಕೂರಲಗನ್ನು ಕೊರಳಿಗೆ ಹೊಂದಿಸಿಕೊಂಡು ತಾನು ನಿಗುರಿ ನೆಟ್ಟಗೆ 
ನಿಲ್ಲುವಷ್ಟರಲ್ಲಿ ಶಿವನು ಪ್ರತ್ಯಕ್ಷನಾಗಿರಲು ಈ ರೀತಿಯಿಂದ ಶಿವನ ಲೋಕವನ್ನು ಸೇರಿದ 
ಶ್ರೇಷ್ಟನಾದ ಕಲಿನಾಥನ ನೃತ್ಯನು ನಾನಾಗಿದ್ದೇನೆ. ಏಣಾಧಿನಾಥನ ಸ್ತೋತ್ರ ೪೯ - ೫೧ . 
ಪ್ರಕಾಶಿಸುವ ಶೈವ ಧರ್ಮದ ಲಾಂಛನಧಾರಿಗಳನ್ನು ಈಶ್ವರನೆಂದೇ ಭಾವಿಸುತ್ತ , ಸದಾ 


೫೩೬ 


ಬಸವರಾಜ ವಿಜಯಂ 


ತಳೆದೇವ್ರಂದಿದಿರಾಂತು ನಿಂದಿರೆ ರಣೋರ್ವಿಭಾಗದೊಳ್ಯಂಡು ನಿ 
ಶೃಳ ಸದೃಕ್ಕಿಯನಾಯ್ದು ಕೆಯ್ಯಸಿಯನಂದೀಡಾಡಿ ಮೆಯ್ಯಕ್ಕೆ ಭೂ 
ತಳದೊಳದ್ರಿಪುಖಡ್ಗದಿಂ ಪೊಡೆಯೆ ತಾಂ ನಿಷ್ಪಂದನಾಗಿರ್ದ ನಿ 
ರ್ಮಲಭಾವಕ್ಕೆ ಪುರಾರಿ ಮುಚ್ಚುತಸಿಯಂ ಪೂಮಾಲೆಗೆಯ್ತಿಯಿಂ 


ಕೊಣಿಜನಮೀಕ್ಷಿಸುತ್ತಿರೆ 
ಮಾಣದೆ ಪುಷ್ಪಕದೊಳೊಮ್ಮೆ ನಿಜನಗರಿಗೆ ಸಂ 
ದೇಣಾಧಿನಾಥನಸಮ ಕೃ 
ಪಾಣಂಬಡಿದೋಲಗಿಪ್ಪ ಕಿಂಕರನಂ 


ತಿ 


D 


೫೧ 


ಧರೆಯೊಳಿ ಪಂಚಮುದ್ರಾಂಕಿತರನಘಹರಶ್ರದ್ದೆಯಿಂ ಕಂಡು ಪೂಜಾ 
ಪರನಾಗುಳ್ಳೆಯಿಂ ವರ್ತಿಸುತೆ ರಿಪುಧರಾಧೀಶರಂ ಪೊಯು ಯುದ್ದೋ 
ರ್ವರೆಯೋಳ ಬೆಂಬತ್ತೆ ಕೆಳ್ಕೊಡುತೆ ಪಟುಕಪಟೋಪಾಯದಿಂ ತಾಳು ಭಾಸ್ವ 
ಚರರೂಪ ಬಂದವರ್ತಿಅಯ ಧುರದೊಳಾತ್ಮಾಂಗಮಂ ಭಕ್ತಿಯಿಂದ 


ಅಗಲದಂತೆ ( ಅವನನ್ನು ಪೂಜೆ ಮಾಡುತ್ತ , ವೈರಿಗಳಾದ ರಾಜರನ್ನು ನಾಶಪಡಿಸಿ, 
ಯಶಸ್ಸಿನಿಂದ ಕೂಡಿ, ಹೆಮ್ಮೆಗೆ ನೆಲೆಯೋ ಎಂಬ ಹಾಗೆ ಇರುತ್ತ , ವೈರಿರಾಜನೊಬ್ಬ 
ನನ್ನು ರಣ ಭೂಮಿಯಲ್ಲಿ ಅತ್ಯಂತ ಶೌಲ್ಯವನ್ನು ಪ್ರಕಟಿಸಿ ಓಡಿಸಲಾಗಿ, ಆ ಶತ್ರು 
ರಾಜನು ಹೀಗೆಸೋತು, ಭಕ್ತನ ವೇಷವನ್ನು ಹೊಂದಿದವನಾಗಿ ಆ ಯುದ್ಧ ಭೂಮಿಗೆ 
ಬಂದು, ಎದುರಾಗಿ ನಿಂತನು . ಇದನ್ನು ಕಂಡು ನಿಶ್ಚಲವಾದ ಭಕ್ತಿಯನ್ನು ಹೊಂದಿ 
ದವನಾಗಿ, ಕೈಯ್ಯಲ್ಲಿದ್ದ ಖಡ್ಗವನ್ನು ಬಿಸಾಡಿ, ಭೂಮಿಯ ಮೇಲೆ ಅಡ್ಡ ಬಿದ್ದು 
ನಮಸ್ಕಾರಮಾಡಿದನು. ಆಗ ( ಆ ಭಕ್ತನ ವೇಷದ) ಶತ್ರು ರಾಜನು ಅದೇ ಖಡ್ಗದಿಂದ 
ಹೊಡೆಯಲಾಗಿ , ಅಲ್ಲಾಡದಂತೆ ಇದ್ದ ಅವನ ನಿರ್ಮಲವಾದ ಭಕ್ತಿ ಭಾವಕ್ಕೆ 
ಪರಮೇಶ್ವರನು ಮೆಚ್ಚುತ್ತ , ಆ ಖಡ್ಗವನ್ನು ಹೂವಿನ ಮಾಲೆಯನ್ನಾಗಿ ಮಾಡಿ , ಪ್ರೀತಿ 
ಯಿಂದ ಭೂಮಿಯ ಸರ್ವಜನರೂ ನೋಡುವಂತೆ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ 
ಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದಂತಹ 'ಏಣಾಧಿನಾಥನ' ಅನುಪಮವಾದ 
ಖಡ್ಗವನ್ನೇ ಹಿಡಿದುಕೊಂಡು ಅವನನ್ನು ಸೇವಿಸುವ ಕಿಂಕರನಾಗಿದ್ದೇನೆ. ಸೇದಿರಾಜನ 
ಸೈತ್ರ ೫೨-೫೩ . ಭೂಮಂಡಲದಲ್ಲಿ ವಿಭೂತಿ, ರುದ್ರಾಕ್ಷಿ, ಮಂತ್ರ , ಲಿಂಗ, ಕಷಾಯ 
ವಸ್ತ್ರವೇ ಮೊದಲಾದ ಐದು ಮುದ್ರೆಗಳ ಚಿಹ್ನೆಯುಳ್ಳವರನ್ನು ಈಶ್ವರನೇ ಎಂಬ 
ಶ್ರದ್ದೆಯಿಂದ ಕಾಣುತ್ತ ಪೂಜೆ ಮಾಡುವವನೆನಿಸಿ ( ಭಕ್ತಿ ಜೀವನದಲ್ಲಿ) ಏಳೆ ಗೊಂಡು 
ವರ್ತನೆ ಮಾಡುತ್ತ ಯುದ್ಧ ಭೂಮಿಯಲ್ಲಿ ವೈರಿ ರಾಜರುಗಳನ್ನು ಹೊಡೆದು 
ಬೆನ್ನಟ್ಟಲು ಆ ವೈರಿ ರಾಜರು ಯುದ್ಧ ಭೂಮಿಯನ್ನು ತ್ಯಜಿಸಿ ಓಡಿ ಹೋಗಿಮೋಸದ 
ಉಪಾಯದಿಂದ ಅವರು ( ಆ ಶತ್ರು ರಾಜರು) ಚರಜಂಗಮ ವೇಷವನ್ನು ಧರಿಸಿ ಬಂದು 


೫೩೭ 


ಷೋಡಶಾಶ್ವಾಸಂ 


ಶರಣೆಂದೊಪ್ಪಿಸಿ ಸೈಗೆಡೆ 
ದಿರೆ ಧರೆಯೊತ್ಮಚ್ಚಿ ಶಂಭು ಸಾರೂಪ್ಯಮನಂ 
ದಿರದೀಯೆ ಮೆಜದ ಧೈರ್ಯಾ 
ಕರನೆನಿಸುವ ಸೇದಿರಾಜನನುಚರನಪ್ಪೆಂ 


ಅನುದಿನವಿಶಲಾಂಛನಧರರ್ಕಳನೀಶ್ವರನೆಂಬ ಭಕ್ತಿಭಾ 
ವನೆಯೊಡಗೂಡಿ ತಾಂ ಭಜಿಸುತುಂ ಪಿರಿದೇಳೆ ನಾಲ್ಕು ರಾಜ್ಯಪಾ 
ಲನೆಯನೊಡರ್ಚುತಿರ್ದು ರಿಪುರಾಜರನಾಜಿಯೊಳಟ್ಟಿ ಪೊಯು ನೆ 
ಟ್ಟನೆ ತಲೆಯೊಟ್ಟಿಲಂ ತರಿಸಿ ಭಂಡಿಯೊಳೀಕ್ಷಿಸುತಿರ್ಪ ಪೊಳ್ಳಿನೊಲ್ 
ಕುನಿಕಿಲ್ಲೂವತ್ತು ತೀವಿರ್ದಹಿತಶಿರದೊಳೊಂದುತ್ತಮಾಂಗಂ ಕಚೌಘಂ 
ನನೆದೆ , ರಕ್ತದಿಂ ಪರೆ ಜೆಡೆದಲೆವೋಲೊಜಿ ಕಂಡಳ್ಳುತುಂ ಕ 
ಆನೆ ಚಂಚತೃತ್ಯದಿಂದಾತ್ಮಶಿರವನರಿದಿತ್ತೀಶ್ವರಂ ಮಚ್ಚಿ ತಬ್ಬಿ 
ವನಮಂ ಕೂರ್ತೆತ್ತೆ ಮೋಕ್ಷಂಬಡೆದೆಸೆದ ಪಗಲ್ಗೊಳನಾಳಪ್ಪೆನೆಂದು 


೫೫ 


ಯುದ್ಧ ಭೂಮಿಯಲ್ಲಿ ಎದುರಿಗೆ ನಿಂತು ತನ್ನ ದೇಹವನ್ನು ಸೀಳಲಾಗಿ ( ಅಂಥ ಸ್ಥಿತಿ 
ಯಲ್ಲ ) ಭಕ್ತಿಯಿಂದ 'ಶರಣು' ಎಂದು ದೇಹವನ್ನು ಒಪ್ಪಿಸಿ ಭೂಮಿಯ ಮೇಲೆ 
ಸಾಷ್ಟಾಂಗ ನಮಸ್ಕಾರ ಮಾಡಿರಲು , ಆಗ ಶಂಭುವು ಮೆಚ್ಚಿ ತಪ್ಪದೆ ಸಾರೂಪ್ಯ ಪದವಿ 
ಯನ್ನು ಕೊಡಲಾಗಿ ಪ್ರಸಿದ್ಧನಾಗಿ ಮೆರೆದ ದೈತ್ಯದ ಗಣಿಯೆಂದೆನಿಸುವ ಸೇದಿ 
ರಾಜರನ್ನು ಅನುಸರಿಸುವ ಸೇವಕನು ನಾನಾಗಿದ್ದೇನೆ. ಪಗಿಳರ ಸ್ತೋತ್ರ 
೫೪- ೫೫ . ಪ್ರತಿ ದಿನವೂ ಈಶ್ವರನ ಲಾಂಛನ ಧರಿಸಿದವರುಗಳನ್ನು ಈಶ್ವರನೆಂದೇ 
ಭಾವಿಸಿ ಭಕ್ತಿಭಾವದಿಂದ ಕೂಡಿ ಅವರನ್ನು ಸೇವಿಸುತ್ತ ವಿಶೇಷವಾದ ಏಲ್ಲೆಯಿಂದ 
ಕೂಡಿ ರಾಜ್ಯಭಾರಮಾಡುತ್ತ ಇದ್ದು , ವೈರಿರಾಜರನ್ನು ಯುದ್ಧರಂಗದಲ್ಲಿ ಬೆನ್ನಟ್ಟಿ 
ಹೊಡೆದುಹಾಕಿ, ಅವರ ತಲೆಯರಾಶಿಯನ್ನು ನೆಟ್ಟನೆ ಮೂವತ್ತು ಚೀಲಗಳಲ್ಲಿ 
ತುಂಬಿಸಿ, ಬಂಡಿಯಲ್ಲಿ ಸೇರಿಸಿ ತರಿಸಿ , ನಿರೀಕ್ಷಿಸುತ್ತಿರುವ ಸಮಯದಲ್ಲಿ, ಆ 
( ವೈರಿಗಳಾದವರ) ತಲೆಗಳಲ್ಲಿ ಒಂದು ತಲೆಯ ರಕ್ತದ ಮೆತ್ತುವಿಕೆಯಿಂದ ತಲೆ 
ಗೂದಲಿನ ಸಮೂಹವು ನೆನೆದು ಜಡೆಗಟ್ಟಿದ ತಲೆಯಹಾಗೆ ತೋರಲು, ಅಂಥ 
( ಜಡೆಗಟ್ಟಿದ) . ತಲೆಯನ್ನು ಕಂಡು ಹೆದರುತ್ತ ಜಾಗ್ರತೆಯಾಗಿ (ಇದು ಶಿವನ 
ಲಾಂಛನಧಾರಿಯ ತಲೆಯೆಂದೇ ಭಾವಿಸಿ) ಹೊಳೆಯುವ ಖಡ್ಗದಿಂದ ತನ್ನ ಶಿರಸ್ಸನ್ನೇ 
ಕತ್ತರಿಸಿ ಆ ತಲೆಗೆ ಅರ್ಪಿಸಿದನು . ಈಶ್ವರನು ಈ ರೀತಿಯ ಭಕ್ತಿಭಾವಕ್ಕೆ ಮೆಚ್ಚಿ 
ಪ್ರೀತಿಯಿಂದ ಅವನನ್ನು ಉದ್ಧರಿಸಿದನು . ( ಈ ರೀತಿಯಿಂದ) ಮೋಕ್ಷವನ್ನು 
ಸಂಪಾದಿಸಿ ಶೋಭಿಸಿದ ಪಗಿಳರಿಗೆ ನಾನು ಎಂದೂ ಆಳಾಗಿದ್ದೇನೆ, ಕಲಿಕಂಬನ 


೫೩೮ 


ಬಸವರಾಜ ವಿಜಯಂ 


ನಿಜದಾಸೀಪುತ್ರನೊರ್ವಂ ಕೆಲಸಕಲಸುತೆಲೊಡಿ ಭಸ್ಮಾ ಕಮಾಲಾ 
ಬೆಸನಂ ಬೆಳ್ತಂಗದೊಳ್ಳಂಗಮತತಿಯೊಡನೇwಂದು ಕಾಲ್ಮೀಡೆ ಹಸ್ತಾಂ 
ಬುಜದಿಂ ತಾಂ ಕರ್ಚುವಾಗಳ ಜಲಮನೆಯದಾ ಕಾಂತೆ ಮಲ್ಲಂ ಗಡೀತಂ 
ನಿಜದಿಂ ಮಚ್ಚೇಟಿಯ ಸಿರಿಗಿಯಣುಗನೆಂದೇಳಿದಂಗೆಯೊಡಾಗಳ 


ಜಂಗಮದಲ್ಲಿ ಪೂರ್ವಕುಲನಾಮಮನೆತ್ತಿದಳಿಕೆಯೆಂದು ತ 
ನಂಗನೆಯೊಪ್ಪಮಾಳ ನಳಿತೋಳ್ಳನಾಗಳೆಕೊಯ್ದು ಖಂಡಿಸು 
ಇಂಗಜವೈರಿಯಂ ಪದೆದು ಮಚ್ಚಿಸಿ ತತೃಪೆಯಿಂ ಗಣತ್ವದೊ 
ಲೈಂಗತವಾದ ಭಕ್ತ ಕಲಿಕಂಬನ ಸಿಂಬಕನಷ್ಪನಾವಗಂ 


೫೭ 


ಧರಣಿಯೊಳೊಪ್ಪತುಂ ಹರಚರಾಂಘಿಸರ್ಚನಸೌಖ್ಯದಿಂದೆ ತಾ 
ನಿರೆ ಪುರವೈರಿ ಬಂದೊಸೆದು ಜಂಗಮರೂಪದೊಳೊರ್ಮೆ ತನ್ನ ಭಾ 
ಸುರತರವಾದ ಕಚ್ಚುಟಮನೊಪ್ಪದೆ ಬೈತಿಡು ನಾಳೆ ಕೊಳ್ಳೆ ನೆಂ . 
ದಿರಿಸುತದೃಶ್ಯವಾಗಿಸುತವಂ ಮಗುಳೆಯುತೆ ಬೇಡೆ ನೋಡುತುಂ 


BOS 


ಸ್ತೋತ್ರ ೫೬- ೫೭. ತನ್ನ ದಾಸೀಪುತ್ರನೊಬ್ಬನು ( ಮನೆಯ ) ಕೆಲಸವನ್ನು 
ಮಾಡುವುದಕ್ಕೆ ಆಲಸ್ಯ ಪಟ್ಟವನಾಗಿ, ( ಮನೆಬಿಟ್ಟು ) ಓಡಿಹೋಗಿ ದೇಹದಲ್ಲಿ ಭಸ್ಮ 
ರುದ್ರಾಕ್ಷ ಮಾಲೆಗಳನ್ನು ಧರಿಸಿದವನಾಗಿ , ಜಂಗಮಸಮೂಹದೊಡನೆ ಸೇರಿಬಂದು 
ಕಾಲನ್ನು ಮುಂದೆಮಾಡಲು ಕರಕಮಲದಿಂದ ಅವನ ಕಾಲನ್ನು ತೊಳೆಯುವ ಸಮಯದಲ್ಲಿ 
ಹೆಂಡತಿಯು ಈತನು ನಿಜವಾಗಿ ನಮ್ಮ ದಾಸಿಯ ಮಗನಾದ ಮಲ್ಲನೇಅಲ್ಲವೆ ? ಎಂದು 
ನೀರನ್ನು ಎರೆಯದೆ ತಿರಸ್ಕರಮಾಡಲಾಗಿ ಈ ನನ್ನ ಹೆಂಡತಿಯು ಜಂಗಮದಲ್ಲಿ ಅವನ 
ಪೂರ್ವಕುಲದ ಹೆಸರನ್ನೆತ್ತಿದಳೆಂದು ಅವಳ ಸೊಗಸಾದ ಕೋಮಲ ತೋಳುಗಳನ್ನು 
ಆ ಕೂಡಲೆ ಕೋಪದಿಂದ ಹೊಡೆದು ಕತ್ತರಿಸಿ ಪರಮೇಶ್ವರನನ್ನು ಪ್ರೀತಿಯಿಂದ 
ಮೆಚ್ಚುವಂತೆ ಮಾಡಿ ಅವನ ಆ ಕೃಪೆಯಿಂದ ಗಣಪದವಿಗೆ ಸೇರಿದ ಭಕ್ತ 'ಕಲಿಕಂಬ' ನ 
ಸದಾ ಆಶ್ರಿತನು ನಾನಾಗಿದ್ದೇನೆ. ಅವರ ನೀತಿಯ ಸ್ತೋತ್ರ೫೮ -೬೦ . ಭೂಮಿಯಲ್ಲಿ, 
ಶೋಭಿಸುತ್ತ ಪರಮೇಶ್ವರನ ಜಂಗಮಸಮೂಹದ ಪಾದಪೂಜೆ ಮಾಡಿಕೊಂಡು ತಾನು 
ಇರಲಾಗಿ , ಪ್ರೀತಿಯಿಂದ ಈಶ್ವರನು ಒಮ್ಮೆ ಜಂಗಮ ವೇಷದಿಂದ ಬಂದು ತನ್ನ 
ಪ್ರಕಾಶಮಾನವಾದ ಕೌಪೀನ ( ಲಂಗೋಟಿ) ವನ್ನು ಒಪ್ಪವಾಗಿ ಇದನ್ನು ಮುಚ್ಚಿಡು 
ನಾಳೆಬಂದು ಒಯ್ಯುತ್ತೇನೆ ಎಂದು ಹೇಳಿ ಇರಿಸಿ, ಅದನ್ನು ಅದೃಶ್ಯವಾಗುವಹಾಗೆ 
ಮಾಡಿದನು . (ತಿಳಿಸಿದಂತೆ ಮರುದಿನ) ಬಂದು ಆ ಕೌಪೀನವನ್ನು ಬೇಡಿದನು. ಆಭಕ್ತನು 
( ಅದನ್ನು ನೋಡುವುದಕ್ಕೆಂದು ಇಟ್ಟಸ್ಥಳದಲ್ಲಿ ನೋಡಲಾಗಿ ಪೆಟ್ಟಿಗೆಯಲ್ಲಿ ಅದನ್ನು 


ಷೋಡಶಾಶ್ವಾಸಂ 


ಪೀಳಿಗೆಯಲ್ಲಿ ಕಾಣದೆ ಮಹಾಭಯವಾಳಿರೆ ಕಂಡು ಕಾಡುತುಂ 
ಕೇಳೆನಗಿಂದಿದಕ್ಕೆ ಪಡಿಕಚ್ಚುಟಮಿರ್ದಪುದಂಬರಗಳಂ 
ಪಾಳಿಯೊಳಿಂತಿದಕ್ಕೆ ಸರಿದೂಗಿ ಸಮರ್ಪಿಪುದೆಂದು ತಾಪಸು 
ಪೇಳೆ ಕಡಂಗಿ ಕಚ್ಚುಟವನೊಂದೆಡೆದಟ್ಟೆಯೊಳಂಬರಂಗಳಂ 


ಒಂದೆಡೆದಟ್ಟೆಯಲ್ಲಿರಿಸಿ ತೂಗೆ ಸಮಾನಮದಾಗದಿರ್ದೊಡೋ 
ರಂದದೆ ವಿತ್ತವಸ್ತುಚಯವು ಸತಿಯಂ ಸುತನಂ ನಿಜಾಂಗಮಂ 
ಕುಂದದೆ ತೂಗಿತೋಡೆನಿಸಿ ಮುಚ್ಚಿಸಿ ಶಂಭುವನೆಯೇ ಮೋಕ್ಷ 
ಿಂದು ವಿರಾಜಿಸಿರ್ದಮರನೀತಿಯ ಬಂಟರ ಬಂಟನನಾಂ 


ಚರಲಿಂಗಾಂಘ್ರ ಸಮರ್ಚನಕ್ಕೆ ಧನಮ್ಮೆಲ್ಲಂ ತೀರ ದಾರಿದ್ರ ದಿಂ 
ದಿರುತುಂ ಪರ್ಮಳೆಯಲ್ಲಿ ವೃದ್ದ ಚರವೇಷಂಟೊತ್ತು ಕಾಲಾರಿ ನ 
ಟ್ಟಿರುಳೊಳ್ಳದು ನಿಜಾಲಯಕ್ಕೆ ಚಳಿಯಿಂದಂ ಕಂಪಿಸುತ್ತಾರ್ತಿವೆ 
ತಿರೆ ಕಿರ್ಚಂ ಪಟುಗೆಯು ತನ್ನ ಗುಡಿಲು ಕಿಳ್ಳಿಕ್ಕಿ ಹೊತ್ತಿಕ್ಕುತುಂ 


ಉರುಪಿದೊಡಲ್ಲಿ ಕಾದುರಿಯನಾ ಚಳಿಯಂಡಲೆಯಂ ತೆರಳಿ ತ 
ದ್ವರಮುನಿ ಭಕ್ತ ಕೇಳಸಿದೆನಂಬಕಳಂ ತುಳಗಾದ ಸೂನುಗೆಂ 


ಚ 


CH 


ಕಾಣದೆ ಅತ್ಯಂತ ಭಯಗೊಂಡವನಾಗಿ ಇದ್ದನು ( ಇದನ್ನು ಕಂಡು ( ಆ ವೇಷಧಾರಿಯಾದ 
ಶಿವನು ನನ್ನ ಕೌಪೀನವನ್ನು ಕೊಡು ಎಂದು ಪೀಡಿಸುತ್ತ - ಕೇಳು ನನಗೆ ಈಗ ಈ 
ಕೌಪೀನಕ್ಕೆ ಸರಿದೂಗುವಷ್ಟು ಇರುವ ಬಟ್ಟೆಗಳನ್ನು ಕ್ರಮವಾಗಿ ತೂಕಮಾಡಿ ಕೊಡು 
ಸಮರ್ಪಣೆ ಮಾಡು ಎಂದು ಮತ್ತೊಂದು ಅಂಥದೇ ಕೌಪೀನವನ್ನು ತೋರಿಸಿ ಅ 
ಜಂಗಮನು ( ತಾಪಸನನ್ನು ) ಹೇಳಲಾಗಿ, ( ಆಗಲ) ಎಂದು ಉತ್ಸಾಹಗೊಂಡು ಒಂದು 
ಕಡೆಯ ತಕ್ಕಡಿಯ ಪರಡಿಯಲ್ಲಿ ( ಜಂಗಮನು ಕೊಟ್ಟ ಬೇಕೆಂದು) ಕೌಪೀನವನ್ನಿರಿಸಿ 
ಮತ್ತೊಂದು ತಕ್ಕಡಿ ಪರಡಿಯಲ್ಲಿ ಬಟ್ಟೆತೂಗಲು ಆ ಬಟ್ಟೆಗಳೆಲ್ಲವೂ ( ಆ ಕೌಪೀನಕ್ಕೆ ) 
ಸರಿದೂಗದೆ ಇರಲಾಗಿ , ಒಂದೇಸಮನೆ (ತನ್ನ ) ಐಶ್ವರ ಪದಾರ್ಥಗಳ ಸಮೂಹವನ್ನೂ 
(ಕೊನೆಗೆ) ಹೆಂಡತಿ , ಮಕ್ಕಳನ್ನು ತನ್ನನ್ನೂ (ಕೂಡ) ಕುಂದಿಲ್ಲದೆತೂಗಿ ಸಮವಾದದ್ದೆನಿಸಿ 
ಶಂಭುವನ್ನು ಚೆನ್ನಾಗಿ ಮೆಚ್ಚುವಂತೆ ಮಾಡಿ , ಮೋಕ್ಷದಲ್ಲಿ ನಿಂತು ಶೋಭಿಸುತ್ತಿರುವ 
ಅಮರನೀತಿಯ ಸೇವಕರ ಸೇವಕನು ನಾನಾಗಿದ್ದೇನೆ. ಇಳೆಯಾಂಡ ಗುಡಿಮಾರರ 
ಸ್ತೋತ್ರ ೬೧ - ೬೩ . ಚರಲಿಂಗಗಳೆನಿಸಿದ ಜಂಗಮರ ಪಾದ ಪೂಜೆಗೆ( ಗಳಿಸಿ) ಧನವೆಲ್ಲ 
ತೀರಿಹೋಗಲು ದಾರಿದ್ರದಿಂದ ಕೂಡಿರುವಾಗ ಒಂದು ದಿನ ನಡುರಾತ್ರಿಯಲ್ಲಿ 
ಸುರಿಯುತ್ತಿರುವ ಮಳೆಯಲ್ಲಿ ನೆನೆದವನಾಗಿ ಜಂಗಮ ವೇಷವನ್ನು ಧರಿಸಿ ಶಿವನು 
ಚಳಿಯಿಂದ ನಡುಗುತ್ತ ಬಾಧೆಗೊಂಡು ಬಂದನು . ( ಈ ಅವಸ್ಥೆಯಲ್ಲಿ ಬಂದ ಆ ಚರ 
ರೂಪದ ಶಿವನಿಗೆ) ಬೆಂಕಿಯನ್ನು ಪುಟಗೊಳಿಸಿ (ಸೌದೆಯೆಲ್ಲ ತೀರಿಹೋಗಲು) ತನ್ನ 
ಗುಡಿಸಲನ್ನೇ ಕಿತ್ತು ಬೆಂಕಿಗೆ ಇಕ್ಕಿ ಉರುಬಿ ಹೊತ್ತಿಸಲಾಗಿ, ಆ ಶ್ರೇಷ್ಟ ಚರಮೂರ್ತಿಯು 


೫೪೦ 


ಬಸವರಾಜ ವಿಜಯಂ 


ದಿರಿಸಿದುದುಡಿಕ್ಕೆನೆ ನಿಜಾಂಗನೆಯೆಲ್ಲೆನೆ ಕೇಳು ನಟ್ಟಿರು 
ಳ್ಳುರಿವತಿವೃಷ್ಟಿಯೊಳರ್ದು ತನ್ನ ಯಗರ್ದೆಗೆ ತೇಲ್ಪ ನೆಲ್ಯ ಳಂ 


ತಂದು ಸುರಿದೊಲ್ಲು ವಿಡಿದವ 
ಆಂದೋದನಮಸಗಿ ತಳ್ಳದುಣಲಿತ್ತೊಲಿಸು 
ಇಂದಭವನನುರುಮುಕ್ಕಿಗೆ 
ಸಂದೆಸೆವೆಳೆಯಾಂಡಗುಡಿಯಮಾರನ ಮಗನಾಂ 


ದಾನವಿಧಾನದಿಂ ನಿಗಮಸಮ್ಮತಿಯಿಂ ಸಲೆ ತೋರ್ಪ ದೃಷ್ಟಸಂ 
ತಾನದಿನಾಗಳುಂ ಭವಿಗಳಂ ಶಿವಭಕ್ತರನೋಲು ಮಾಡುತುಂ 
ತಾನೊಸೆದಾ ಧಾರಿಣಿಯೊಳೆಲ್ಲದರಂತದಿಕ್ಕುತುಂ ಪೊದ 

ನಿಯಮಂ ಕರಂ ತನಗೆ ಶಾಶ್ವತವಾಗಿರೆ ಬಾಳ್ಯ ಕಾಲದೊಳ್ 


ನಿಕ್ಕುವಮೂತನ ಪರಿಯಂ 
ಮೊಕ್ಕಳಮಾನವೆನೆಂದು ಚಂದ್ರಧರಂ ತಾ 
ಟ್ರೆಕ್ಕಲಿಗವರಿಜನಾತ್ಮಪು 
ರಕ್ಕೆನ್ನುತೆ ಪೊರೆಗೆ ಬಂದು ನಿಂದವಸದಿಂ 


ಅಲ್ಲಿ ಉರಿಯನ್ನು ಕಾಯಿಸಿ ಕೊಂಡು, ಚಳಿಯ ಬಾಧೆಯನ್ನು ಹೋಗಲಾಡಿಸಿಕೊಂಡು 
“ ಭಕ್ತನೇ ಕೇಳು : ( ನಾನು) ಹಸಿದಿದ್ದೇನೆ' ಎನ್ನಲು ಆ ಭಕ್ತನು)' ದನರನ್ನು ಕಾಯುವ 
ಮಗನಿಗೆಂದು ಇರಿಸಿರುವಂತಹುದೇನಾದರೂ ಅಂಬಲಿಯಿದ್ದರೆ ನೀಡು' ಎನ್ನಲಾಗಿ ಆ 
ಭಕ್ತನ ಹೆಂಡತಿಯು ' ಇಲ್ಲ ' ಎನ್ನಲು ಕೇಳಿದ ಆ ಭಕ್ತನು ನಡುರಾತ್ರಿಯಲ್ಲಿ ಸುರಿಯು 
ತಿರುವ ಮಳೆಯಲ್ಲಿ ತನ್ನ ಗದ್ದೆಗೆಹೋಗಿತೇಲಾಡುತ್ತಿರುವ (ಬಿದ) ಬತ್ತದ ಕಾಳು 
ಗಳನ್ನೇ ( ಆಯು ) ತಂದು ಹುರಿದು ಪ್ರೀತಿಯಿಂದ ಕುಟ್ಟಿ ಅವರು ಆಗಲೇ ಅನ್ನವನ್ನು 
ಮಾಡಿ, ತಪ್ಪದೆ ( ಆ ಚರ ರೂಪದ ಶಿವನಿಗೆ) ಊಟಕ್ಕೆ ಇಕ್ಕಿದರು. ( ಈ ರೀತಿಯಿಂದ) 
ಆಗ ಶಿವನನ್ನು ಒಲಿಸಿಕೊಂಡು ಶ್ರೇಷ್ಠ ಮುಕ್ತಿಯನ್ನು ಪಡೆದ ಇಳೆಯಾಂಡ ಗುಡಿ 
ಮಾರರ ಮಗನು ನಾನು . ಗಣನಾಥಭಕ್ಕನ ಸ್ತೋತ್ರ ೬೪ - ೭೦ . ಭೂಮಿಯಲ್ಲಿ 
ದಾನ ಮಾಡುವ ವಿಧಾನವನ್ನು ವೇದದಲ್ಲಿ ಉಕ್ತವಾದ ರೀತಿಯಲ್ಲಿ ಮಾಡುವವನಾಗಿ, 
ತಾನು ಭೂಭಾಗವನ್ನು ಪ್ರೀತಿಯಿಂದ ಆಳುವವನಾಗಿ , ತಾನಾಳುವ ರಾಜ್ಯದಲ್ಲಿ ಅದೃಷ್ಟ 
ಸಂತಾನರುಗಳನ್ನು , ಭವಿಗಳನ್ನು ಪ್ರೀತಿಯಿಂದ ಶಿವಭಕ್ತರನ್ನಾಗಿ ಮಾಡುತ್ತ , ಹಾಗಾಗ 
ಲೊಲ್ಲದವರನ್ನು ಸಂಹರಿಸಿ ಹಾಕುತ್ತ ಶೋಭಿಸುವ ಈ ನಿಯಮವೇ ತನಗೆ ಶಾಶ್ವತ 
ವಾಗಿರುವಂತೆ ಬಾಳುವೆ ಮಾಡುತ್ತಿದ್ದ ಕಾಲದಲ್ಲಿ, ನಿಶ್ಚಯವಾಗಿ ಇವನ ಈ ರೀತಿಯನ್ನು 
ಚೆನ್ನಾಗಿ ನಾನು ತಿಳಿಯ ಬೇಕೆಂದು ಚಂದ್ರಧರನು ( ಓರ್ವ) ಒಕ್ಕಲಿಗನ ಆಕಾರವನ್ನು 
ಹೊಂದಿ, ಅವನ ಪಟ್ಟಣದ ಸವಿಾಪಕ್ಕೆ ವೇಗದಿಂದ ಬಂದು ನಿಂತು, ` ಬಿಟ್ಟ ಕೆಲಸ, 
ಹೊರೆ ಸುಂಕ , ತೆರಿಗೆ, ಸುಂಕ,ಕೊಟ್ಟಣ, ಈ ಮುಂತಾದ ಕಾಣಿಕೆಗಳು , ( ಮತ್ತು ) ಹುಲ್ಲ 


ಷೋಡಶಾಶ್ವಾಸಂ 


ಬಿಟ್ಟಿ ಪೊರೆ ತೇಜಗೆ ಸುಂಕಂ 
ಕೊಟ್ಟಣವಾ ಕಾಣೆ ಖಾಣ ಕಡ್ಡಾಯ ಮೊಳಂ 
ಕೊಟ್ಟು ತಳರೆಂದು ನಿನ್ನವ 
ರಟ್ಟಿ ಕರಂ ಕುಟ್ಟಿ ಕುಟ್ಟಿ ಬಾಧಿಪರೆನ್ನಂ 


ನಿನಗಿದು ಧರ್ಮವೇ ನೃಪತಿಯೆಂದಳಲಿಂಮೊಯಿಕ್ಕೆ ನೋಡಿ ಕಾ 
ಪಿನವರನೆಂತಿವಂ ಕಳೆವುತೆಮ್ಮೆಡೆಗೆ ದನೆಂದು ವಿಸ್ಮಯಂ 
ಜನಿಯಿಸಿ ಗೌಡ ಕೇಳಿನಗೆ ಕೊಟ್ಟ ಪೆನಿಗಳೆ ಸರ್ವಮಾನ್ಯಮಂ 
ಘನ ಶಿವಭಕ್ತನಾಗಿರೆನೆ ಕೇಳಲೆ ಭೂಪತಿಯಮ್ಮ ಜಾತಿಯೊಳ್ 


ಶಿವಭಕ್ತಿಸ್ಥಿತಿಯಾಂತು ಬಾಳ ರಣಮಿಲ್ಸಾಂ ಭಕ್ತನೆಂತಪ್ಪೆನಂ 
ಜುವೆನೀ ಭಕ್ತಿಗೆನುತ್ತವಂ ನುಡಿಯೆ ನಿನ್ನ ಬಾಳಿಪೆಂ ನಂಬು ಶಾಂ 
ಭವದೀಕ್ಷಾವಿಧಿಯಾಂತು ಬಾಳ್ಳಿನಗೆ ಧಾನ್ಯದ್ರವ್ಯರಾಜ್ಯಂಗಳಂ 
ಜವದಿಂದೀವೆನೆನುತೋಡಂಬಡಿಸುತಾತಂ ಕೇಳದಿರ್ಪಂದನಂ 


ಕಂಡತಿಕೋಪದಿಂ ಜಡಿದು ಕೂರಸಿಯಂ ಪೊಡೆದಿಕ್ಕೆ ಭೋಂಕನಾ 
ಖಂಡಶಶಾಂಕಮೌಲಿ ನಿಜರೂಪಮನಾಳು ಪೊದಳು ಮಚ್ಚಿ ಭೂ 


ಬನ್ನಿ ತೆರಿಗೆ ( ಖಾಣ), ಕಡ್ಡಾಯದ ತೆರಿಗೆಗಳನ್ನು ಕೊಟ್ಟು ಹೋಗೆಂದು ನಿನ್ನವರುಗಳು 
( ರಾಜ ಭಟರುಗಳು) ನನ್ನನ್ನು ಬೆನ್ನು ಹತ್ತಿ , ಹೊಡೆದು ಬಡಿದು ಬಾಧಿಸುತ್ತಿದ್ದಾರೆ. 
ಮಹಾರಾಜಾ, ಇದು ನಿನಗೆ ಧರ್ಮವೇ ' ? ಎಂದು ದುಃಖದಿಂದ ಮೊರೆಯಿಟ್ಟು ಹೇಳಿ 
ಕೊಳ್ಳಲಾಗಿ , ಕಾವಲುಗಾರರನ್ನು ( ರಾಜನು) ನೋಡಿ, ಅಷ್ಟು ಜನ ಕಾವಲುಗಾರರನ್ನು 
ದಾಟಿ ನನ್ನ ಬಳಿಗೆ ಹೇಗೆ ಬಂದನು ? ಎಂದು ವಿಸ್ಮಯಗೊಂಡವನಾಗಿ, 'ಎಲೈ ಗೌಡನೇ , 
ಕೇಳು : ನಿನಗೆ ಈಗ ಸರ್ವವನ್ನು ಮನ್ನಾ ( ಮುಕ್ತಗೊಳಿಸುವಂತೆ ಮಾಡುತ್ತೇನೆ, 
ಶ್ರೇಷ್ಠನಾದ ಶಿವಭಕ್ತನಾಗಿರು , ಎಂದನು ಹೀಗೆನ್ನಲು ( ಅವನು ) ಎಲೈ ಅರಸನೇ ,ಕೇಳು. 
ನಮ್ಮ ಜಾತಿಯಲ್ಲಿ ಶಿವಭಕ್ತಿಯ ಸ್ಥಿತಿಯನ್ನು ಹೊಂದಿ ಬಾಳುವವರು ಒಬ್ಬರೂ ಇಲ್ಲ . 
ನಾನು ಹೇಗೆ ಶಿವಭಕ್ತನಾಗಲಿ ? ಈ ಭಕ್ತಿಗೆ ನಾನು ಹೆದರುತ್ತಿದ್ದೇನೆ' ಎಂದು ಅವನು 
ನುಡಿದನು. ( ಆಗ ಶಿವನು) ನಿನ್ನನ್ನು ಬಾಳುವಂತೆ ಮಾಡುತ್ತೇನೆ. ( ನನ್ನ ಮಾತನ್ನು 
ನಂಬು, ಶಿವದೀಕ್ಷಾ ಸಂಸ್ಕಾರವನ್ನು ಹೊಂದಿ ಬಾಳು. ನಿನಗೆ ಧಾನ್ಯ , ದ್ರವ್ಯ ಮತ್ತು ರಾಜ್ಯ 
ಗಳನ್ನು ಶೀಘ್ರವಾಗಿ ಕೊಡುತ್ತೇನೆ ' ಎಂದು ಹೇಳಿ ಒಪ್ಪಿಸಲು ಯತ್ನಿಸಿದರೂ ಅವನು 
ಕೇಳದೆಯಿರುವ ರೀತಿಯನ್ನು ನೋಡಿಕೋಪಗೊಂಡು, ತೀಕ್ಷವಾದ ಕತ್ತಿಯನ್ನು 
ಹಿಡಿದು ಝಳಪಿಸುತ್ತ ಹೊಡೆದಿಕ್ಕಲಾಗಿ , ಆ ಕೂಡಲೇ ಆ ಚಂದ್ರಚೂಡನು ನಿಜರೂಪ 
ಧಾರಣೆ ಮಾಡಿ , ಪ್ರಕಟಗೊಂಡು ಮೆಚ್ಚಿ ಸಮಸ್ತ ಭೂಮಂಡಲದ ಪಾಲನೆ ಮಾಡುವ 


1 ರಗೆ( ಅ , ಮು ) 2 ರಿ( ಜ , ಗೆ) 


೫೪೨. 


ಬಸವರಾಜ ವಿಜಯಂ 


ಮಂಡಲಪಾಲ ಬೇಡು ವರವಿತೃಪೆನೆಂದೆನೆ ಬೇಡತರಂ 
ಮಂಡಿತಲಿಂಗವಲ ಇಳೆ ನಿಜಾಂಗದೊಳಂಜಮಾನವರ್ದನಾ 


ಎಂದು ಶಿವಲಿಂಗಮಂ ಬಿತ 
ದಿಂದುಧರಂಗೊಟ್ಟು ಧರಿಸಿ ಗಣಸಂಕುಳದೊ 
ಶೃಂದ ಗಣನಾಥಭಕ್ತನ 
ಚಂದಳಿರಡಿ5ರ್ಪನಾಂಪ ಕಿಂಕರನಪ್ಪ 


ಮಿಸಸ ಚಿದಂಬರಾಖ್ಯಪುದದೊಳ್ಳಿವಲಿಂಗಸಿಕೇತನಕ್ಕೆ ಬಂ 
ದೊಸೆದಭಿವಂದಿಸುತ್ತೆ ಸಲೆ ಪೋಗುವ ನೇಮದೊಳೆಪುತೆಂದಿರುಳ 
ಮಸಗಿದ ವರ್ಬಿನೋಲ್ಲ ಪುರಹರಾಲಯದಿಂ ಮನೆಗೆಯುವಾಗಳಾ 
ಗಸಕಡರ್ದೊಪುವುಷ್ಪರಿಗೆಯಿಂ ಗಣಿಕಾಂಗನೆಯೆಂಜಲಂಬುವಂ 


ಮೇಲೆ ಚಿ ಶೀಕರಾಳಿ ಪಾಜಿ ನೀಲಕಂಠ ಕಂ 
ಕಾಲಪಾಣಿಯೆಂಬ ಸೊಲ್ಲನಾಲಿಸು ಭೀತಿಯಿಲ 
ಬಾಳೆ ಬೇಗ ಬಂದು ಬೀದಿಗೋಲು ವಂದಿಸುತ್ತೆ ತ 
ನಾಲಯಕ್ಕೆ ಕೊಂಡುಪೋಗಿ ದಿವ್ಯಗಂಧಶೈಲಮಂ 


ವರವನ್ನು ಕೊಟ್ಟಿದ್ದೇನೆ. ( ಇನ್ನೂ ) ಬೇಡು' ಎಂದು ಕೇಳಲು, ( ಆ ರಾಜನು). 
' ಮನ್ಮಥನ ಗತ್ವವನ್ನು ನಾಶಗೊಳಿಸಿದ ಹೇ ಶಿವನೇ , ಆ ವರವು ನನಗೆ ಬೇಡ. ನನ್ನ 
ಶರೀರದಲ್ಲಿ ( ನಾನು) ಧರಿಸಿರುವಂಥ ಲಿಂಗವನ್ನು ಧರಿಸು ,' ಎಂದು ತಪ್ಪದೆ ಪರಮೇಶ್ವರ 
ನಿಗೂ , ಪ್ರೀತಿಯಿಂದ ಶಿವಲಿಂಗವನ್ನು ಧರಿಸಿ, ಶಿವಗಣ ಸಮೂಹದಲ್ಲಿ ಸೇರಿದ ಗಣನಾಥ 
ಭಕ್ತನ ಕೆಂಪಾದ ಚಿಗುರಿನಂತಿರುವ ಪಾದದ ಕೆರವನ್ನು ಧರಿಸುವ ಆಳು ನಾನಾಗಿದ್ದೇನೆ. 
ತಿರುನೀಲಕಂಠ ಮಾಹೇಶ್ವರಸ್ತೋತ್ರ, ೭೧ - ೭೬ . ಶೋಭಿಸುವ ' ಚಿದಂಬರ ' ಎಂಬ 
ಹೆಸರಿನ ಪಟ್ಟಣದೊಳಗೆ, ಶಿವಲಿಂಗ ನಿಲಯಕ್ಕೆ ಹೋಗಿ ಪ್ರೀತಿಯಿಂದ ನಮಸ್ಕಾರ 
ಮಾಡಿಹೋಗುವ ವ್ರತದಿಂದ ಒಪ್ಪುತ್ತಿದ್ದು , ಒಂದುದಿನ ರಾತ್ರಿಯಲ್ಲಿ ಮುಸುಕಿದ ಕತ್ತಲೆ 
ಯಲ್ಲಿ ಆ ಶಿವಾಲಯದಿಂದ ( ತನ್ನ ಮನೆಗೆ ಹೋಗುತ್ತಿರುವ ಸಮಯದಲ್ಲಿ ಆಕಾಶ 
ದುದ್ದಕ್ಕೆ ಅಡರಿ ಶೋಭಿಸುವ ಉಪ್ಪರಿಗೆಯ ಮೇಲಿಂದ (ಓರ್ವ) ಸೂಳೆಯು ಎಂಜಲ 
ಜಲವನ್ನು ಮೇಲಿನಿಂದ ಚಲ್ಲಲಾಗಿ, ( ಆ ನೀರಿನ) ತುಂತುರು ಹನಿಗಳ ಸಮೂಹವು ( ಈ 
ತಿರುನೀಲಕಂಠರ ) ಮೇಲೆಬಿಳಲಾಗಿ , ( ಅವರು ) 'ನೀಲಕಂಠಾ , ಕಂಕಾಳಧನೆ ( ವಿಷ್ಟು 
ವಿನ ದೇಹದ ಮೂಳೆಯು ಹಸ್ಯದಲ್ಲಿ ಉಳ್ಳವನೇ .)' ಎಂದೆಂಬ ಮಾತನ್ನು ( ಆ 
ಸೂಳೆಯು) ಕೇಳಿ, ಆ ಬಾಲೆಯು ಭಯದಿಂದ ಆಕೂಡಲೆ ಬೀದಿಗೆ ಬಂದು , ಪ್ರೀತಿ. 
ಯಿಂದ ನಮಸ್ಕಾರಮಾಡಿ , ತನ್ನ ಮನೆಗೆ ಕರೆದುಕೊಂಡು ಹೋಗಿ, ದಿವ್ಯವಾದ ಸುಗಂಧ 
ತೈಲವನ್ನು ದೇಹಕ್ಕೆ ಲೇಪನಗೊಳಿಸಿ , ವಿಲಾಸದಿಂದ ಸ್ನಾನ ಮಾಡಿಸಿ , ಸುಗಂಧ ,.. 
ಚಂದನ , ಹೂಮಾಲೆ , ವಸ್ತ್ರ , ಒಡವೆ ಎಂಬಿವೇ ಮೊದಲಾದವುಗಳನ್ನು ಅರ್ಪಣೆ 


೫೪೩ 


ಷೋಡಶಾಶ್ವಾಸಂ 


ಪೂಸಿ ವಿಲಾಸದಿಂದೆ ಜಳಕಂಭೋಗಿಸುತ್ತೆ ಸುಗಂಧ ಚಂದನಂ 
ಪೂಸರಮಂಬರಾಭರಣವೆಂಬಿವನರ್ಪಿಸಿ ದಿವ್ಯ ವೀಟಿಕಾ 
ವಾಸಿತವಕ್ರನಂ ನೆಗಳು ಸೈರಿಪುದೆನ್ನ ಪರಾಧವಂ ಭವ 
ಪ್ಲಾಸಿ ಗಡಾನೆನುತ್ತೆಲಗಿ ಬೀಳ್ಕೊಡೆಬರ್ಪಿನಮಾತ್ಮಗೇಹದೊಳ್ 


೭೩ 


ಪ್ರಿಯೆ ಮಿಗೆ ನೋಡಿ ತನ್ನ ಪೊಸ ವೇಷಮನಕ್ಕಟ ಪೊಳ್ಳು ಪೋದುದ 
ನೈ ಯಮನದೆಂತು ಸೈರಿಪೆನಿದೆತ್ತಣದುಬ್ಬಳವೇಷದೇಳೆಯೆ 
ಲ್ಲಿಯದಡರ್ದ೦ಗರಾಗದಿನಿಗಂಪೊಸದಾವಿಳಿರ್ದು ಬಂದೆ ನಿ 
ಯ ಬತಮಿಂದು ಕಾಂತ ಫಲವಾದುದು ನನ್ನಿಯನು ಕಾಯ್ದಿನಿಂ 


ಮಣಿಮಂಜಾಗ್ರಕೆ ಬಾರದಿರ್ಪ ಬಗೆಗಂದೂರಂತೆ ಬಾರೆಂದು ಸಂ 
ದಣಿಪತ್ಯರ್ವಿಗೆ ತತ್ಕರಂಬಿಡಿದು ತಾಂ ಮೇಲ್ವಾಯೆ ನಿ೦ ಮುಟ್ಟದಿ 
ರ್ಫಣಿರಾಡೂಷಣನಾಣೆಯೆಂದೆನೆ ಕದಂ ಕೈವಿಟ್ಟು ತತ್ಕಾಂತೆಯೋ 
ಆಣಯಂ ಮಾಣು ಅದಿರ್ದು ವತ್ಸರವುದೆಂಭತ್ತಾಗುತಿರ್ಪನ್ನೆಗಂ 


೭೫ 


ಮಾಡಿ, ಶ್ರೇಷ್ಠವಾದ ತಾಂಬೂಲದಿಂದ ಪರಿಮಳಗೊಳಿಸಲ್ಪಟ್ಟ ಮುಖವುಳ್ಳವನನ್ನಾಗಿ 
ಮಾಡಿ , 'ನನ್ನ ಅಪರಾಧವನ್ನು ಕ್ಷಮಿಸಬೇಕು. ನಾನು ನಿಮ್ಮ ದಾಸಿಯಲ್ಲವೆ ?? 
ಎನ್ನುತ್ತ ನಮಸ್ಕಾರ ಮಾಡಿ ಕಳುಹಿಸಿಕೊಟ್ಟಳು. (ಹೀಗೆ ತನ್ನ ಮನೆಗೆ ಬರಲಾಗಿ, 
ಇವನ ಈ ಹೊಸವೇಷವನ್ನು ( ಆ ತಿರುನೀಲಕಂಠರ) ಹೆಂಡತಿಯು ಚೆನ್ನಾಗಿನೋಡಿ, 
ಅಕ್ಕಟಾ ! ಮಿಕ್ಕಿ ಹೋದ ಹೊತ್ತಿನಲ್ಲಿ ಈ ರೀತಿಯ ) ಅನ್ಯಾಯವನ್ನು ಹೇಗೆ ಸೈರಿ 
ಸಲಿ ! ಇದೆಲ್ಲಿಯ ಉಜ್ವಲವಾದ ವೇಷದ ಉತ್ಕರ್ಷ ! ಮೈಗೆ ತೊಡೆಯಲ್ಪಟ್ಟ 
ಸುಗಂಧ ದ್ರವ್ಯದ ಸೊಗಸಾದ ವಾಸನೆ ಇದೆಲ್ಲಿಯದು ! ಯಾವಳೊಡನೆ ಪ್ರೀತಿಗೊಂಡು 
ಇದ್ದು ಬಂದೆ ಕಾಂತಾ ? ನಿನ್ನ ವ್ರತವು ಈ ದಿನ ಸಫಲವಾದುದಾಯಿತು.' ಎನ್ನುತ್ತ 
ಕೋಪಗೊಂಡವಳಾಗಿ, ( ಅವಳು) ರತ್ನ ಖಚಿತವಾದ ಮಂಚದ ಮೇಲೆ ಬಾರದಿರುವ 
( ಅವಳ) ರೀತಿಯನ್ನು ನೋಡಿ, ( ತಿರುನೀಲಕಂಠನು) ಕ್ರಮದಂತೆ ( ಮಂಚಕ್ಕೆ ) ಬಾ 
ಎಂದು ಹೆಚ್ಚಾದ ಅಕ್ಕರೆಯಿಂದ ತುಂಬಿದವನಾಗಿ ಅವಳ ಕೈಯನ್ನು ಹಿಡಿದು ಅವನು 
ಅವಳ ಮೇಲೇರಿ ಹೋಗಲು , ( ಅವಳು) 'ನೀನು ಆದಿಶೇಷಾಭರಣನಾದ ಶಿವನ ಆಣೆ 
ಯಾಗಿ ( ನನ್ನನ್ನು ) ಮುಟ್ಟಬೇಡ,' ಎಂದೆನಲು, ( ಅವನು ಅವಳ ಕೈಯನ್ನು ಬಿಟ್ಟು , 
ಆ ಕಾಂತೆಯಲ್ಲಿ ಪ್ರಣಯವನ್ನು ಸಂಪೂರ್ಣ ತ್ಯಜಿಸಿದವನಾಗಿ , ಎಂಬತ್ತು ವರ್ಷಗಳು 
ಆಗುವವರೆಗೆ ಇರುತ್ತಿರುವಲ್ಲಿ , ಆಗ ಶಿವನು ಆಗ ಜಂಗಮಾಕಾರವನ್ನು ಹೊಂದಿ , ಅವನ 
ನಿಷ್ಠೆಗೆ ಒಲಿದು ಬಂದು ( ಆತನನ್ನು ಕಂಡು) ಒಂದು ಭಿಕ್ಷಾಪಾತ್ರೆಯನ್ನು ಜೋಕೆಯಿಂದ 
ಮುಚ್ಚಿಡು ಎಂದು ತಿಳಿಸಿ ಕೊಟ್ಟು ಹೋದನು . ಆ ಪಾತ್ರೆಯು ಅವನಲ್ಲಿ ಮಾಯ 


1 ದಿಂ ( ಅ) 2 ರ್ಕಳ್ಳಿ ( ಜ) 


೫೪೪ 


ಬಸವರಾಜ ವಿಜಯ 


ಹರನಾಗಳ ಜಂಗಮಾಕಾರವನೆ ತಳೆದು ತನ್ನಿಷ್ಟೆಗೊಲ್ವೆಯು ತುಂ ಕ . 
ರ್ಪರದೊಂದಂ ಜೋಕೆಯಿಂ ಬೈತಿಡುವುದೆನುತೆ ಕೊಟ್ಟೆಯು ತುಂ ಮಾಯಮಪ್ಪಂ 
ತಿರೆ ಗೆಲ್ಲೊರಂತದಂ ತಾಂ ಮಲದಿನಮೊಸೆದೇವ್ರಂದು ತಾರೆಂದು ಬೇಡು 
ತಿರೆ ಬೇಗಂ ಮುನ್ನ ಬೈತಿಟ್ಟೆಡೆಯೊಳುಸುತುಂ ಕಾಣದುದ್ದೀತಿಯಿಂದ - ೭೬ 


ನಡುಗುತ್ತಿರ್ಪನ್ನ ಮೇಂ ಪೋದುದೆ ಕಿತವ ಲಸತ್ಯರ್ಪರಂ ಜೋಕೆಯಿಂ ಬೈ 
ತಿಡು ನೀನೆಂದಿತೊಡೇಂ ವಂಚಿಪುದೆ ಜಗದೊಳಾರ್ವಚರ್ುನರ್ನಿನ್ನನಿಲ್ಲೆಂ 
ದೊಡೆಸೊಲ್ಲಂ ನಂಬಲೆಂತಕ್ಕು ಕುಡು ಕುಡು ಮಾತ್ರೆಯಲ ನಿನ್ನನೆಂತುಂ 
ಬಿಡೆನೆಂದಾಸ್ಪೋಟಿಸುತ್ತುಂ ಶಿವದಿಡುತಿದಿರೋಳರ್ಜನಂಗೆಯುತಾಗಳ 


೭೭ 


ಶಪಥಂ ಗೆಯ್ದಲ್ಲದೆಂತುಂ ಬಿಡೆನೆನುತಧಟಿಂದಿರ್ವರ ತೀರ್ಥವಾಗಿ 
ಸ್ನಪನಂಗೆಯ ವಾರ್ಧಕ್ಯವನಳಿದೊಲವಿಂ ಯವ್ವನಂಗೊಟ್ಟು ಕಾರು 

ಪರಂ ಪ್ರತ್ಯಕ್ಷನಾಗುತ್ತೀಳೆಯೊಳಿರಿಸುತೆಂಭತ್ತು ಸಂವತ್ಸರಂ ಸೌ 
ಖ್ಯಪದಂ ಕೆಯ್ಯ ಮೇಷ್ಟುಷ್ಟಕದೊಳಿರಿಸಿ ಕೊಂಡೊಯ್ಯುತುಂ ಕೂರ್ಮೆಯಿಂದಂ 


೭೮ 


ಪರಮಗಣಪದವನಾಪುರ 
ಹರನೀಯ ತದೀಯ ಭುವನದೊಳ್ಳೇಆದ ಲಸ 


ವಾಗುವ ಹಾಗೆ ಮಾಡಿದನು . ಮರುದಿನ ಬೆಳಗಿನ ಸಮಯಕ್ಕೆ ಪ್ರೀತಿಯಿಂದ ಬಂದು 
( ನಾನಿಟ್ಟು ಹೋದ ಪಾತ್ರೆಯನ್ನು ) ಕೊಡು; ಎಂದು ಬೇಡುತ್ತಿರಲು ( ಆ ತಿರುನೀಲ 
ಕಂಠನು ) ಬೇಗನೆ ಮೊದಲು ಆ ಪಾತ್ರೆಯನ್ನು ಮುಚ್ಚಿಟ್ಟ ಸ್ಥಾನದಲ್ಲಿ ಹುಡುಕುತ್ತ 
( ಅದನ್ನು ) ಕಾಣದೆ , ಹೆಚ್ಚಾದ ಭಯದಿಂದ ನಡಗುತ್ತ ಇರುವಲ್ಲಿ, ( ಆ ಕಪಟ ವೇಷದ 
ಶಿವನು) ವಂಚಕನೇ , ಏನು ? ಶ್ರೇಷ್ಟವಾದ ಪಾತ್ರೆಯು ಹೋಯಿತೇ ? 'ನೀನು 
(ಅದನ್ನು ) ಜೋಕೆಯಿಂದ ಇಡು ಎಂದು ಹೇಳಿಕೊಟ್ಟರೂ ( ಈಗ) ಮೋಸ ಮಾಡು 
- ವುದೇ ? ( ಇಂಥ) ನಿನ್ನನ್ನು ಜಗದಲ್ಲಿ ಯಾರು ಮೆಚ್ಚುತ್ತಾರೆ ? ( ಪಾತ್ರೆಯು) ಇಲ್ಲ 
ಎಂದರೆ ( ಆ ನಿನ್ನ ) ಮಾತನ್ನು ಹೇಗೆ ನಂಬುವುದಕ್ಕೆ ಆದೀತೋ ! ನನ್ನ ಪಾತ್ರೆಯನ್ನು 
ಕೊಡು ಕೊಡು ! ನಿನ್ನನ್ನು ಯಾವ ರೀತಿಯಿಂದಲೂ ನಾನು ಬಿಡುವವನಲ್ಲ.' ಎಂದು 
ಗರ್ಜನೆ ಮಾಡಿ ಮಾತನಾಡುತ್ತ ಶಿವನೇ ಇನ್ನೇನು ಗತಿ ಎಂದು ಅನ್ನುತ್ತ , ಅವನೆದುರು 
ಕೋಪದಿಂದ ಸಿಡಿ ಸಿಡಿದು ಬೀಳುತ್ಯ ಭಯ ಪಡಿಸುತ್ತ (ನೀನು) ಪ್ರತಿಜ್ಞೆಯನ್ನು 
ಮಾಡದ ವಿನಾ ಹೇಗೂ ನಾನು ಬಿಡುವವನಲ್ಲ, ಎಂದು ಕೆಚ್ಚಿನಿಂದ ಇಬ್ಬರನ್ನೂ ತೀರ್ಥ 
ಜಲದಲ್ಲಿ ಸ್ನಾನ ಮಾಡಿಸಿ , ಮುಪ್ಪನ್ನು ಕಳೆದು ಪ್ರೀತಿಯಿಂದ ಯೌವನವನ್ನು ಕರುಣಿಸಿ 
ಕಾರುಣ್ಯ ಪೂರ್ಣನಾದ ಶಿವನು ಪ್ರತ್ಯಕ್ಷನಾಗಿ ಭೂಮಿಯಲ್ಲಿ ( ಮತ್ತೆ ) ಎಂಬತ್ತು ವರ್ಷ 
ಗಳ ಪಠ್ಯಂತ ಇರಿಸಿ ಮೋಕ್ಷಸುಖದ ಸ್ಥಾನವು ವಶವಾಗುವ ಹಾಗೆ ಪುಷ್ಪಕ ವಿಮಾನ 
ದಲ್ಲಿ ಕುಳ್ಳಿರಿಸಿಕೊಂಡು ಕರೆದೊಯ್ಯುತ್ತ ಆ ಶಿವನು ( ಆ ತಿರುನೀಲಕಂಠನಿಗೆ) ಶ್ರೇಷ್ಠ 


೫೪೫ 


ಷೋಡಶಾಶ್ವಾಸಂ 


ತಿರುನೀಲಕಂಠಮಾಹೇ 
ಶ್ವರಂಗೆ ಡಿಂಗರಿಗನಪ್ಪೆನಾನನವರತಂ 


ಮುದದಿಂ ವಿಕ್ರಮಟೋಳನೊರ್ಮೆ ಗುಡಿಯಂ ಸೌವರ್ಣದಿಂ ಮಾಡುತಂ 
ತದ೪ ಶಂಕರನಂ ಪ್ರತಿಷ್ಠಿಸಿ ಕರಂ ಕಂಡಂತುಷಾಯ ಹೃ 
ಇದದೊಳ್ಳೆಗುಲಮಂ ನಿಮಿರ್ಚಿ ಶಿವಲಿಂಗಸ್ಥಾಪನಂಗೆಯುತ 
ಊದೆ ಕೈಲಾಸಕೆ ಪೋದ ಪೂಸಲವರಾಧೀಶಂಗೆ ಟೊಳ್ಳಾದಪೆಂ 


ಒದವಿದ ಸಾಮ್ರಾಜ್ಯದ ಸಂ 
ಪದಮಂ ತೊಅರೆದತಿ ವಿರಕ್ತಿಯಿಂ ಶಂಕರನಂ 
ಪದೆದೊಲಿಸಿ ಮೆರೆದ ಮಹಿಮಾ 
ಸ್ಪದ ಕರಿಕಾಲಾಖ್ಯ ಭಕ್ತನನುಚರನಪ್ಪೆಂ 


- 


೮೧ 


ವಿಸುಪಂತರಂಗದೊಳ್ಳಾ 

ನಿಸುತಂ ಭವಹರನನೆಸಗಿ ಮಾನಸಪೂಜಾ 
ವಾದ ಗಣಪದವಿಯನ್ನು ಕೊಟ್ಟನು. ಆ ಈಶ್ವರ ಲೋಕದಲ್ಲಿ ( ಈ ರೀತಿ) ಮೆರೆದ 
ಶ್ರೇಷ್ಠರಾದ ತಿರುನೀಲಕಂಠ ಮಾಹೇಶ್ವರರಿಗೆ ನಾನು ಸತತವೂ ಸೇವಕನಾಗಿದ್ದೇನೆ. 
ಪೂಸಲವರಾಧೀಶ್ವರ ಸ್ತೋತ್ರ ೮೦ . ವಿಕ್ರಮ ಜೋಳ ಮಹಾರಾಜನು ಒಮ್ಮೆ 
ಸಂತೋಷದಿಂದ ಬಂಗಾರದಿಂದ ಗುಡಿಯನ್ನು ನಿರ್ಮಿಸಿ, ಹಾಗೆ ಕಟ್ಟಿಸಿದ ಆ ಗುಡಿಯಲ್ಲಿ, 
ಶಂಕರನನ್ನು ಪ್ರತಿಷ್ಠೆಗೊಳಿಸಲಾಗಿ, ಚೆನ್ನಾಗಿ ಕಂಡುಕೊಂಡ ರೀತಿಯಲ್ಲಿಯೇ ತನ್ನ 
ಹೃದಯ ಸ್ಥಲದಲ್ಲಿಯೂ ದೇವಸ್ಥಾನವನ್ನು ಮಾಡಿ , (ಅದರಲ್ಲಿ ಶಿವಲಿಂಗವನ್ನು 
ಪ್ರತಿಷ್ಠೆ ಮಾಡಿ , ಕೈಲಾಸಕ್ಕೆ ಹೋದ ಪೂಸಲ ನಗರದ ಅಧೀಶ್ವರನಿಗೆ ನಾನು ದಾಸ 
ನಾಗಿದ್ದೇನೆ. ಕರಿಕಾಲಾಖ್ಯರ ಸ್ತೋತ್ರ ೮೧ . ತನಗುಂಟಾದ ಸಾಮ್ರಾಜ್ಯದ ದೊರೆ 
ತನದಿಂದ ದೊರಕಿದ ಐಶ್ವರವನ್ನು ತ್ಯಾಗ ಮಾಡಿ, ಅತ್ಯಂತ ವೈರಾಗ್ಯದಿಂದ ಶಂಕರನನ್ನು 
ಪ್ರೀತಿಸಿ ಮೆಚ್ಚಿಸಿಕೊಂಡು ಮೆರೆದ ಮಹಿಮಾಶಾಲಿಯಾದ ಕರಿಕಾಲನೆಂಬ ಹೆಸರಿನ 
ಭಕ್ತನ ಸೇವಕನು ನಾನಾಗಿದ್ದೇನೆ. ತಿರುಕುರುಪೆಯರಸ್ತೋತ್ರ ೮೨. ಪ್ರಕಾಶಿಸುವ 
ಅಂತರಂಗದಲ್ಲಿ ಭವಹರನಾದ ಪರಮಾತ್ಮನನ್ನು ಧ್ಯಾನ ಮಾಡುತ್ತ ಮನಸ್ಸಿನಲ್ಲಿ 
ಸಮಸ್ತ ಪೂಜಾ ಸಮೂಹದ ವ್ಯವಹಾರವನ್ನು ಮಾಡಿ, ಒಲಿಸಿಕೊಂಡಕ್ರಿಯಾ ಭಾವ 
ರಸಜ್ಜನಾದ ( ಸಂವಿತ್ ರಸಿಕನ ) 'ತಿರುಕುರುಪೆ' ಯವರ ಪಾದ ಸೇವಕನು ಆಗಿದ್ದೇನೆ. 
ಮಾನಸ ಪೂಜೆಯೆಂದರೇನೆಂಬ ಬಗೆಗೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಈ ವಿವರಣೆಯಿದೆ : 
ಅಂತಃ ಪವನ ಸಂಸ್ಕೃಷ್ಟ ! ಸುಸೂಕ್ಷಾಂಬರ ಶೋಭಿತೇ | ಮೂರ್ಧನ್ಯ ಚಂದ್ರ 
ವಿಗಳತ್ | ಸುಧಾ ಸೇಕಾತಿ ಶೀತಲೇ ! ಬುದ್ದೀಂದ್ರಿಯನವದ್ಯಾರೇ 1 ಬೋಧದೀಪೇ 
ಹೃದಾಲಯೇ 1 ಪದ್ಮಪೀಠ ಸಮಾಸೀನಂ 1 ತಲ್ಲಿಂಗಂ ಶಿವ ವಿಗ್ರಹಂ || ಭಾವಯಿತ್ಸಾ 
ಸದಾಕಾಲಂ 1 ಪೂಜಯೇತ್ ಭಾವವಸ್ತುಭಿಃ | ಉಮಾಭಿಷೇಕಸಲಿಲಂ | ವಿವೇಕೋ 


0 


35 


೫೪೬ 


ಬಸವರಾಜ ವಿಜಯಂ 


ವಿಸರವನೊಲಿಸಿದ ಸಂವಿ 
ದ್ರಸಿಕನ ತಿರುಕಂಪೆಯಂಫ್ರಿಸೇವಕನಪ್ಪಂ 


೮೨ 


ಚರಭಕ್ತಿವಿಡಿದು ರೋಹಿಣಿ 
ವೆರಸಿ ಮಹೇಶ್ವರನನಳ್ಳಲಿದೊಲಿಸಿ ಶುಭಾ 
ಕರ ಮುಕ್ತಿವಡೆದು ರಂಜಿಪ 

ತಿರುಮಲನ ಚರಣನಳಿನಷಟ್ಟದಿಯಪ್ಪಂ 
ವಸ್ತ್ರ ಮುಚ್ಯತೇ !! ಸತ್ಯಮಾಭರಣಂ ಪ್ರೋಕ್ಯಂ| ವೈರಾಗ್ಯಂ ಪುಷ್ಪ ಮಾಲಿಕಾ ಗಂಧ 
ಸೃಮಾಧಿ ಸಂಪತ್ತಿಃ | ಅಕ್ಷತಾ ನಿರಹಂಕೃತಿಃ!! ಭ್ರಾಂತಿಮೂಲಪ್ರಪಂಚಸ್ಯ 1 ನಿವೇದ್ಯಂ 
ತನ್ನಿವೇದನಂ | ಮೌನಘಂಟಾ ಪರಿಸ್ಸಂದಃ | ತಾಂಬೂಲಂವಿಷಯಾರ್ಪಣಂ ವಿಷಯ 
ಭ್ರಾಂತಿರಾಹಿತ್ಯಂ | ತತ್ಪದಕ್ಷಿಣ ಕಲ್ಪನಾ | ಬುದ್ಧಸದಾಕಾಶಕ್ಕಿ , 1 ನಮಸ್ಕಾರ 
ಕ್ರಿಯಾಮತಾ | ಏವಂ ವಿಧೈರ್ಭಾವಪುರುಪಚಾರೈರದೂಷಿತೈಃ | ಪ್ರತ್ಯಹ್ಮಣ 
ಮನಾಭೂತ್ವಾ ! ಪೂಜಯೇತ್ ಲಿಂಗಮಾಂತರಂ !! [ ಪ್ರಾಣ ವಾಯುವಿನಿಂದ ವ್ಯಾಪ್ತ 
ವಾಗಿಯೂ , ಅತಿ ಸೂಕ್ಷಾಕಾಶದಲ್ಲಿ ಪ್ರಕಾಶಮಾನವಾಗಿಯೂ , ಬ್ರಹ್ಮರಂಧವನ್ನೆದಿದ 
ಪೂರ್ಣಚಂದ್ರ ಮಂಡಲದಿಂದ ಸುರಿಯುತ್ತಿರುವ ಅಮೃತದ ಸೇಚನೆಯಿಂದ ಅತ್ಯಂತ 
ತಂಪಾಗಿರುವುದಾಗಿ ಕಿವಿ ಮೂಗು ಮೊದಲಾದ ಐದು ಇಂದ್ರಿಯ ದ್ವಾರಗಳು 
ಮುಚ್ಚಲ್ಪಟ್ಟವುಗಳಾಗಿ, ಪರಮಾತ್ಮ ಜ್ಞಾನವೆಂಬ ದೀಪವುಳ್ಳದ್ದಾಗಿ, ಇರುವ ಊರ್ಧ 
ಹೃದಯದಲ್ಲಿನ ದ್ವಾದಶ ಎಸಳುಗಳ ಕಮಲ ಪೀಠದಲ್ಲಿರುವ ಮಂಗಳ ಮೂರ್ತಿಯಾದ 
ಪ್ರಾಣಲಿಂಗವನ್ನು ಗುರುವಿನ ಉಪದೇಶ ಮಾರ್ಗಕ್ಕನುಗುಣವಾಗಿ ಧ್ಯಾನಿಸಿ , ಸದಾ 
ಕಾಲದಲ್ಲಿ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡ ಪೂಜೋಪಕರಣಗಳಿಂದ ಹೀಗೆ ಪೂಜಿಸ 
ಬೇಕು : ಅಭಿಷೇಕಜಲ - ಸಹನೆ; ವಸ್ತು - ನಿತ್ಯಾನಿತ್ಯ ವಸ್ತು ವಿವೇಕ; ಆಭರಣ - ಸತ್ಯ : 
ಹೂ ಮಾಲೆ- ಇಹಪರ ಭೋಗಸುಖದಲ್ಲಿ ಆಸೆಯಿಲ್ಲದಿರುವಿಕೆ; ಗಂಧ - ಏಕಾಗ್ರಚಿತ್ತ ; 
ಅಕ್ಷತೆ- ಅಹಂಕಾರವಿಲ್ಲದಿರುವಿಕೆ; ದೀಪ- ಜಗತ್ಪಕಾಶಕರವಾದ ಮಹಾಜ್ಞಾನ: ನೈವೇದ್ಯ . 
ನಾನು ಈಶ್ವರನಲ್ಲವೆಂಬ ಜ್ಞಾನಕ್ಕೆ ಮೂಲಭೂತ ಪ್ರಪಂಚವಾದ ಶರೀರಾದಿ ಅಹಂಕಾರ 
ವರ್ಗವನ್ನು ತಿಳಿಸುವಿಕೆ ; ಘಂಟಾನಾದ - ಅನಾಹತ ಚಕ್ರದಲ್ಲುಂಟಾಗುವ ನಾದದ 
ಅನು ಸಂಧಾನಕ್ಕೆ ಕಾರಣವಾದ ಮೌನ ; ತಾಂಬೂಲ- ವಿಷಯಸುಖ ಸಮರ್ಪಣೆ ; 
ಪ್ರದಕ್ಷಿಣೆ-ಶಿವನಲ್ಲಿ ಅಭೇದದ ಭ್ರಾಂತಿಯಿಲ್ಲದಿರುವಿಕೆ ; ನಮಸ್ಕಾರ- ಬುದ್ದಿಯು 
ಲಿಂಗರೂಪವನ್ನೆ ದುವ ಶಕ್ತಿ - ಇದನ್ನೇ ಭಾವಪೂಜೆಯೆಂದು ಹೇಳಲಾಗಿದೆ. 
ತಿರುಮೂಲರಸ್ತೋತ್ರ ೮೩ . ಜಂಗಮದಲ್ಲಿ ಭಕ್ತಿಯನ್ನು ಹಿಡಿದು ( ಹೆಂಡತಿಯಾದ) 
ರೋಹಿಣಿಯೊಡನೆ ಕೂಡಿ ಪರಮೇಶ್ವರನನ್ನು ಪ್ರೀತಿಯಿಂದ ಒಲಿಸಿಕೊಂಡು , 
ಶುಭಪ್ರದವಾದ ಮುಕ್ತಿಯನ್ನು ಪಡೆದು ರಂಜಿಸುತ್ತಿರುವ ತಿರುಮಲನ ಪಾದ 
ಕಮಲಕ್ಕೆ ನಾನು ಶೃಂಗ ಸ್ವರೂಪನಾಗಿದ್ದೇನೆ. ಚಿರುಪುಲಿಯನಾಥನ ಸ್ತೋತ್ರ 


ಷೋಡಶಾಶ್ವಾಸಂ 


ವಂಚಿಸದೆ ಚರಸಹಸ್ರಕೆ 
ಸಂಚಿತಧನವಿತ್ತು ತೃಪ್ತಿವಡಿಸುತೆ ನಿಚ್ಚಂ . 
ಪಂಚಮುಖನೂರ್ಗೆ ನಡೆದ ಸ 
ಮಂಚಿತ ಚಿಕುಪುಲಿಯನಾಥನನುಚರನಪ್ಪಂ 


ಪೊಸತೊಂದು ಪೊನ್ನನನುದಿನ 
ಮಸಮಾಕ್ಷನಿನೊಲ್ಲು ಪಡೆದು ಗಣತತಿಯ ಪೂ 
ಜಿಸಿ ಸಂದ ಚಿತ್ತೊಣೆಯರ 
ಮಿಸುಪಡಿದಾವರೆಯ ಲೆಂಕನಪ್ಪೆನಜಸ್ರಂ 


ಭೂತಭವದ್ಭವಿಷ್ಯದಭವಾಂಘಿಸರೋರುಹ ಭಕ್ತಿತತ್ಪರ 
ವಾತದ ನೃತ್ಯನಪ್ಪೆನೆನುತುಂ ತಿರುಪಾಡುಗಳಿಂದ ಪಾಡುತುಂ 
ಭೂತಳದಲ್ಲಿ ಸೈಗೆಡವುತುಂ ಮುಗಿವು ಕರಾರವಿಂದಮಂ 
ಭೀತಿಸಮೇತ ಭಕ್ತಿರಸದಿಂ ಮಿಗೆ ನಾಂದತಿದೈನ್ಯವೃತ್ತಿಯಿಂ 
ಭವದನುಚರ ನೃತ್ಯಭಕ್ಕದಾಸಂ 
ಶಿವಗಣವೃಂದವೆ ಮಾಣದಪ್ಪೆನಪ್ಪೆಂ. 
ಪ್ರವಿದಿತ ಕೃಪೆಗೆಯುದೆನ್ನೊಳೆಂದಾ 
ಸವಿನಯ ಸೌಂದರನೊಲ್ಲು ಕೀರ್ತಿಸುತ್ತುಂ 


- 


೮೭ - 


09 


೮೪. ನಿತ್ಯವೂ ಸಾವಿರ ಸಂಖ್ಯೆಯ ಜಂಗಮಸಮೂಹಕ್ಕೆ ವಂಚನೆಯನ್ನು ಮಾಡದೆ 
ಸಂಪಾದಿಸಿದ ಧನವನ್ನೆಲ್ಲ ಸಲ್ಲಿಸಿ ತೃಪ್ತಿಯನ್ನು ಪಡೆಯುತ್ತ ಪರಮೇಶ್ವರನಊರಾದ 
ಕೈಲಾಸಕ್ಕೆ ಹೋದ ಪರಮಶ್ರೇಷ್ಟನಾದ ಚಿರುಪುಲಿಯನಾಥನ ಸೇವಕ ನಾನಾಗಿದ್ದೇನೆ. 
ಚಿರುತ್ತೊಣೆಯರಸ್ತೋತ್ರ - ೮೫. ಪ್ರತಿದಿನವೂ ಈಶ್ವರನ ಒಲುಮೆಯಿಂದ ಹೊಸ 
ದಾದ ಒಂದು ಹೊನ್ನನ್ನು ಪಡೆದು ಗಣಸಮೂಹವನ್ನು ಪೂಜಿಸುತ್ತ ಶಿವಲೋಕವನ್ನು 
ಪಡೆದ ಚಿರುತ್ತೊಣೆಯರ ಶೋಭಿಸುವ ಪಾದಕಮಲಗಳ ಆಳು ಸದಾ ನಾನಾಗಿದ್ದೇನೆ. 
೮೬ - ೮೮ . ( ಈ ರೀತಿಯಲ್ಲಿ) ' ಹಿಂದಣ, ಈಗಿನ, ಮುಂದಣ ಪರಮೇಶ್ವರನ ಪಾದ 
ಕಮಲಗಳಲ್ಲಿ ಭಕ್ತಿತತ್ಪರರಾದವರ ಸಮೂಹದ ಸೇವಕನಾಗಿದ್ದೇನೆ' ಎಂದು ತಿರುಪಾಡು 
ಗಳನ್ನು ಹಾಡುತ್ತ ಭೂಭಾಗದಲ್ಲಿ ಅಡ್ಡಬಿದ್ದು ನಮಸ್ಕಾರ ಮಾಡುತ್ತ , ಕರಕಮಲ 
ಗಳನ್ನು ಮುಗಿಯುತ್ತ ಭಯದಿಂದ ಕೂಡಿದ ಭಕ್ತಿರಸದಿಂದ ನಾದಿ (ಮಿದಿದು) ಅತಿ 
ದೈನ್ಯವೃತ್ತಿಯಿಂದ, 'ಶಿವಗಣ ಸಮೂಹವೇ , ತಪ್ಪದೆ ನಿಮ್ಮಗಳ ಸೇವಕರ ಸೇವಕರ 
ಭಕ್ತನೂ , ಅಳೂ ಆಗಿದ್ದೇನೆ! ಆಗಿದ್ದೇನೆ! ! ನನ್ನನ್ನು ಅರಿತು ಕೃಪೆ ಮಾಡಬೇಕು? 
ಎಂದು ಆ ವಿನಯಶಾಲಿಯಾದ ಸೌಂದರನಂಬಿಯು ಪ್ರಾರ್ಥನೆ ಮಾಡುತ್ತ ಪರಮೇಶ್ವ 


೫೪೮ 


ಬಸವರಾಜ ವಿಜಯಂ 


ಪುರಹರನ ಪಿಂತೆ ಮೆಲ್ಲನೆ 
ಬರುತಿರೆ ಮೆಱವಿ:ಂಡನೊಲ್ಲು ಶಿವಗಣಸಹಿತಂ 
ಕರುಣಿಸುತಭಯವನಿತ್ತಾ 
ದರಿಸುತೆ ಸೌಂದರನನಭವನಂಫಿಗೆ ಮಣಿದಂ 


ವ|| ಅಂತು ಮಣಿದು ಪರಮೋತ್ಸವಂ ಮಿಗೆ ಭಕ್ತಿವೆತ್ತು ಕೊಂಡಾಡಿ ಪಾಡುತ್ತುಮಿರೆ 
ಶಿವಂ ನೋಡಿ ಕಾರುಣ್ಯಮು ನೀಡಿ ಮಣಿಪುಷ್ಪಕಮಂ ಬರಿಸಿ ತಹಚರಗಣಸಮೇತಂ ಕುಳ್ಳಿರಿಸಿ 
ಮೆರೆಮಿಂಡದೇವನಂ ಕೈಲಾಸಕ್ಕೆ ಕರೆದೊಯ್ದು ನಿತ್ಯತ್ವ ಮತ್ತು ಮನ್ನಿಸಿ ಮತ್ತಮಾಗಳ 


ಮನಸಿಜಹರನಾ ಮೆಆಲೆಮಿಂ 
ಡನ ಮಹಿಮೆಯನಲ್ಲಿ ಪೊಗಳುತುಂ ಗಣತತಿಯೊಳ್ 
ಬಿನದ ವಿಗೆ ನಿಜಭದ್ರಾ , 
ಸನದೊಳ್ಳಿರಿಜಾತೆವೆರಸು ಸುಖದಿಂದಿರ್ದಂ 


ಅದಿಂದು ಭಕ್ತರೊಳ್ಳಲ್ಲದು ಮದಮೆನುತು ಮಾಚಯಂ ಪೇಳೆ ಕೇಳ 
ತುದಿತೋತ್ಸಾಹಾನ್ವಿತಂ ತತ್ಪದನಳಿನನಮಸ್ಕಾರಮಂ ಮಾಡಿ ತೊರ್ಪ 
ಗ್ಯದ ತತ್ವಾದಾಂಬುಜೊಂಬುಪ್ರಭವನವಮಣಿಶ್ರೇಣಿಯಂ ಮಾಣದೀವು 
ತೊದವಿರ್ದಾನಂದದಿಂ ಜಂಗಮತತಿಗೆಸೆದ ಭಕ್ತಿಸಾಂದ್ರಂ ನೃಪೇಂದ್ರಂ 


ರನ ಹಿಂದುಹಿಂದೆ ಮೆಲ್ಲನೆ ಬರುತ್ತಿರಲು ಮೆರೆಮಿಂಡದೇವನು ಒಲಿದು ಶಿವಗಣ 
ಸಮೇತನಾಗಿ ಕರುಣದೋರಿ, ಆ ಭಯವನ್ನು ಕೊಟ್ಟು , ಆದರಿಸುತ್ತ ಪರಮೇಶ್ವರನ 
ಪಾದಗಳಿಗೆ ನಮಸ್ಕರಿಸಿದನು. ವ|| ಈ ರೀತಿ ನಮಸ್ಕರಿಸಿ ಹರ್ಷಾತಿರೇಕದಿಂದ ಮಿಕ್ಕು 
ಭಕ್ತಿಯೊಡನೆ ಬೆರಸಿ ಕೊಂಡಾಡುತ್ತ , ಹಾಡುತ್ತ ಇರಲು , ಶಿವನು ಕಂಡು ಕಾರುಣ್ಯ 
ವನ್ನುಂಟುಮಾಡಿ ರತ್ನಖಚಿತವಾದ ಪುಷ್ಪಕ ವಿಮಾನವನ್ನು ಬರಮಾಡಿಕೊಂಡು ಆ 
ಮೆರೆಮಿಂಡ ದೇವನ ಸಹಚರರಾದ ಸಮಸ್ತಗಣ ಸಮೂಹ ಸಹಿತವಾಗಿ ( ಆ ವಿಮಾನ 
ದಲ್ಲಿ) ಕುಳಿತುಕೊಂಡು ಕೈಲಾಸಕ್ಕೆ ಕರೆದೊಯ್ದನು. ಅಲ್ಲಿ ಅವರೆಲ್ಲರಿಗೆ ನಿತ್ಯ ಪದವಿ 
ಯನ್ನು ಕೊಟ್ಟು ಮನ್ನಣೆ ಮಾಡಿದನು. ಮತ್ತು ಆಗ೮೯. ಅಲ್ಲಿ ಮನ್ಮಥವಿಕಾರ 
ದೂರನಾದ ಮೆರೆಮಿಂಡದೇವನ ಮಹಿಮೆಯನ್ನು ಶಿವಗಣ ಸಮೂಹದೆದುರಿನಲ್ಲಿ 
ಹೊಗಳುತ್ತ , ಹೆಚ್ಚಾದ ಸಂತೋಷದಿಂದ ತನ್ನ ಮಂಗಳಕರವಾದ ಆಸನದಲ್ಲಿ ಪಾರ್ವತಿ 
ಸಮೇತನಾಗಿ ಸುಖದಿಂದ ಇದ್ದನು. ೯೦ . ಆದ್ದರಿಂದ ಬಸವಣ್ಣ , ಭಕ್ತರೊಡನೆ 
ಮದವು ಸಲ್ಲದು.' ಎನ್ನುತ್ತ ಮಡಿವಳ ಮಾಚಿದೇವನು ಹೇಳಲು, ಆ ಸಾಂದ್ರಭಕ್ತಿಯ 
ವೃಷಭೇಂದ್ರನು ಕೇಳಿ, ಉತ್ಪನ್ನವಾದ ಅತ್ಯಂತ ಸಂತೋಷದಿಂದಕೂಡಿದವನಾಗಿ, ಆ 
ಮಾಚಿದೇವನ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ಜಂಗಮ ಸಮೂಹಕ್ಕೆ ( ಮಹಿಮಾ 
ಪ್ರದರ್ಶನಾರ್ಥವಾಗಿ) ಪಾದದಿಂದ ನೀರನ್ನು ಕೆದರಲು ಆಗ ಆ ನೀರಿನಿಂದ ಹುಟ್ಟಿದ 
ರತ್ನಗಳನ್ನು ತಪ್ಪದೆ ( ಎಲ್ಲರಿಗೂ ) ಕೊಡುತ್ತ ಆನಂದದಿಂದ ಕೂಡಿದವನಾಗಿ ಇದ್ದನು. 


ಷೋಡಶಾಶ್ವಾಸಂ 


೫೪೯ 


ನಮದಮರವಧೂಟಿಕಾಳಕಾಲೀ 
ಭ್ರಮರವಿರಾಜಿತಪಾದಪದ್ಮಯುಗೋ 
ಹಿಮಗಿರಿತನುಜಾತೆ ರಕ್ಷಿಸೆನ್ನಂ 
ಹಿಮಕರಶೇಖರ ಧರ್ಮಪತ್ನಿ ಗೌರಿ 


೯೧ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 


ಶ್ರೀಮದ ಬಸವರಾಜವಿಜಯಮಹಾಪುರಾಣದೊಳ್ ಮೆರೆಮಿಂಡದೇವಕಥಾವರ್ಣನಂ 

.. ಮೋಡಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೧೬ಕ್ಕೆ ಪದಗಣನೆ ೧೩೯೯ಕ್ಕೆ ಮಂಗಳಮಹಾ ಶ್ರೀ 


೯೧, ನಮಸ್ಕರಿಸುತ್ತಿರುವ ದೇವತಾಸ್ತ್ರೀಯರುಗಳ ಮುಂಗುರುಳುಗಳ ಸಮೂಹವೆಂಬ 
ತುಂಬಿಗಳಿಂದ ಪ್ರಕಾಶಿಸುವ ಚರಣಕಮಲಗಳುಳ್ಳವಳೂ , ಹಿಮಗಿರಿಯಮಗಳೂ , 
ಚಂದ್ರಶೇಖರನ ಪತ್ನಿಯೂ ಆದ ಗೌರೀದೇವಿಯೇ , ನನ್ನನ್ನು ರಕ್ಷಿಸು . 


ಹದಿನಾರನೆಯ ಆಶ್ವಾಸವು ಸಮಾಪ್ತವಾಯಿತು. 


ಸಸ್ತ ದಶಾಶ್ವಾಸಂ 
[ ಕಿನ್ನರೇಶ್ವರನ ಕಥೆ] 


ಶ್ರೀಮದಗಜಾಭುಜಾಸುವ 
ನೋವಾಲಾಲಂಕೃತಾತ್ಮಕಂಧರನಭವಂ 
ಭೀಮಾಧಕಾಂಧಕಾರಮ 
ಹಾಮಿಹಿರಂ ಪೊರೆಗೆ ಭಕ್ತರು ಶಿವಲಿಂಗಂ 


ಧರಣೀಭಾಗದೊಳೇಳೆ ವೆಸೆವ ಪೂಡೂರೆಂಬ ಸದ್ದಾವುದೊಳ್ 
ಪರಭೀವಂ ದುರಿತಾಮಯಾರಿ ಸುಜನಸ್ತೋಮಸುತಂ ಸತ್ಯಸಂ 
ಗರನಂಗೇಂದ್ರಿಯಲಿಂಗಸಂಗತನುದಾರಸ್ಕಾರವೀರವ್ರತಾ 
ಚರಣಂ ಕಿನ್ನರ ಬೊಮ್ಮಿದೇವನೆಸೆದಂ ದುರ್ವಾಂತವಾಗೃಂಜನಂ 


ಸರ್ವಪ್ರಾಣಿದಯಾಕರಂ ನಿಜಮತಾಂಭೋಜಾತಪದ್ಮಾಕರಂ 
ದುರ್ವಾರಾಹಿತಭಂಜನಂ ಶರಣಚೇತೋರಂಜನಂ ಭಕ್ತಕ 
ಲ್ಯೂರ್ವಿಜಂ ಭುವನೈಕಪೂಜ್ಯನನಘಂ ಸದೃಕ್ಕಿಯುಕ್ತಂ ಸದಾ 
ಖರ್ವಶ್ರೀಗುಣಮಂಡನಂ ಶುಭಕರ ಸಂಗೀತವಿದ್ಯಾಧರಂ 


- ಕಿನ್ನರಿಯ ಬ್ರಹ್ಮಯ್ಯನ ಕಥೆ 
೧. ಮಂಗಳಕರವಾದ ಪಾರ್ವತೀ ದೇವಿಯ ತೋಳುಗಳೆಂಬ ಹೂಮಾಲಿಕೆಗಳಿಂದ 
ಅಲಂಕರಿಸಲ್ಪಟ್ಟ ತನ್ನ ಕುತ್ತಿಗೆಗಳುಳ್ಳ ಶಿವನು , ಭಯಂಕರವಾದ ಅಂಧಕಾಸುರನೆಂಬ 
ಕತ್ತಲೆಗೆ ಮಹಾಸೂರನಂತಿರುವ ಶಿವಲಿಂಗನು ಭಕ್ತರನ್ನು ರಕ್ಷಿಸಲಿ . ೨. ಭೂಮಂಡಲ 
ದಲ್ಲಿ ಪ್ರಸಿದ್ದಿಯನ್ನು ಹೊಂದಿದ ' ಸೂಡೂರು' ಎಂಬ ಶ್ರೇಷ್ಟ ಗ್ರಾಮದಲ್ಲಿ ಶಿವಭಕ್ತರಲ್ಲ. 
ದವರಿಗೂ ಭಯಂಕರನಾದವನೂ , ಪಾಪವೆಂಬ ರೋಗಕ್ಕೆ ಶತ್ರುವಾದ, ಜನಸ್ತೋಮದ 
ಸ್ತೋತ್ರಕ್ಕೆ ಪಾತ್ರನಾದ, ಸತ್ಯ ಪ್ರತಿಜ್ಞೆಗಳನ್ನುಳ್ಳವನಾದ, ಸಮಸ್ತ ಅಂಗಗಳಲ್ಲೂ , 
ಇಂದ್ರಿಯಗಳಲ್ಲ ಲಿಂಗದ ಅರಿವಿನಿಂದ ಕೂಡಿದವನಾದ ( ಅಂಗಗುಣಗಳೂ , ಇಂದ್ರಿಯ 
ಗುಣಗಳೂ ಲಿಂಗಗುಣಗಳಿಂದ ಕೂಡಿದವನಾದ) ಉದಾರವಾಗಿ ಪ್ರಕಾಶಿಸುವ ವೀರ 
ಶೈವಾಚರಣೆಯಿಂದ ಕೂಡಿದವನಾದ, ದುಷ್ಟಜನರ ಮಾತುಗಳನ್ನು ಭಂಗಗೊಳಿಸುವವ 
ನಾದ ಕಿನ್ನರಿ ಬೊಮ್ಮಯ್ಯನೆಂಬುವನು ಶೋಭಿಸುತ್ತಿದ್ದನು. ೩ - ೪ -೫ . ಸಕಲಪ್ರಾಣಿ 
ಗಳಲ್ಲಿ ದಯೆಯನ್ನು ತೋರಿಸುವ, ತನ್ನ ಶಿವಮತವೆಂಬ ಕಮಲಕ್ಕೆ ಸೂರನಂತಿರುವ, 
ಇತರರಿಂದ ನಿವಾರಿಸಲು ಅಶಕ್ಯರಾದ ಶತ್ರುಗಳನ್ನು ನಾಶಗೊಳಿಸುವ, ಶಿವಶರಣರ 
ಮನಸ್ಸನ್ನು ಸಂತೋಷಗೊಳಿಸುವ, ಶಿವಭಕ್ತರಿಗೆ ಕಲ್ಪವೃಕ್ಷ ಸದೃಶನಾದ, ಲೋಕದ 


೫೫೧ 


ಸಪ್ರದಶಾಶ್ವಾಸಂ 


ಸಕಳಕಳಾಪ್ರವೀಣನಕಳಂಕಗುಣಾಂಕನುದಾತ್ತಜಂಗಮ 
ಪ್ರಕರಸಮರ್ಚನಕ್ಕೆ ತನುವು ಮನವು ಧನವಂ ನಿವೇದಿಸು 
ತಕುಟಿಲವೃನಿರ್ಪಿನಮುಪಾತ್ರಧನಂ ವ್ಯಯಮಾಗೆ ಕೊಂಕದು 
ತುಕಮತಿ ಚನ್ನಕಿನ್ನರಿಯನದ್ರಿಜೆಯಾಣ್ಮನ ಮುಂದೆ ಲೀಲೆಯಿಂ 


ಪಿಡಿದೋರುತಿರೆ ಜೇನಸೋನೆಕರೆದತ್ತೆಂಬಂತೆ ರಾಗಂಗಳಂ 
ಕಡುಪಿಂ ಕೇಳಿಸೆ ಗಾನಲೋಲನಗಜೇಶಂ ಮಚ್ಚಿ ಸಂಪ್ರೀತಿಯಿಂ 
ಕುಡೆ ಪೊನ್ನಂ ಪಣವಾಗಮಂ ಪಡೆದು ನಿಚ್ಚಂ ಜಂಗಮಶ್ರೇಣಿಯಂ 
ಬಿಡದಾರಾಧಿಸುತಿರ್ದನನ್ಯ ಸವಯಾಹಂಕಾರಶಂಕಾಹರಂ 


ವ|| ಅಂತಿರ್ಪಿನಮಾಗಳ 


ಬಸವನ ಭಕ್ತಿಶಶಾಂಕ 
ಪ್ರಸರಪ್ರಭೆ ತೀವೆ ಕಂಡು ತದ್ದರ್ಶನಕೆಂ 
ದೋಸೆಳಂದು ಕಿನ್ನರ 
ನಸದೃಶ ಕಲ್ಯಾಣಪಟ್ಟಣಕ್ಕನುನಯದಿಂ 


ಜನರಿಂದ ಪೂಜಿಸಲ್ಪಡುವವನಾದ, ಪಾಪರಹಿತನೂ , ಸದ್ಭಕ್ತಿಯುಕ್ತನೂ , ಸದಾ ಅಧಿಕ 
ಸಂಪತ್ತನ್ನುಂಟುಮಾಡುವ ಆಭರಣವಾಗಿ ಉಳ್ಳವನೂ , ಸಂಗೀತ ವಿದ್ಯಾಧರನೆನಿಸಿ , ಎಲ್ಲ 
ಕುಶಲ ವಿದ್ಯೆಗಳಲ್ಲಿ ಪ್ರವೀಣನೆನಿಸಿ ನಿರ್ದುಷ್ಟ ಸಷ್ಟುಣಗಳೇ ಚಿಹ್ನೆಯಾಗುಳ್ಳ 
ಬೊಮ್ಮಯ್ಯನು ಉದಾತ್ತರಾದ ಜಂಗಮರುಗಳ ಸಮೂಹದ ಅರ್ಚನೆಗೋಸ್ಕರ ತನು 
ಮನ ಧನಗಳನ್ನು ಅರ್ಪಿಸಿದವನಾಗಿ ಕುಟಿಲವಲ್ಲದ ನಡತೆಯಿಂದ ಕೂಡಿ, ಇರುತ್ತಿರುವಲ್ಲಿ 
ತಾನು ಉಪಾರ್ಜಿಸಿದ ಐಶ್ವರವೆಲ್ಲ ತೀರಿಹೋಗಲು, ಧೈಯ್ಯಗೆಡದೆ ( ಕೊಂಕದೆ) ಉತ್ಸಾಹ 
ಗೊಂಡ ಮನಸ್ಸುಳ್ಳವನಾಗಿ, ಪರಮಾತ್ಮನ ಮುಂದೆ ಲೀಲೆಯಿಂದ ಕಿನ್ನರಿಯನ್ನು 
ಹಿಡಿದು ಕ್ರಮವಾಗಿ ಜೇನುಮಳೆಯೇ ಕರೆಯುತ್ತದೆಯೋ ಎಂಬ ಹಾಗೆ ರಾಗಗಳನ್ನು 
ವಿದಗ್ಧತೆ (ಪ್ರೌಢಿಮೆ ) ಯಿಂದ ಬಾರಿಸಿ ಕೇಳಿಸುತ್ತ , ಸಂಗೀತದಲ್ಲಿ ಆಸಕ್ತಿಯುಳ್ಳ 
( ನಾದಲೋಲನಾದ) ಶಿವನನ್ನು ಮೆಚ್ಚಿಸುವನು . ( ಈ ಕಾರಣದಿಂದ) ಆ ಶಿವನು 
ಹೊನ್ನನ್ನು ಕೊಡುತ್ತಿದ್ದನು. ಅನ್ಯಸಮಯ ಗರ್ವವನ್ನೂ , ಸಂಶಯಗಳನ್ನೂ ನಾಶ 
ಗೊಳಿಸುವ ಆ ಕಿನ್ನರಿ ಬೊಮ್ಮಯ್ಯನು ಹೀಗೆ ಹಣವನ್ನು ಪಡೆದು ತಪ್ಪದೆ ಜಂಗಮ 
ರನ್ನು ಆರಾಧಿಸುತ್ತ ಇದ್ದನು. ೬ . ಬಸವಣ್ಣನವರ ಹರಡಿಕೊಳ್ಳುತ್ತಿದ್ದ ಶಿವಭಕ್ತಿ 
ಯೆಂಬ ಬೆಳದಿಂಗಳು ಎಲ್ಲೆಲ್ಲ ತುಂಬಿಕೊಳ್ಳಲು ಕಿನ್ನರಿ ಬೊಮ್ಮಯ್ಯನು ಕಂಡು ಆ 
ಬಸವಣ್ಣನವರ ದರ್ಶನಕ್ಕೆಂದು ಪ್ರೀತಿಯಿಂದ ಅಸದೃಶವೆನಿಸಿದ ಕಲ್ಯಾಣನಗರಕ್ಕೆ 


೫೫೨ 


ಬಸವರಾಜ ವಿಜಯಂ 


ವ|| ಅಂತೇಳಂದು ಬಸವನ ಶಿವಲಿಂಗದೊಳ್ಳಿಂಬಿಸೆ ಬಸವಂ ಕಂಡು ಸಮುತ್ತುಕ ಚಿತ್ರನಪ್ಪ 
ನಿತಳೆ ಕಟ್ಟಿದಿರೊಳ್ ಪ್ರಸನ್ನನಾಗೆ ಸಾಷ್ಟಾಂಗವೆರಗಿ ತನ್ನ ನನ್ನ ತಾಸನದೊಳೂರ್ತಿಗೊಳಿಸಿ 
ಯಥಾರುತಿಸತ್ಕಾರಂಗೆಯು ಪೂಜಿಸಿ ಪಾದೋದಕಪ್ರಸಾದಂಗೊಂಡು ಕೃತಾರ್ಥಭಾವವನಪ್ಪು 
ಗೆರೆ 


ಕಿನ್ನರಬೊಮ್ಮಂ ಬಸವನ 
ಸನುತ ಶಿವತತರಸದೊಳೊಲಾಡಿಸುತುಂ 
ಮನ್ನಣೆವೆತ್ತು ಶಿವೈಕ್ಯಸ 
ಮುನ್ನ ತರೋಳೂಡಿಮೇವುತಿರ್ದೊಂದು ದಿನಂ 


ಪರಮತ್ರಿಪುರಾಂತಕಮಂ 
ದಿರ ಗೋಪುರದಲ್ಲಿ ಬಿಸನದದಿಂದೇಳಂದಾ 
ದರದಿಂ ಕುಳ್ಳಿರ್ದ ಸುರ 
ವರಹರಿದದ್ರಿಯೊಳೆತೊಳಪ ರವಿಬಿಂಬದವೋಲ್ 


ವ || ಆ ಸಮಯದೊಳೊರ್ವಂ ವಿಟಂ ವೇಶ್ಯಾಲಯದ ಪರ್ಬಕ್ಕೆ ವಧಿಸಲಕ್ಕ ಬಲ್ಕು ಆಯಂ 
ಬಿಟ್ಟುಕೊಂಡು ಪುರವೀಥಿಯೋಳ್ಳರ್ಪಾಗಳಾ ಕುಜ ನೇಣಂ ಪಅದು ನಿಟ್ಟೋಟದಿನಚುತುಂ 
ಪ್ರೀತಿಯಿಂದ ಬಂದನು . ವ!! ಆ ರೀತಿಯಿಂದ ( ಕಿನ್ನರಿ ಬೊಮ್ಮಯ್ಯನು) ಬರುವುದು 
ಬಸವಣ್ಣನ ಶಿವಲಿಂಗದಲ್ಲಿ ಪ್ರತಿಬಿಂಬಿಸಿ ಕಾಣುತ್ತಿರಲಾಗಿ ಬಸವಣ್ಣನು ಕಂಡು, ಅತ್ಯಂತ 
ಉತ್ಸಾಹಗೊಂಡ ಚಿತ್ರವುಳ್ಳವನಾಗಿರುವಷ್ಟರಲ್ಲಿ ಮುಂಭಾಗದಲ್ಲಿಯೇ ಪ್ರಕಟಗೊಂಡವ 
ನಾಗಿ, ಸಾಷ್ಟಾಂಗ ನಮಸ್ಕಾರ ಮಾಡಿದ ಕಿನ್ನರಿ ಬೊಮ್ಮಯ್ಯನನ್ನು ಉನ್ನತಾಸನದಲ್ಲಿ 
ಕುಳ್ಳಿರಿಸಿ, ತತ್ಕಾಲೋಚಿತವಾದ ಸತ್ಕಾರಗಳನ್ನು ಮಾಡಿ ಪೂಜಿಸಿ, ಪಾದೋದಕ 
ಪ್ರಸಾದಾದಿಗಳನ್ನು ಸ್ವೀಕರಿಸಿ, ಕೃತಾರ್ಥತೆಯನ್ನು ಹೊಂದಿ ಇರುತ್ತಿರಲಾಗಿ - ೭ - ೮. 
ಕಿನ್ನರಿ ಬೊಮ್ಮಯ್ಯನು ಬಸವೇಶ್ವರನನ್ನು ಶ್ಲಾಘೋವಾದ ಪರತತ್ತ್ವ ವಿಚಾರವೆಂಬ 
ಜಲದಲ್ಲಿ ತೇಲಾಡಿಸುತ್ತ ಮಯ್ಯಾದೆಯನ್ನು ಹೊಂದಿ ಶಿವೈಕ್ಯ ಚಿತ್ರರೆನಿಸಿದ ಉನ್ನತ 
ಶಿವಾನುಭಾವಿಗಳೊಡನೆ ಕೂಡಿಶೋಭಿಸುತ್ತ ಇರುವಲ್ಲಿ ಒಂದು ದಿವಸ ಆನಂದದಿಂದ 
ಶ್ರೇಷ್ಟವಾದ ತ್ರಿಪುರಾಂತಕೇಶ್ವರ ದೇವಾಲಯದ ಗೋಪುರದ ತಲೆಬಾಗಿಲಿನಲ್ಲಿ ಆದರ 
ದಿಂದ ಪೂರ್ವ ದಿಗ್ನಾಗದಲ್ಲಿರುವ ಪರ್ವತದಲ್ಲಿ (ಉದಯಗಿರಿಯಲ್ಲಿ ಪ್ರಕಾಶಿಸುವ 
ಸೂರಮಂಡಲದ ಹಾಗೆ ಕುಳಿತುಕೊಂಡಿದ್ದನು. ವ|| ಆ ಸಮಯದಲ್ಲಿ ಓರ್ವ ವಿಟನು 
“ ತನ್ನ ಸೂಳೆಯ ಮನೆಯ ಹಬ್ಬದ ನಿಮಿತ್ತ ವಧೆಮಾಡುವುದಕ್ಕೆ ಒಂದು ದೊಡ್ಡ ಕುರಿ 
ಯನ್ನು ಕ್ರಯಕ್ಕೆ ತೆಗೆದುಕೊಂಡು ಪುರದ ಬೀದಿಯಲ್ಲಿ ಬರುತ್ತಿರುವಾಗ ಆ ಕುರಿಯು 
ಕೊರಳ ಹಗ್ಗವನ್ನು ಹರಿದು ಕಿತ್ತು ನಿಟ್ಟೋಟದಿಂದ, ಕೂಗಿಕೊಳ್ಳುತ್ತ ಓಡಿಬಂದು 


, 


1 ಸರ ( ) 


೫೫೨ 


ಸಪ್ರದಶಾಶ್ವಾಸಂ 


ಪರಿತಂದು ಶಿವಗಾರಮಂ ಪುಗೆವುಗೆ ಬೆಂಬತ್ತಿ ಪಿಡಿಯಲಡವಡಿಪಾ ಬೊಜಗನ ತವಕಮಂ ಕಾರುಣ್ಯನಿಧಿ 
ಕಿನ್ನರಯ್ಯಂ ಕಂಡು 


ಬಿಡು ಬಿಡು ಪಿಡಿಯದಿರೆಲೆಯೆಲೆ 
ಜಡಮತಿ ಸಾವಿಂಗೆ ಪೆಳರ್ದು ಪೊಕ್ಕುದು ಬಂದೀ 
ಗುಡಿಯಂ ಕುಜಯಿದು ಬೆಲೆಯಂ 
ನುಡಿ ಕೊಟ್ಟ ಪೆನೆರಡು ಮಡಿಯನಾದೊಡಮಿಗಳ 
ಸರಿ ಸಕಲಜೀವರಾಶಿಗೆ 
ಮರಣಭಯಂ ಮಗನೆ ಸುಗಿದು ಪೊಕ್ಕುದು ಕುಜ ಶಂ 
ಕರಶರಣರ್ವಜವೊಕ್ಕುದ 
ನಿರದೀವರೆ ಗಾಂಪ ಪಿಡಿಯದಿರ್ಬಿಡು ಕುಣಿಯಂ 


ಬಳೆದಳಿಪಿನಿಂದೆ ಸೆಳೆದಪೆ 
ತಳರದೆ ಪೆಜತೊಂದು ಬಿಲ್ಕ ಕುಳಿಯಿಳಿಯದೆ ನಿ 
ನೃಳಗಂಟಲೋಳೆಲೆ ಖಳ ಕುಲ 
ತಿಳಕ ಬಿಡೀ ಕುಳಿಯ ಕುಚಿತ ವಿತ್ತಮವೆಂದು 
೧೧ 
ವ|| ಎನೆ ಕೇಳು ದುಷ್ಟ ಭುಜಂಗನಟ್ಟಹಾಸಂಗೆಯು 

ಭಾರತ 


(ಕಿನ್ನರಿ ಬೊಮ್ಮಯ್ಯನು ಕುಳಿತ ತ್ರಿಪುರಾಂತಕೇಶ್ವರ) ಶಿವಾಲಯವನ್ನು ಪ್ರವೇಶಿಸಲು, 
ಬೆನ್ನು ಹತ್ತಿಬಂದು ಹಿಡಿಯಲು ಆತುರಪಡುತ್ತಿದ್ದ ಆವಿಟನ ತವಕವನ್ನು ಕಾರುಣ್ಯ 
ನಿಧಿಯಾದ ಕಿನ್ನರಿ ಬೊಮ್ಮಯ್ಯನು ಕಂಡು - ೯ , 'ಎಲೆಲೆ ಮೂಢ ಮತಿಯವನೇ , 
ಹಿಡಿಯಬೇಡ ಬಿಡು ಬಿಡು ! ಈ ಕುರಿಯು ಸಾವಿಗೆ ಹೆದರಿ ಬಂದು ಈ ಗುಡಿಯನ್ನು 
ಹೊಕ್ಕಿದೆ. ಇದರ ಕ್ರಯವೇನು ಹೇಳು ? ಒಂದಕ್ಕೆ ಎರಡರಷ್ಟನ್ನಾದರೂ ಈಗಲೇ 
ಕೊಡುತ್ತೇನೆ.' ೧೦ . “ ಎಲೈ ಮಗನೇ , ಸಕಲ ಪ್ರಾಣಿಗಳಿಗೂ , ಮರಣ ಭಯವು ಇರ 
ಬೇಕಾದುದೇ ( ಸರಿ). ಈ ಕುರಿಯು ಭಯಪಟ್ಟು ಹೊಕ್ಕಿದೆ. ಎಲೈ ಮೂಢನೇ , 
ಶಂಕರನ ಶರಣರು ಬೆನ್ನು ಬಿದ್ದವರನ್ನು ರಕ್ಷಿಸದೆ ಬಿಡುತ್ತಾರೆಯೇ ? ಬಿಡು, ಕುರಿ 
ಯನ್ನು ಹಿಡಿಯಬೇಡ' ೧೧. ' ಬೆಳೆದ ದುರಾಸೆಯಿಂದ ( ಯಾವುದಕ್ಕೂ ಹೆದರದೆ 
ಎಳೆಯುತ್ತಿದ್ದೀಯೆ. ' ಕೊಂಡುಕೊಂಡ ಇನ್ನೊಂದು ಕುರಿಯು ನಿನ್ನಾಕೆಯ ಗಂಟಲಲ್ಲಿ 
ಇಳಿಯುವುದಿಲ್ಲವೇ ? ಎಲೈ ಮೂಢರ ಗುಂಪಿನಲ್ಲಿ ಶ್ರೇಷ್ಠನೇ , ಕುರಿಯನ್ನು ಬಿಡು ; 
ನೀನು ಮನಸ್ಸಿನಲ್ಲಿ ಇಚ್ಚಿಸಿದ ಹಣವನ್ನು ಕೊಡುತ್ತೇನೆ.' ವ!! ಹೀಗೆನ್ನಲು ಆ ಕೆಟ್ಟ 


1 ಪ( ಅ, ಮು ) 


೫೫೪ 


ಬಸವರಾಜ ವಿಜಯಂ 


ಅರರೆ ಬಲವಂತ ಚಾಗಿರ 
ತರಸ ದಯಾಪರರದಾರೊ ನಿನ್ನ ಮೇಲೆ ವಸುಂ 
ಧರೆಯೊಳರಿದರಿದು ನಿನ್ನಯ 
ಪರಿ ಕುಜಯಂ ಬಿಡಿಸಲೆಂದು ಬಗೆದಂದಿರ್ದೆ 


ಪುಗುಗುಂ ಪೇಜರಂಗಣಮಂ 
ಪುಗುಗುಂ ಪರಗೃಹಮನೊರ್ಮೆ ದೇವಾಲಯಮಂ 
ಪುಗುಗುಂ ಕುಜ ಪಿಡಿಯದಿರೆನೆ 
ಜಗದೋಳೆ ಲೆಗೋಟು ಕೊಂಡರು ಬಿಟ ಪರೇ 


ನರರ ಹರಣಕ್ಕೆ ಬೆಲೆ ಸಾ 
ಸಿರ ಪೊಂಗಡ ಜೀವಮೆಲ್ಲ ಸರಿ ಗಡ ನೀಂ ಸಾ 
ಸಿರ ಪೊನ್ನನಾದೊಡಂ ಸಾ 
ದರವಿತ್ತಜಪಶುವ ಬಿಡಿಸಲಾರ್ಪವನಿ 


ದ॥ ಎಂದವಂ ಕಟಕಿಯಂ ಗಳಪುನ್ನವಳಾಂ ತಳ್ಳಿದನೆಂದು ಮುಳಿಯದಿರಳೆಂದಜಪಶ 
ವನವ ಜವದಿಂ ಸೆಳೆಯರೊಡನೆ - 


ವಿಟನು ಗಟ್ಟಿಯಾಗಿ ನಕ್ಕು ( ಅಟ್ಟಹಾಸದ ನಗೆ ನಕ್ಕು ) ೧೨. ' ಅರರೇ , ಬಲಿಷ್ಟನೇ , 
ತ್ಯಾಗಿಗಳಿಗೆಲ್ಲ ಅರಸನಂತಿರುವವನೇ , ಈ ಭೂಮಿಯಲ್ಲಿ ನಿನ್ನಂತೆ ದಯಾಪರರಾದವರು 
ಇನ್ನಾರೋ ? ನಿನ್ನ ಈ ರೀತಿ ಅಸಾಧ್ಯ ! ಅಸಾಧ್ಯ !! ಕುರಿಯನ್ನು ವಧೆಯಿಂದ 
ಬಿಡಿಸಬೇಕೆಂದು ಯೋಚನೆ ಮಾಡಿರುವೆಯಾ ?' ೧೩ . ' ಈ ಜಗತ್ತಿನಲ್ಲಿ ( ಯಾರಾ 
ದರೂ ) ಕುರಿಯೊಮ್ಮೆ ಮತ್ತೊಬ್ಬರ ಅಂಗಳವನ್ನು ಹೊಕ್ಕಿತೆಂದು, ಮತ್ತೊಬ್ಬರ 
ಮನೆಯನ್ನು ಪ್ರವೇಶಿಸಿತೆಂದು, ದೇವಾಲಯವನ್ನು ಹೊಕ್ಕಿತೆಂದು , ಹಿಡಿಯ ಬೇಡ 
ಅಂದರೆ ದುಡ್ಡು ಕೊಟ್ಟು ಕೊಂಡವರು ಬಿಡುತ್ತಾರೆಯೆ ? ೧೪, ' ಮನುಷ್ಯರ 
ಪ್ರಾಣಕ್ಕೆ ಬೆಲೆಯು ಸಹಸ್ರ ಹೊನ್ನುಗಳಲ್ಲವೇ ? ಪ್ರಾಣವೆಲ್ಲವೂ ಸಮಾನವೇ ಅಲ್ಲವೇ ? 
ನೀನು ಸಾವಿರ ಹೊನ್ನನ್ನಾದರೂ ಆದರ ಪೂರ್ವಕವಾಗಿ ಕೊಟ್ಟು ಈ ಕುರಿಯನ್ನು 
ಬಿಡಿಸುವ ಸಮರ್ಥನಾಗುವವನಲ್ಲವೇ ?' ವ|| ಹೀಗೆಂದು ಆ ವಿಟನು ವ್ಯಂಗ್ಯವಾಗಿ 
ಕೂಗಾಡುತ್ತ ' ನನ್ನವಳು ನಾನು ಕುರಿಯನ್ನು ತರದೆ ತಪ್ಪಿದವನು ಎಂದುಕೋಪ 
ಗೊಳ್ಳದೆ ಇರಳು ,” ಎಂದು ಅವನು ಆ ಕುರಿಯನ್ನು ( ಆಡನ್ನು ) ಶೀಘ್ರವಾಗಿ ಎಳೆ 


1 ಳಿ ( ಮು ) 


೫೫೫ 


ಸಪ್ರದಶಾಶ್ವಾಸಂ 


ON 


ಗಳಷದಿರು ಪಲವನೆಲೆ ಪೊಂ 
ಗಳನೀವೆಂ ಪಿಡಿ ಸಹಸ್ರಮಂ ಕುಜಿಲಿಯಂ ಕೊ 
ಟ್ಟಳುಪಿದೊಡೆ ಬಿಡೊಂ ಮಗು 
ಗಳೆ ಶಿವನುಂಡಿಗೆಯನೊತ್ತಿಬಿಡುವೆನನೂನಂ 


ವಗಿ ಎಂದು ಸಹಸ್ರವಿತ್ತಮಂ ತರಿಸಿ ಬೊಮ್ಮಿದೇವಂಕೊಡಲೊಡನಮಂ ಕೊಂಡುಕುಳಿಯ 
ನುಳಿದು ಪಿರಿದು ಬೆಲೆವಡೆದೆನೆಂದುತೃವಿಸಿ ಮಗುಳೊಂದು ಕುಜಯಂ ಬಿಟ್ಟುಕೊಂಡು ಗಾಣಿಕ್ಯ 
ನಿಕೇತನಕ್ಕೆ ಬಂದು ತಂದ ಕುಳಿಯಂ ತೋಱ ಸಾಸಿರ ಪೊಂಜಾಳಿಗೆಯಂ ಮುಂದಿಟ್ಟಾದ 
ವೃತ್ತಾಂತದಾದ್ಯಂತ ನವಂ ಪೇಳೆ ಕೇಳು ಪಣ್ಯಾಂಗನೆ ಕನಲ್ಲು ಪೊಂಜಾಳಿಗೆಯಂಂ ನೂಕಿ ಕಳೆದು 


ಪೊಲ್ಲದುಗೆಯ್ದೆ ಯಿತು 
ಬಲ್ಲತನಂ ಸಮವಿಟ್ಟರೊಳೆ ನಗೆಗೆಡೆಯಾದ್ರೆ 
ಖುಲ್ಲ ಪದೆದೆನ್ನ ಬಳಿಯೊ 
ಳ್ಳಿಲ್ಲದೆ ತೊಲಗೆಂದು ಗಜ ಗರ್ಜಿಸುತಾಗಳ್ 


ಗಳಿಸಾಳಿವೆಣ್ಣಳೆನ್ನಂ 
ಪಳಿವಂತಿರೆ ಮಾಣದೆಮ್ಮ ಗೃಹದೇವತೆಯ 
ರ್ಮುಳಿವಂತೆ ಮಾಡಿದ್ರೆ ಚಿಃ 
ಖಳ ಪಣದಳಿಯಾಸೆಗಾಗಿ ನೀಗಿದೆ ಕುಟಿಯು 


- 


೧೭ 


ಯಲು ಆ ಕೂಡಲೆ ೧೫ . ಎಲೈ , ಅನೇಕ ಮಾತುಗಳನ್ನು ಆಡಬೇಡ. ಸಹಸ್ರ 
ಹೊನ್ನುಗಳನ್ನಾದರೂ ಕೊಡುವೆನು ಹಿಡಿ; ಕುರಿಯನ್ನು ಕೊಟ್ಟು ಪುನಃ ಆಸೆ ಪಟ್ಟರೆ, 
ಬಿಡುವುದಿಲ್ಲ. ಈಗಲೇ ( ಈ ಕುರಿಗೆ) ಶಿವನ ಮುದ್ರೆಯನ್ನು ಊಣೆಯವಿಲ್ಲದಂತೆ ಒತ್ತಿ 
ಬಿಡುವೆನು . ವ|| ಎಂದು ಆ ಕಿನ್ನರಿಯ ಬೊಮ್ಮಯ್ಯನು ಸಹ ಹೊನ್ನುಗಳನ್ನು 
ತರಿಸಿ ಕೊಡಲಾಗಿ, ಆ ಕೂಡಲೆ ಅವನು ( ಆ ಹಣವನ್ನು ತೆಗೆದುಕೊಂಡು, ಕುರಿಯನ್ನು 
ಬಿಟ್ಟು ಹೆಚ್ಚಾದ ಬೆಲೆಯನ್ನೇ ಪಡೆದೆನೆಂದು ಉಬ್ಬಿ ಹೋಗಿ ಪುನಃ ಮತ್ತೊಂದು ಕುರಿ 
ಯನ್ನು ಕೊಂಡುಕೊಂಡು ಸೂಳೆಯ ಮನೆಗೆ ಬಂದು ತಂದ ಕುರಿಯನ್ನು ತೋರಿಸಿ, 
ಸಹಸ್ರ ಹೊನ್ನುಗಳ ಚೀಲವನ್ನು ( ಅವಳ) ಮುಂದೆ ಇಟ್ಟು ನಡೆದ ವೃತ್ತಾಂತವನ್ನು 
ಆದ್ಯಂತವಾಗಿ ಅವನು ಹೇಳಲಾಗಿ, ಆ ಸೂಳೆಯು ಕೇಳಿ,ಕೊಪಿಸಿ, ಬಂಗಾರದ ನಾಣ್ಯ 
ಗಳಿರುವ ಚೀಲವನ್ನು ನೂಕಿ ಬಿಸಾಡಿ ೧೬ - ೧೮ . 'ಕೆಟ್ಟಕಾರವನ್ನು ಮಾಡಿದೆ. ಇದೇ 
ತರ ಪ್ರೌಢಿಮೆ ? ವಿಟರಲ್ಲಿ ನೀನು ಅಪಹಾಸ್ಯಕ್ಕೊಳಗಾದೆ. ನೀಚನೇ , ಪ್ರೀತಿಯಿಂದ 
ನನ್ನ ಬಳಿಯಲ್ಲಿ ನಿಲ್ಲದೆ ( ಆಚೆ) ತೊಲಗು,' ಎಂದು ಗದರಿ ಗರ್ಜನೆ ಮಾಡುತ್ತ ಆಗ 


1 ಗಣಿಕಾ ( ಚ) 2 ಕಾ ( ಚ) 


೫೫೬ 


ಬಸವರಾಜ ವಿಜಯಂ 


ಪಣಂ ಬಾಳೆಯೆ ಪೇಳೆನ 
ಗಣಿಯರವಿ ಬೀದಿಯೊಳ್ಳಿಪೆ ನಿ 
ಟ್ಟಣಿಸಿರೆ ಪೊನ್ನಂ ಮತ್ತುರ 
ಗಣಿಕಾತತಿಯೆಲ್ಲ ಬಲ್ಲುದೆನ್ನಯ ಪೆಂಪಂ 


- 


೧೮ 


ಅದು ಗೃಹದೇವತಾಬಲಿಗೆ ನೇಮಿಸಿ ತಂದುದು ಬೇಗಪೋಗಿನೀವು 
ನದನೊಸೆದಿತ್ತ ವಿತ್ತತತಿಯಂ ಮಗುಟ್ಟಿದಂದೆ ತಂದೊಡ 

ನ 
ಲ್ಲದೆ ಪೊಸ ಪರ್ಬಮಂ ನೆಗಳ್ಳುದಾಗದುಮಹದೇವತಾಳಿಕಾದ 
ಯುದು ಪೆಜತೊಂದು ಬಲ್ಲು ಜಲಿಯನಿಕ್ಕುತೆ ಪಲ್ಲವ ಮಾಡೆ ಪರ್ಬಮಂ ೧೯ . 


ವ! ಎಂದವಳಾಕ್ಷೇಪದಿಂ ಗಳಪೆ ಕಾಮಾಂಧಂ ಮುಂದಪ್ಪನರ್ಥಮಂ ಲೆಕ್ಕಿಸದೆ ದೇಗುಲಕ್ಕೆ 
ಪರಿತಂದು ಲಿಂಗಮುದ್ರಾಂಕಿತಚ್ಚಾಗಮನವನಡಸಿ ಪಿಡಿಯಲೊಡನೆ ಕಿನ್ನರಯ್ಯಂ ಕೆರಳು ನೋಡಿ 


ಪಿಡಿಯದಿರಲೆ ಖಳ ಕುಜ್ಯಂ 
ಬಿಡು ಬಸವಾಧೀಶನಾಣೆ ಕಡು ಪಾತಕ ನೀಂ 
ಬಿಡದೊಡೆನಿನ್ನಯ ತಲೆಯಂ 
ಪೊಡೆಯದೆ ಬಿಡೆನೆದು ಶರಣನುದ್ಯೋಷಿಸಿದ 


( ಅವಳು) *( ಇತರ) ಸೂಳೆಯರು ನನ್ನನ್ನು ನಿಂದಿಸುವ ಹಾಗೆ, ನನ್ನ ಗೃಹ ದೇವತೆಗಳು 
ತಪ್ಪದೆ ಕೋಪಗೊಳ್ಳುವ ಹಾಗೆ ಮಾಡಿದೆ. ಛೇ ! ನೀಚ, ಹಣದ ಆಸೆಗಾಗಿ ಕುರಿ 
ಯನ್ನು ನೀಗಿಬಿಟ್ಟೆ . ನನಗೆ ಹಣದ ಆಸೆಯೇ ? ಹೇಳು. ಮನೋಹರವಾಗಿ ಈ ಬೀದಿ 
ಬೀದಿಯಲ್ಲಿ ಬಂಗಾರವನ್ನು (ಬೇಕಾದರೆ) ದಟ್ಟವಾಗಿ ಬಿತ್ತ ಬಲ್ಲೆ . ನಮ್ಮ ಪಟ್ಟಣದಲ್ಲಿ 
ರುವ ಸೂಳೆಯರ ಗುಂಪು ನನ್ನ ಹಿರಿಮೆಯನ್ನು ಬಲ್ಲುದು.' ೧೯ . “ ಆ ಕುರಿಯು 
( ನನ್ನ ) ಗೃಹದೇವತೆಯ ಬಲಿಗೆ ನೇಮಿಸಿ ತಂದ್ದದು ; ಬೇಗನೆ ನೀನು ( ಅಲ್ಲಿಗೆ ಹೋಗಿ, 
ಅವನು ಪ್ರೀತಿಯಿಂದ ಕೊಟ್ಟ ಆ ಹಣದ ಸಮೂಹವನ್ನು ಮರಳಿಕೊಟ್ಟು ( ಆ ಕುರಿ 
ಯನ್ನು ) ತಂದಲ್ಲದೆ ( ಈ ) ಹೊಸ ಹಬ್ಬವನ್ನು ಮಾಡಲಿಕ್ಕಾಗದು . ನನ್ನ ಗೃಹ 
ದೇವತೆಗಳು ಕೋಪಗೊಳ್ಳುತ್ತಾರೆ. ವಿಟನೇ , ಬೇರೊಂದು ಕುರಿಯನ್ನು ತಂದು 
ಕೊಲ್ಲುತ್ತ ಹಬ್ಬವನ್ನು ಮಾಡುವುದಿಲ್ಲ . ವ|| ಹೀಗೆಂದು ಅವಳು ಆಕ್ಷೇಪಣೆ ಮಾಡಿ 
ಮಾತನಾಡಲು ಕಾಮಾಂಧನಾದ ಆ ವಿಟನು ಮುಂದಾಗುವ ಅನರ್ಥವನ್ನು ಗಣನೆಗೆ 
ತಾರದೆ, ದೇವಸ್ಥಾನಕ್ಕೆ ಓಡಿ ಬಂದು ಲಿಂಗಮುದ್ರೆಯ ಚಿಹ್ನೆಯುಳ್ಳ ಭಾಗವನ್ನು 
ಆವರಿಸಿ ಹಿಡಿಯಲಾಗಿ ಆಕೂಡಲೆ ಕಿನ್ನರಯ್ಯನುಕೋಪಗೊಂಡು ನೋಡಿ ೨೦ . 'ಎಲೈ 
ದುಷ್ಟ , ಕುರಿಯನ್ನು ಹಿಡಿಯಬೇಡ ಬಸವಾಧೀಶ್ವರನಾಣೆ ! ಬಿಡು ; ನೀನು ಮಹಾ 
ಪಾಪಿಷ್ಟ , ಬಿಡದಿದ್ದರೆ ನಿನ್ನ ತಲೆಯನ್ನು ಕತ್ತರಿಸದೆ ಬಿಡುವುದಿಲ್ಲ.' ಎಂದು ಶರಣನು 


೫೫೭ 


ಸಪ್ರದಶಾಶ್ವಾಸಂ 


ವ!! ಮತ್ತ೦ 


ಎಲವೊ ಮದಾಂಧ ಸಿಂಹಶಿಶು ಕೆಯೊಳಗಪುದೆ ವನ್ಯದಂತಿಗು 
ಜ್ವಲತರ ಲಿಂಗಮುದ್ರೆವಡೆದೀ ಕುಜ ನೀಂ ಪಿಡಿಯಕ್ಕೆ ಸಾಧ್ಯವೇ 
ತೊಲಗು ಶಿವೈಕ್ಯರಲ್ಲಿ ಶರಣಾಗತಪಂಜರರೆಂಬ ಪೆರ್ಮೆಯಾ 
ಸಲೆ ಬಿರಿದುಂಟು ಕೇಳ್ಳಗೆಬಂದುದನೀವನ ಧೀರ ಕಿನ್ನರಂ 


ಫಡ ಫಡ ನೀನಿಲೆ ನೀಂ 
ಬಿಡದಾರಾಧಿಸುವ ನಿನ್ನ ಗೃಹದೇವತೆಯ 
ರ್ಪಿಡಿದೀ ಕುಟಿಲಿಯಂ ಸೆಳೆದೊಡ 
ಮಡಿಯಿಡದೆ ಕುತ್ತು ತಟದು ಕೆಡಪವನೀಗಲ್ 


ಕೆ 


ವ ॥ ಎಂದು ಮುಟ್ಟಿ ಮೂದಲಿಸಿ ನುಡಿಯೆ ಖಳಂ ಕೇಳು ಕೆರಳು ಕೂರಸಿಯನೆತ್ತು 
ತಿದಿರ್ಚಿ ನಿಲೆ ಕಿನ್ನರಯ್ಯಂ ಕಂಡು ಕೋಪಾಳೋಷಮಂ ತಾಳು ಕರತಳ ಕರಾಳ ಖಡ್ಗಮಂ 
ಜಡಿದಡಸಿ ನೋಡಿ 


ಕೆಡೆ ಕೆಡೆಯೆನುತ್ತೆ ಗರ್ಜಿಸಿ 
ಪೊಡೆದವಡಾಯುಧದೆ ಕಿನ್ನರಂ ತಚ್ಚಿರಮಂ 
ಕೆಡೆಯೆ ಕಬಂಧಂ ತಲೆಯದು 
ಸಿಡಿಯ ಪುರಾಂತಕನ ಗುಡಿಯ ಪೋಅಗಾಗಳ 


ಗಟ್ಟಿಯಾಗಿ ಘೋಷಣೆ ಮಾಡಿದನು . ವ!! ಮತ್ತು ೨೧ , " ಎಲವೋ ಮಂದಾಧನೇ , 
ಸಿಂಹದ ಮರಿಯು ಕಾಡಿನ ಆನೆಯ ಅಧೀನವಾಗುವುದೇ ? ಪ್ರಕಾಶಮಾನವಾದ ಲಿಂಗ 
ಮುದ್ರೆಯನ್ನು ಹೊಂದಿದ ಈ ಕುರಿಯು ನೀನು ಹಿಡಿಯಲಿಕ್ಕೆ ಯೋಗ್ಯವೇ ? 
ತೊಲಗು ; ಶಿವೈಕ್ಯಚಿತ್ರರಾದವರು ಬೆನ್ನು ಬಿದ್ದವರಿಗೆ ಪಂಜರರೂಪರಾದವರು . ಎಂಬ 
ಬಿರುದು ( ಅವರಿಗೆ) ಚೆನ್ನಾಗಿ ಉಂಟು. ಕೇಳು : ( ನನ್ನ ) ಮರೆ ಹೊಕ್ಕಿರುವ ಇದನ್ನು 
( ಈ ) ಕಿನ್ನರಯ್ಯನು ಕೊಡುವನೇ ? '' ೨೨. ಫಡಫಡ ! ನೀನಲ್ಲದೆ, ನೀನು ತಪ್ಪದೆ 
ಆರಾಧಿಸುವ ಗೃಹದೇವತೆಯರೂ ಕೂಡ ಈ ಕುರಿಯನ್ನು ಸೆಳೆದರೂ ಕೋಪಗೊಂಡು 
ಕಾಲನ್ನಾಚೆಗೆ ಇಕ್ಕಗೊಡದೆ ಈಗಲೇ ಕತ್ತರಿಸಿ ಕೆಡವುತ್ತೇನೆ. ವ!! ಹೀಗೆಂದು ಮುಟ್ಟು 
ವಂತ ಗರ್ಜನೆ ಮಾಡಿ, (ಎದೆಯ ಮೇಲೆ ಕೈಯನ್ನಿಟ್ಟು ಶಪಥದ ಗರ್ಜನೆ ಮಾಡಿ), 
ನುಡಿಯಲು ಆ ದುಷ್ಟನು ಕೇಳಿ,ಕೋಪಗೊಂಡು, ತೀಕ್ಷವಾದ ಕತ್ತಿಯನ್ನು ಹಿಡಿದೆತ್ತಿ 
* ಎದುರಿಸಿ ನಿಲ್ಲಲಾಗಿ, ಕಿನ್ನರಯ್ಯನು ಕಂಡುಕೋಪದ ಆಡಂಬರವುಳ್ಳವನಾಗಿ ಕೈಯಲ್ಲಿ 
ರುವ ಭಯಂಕರ ಖಡ್ಗವನ್ನೆತ್ತಿ ಝಳಪಿಸಿ ಗುರಿಯಿಟ್ಟು ನೋಡಿ ೨೩ . ಕಿನ್ನ ರಯ್ಯನು 
“ ಬೀಳು ಬೀಳು ! ಎಂದು ಗರ್ಜಿಸಿ ಆ ವಿಟನ ತಲೆಯನ್ನು ಕತ್ತಿಯಿಂದ ಮುಂಡವು 
ನೆಲಕ್ಕೆ ಬೀಳುವ ಹಾಗೆ, ಆ ತಲೆಯು ತ್ರಿಪುರಾಂತಕನ ಗುಡಿಯ ಹೊರ ಭಾಗಕ್ಕೆ ಸಿಡಿದು 


೫೫೮ 


ಬಸವರಾಜ ವಿಜಯಂ 


' ವ!! ಅಂತು ಪೊಡೆದು ಕೆಡೆದ ಮುಂಡಮಂ ದೇಗುಲದ ಪೋಅಗಣೆ ಬಿಸುಡಿಸಿ ಕಿನ್ನರೇಂದ್ರ 
( ) ರ್ಪಿನವಾದುರಾತ್ಮಕನ ಬಂಧುಗಳೆರೆದು ಸಂದಣಿಸಿ ಬಿಜ್ಜಳನ ಸಭೆಗೆಯ್ಲಿ ಮೊರೆಯಿಟ್ಟು 
ಮಳಗಿ 

ಧರಣಿಪ ಬಿನ್ನಪಂ ಕುಣಿಯನೊಂದನಿವಂ ಬೆಲೆಗೊಟ್ಟುಕೊಂಡು ಭಾ 
ಸುರಪುರವೀಥಿಯೋಳ್ಳರ್ವ ವೇಳೆಯೊಳಾ ಕುಆ ಪೊಕ್ಕುದೀಶಮಂ 
ದಿರಮನದ ಕರಂ ಪಿಡಿಯೆ ಮುಟ್ಟದಿರೆಂದಪರಾಧವೇನುಮೋಂ 
ದಿರದೆಸೆವೀತನಂ ತಣಿದುರುಳ್ಳಿದನುಗ್ರತೆವೆತ್ತು ಕಿನ್ನರ 


ವ|| ಎಂದಾ ರುಂಡಮಂ ಮುಂಡಮಂ ಮುಂದಿಟ್ಟು ಮೋಜಿಯಿಡೆ ಧರಾಧಿಪಂ ಕೇಳು 
ಕೋಪವ ತಾಳು ಬಸವರಸನ ಮುಖಾರವಿಂದಮಂ ನೋಡಿ 


ಪರಮ ದಯಾಪರರ್ಸತತ ನೀತಿಯುತರ್ಹರಭಕ್ತರೆಂದು ಸಾ 
ದರಮೆನಗೆಂದ ನಿನ್ನ ನುಡಿ ತಪ್ಪುಗುಮೆ ವೃಷಭೇಂದ್ರ ನಿನ್ನ ಕಿ 
ನೃ ರವಿಭು ದೇಗುಲಕ್ಕೆ ಕುಜ ಪೊಕೊಡೆ ತನ್ನದದೆಂತೋ ಕೊಂಡವಂ . 
ಕರವದನೀಳು ಸಂದೆಳೆಯ ಕೆಮ್ಮನೆ ಕೊಂದನುದಗ್ರವೃತ್ತಿಯಿಂ 


ಬೀಳುವ ಹಾಗೆ , ಆ ಕೂಡಲೇ ಹೊಡೆದನು. ವ|| ಆ ರೀತಿ ಹೊಡೆದು ( ಆ ದೇವಾಲಯ 
ದಲ್ಲಿ) ಬಿದ್ದ ಮುಂಡವನ್ನು ಕಿನ್ನರಯ್ಯನು ದೇಗುಲದ ಹೊರ ಭಾಗಕ್ಕೆ ಬಿಸಾಡಿಸಿರು 
ವಷ್ಟರಲ್ಲಿ ಆ ದುಷ್ಟನಾದ ವಿಟನ ಬಂಧು ಬಳಗದವರು , ಗುಂಪಾಗಿ ಸೇರಿಕೊಂಡು 
ಬಿಜ್ಜಳನ ಸಭೆಗೆ ಹೋಗಿ, ದೂರನ್ನು ಹೇಳಿಕೊಂಡು ದುಃಖವನ್ನು ಪ್ರದರ್ಶಿಸಿ ೨೪, 
ಮಹಾರಾಜಾ, ವಿಜ್ಞಾಪನೆಯೇನೆಂದರೆ : ಈ ಸತ್ತಿರುವಾತನು ಒಂದು ಕುರಿಯನ್ನು 
ಕ್ರಯಕ್ಕೆ ಕೊಂಡುಕೊಂಡು ಶೋಭಿಸುವ ಪಟ್ಟಣದ ಬೀದಿಯಲ್ಲಿ ಹೋಗುವ ಸಮಯ 
ದಲ್ಲಿ, ಕುರಿಯು ಶಿವಮಂದಿರವನ್ನು ಪ್ರವೇಶಿಸಿತು. ಆ ಕುರಿಯನ್ನು ಹಿಡಿದುಕೊಂಡರೆ 
ಮುಟ್ಟಬೇಡ ಎನ್ನುತ್ತ ಯಾವ ಅಪರಾಧವೂ ಇಲ್ಲದೆ ಶೋಭಿಸುತ್ತಿದ್ದ ಇವನನ್ನು 
ಕಿನ್ನರಯ್ಯನು ಉಗ್ರ ಭಾವವನ್ನು ಹೊಂದಿ ಕತ್ತರಿಸಿ ಉರುಳಿಸಿದನು. ವ!! ಎಂದು ಆ 
ರುಂಡವನ್ನೂ , ಮುಂಡವನ್ನೂ (ದೊರೆಯ ) ಮುಂದೆ ಇಟ್ಟು , ಗೋಳಾಡಲು ಮಹಾ 
ರಾಜನು ಕೇಳಿ,ಕೋಪಗೊಂಡು ಬಸವರಸನ ಮುಖ ಕಮಲವನ್ನು ನೋಡಿ ೨೫ . 
'ವೃಷಭೇಂದ್ರ , ಶ್ರೇಷ್ಠರಾದ ಶಿವಭಕ್ತರು ಪರಮದಯಾಪರರೂ , ನೀತಿ 
ಯುತರೂ ಎಂದು ಆದರ ಪೂರ್ವಕವಾಗಿ ನನಗೆ ಹೇಳಿದ ನಿನ್ನ ಮಾತು ತಪ್ಪ 
ಬೇಕೆ ? ನಿನ್ನ ಕಿನ್ನರ ಬೊಮ್ಮಯ್ಯ ವಿಭುವು, ದೇವಾಲಯದಲ್ಲಿ ಕುರಿ ಹೊಕ್ಕರೆ 
ಅದನ್ನು ಏತಕೋ ಕೊಂಡುಕೊಂಡವನು ಅದನ್ನು ಹಿಡಿದು ಎಳೆದುಕೊಂಡರೆ , ಸುಮ್ಮನೆ 


1 ಮಿ ( ಆ , ಕ, ಚ, ಜ, ದ, ಮು ) 


೫೫೯ 


ಸಪ್ರದಶಾಶ್ವಾಸಂ 


ದುರಿತಕ್ಕwದೆ ಪಳಿಗುಂ 
ಧರೆಂಬುದನಿಂಬುಕೆಯ್ಯದೆಂತಪ್ಪರುವ 
ಪರಿಕಿಸಿ ತಪ್ಪಿಲ್ಲದೆಯುಂ 
ಹರಭಕ್ತರ್ಕೊಲ್ವರಿವರನಾರ್ಬಾರಿಪರೋ 


ಅರಸುತನಂ ತಮಗಾದಂ 
ತಿರೆ ಪರರಂ ಕೊಲ್ವರಣಕಿಪರ್ಪರಮತಮಂ 
ಪರದೈವಂಗಳನಳಿವ | 
ರ್ಪರ ಪ್ರಮಾಣೋಕ್ತಿ ಶಾಸ್ತ್ರಮಂ ಪಳಿಕೆಯರ್ 
ಮಗನಂ ಸೀಳುದುವಂಘ್ರಯಿಂದೊದೆವುದುಂ ಮಾಂಸಾರ್ಷಣಂಗೆಯುದುಂ 
ಬಗೆವೆರ್ಚಿ ಬಿಜುಗಳಿಂದಿಡುವುದುಂ ಮೇಣಂದೆಯಂ ಕೊಲ್ವುದುಂ 
ಸೊಗಯಿಪ್ಪಾವಧೂಟಿಯಂ ಕುಡುವುದುಂ ದುರ್ಜಾತಿಯೊಳ್ಳಾಳ್ವುದುಂ 
ಜಗದೊಳ್ಳರನೀತಿಯೆ೦ಬರಿದನಾವಂ ನಚ್ಚುವ ಮಚ್ಚುವ 
ಅರಸರ್ಗಾಜ್ಞಾ ಭಂಗಮ 
ಮರಣೋಪವಮಿ ಶರಣರೆನ್ನಾಜ್ಞೆಯನೊ 
ಇರಿಸಿ ನಡೆದಪರಿದೇಕೆಮ 
ಗರಸುತನಂ ಬಸವ ನೀನೆ ಕೆಯೋಳ್ಳುದಿದಂ 


9 


2 


ಮಿತಿಮೀರಿದ ವರ್ತನದಿಂದ ಕೊಂದನು .' ೨೬ . ' ಹರಭಕ್ತರಾದವರು ಪಾಪಕ್ಕೆ 
ಹೆದರದೆ, ಲೋಕದ ಜನರು ನಿಂದಿಸಿಯಾರು ಎಂಬುದನ್ನೂ ಗಣನೆಗೆ ತೆಗೆದುಕೊಳ್ಳದೆ, 
ವಿಚಾರಿಸಿ ನೋಡಿದರೆ ತಪ್ಪು ಇಲ್ಲದೆಯೇ ಎಂಥವರನ್ನಾದರೂ ಕೊಲ್ಲುತ್ತಾರೆ. ಇವನ್ನು 
ತಡೆಯುವರಾರೋ !” ೨೭ . ( ಆ ಶಿವ ಭಕ್ತನು) ತಮಗೇ ಅರಸುತನವಾದವರ 
ಹಾಗೆ , ಪರರನ್ನು ಕೊಲ್ಲುತ್ತಿದ್ದಾರೆ ; ಪರಮತವನ್ನು ಹಾಸ್ಯ ಮಾಡುತ್ತಿದ್ದಾರೆ ; ಪರ 
ದೈವಗಳನ್ನು ನಾಶಪಡಿಸುತ್ತಾರೆ; ಅನ್ಯರಾದವರ ಪ್ರಮಾಣೋಕ್ತಿಗಳುಳ್ಳ ಶಾಸ್ತ್ರ 
ಗಳನ್ನು ದೂಷಿಸುತ್ತಿದ್ದಾರೆ. ೨೮. ಮಗನನ್ನು ಕೊಲ್ಲುವುದು, ಕಾಲಿನಿಂದ ಒದೆಯು 
ವುದು , ಮಾಂಸವನ್ನು ಅರ್ಪಿಸುವುದು, ಉತ್ಸಾಹಗೊಂಡ ಮನಸ್ಸಿನಿಂದ ದೊಡ್ಡದೊಡ್ಡ 
ಕಲ್ಲುಗಳಿಂದ ಹೊಡೆಯುವುದು , ಮತ್ತು ತಂದೆಯನ್ನು ಕೊಲ್ಲುವುದು , ಸೊಗಸಾದ 
ತಮ್ಮ ಪತ್ನಿಯನ್ನು ಕೊಡುವುದು , ಕೆಟ್ಟ ಜಾತಿಯವರೊಡನೆ ಬಾಳುವುದು, ಲೋಕದಲ್ಲಿ 
ಭಕ್ತರ ನೀತಿಯೆನ್ನುತ್ತಿದ್ದಾರೆ. ಇದನ್ನು ಯಾರು ಶ್ಲಾಘಿಸುತ್ತಾರೆ ? ೨೯ . ಬಸವಣ್ಣ , 
ಅರಸರಿಗೆ ( ಅವರ) ಆಜ್ಞಾ ಭಂಗವೇ ಮರಣ ಸಮಾನವಲ್ಲವೆ ? ಶರಣರು ನನ್ನ ಆಜ್ಞೆ 
ಯನ್ನು ಮಿಕ್ಕಿ ನಡೆಯುತ್ತಿದ್ದಾರೆ. ನಮಗೆ ಇಂಥ ಅರಸುತನವಾದರೂ ಏಕೆ ? ನೀನೇ 


೫೬೦ 


ಬಸವರಾಜ ವಿಜಯಂ 


ವ|| ಎಂದರಸಂ ವಿರಸಮಂ ನುಡಿಯೆ ಬಸವಂ ಕೇಳು ಮುಗುಳಗೆ ನಕ್ಕು 


ಶಿವಧರ್ಮಮಾರ್ಗಮಂ ಮೀ 
ಅವರಲ್ಕಿಮ್ಮ ಶರಣರವನಿಪ ಮೇಲಂ 
ವಿವರಿಸದೆ ಕಾರ್ಯಹಾನಿಯ 
ನವಧರಿಸದೆ ಬಾಯ್ದೆ ಬಂದವೋಲ್ವುಡಿದಪುದೇ 


೩೦ 


ಕೆ 


ಆ 


ಕಿಜಕುಳನಲು ಕಿನ್ನರಮಹಾವಿಭು ಶಂಕರರೂಪನಿ ತ 
ಪೈಅಗದೆ ಕೋಲ್ಕನೇ ಪರನನೆರದೀದುದೆನುತ್ತೆ ಪೇಳೆ ಕೇ 
ಆ ಅಕದೆ ಕಟ್ಟು ಕೊಟ್ಟಿಗೆಯೊಳೆಂಬವೊಲೀ ಖಳರ:ಕ್ಕಿಗಳು ಮೇ | 
ಲಯದ ಕಾರ್ಯಮಂ ನುಡಿಯೆ ಬಲ್ಲವರೆಲ್ಲರೆ ನಿನ್ನನುರ್ವಿಪಾ 


ಕಳುಪಾತದಲ್ಲಿಗೆಲೆ ಮಂ 
ಜುಳಮತಿ ಮಂತ್ರಿಗಳನರಸ ಬಳಿಕವನಿರವಂ 
ತಿಳಿ ತಪ್ಪೇನಿತಾದೆಡ 
ಮೀಳೇಶ ಕೇಳಿರಯ್ಯನೊಳೊರ್ದುಗುವೇ 


ವ॥ ಎನಲೋಡನಾ ನುಡಿಯುನಿಂಬುಕೆಯು ಬಿಜ್ಜಳಂ ತನ್ನ ಮನೆಯ ಮಂತ್ರಿವರರು 
ಕಳುಪಲೊಡನವರ್ಬಂದು ಕಿನ್ನರನಂ ಕಂಡು ಪೊಡಮಟ್ಟು ನಿಟಿಲತಟಘಟಿತಕರಪುಟರಾಗಿ - 
ಈ ಅರಸುತನವನ್ನು ಸ್ವೀಕರಿಸಿಬಿಡು. ವ!! ಹೀಗೆಂದು ಅರಸನಾದ ಬಿಜ್ಜಳನು ವಿರಸ 
ದಿಂದ ನುಡಿಯಲಾಗಿ ಬಸವಣ್ಣನು ಕೇಳಿ ಮುಗುಳುನಗೆ ನಕ್ಕು ೩೦ . ' ಮಹಾರಾಜಾ, 
ನಮ್ಮ ಶರಣರು ಶಿವಧರ್ಮ ಮಾರ್ಗವನ್ನು ಮಿಕ್ಕುವವರು ಅಲ್ಲವೇ ಅಲ್ಲ ; 
ವಿಶೇಷಾಂಶವನ್ನು ವಿವರಿಸದೆ , ಕಾರೆಹಾನಿಯನ್ನು ಆಲೋಚಿಸದೆ ಬಾಯಿಗೆ ಬಂದ ಹಾಗೆ 
ನುಡಿಯಬಹುದೇ ?' ೩೧ . 'ಕಿನ್ನರಮಹಾವಿಭುವುನೀಚ ಕುಲದಲ್ಲಿ ಹುಟ್ಟಿದವನಲ್ಲ ; 
( ಅವನು) ಶಂಕರರೂಪನೇ ಅಲ್ಲವೆ ? ತಪ್ಪು ಹೊರದೆ ಅನ್ಯನನ್ನು ಕೊಲ್ಲುವನೇ ? 
ತಪ್ಪದೆ ' ಎತ್ತು ಈಯಿತು ಎಂದರೆಕೇಳಿ, ಪ್ರೀತಿಯಿಂದಕೊಟ್ಟಿಗೆಯಲ್ಲಿ ಕಟ್ಟು ' ಎಂಬ 
ನಾಣ್ಣುಡಿಯ ಹಾಗೆ, ಈ ದುಷ್ಟರ ಮಾತು ಕೇಳಿ, ಮುಂದೆ ಆಗುವುದನ್ನು ತಿಳಿಯದ 
ಕಾರವನ್ನು ಮಾತನಾಡುತ್ತೀಯೆ ಮಹಾರಾಜಾ ! ( ಇಂಥ) ನಿನ್ನನ್ನು ತಿಳಿದವರು 
ಒಪ್ಪುವರೇ ? ” ೩ .೨. ' ಮಹಾರಾಜಾ, ಆ ಕಿನ್ನರಯ್ಯನ ಬಳಿಗೆ ಶ್ರೇಷ್ಟ ಬುದ್ದಿಯುಳ್ಳ 
ಮಂತ್ರಿಗಳನ್ನು ಕಳಿಸು ; ಅನಂತರ ಆ ಕಿನ್ನರಯ್ಯನ ರೀತಿಯನ್ನು ತಿಳಿ ಮಹಾರಾಜಾ, 
ಕೇಳು: ಕಿನ್ನರಯ್ಯನಲ್ಲಿ ತಪ್ಪು , ತಿಲಮಾತ್ರವಾದರೂ ಉಂಟಾದೀತೇ ?' ವ!! ಎನ್ನಲು 
ಕೂಡಲೆ ಬಿಜ್ಜಳನು ಆ ಮಾತನ್ನು ಮನಸ್ಸಿಗೆ ತಂದುಕೊಂಡು , ತನ್ನ ಮನ್ನಣೆಗೆ ಪಾತ್ರರಾದ 
ಮಂತ್ರೀಶ್ವರರನ್ನು ಕಳುಹಿಸಲಾಗಿ ,ಕೂಡಲೆ ಅವರು ಬಂದು ಕಿನ್ನರಬೊಮ್ಮಯ್ಯನನ್ನು 


1 ಮನಮನ್ನಣೆಯ ( 1) ಮನ್ನಣೆಯ ( ಚ, ಜ) 


ಸಪ್ರದಶಾಶ್ವಾಸಂ 


ಅವರ್ದೆತ್ತಂಬಿಲವೆತ್ತ ಭಾನುಕಿರಣಂ ತಾನೆ ಮರ್ಬೆ ಚಂ 
ದ್ರಮಯೂಖಾವಳಿಯತ್ತ ಚಕ್ರಚಯವೆತ್ತಂಭೋಧಿಯೆತ್ತಲ್ಪಕ 
ರ್ಡಮವಾಪೀಗತಬೇಕು ಶರಣರ್ನಿಮೆ ದುರ್ನೀತ ದು 
ರ್ದಮದೋಷಾರ್ಥಜನೌಘಮೆಆಯವಾವಿಂತಪ್ಪ ಸಂಬಂಧಮಂ 

ವ|| ದೇವ ನೀನಪ್ರೊಡೆ ಮಹಾನುಭಾವಂ ಸ್ವತಂತ್ರಶೀಲಂ ಶಿವಾನಂದರಸ ಸಮಾಸ್ವಾದನಂ 
ತೃಣೀಕೃತಜಗದ್ಯಾ ಪಾರಂ ಭವಭಾರಿಯಪ್ಪ ಲೌಕಿಕ ವರಾಕಜನದೊಡನೆ ವಿವಾದವನೇಂ ಕಾರಣಂ 
ತಗುಳ್ಳಿದೆಯಿದು ತಿಳಿಯಲರಸನೆಮ್ಮ ನಿಮ್ಮಲ್ಲಿಗಟ್ಟಿದನೆಂದವರ್ಸೆಳೆ ಕಿನ್ನರೇಂದ್ರನವಂದಿರೊರೆಯು 
ನಾಕರ್ಣಿಸಿ 


S 


ಪಲವಾಳಾಪದೊಳೇನೋ ಪಾಪಿ ಕುಚಿಯಂ ತರ್ಪಾಗಳುದ್ಯಯಾ 
ಕುಲಮೇಷಂ ಪರಿದೀ ಪುರಾಂತಕನ ಗೇಹಂಬೊಕ್ಕುದಾತಂ ಮದಾ 
ವಿಲಚಿತ್ತಂ ಬಳಿವಂದದಂ ಪಿಡಿಯೆ ಲಿಂಗಾಗಾರಮಂ ಪೊಕ್ಕುದಂ 
ಕೊಲಲೇನಕ್ಕುಮೆ ಬೇಡ ಕೊಂಡ ಬೆಲೆಯುಂ ನೀಂ ಪೇಳ್ಳುದಾನಿಪಂ 


೩೪ 


ಇರ್ಮಡಿ ಮುರ್ಮಡಿ ಪೊಂಗಳ 
ನೊರ್ಮೆಯ ಪಿಡಿ ಕೊಡುವೆನಿಲ್ಲಿ ಬಿಡು ಮೇಷಮನೆಂ 


ಕಂಡು, ನಮಸ್ಕಾರ ಮಾಡಿ, ಹಣೆಯ ಮೇಲೆ ಕೈಯೆತ್ತಿ ಮುಗಿಯುವವರಾಗಿ ೩೩ . 
' ಅಮೃತವೆ ? ಅಂಬಲಿಯೆ ? ಸೂರನ ಕಿರಣಗಳೆ ? ಕತ್ತಲೆಯೆತ್ತ ? 
ಚಂದ್ರಕಿರಣ ಸಮೂಹವೆ ? ಚಕ್ರವಾಕ ಪಕ್ಷಿಗಳ ಸಮೂಹವೆ ? ಸಮುದ್ರವೆ ? 
ಕೆಸರಿನಿಂದಕೂಡಿದ ಅಲ್ಪವಾದ ಬಾವಿಯಲ್ಲಿರುವ ಕಪ್ಪೆಯೆ ? ಶರಣರಾದ ನೀವೆ ? 
ಕೆಟ್ಟ ನೀತಿಯುಳ್ಳ ಇಂದ್ರಿಯ ನಿಗ್ರಹವಿಲ್ಲದ ದೋಷವನ್ನು ಇಚ್ಚಿಸುವ ಜನರೆತ್ತ ? 
ಇಂಥ ಸಂಬಂಧವನ್ನು ನಾವು ತಿಳಿಯವು. ವ|| ದೇವ, ವಿಚಾರಿಸಿ ನೋಡಿದರೆ ನೀನು 
ಮಹಾನುಭಾವವುಳ್ಳವನು . ಸ್ವತಂತ್ರವಾದ ಶೀಲವುಳ್ಳವನು ; ಶಿವನ ಸಂಬಂಧವಾದ 
ಆನಂದವೆಂಬ ಜಲವನ್ನು ಪಾನ ಮಾಡುವುದರಿಂದ ಲೌಕಿಕ ವ್ಯವಹಾರವನ್ನು ತೃಣಕ್ಕೆ 
ಸಮಾನವಾಗಿ ಕಂಡವನು ; ಜನನ ಮರಣಾತ್ಮಕವಾದ ಈ ಸಂಸಾರ ಭಾರದ ಲೋಕ 
ಲೌಕಿಕದ ನೀಚ ಜನರೊಡನೆ ವಿವಾದವನ್ನೇನುಕಾರಣ ಮಾಡಿಕೊಂಡಿರಿ ? ಈ ಅಂಶ 
ವನ್ನು ತಿಳಿಯಲು ಬಿಜ್ಜಳ ಮಹಾರಾಜನು ನಮ್ಮನ್ನು ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ.' 
ಎಂದು ಅವರು ಹೇಳಲಾಗಿ, ಕಿನ್ನರೇಂದ್ರನು ಅವರುಗಳ ಮಾತನ್ನು ಕೇಳಿ ೩೪ - ೩೫ , 
“ ಹಲವು ಮಾತಿನಿಂದೇನು ? ಆ ಪಾತಕಿಯು ಕುರಿಯನ್ನು ತರುವಾಗ ಹೆಚ್ಚಾದ ಭೀತಿ 
ಯಿಂದ ಆ ಕುಲಗೊಂಡ ಆ ಕುರಿಯು ಓಡಿ ಬಂದು, ಈ ತ್ರಿಪುರಾತನ ದೇವಾಲಯ 
ವನ್ನು ಹೊಕ್ಕಿತು. ಗರ್ವದಿಂದ ಕೂಡಿದ ಚಿತ್ರವುಳ್ಳ ಆ ಬೋಜಗನು , ಸವಿಾಪಕ್ಕೆ 
ಬಂದು ಈ ಕುರಿಯನ್ನು ಹಿಡಿಯಲು, ಶಿವಾಲಯವನ್ನು ಹೊಕ್ಕ ಇದನ್ನು ಕೊಲ್ಲ 
ಲಾದೀತೇ ? ಬೇಡಿಕೊಂಡ ಬೆಲೆಯನ್ನು ಹೇಳು ನಾನು ಕೊಡುತ್ತೇನೆ. ಒಂದಕ್ಕೆ 

36 


೫೬ ೨ 


ಬಸವರಾಜ ವಿಜಯಂ 


ದೊರ್ಮೊದಲೆ ನುಡಿದೆನಾ ದು 
ಪ್ರರ್ಮಾವಿಲನನ್ನನಣಕಿಸುತ್ತಿಂತೆಂದಂ 


- ೩೫ 


ಉತ್ತಮ ಗುಣಗಣಪುರುಷ ಕು 
ಲೋತ್ತಂಸಂ ಪ್ರಾಣಿಗಣ ದಯಾಪರನೀತ 
ಮತ್ತೆನ್ನದೆ ಸಾಸಿರ ಪೊ 
ನ್ನಿತ್ತಾದೊಡಮರರೆ ಕುಚಿಯ ಬಿಡಿಸದೆ ಮಾಣಂ 


0 


ವ ಎಂದವನಾಳವಾಡಿ ನುಡಿಯಲಾಕ್ಷಣಮೆ ಸಾಸಿರ ಪೊಂಗಳ ತರಿಸುತೆಣಿಸಿ ಕೊಟ್ಟುನೀಂ 
ಮಗಳಳುಪಿದೊಡಾನೆಂತುಂ ಬಿಡುವನ ಕುಚಿಗೆ ಲಿಂಗಾಂಕಿತಂಗೆಯು ಬಿಡುವೆನೆನೆ ಖಳನೊಡಂ 
ಬಟ್ಟು ಪೋಗಿ ಕಿಜದುಂ ಪೊಳಂ ಕಳೆದು ಮಗಲ್ಲಿಗೇಳಂದಳುಪಿ ಕುಳಿಯ ಕೊರಲೆ ನೇಣಂ 
ಬಂಧಿಸಿ ಪಿಡಿದೆಳೆಯೆ ಕಂಡು 


೩೭ 


ಎಲೆಯೆಲೆ ದುಷ್ಪ ನೀಂ ಬಿಡು ಬಿಡೀ ಕುಟಿಲಿಯಂ ಪಿಡಿದಂದಮೆಂತೋ ಮುಂ 
ಬೆಲೆಗೊಳುತಿತ್ತು ಮತ್ತಳುಪಿ ನೀಂ ತೊಲಗೆಂದೆನೆ ಕಿಳನೆನ್ನ ಮೇ 
ಲಲಗನವಂ ಬಳಿಕ್ಕಮವನಂ ಕಡಿದಿಕ್ಕಿದೆನಾದೊಳಾಯು ತ 

ಪ್ಪಲಸದೆ ನೋಡಿಮಿಂತಿದಕ್ಕೆ ಸಾಕ್ಷಿದಲೀ ತ್ರಿಪುರಾಂತಕೇಶ್ವರಂ 
ಎರಡು ಪಟ್ಟು ಮೂರು ಪಟ್ಟು ವರಗಳನ್ನು ಒಮ್ಮೆಲೇ ಕೊಡುತ್ತೇನೆ ಹಿಡಿ ; ಕುರಿ 
ಯನ್ನು ಇಲ್ಲಿ ಬಿಡು ಎಂದು ಊರಿಗಿಂತ ಮುಂಚೆಯೇ ಹೇಳಿದೆನು . ಆ ದುಷ್ಟತನದಿಂದ 
ಕೂಡಿದ ಕಲ್ಮಷಾತ್ಮನು ನನ್ನನ್ನೇ ಅಣಕಿಸುತ್ತ ಹೀಗೆ ಹೇಳಿದನು ' ೩೬ . ಈ 
ಕಿನ್ನರಯ್ಯನು ಉತ್ತಮವಾದ ಗುಣ ಸಮೂಹದಿಂದ ಕೂಡಿದ ಪುರುಷರಲ್ಲೆಲ್ಲ ಉತ್ಕೃಷ್ಟ 
ನಾದವನು , ಮತ್ತು ಪ್ರಾಣಿಗಳಲ್ಲಿ ದಯಾಪರನು . ಸಾವಿರ ಹೊನ್ನುಗಳನ್ನಾದರೂ 
ಕೊಟ್ಟು ಕುರಿಯನ್ನು ಬಿಡಿಸಿಕೊಳ್ಳದೆ ಇರದು. ವ|| ಎಂದು ಅವನು ಪರಿಹಾಸ ಮಾಡಿ 
ನುಡಿಯಲು ಆ ಕ್ಷಣವೇ ಸಾವಿರ ಹೊನ್ನು ತರಿಸಿ ಎಣಿಸಿಕೊಟ್ಟು, 'ನೀನು ಪುನಃ ಇದಕ್ಕೆ 
ಆಸೆಪಟ್ಟರೆ, ನಾನು ಏನೆಂದರೂ ಬಿಡುವವನಲ್ಲ. ಈ ಕುರಿಗೆ ಲಿಂಗ ಮುದ್ರೆಯನ್ನು 
ಒತ್ತಿ ಬಿಡುವೆ'ನೆಂದು ಹೇಳಲು, ಆ ದುಷ್ಟನು ಒಡಂಬಟ್ಟು ಹೋಗಿ ಸ್ವಲ್ಪ 
ಕಾಲಾನಂತರ ಪುನಃ ಇಲ್ಲಿಗೆ ಬಂದು ಆಸೆಪಟ್ಟು ಕುರಿಯನ್ನು ಕೊರಳಿಗೆ ಹಗ್ಗ 
ಕಟ್ಟಿ ಹಿಡಿದು ಎಳೆಯುವುದನ್ನು ಕಂಡು ೩೭. ' ಎಲೆಲೆ ದುಷ್ಟ , ನೀನು ಕುರಿ 
ಯನ್ನು ಬಿಡು ಬಿಡು. ಈ ಮೊದಲು ಕ್ರಯವನ್ನು ತೆಗದುಕೊಂಡು, ( ಇದನ್ನು ) 
ಕೊಟ್ಟು , ಪುನಃ ( ಇದಕ್ಕೆ ) ಆಸೆಪಟ್ಟು ನೀನು ಹಿಡಿಯುವ ರೀತಿಯು ಯಾವುದೋ ? 
ತೊಲಗು, ಎಂದು ಹೇಳಲು, ಅವನು ನನ್ನ ಮೇಲೆಯೇ ಕತ್ತಿಯನ್ನು 
ಕಿತ್ತನು. ಆ ಬಳಿಕ ನಾನು ಅವನನ್ನು ಕಡಿದುಹಾಕಿದನು . ತಪ್ಪುಯಾರದಾಯಿತು ? 


1 ( 7) 


ಸಪ್ರದಶಾಶ್ವಾಸಂ 


೫೬೩ 


ವ॥ ಎಂಬುದುಮವರ್ಕೆಟ್ಟು ವಿಸ್ಮಯಂಬಟ್ಟು ಸಭೆಯೊಳಿರ್ದ ಬಿಜ್ಜಳಂಗೇಟ್ರಂದಗಿ 
ಮೇಷವೃತ್ತಾಂತವನಾ ತ್ರಿಪುರಾಂತಕನ ಸಾಕ್ಷಿಯನಾ ಸಚಿವರ್ಸವಿಸ್ತರಂ ಪೇಳೆ ಕೇಳು ಪರಿಹಾಸಂ 
ಗೆಯು 

ಪ್ರಕಟಿತ ಲಿಂಗಸಾಕ್ಷಿಯನುವಂ ನುಡಿಯಿಪ್ಪುದು ಮನ್ಮನಕ್ಕೆ ಕೌ 
ತುಕಮಿದನೆಯೇ ನಿ ನನುತೆಳು ಸಭಾಸದರೆಯೇ ಪಿಂತೆ ಪಾ 
ಠಕರೊಲವಿಂದಮುನ್ವಡಿಸೆ ಮುಂದೆ ತತಾನಕರಾವವುಣೆ ಬಂ 
ದಕುಟಿಲ ಭಕ್ತನಿರ್ದ ಶಿವಮಂದಿರಮಂ ಪುಗುತಂದನುರ್ವಿಷಂ 

೩೮ 
ವ|| ಆಗಳಾ ಬಸವರಾಜ ಕಿನ್ನರೇಂದ್ರನಿರ್ದೆಡೆಗೇyಂದೆಲಗಿ ಕರಾರವಿಂದವಂ ಮುಗಿದು 
ನಿಂದು 


ಸಾರವಿಚಾರಧೀರ ಶಿವತತ್ವ ಸುಧಾರಸರಾಜಹಂಸ ವಿ 
ಸ್ವಾರಯಶೋ೦ಕ ಯೋಗಿಜನವಲ್ಲಭ ಭಕ್ತಿಲತಾಂತಗಂಧಗಂ 
ಭೀರ ಗುಣಾಭಿರಾಮ ಮಹನೀಯ ಕೃಪಾಕರ ಸುಪ್ರತಾಪ ತೇ 
ಜೋರಮಣೀಯ ದೇವ ಜಯ ಕಿನ್ನರಬೊಮ್ಮ ನಿಸರ್ಗವೈಭವಾ 


ನ್ಯಾಯವಾಗಿ ನೋಡಿರಿ . ಇಂತು ಈ ಮಾತಿಗೆ ಈ ತ್ರಿಪುರಾಂತಕೇಶ್ವರನೇ ಸಾಕ್ಷಿ .' 
ವ!! ಹೀಗೆಂದು ಹೇಳಲು ಆ ಮಂತ್ರಿಗಳು ಕೇಳಿ, ಆಶ್ಚರಗೊಂಡು, ಅಲ್ಲಿಂದ ಹೊರಟು 
ಬಂದು , ಸಭೆಯಲ್ಲಿದ್ದ ಬಿಜ್ಜಳನಿಗೆ ನಮಸ್ಕರಿಸಿ ಆ ಕುರಿಯ ವೃತ್ತಾಂತವನ್ನೂ , 
ತ್ರಿಪುರಾಂತಕನ ಸಾಕ್ಷಿಯನ್ನೂ , ಆ ಮಂತ್ರಿಗಳು , ಸವಿಸ್ತಾರವಾಗಿ ಹೇಳಲು ಕೇಳಿ ಹಾಸ್ಯ 
ಮಾಡಿ - ೩೮ , ಆ ಕಿನ್ನರಯ್ಯನು ಲಿಂಗಸಾಕ್ಷಿಯನ್ನು ಪ್ರಕಟಗೊಳಿಸಿ ಹೇಳಿಸುವುದು 
ನನ್ನ ಮನಸ್ಸಿಗೆ ಆಶ್ಚದ್ಯವನ್ನುಂಟುಮಾಡುವಂತಹದು. ಇದನ್ನು ಚೆನ್ನಾಗಿ ( ಪರೀಕ್ಷಿಸಿ) 
ನೋಡುವೆನು' ಎನ್ನುತ್ತ ಎದ್ದು ಅವನ ಹಿಂದೆ ಸಭೆಯಲ್ಲಿದ್ದವರು ಬರುತ್ತಿರಲು 
ಸ್ತುತಿಪಾಠಕರು ಮುಂಭಾಗದಲ್ಲಿ ಪ್ರೀತಿಯಿಂದ ಬಿರುದಾವಳಿಗಳನ್ನು ಘೋಷಿಸುತ್ತಿರ 
ಲಾಗಿ , ವಿಶೇಷವಾಗಿ ತಮ್ಮಟೆ ಮೊದಲಾದ ಚರ್ಮವಾದ್ಯಗಳ ಶಬ್ದವು ಹೊರಹೊಮ್ಮು 
ತಿರಲು, ಅರಸನು ಬಂದು ಕೃತ್ರಿಮರಹಿತ ಭಕ್ತನಾದ ಕಿನ್ನರ ಬೊಮ್ಮಯ್ಯನಿದ್ದ 
ಶಿವಾಲಯವನ್ನು ಪ್ರವೇಶಿಸಿದನು . ವ|| ಆಗ ಬಸವರಾಜನು ಕಿನ್ನರಮ್ಮನಿದ್ದ ಸ್ಥಳಕ್ಕೆ 
ಹೋಗಿ( ಅವನಿಗೆ) ನಮಸ್ಕಾರ ಮಾಡಿ , ಕರಕಮಲಗಳನ್ನು ಮುಗಿದು ನಿಂತುಕೊಂಡು 
೩೯ , 'ಶ್ರೇಷ್ಟವಾದ ( ವೇದಾಂತ) ವಿಚಾರವುಳ್ಳ , ಧೈತ್ಯಶಾಲಿಯಾದ, ಶಿವತತ್ತ್ವವೆಂಬ 
ಹಾಲಿಗೆ ಹಂಸಪಕ್ಷಿಯಾದ, ಸುತ್ತಲೂ ಹಬ್ಬಿದ ಯಶಸ್ಸು , ಯೋಗಿಜನ ಸ್ವಾಮಿ 
ಯಾದ , ಭಕ್ತಿಯೆಂಬ ಪುಷ್ಪದ ಸುಗಂಧರೂಪನಾದ, ಗಂಭೀರ ಗುಣಗಳಿಂದಶೋಭಿಸುವ, 
ಮಹಾತ್ಮನಾದ, ದಯೆಗೆ ಆಶ್ರಯನಾದ, ಶ್ರೇಷ್ಟವಾದ ಪ್ರತಾಪದ ತೇಜಸ್ಸಿನಿಂದ 
ಮನೋಹರನಾಗಿರುವ, ಸ್ವಭಾವಸಿದ್ಧವಾದ ವೈಭವವನ್ನು ಹೊಂದಿದ - ಕಿನ್ನರ ಬೊಮ್ಮ 


ಬಸವರಾಜ ವಿಜಯಂ 


ಚರಚರಣಾರ್ಚನಾಂಚಿತ ಚರಾಚರರಕ್ಷಣಶೀಲ ಸತ್ಯಸಂ 
ಗರ ಘನಸತ್ಕಳಾನಿಧಿ ದಯಾರಸಸಾಗರ ದಾನಶೀಲ ಶಂ 
ಕರಶರಣಾಳಿಸಂಗತಕಥಾಕಲನಾದರ ಸಾರಚಿನ 
ಸ್ಥಿರತರಚಿತ್ತ ಧೀರ ಜಯ ಕಿನ್ನರನಾಯಕ ಶಾಂತಿದಾಯಕಾ 


ವ|| ಎಂದು ಕರ್ಮೇಯಿಂ ಕೊಂಡಾಡಿ ಮಾಡಿ ತಪ್ಪಸನ್ನತೆವಡೆದು ಬಸವರಸನಿರ್ಪುದು 
ಮಾಗಳಾ ಕಿನ್ನರವಿಭು ಮಂದಸ್ಮಿತಮುಖಾಂಬುಜಂ ಸಮಸ್ತ ಭಕ್ತಜನಂ ಸಂಭ್ರಮಿಸೆ ನೆರೆದ ಜನಂ 
ನೋಡುತ್ತುಮಿರೆ ತಮ್ಮಡಿ ಬೀಯಗವನಿಕ್ಕಿ ಕೆತ್ಯ ಪುರಾಂತಕ ನಿಶಾಂತ ಕವಾಟ ಪುಟಮನೋರೆ 
ನೋಟದಿಂ ನಸುನೋಡಲೊಡನೆ 


ಪುರವೈರಿ ಪೆಳರ್ದು ನಿಜಮಂ 
ದಿರದ ಕವಾಟದೊಳೆ ತಳ ಬೀಯಗಮನದಂ 
ಪರಿಹರಿಸಿ ತೆಗೆದು ಫಲನೆ 
ಸರಭಸಮಾ ಜವಳಿವಡಿಯನೇಂ ಬಿರ್ಚಿದನೊ 


ದಾಸಯ್ಯಂಗಂದುವೇಶಂ ಪಡಿದೆದನೆನಿಪುಕ್ಕಿಯಂ ಕೇಳೊವೀಗ 

೪ಾ ಸಂಬೆಪ್ಪುವೀ ಕಿನ್ನರವಿಭುಗೆ ಪುರಾರಾತಿ ಸಂಪ್ರೀತಿಯಿಂ ಪ್ರೊ 
ದೇವನೇ , ಜಯ !' ೪೦ . ಜಂಗಮ ಪಾದಪೂಜೆಯನ್ನು ಮಾಡುವುದರಿಂದ ಪೂಜ್ಯ 
ನೆನಿಸಿದ, ಸ್ಥಾವರ ಜಂಗಮಾತ್ಮಕಗಳನ್ನು ಸಂರಕ್ಷಿಸುವ ಸ್ವಭಾವವುಳ್ಳ , ದೃಢವಾದ 
ಪ್ರತಿಜ್ಞೆಯನ್ನುಳ್ಳ , ಶ್ರೇಷ್ಠವಾದ ಸತ್ಕಲೆಗಳಿಗೆ ನಿಧಿಯೆನಿಸಿದ, ದಯಾಸಾಗರನೆನಿಸಿದ , 
ವಿತರಣ ಗುಣವೇ ಶೀಲವಾಗುಳ್ಳ , ಶಿವಶರಣ ಸಮೂಹದ ಕಥೆಯನ್ನು ಕೇಳುವುದರಲ್ಲಿ 
ಆಸಕ್ತನಾದ, ಶ್ರೇಷ್ಠವಾದ ಸಾಂದ್ರಜ್ಞಾನದಿಂದ ಚಂಚಲರಹಿತವಾದ ಮನಸ್ಸುಳ್ಳ , 
ಧೀರನೇ , ಶಾಂತಿದಾಯಕನೇ , ಕಿನ್ನರ ನಾಯಕನೇ ಜಯ . ವ|| ಹೀಗೆಂದು ಪ್ರೀತಿ 
ಯಿಂದ ಕೊಂಡಾಡಿ, ಹಾಡಿ, ಆತನ ಕೃಪೆಯನ್ನು ಪಡೆದು, ಇರಲಾಗಿ , ಆಗ ಆ ಕಿನ್ನರ 
ವಿಭುವು ಮುಗುಳು ನಗೆಯಿಂದ ಕೂಡಿದ ಮುಖಕಮಲವುಳ್ಳವನಾಗಿ , ಸಮಸ್ತ ಭಕ್ತ 
ಜನಗಳು ಸಂಭ್ರಮದಿಂದಕೂಡಲು, ನೆರೆದ ಜನರೆಲ್ಲ ನೋಡುತ್ತಿದ್ದಂತೆ, ಪೂಜಾರಿಯು 
ಬೀಗವನ್ನು ಹಾಕಿ ಮುಚ್ಚಿದ್ದ (ಕೆ ), ತ್ರಿಪುರಾಂತಕೇಶ್ವರ ದೇವಸ್ಥಾನದ ಕದಗಳೆರಡನ್ನೂ 
ಓರೆನೋಟದಿಂದ ಸ್ವಲ್ಪ ನೋಡಲಾಗಿ ಆ ಕೂಡಲೆ - ೪೧ . ಪುರವೈರಿಯಾದ ಈಶ್ವರನು 
ಭಯಗೊಂಡವನಾಗಿ , ತನ್ನ ಮನೆಯ ಬಾಗಿಲಿಗೆ ಹಾಕಿದ ಆ ಬೀಗವನ್ನೂ ನಾಶಪಡಿಸಿ 
ತೆಗೆದು ಗಳಿಲ್ ಎನ್ನುವಂತೆ ಅ ಎರಡೂ ಕದಗಳ ಪಡಕುಗಳನ್ನು ಅದೇನು ತೆಗೆದನೋ ! 
೪೨ - ೪೩ - ೪೪ , ಹಿಂದೆ ಉಮಾಪತಿಯಾದ ಶಿವನು ದಾಸಿಮಯ್ಯನಿಗೆ ಕದವನ್ನು ತೆರೆದನು, 
ಎಂಬ ಮಾತನ್ನು ಕೇಳಿಬಲ್ಲೆವು. ಈಗ ಸಾಹಸವನ್ನು ಹೊಂದಿ , ಒಪ್ಪುವ ಕಿನ್ನರಯ್ಯ 


1 + ವ ಅಗಳ ( ದ) 


೫೬೫ 


ಸಪ್ರದಶಾಶ್ವಾಸಂ 


೪೨ 


೪೩ 


ಛಾಸಂ ಕೆಯ್ಯ ತಾನೇ ಪಡಿದೆದನಿದಾಶ್ಚರ್ಯ ಲಿಂಗಮಂ ಸ 
ತ್ಯಾಸನ್ನಂ ಸಾಕ್ಷಿಯಂ ದುಡಿಯಿಸದಿರನೆಂದುರ್ವಿ ಕೊಂಡಾಡೆ ಭಕ್ತರ 
ಮೃಡನ ಸಮೀಪದೊಳ್ಳೆ ಲಸಿ ತನ್ನ ಕರಾಗ್ರಕರಾಳ ಖಡ್ಗ ಮಂ 
ಜಡಿದು ಕಡಂಗಿ ನಿಂದು ಹರಭಕ್ತರ ಪಾದಸರೋಜರಾಜಿಯಂ 
ಬಿಡದೊಲವಿಂದೆ ಜಾನಿಸುತಭೀಕಿಸಿ ಲಿಂಗಮನಲ್ಲಿ ಭಕ್ತರು 
ಗ್ರಡಿಸುತುಘರವಗುಡೆ ಸಮಕ್ಷದೊಳೀಕ್ಷಿಸೆ ಭೂಭುಜಾದಿಗಳ 
ಪರಮೇಶಾನ ಪುರಾರಿ ಸೌಂದರಗಣೇಶಂಗಂದು ಕಾಂತಪಯೋ 
ಧರದೊಳ್ ನೀನುಲಿದಂತಿಯಂಪೆಯೊಳೆ ವಾದಂಗೆಯ ದಾಸಂಗೆ ಶಂ 
ಕರ ಮಾತಾಡಿದ ಮಾಳ್ಮೆಯಿಂ ನೆಗಳ ಬೊಮ್ಮಯ್ಯಂಗೆ ಜೋಳಂಗಳು 
ತರದೊಂದುಸುರ್ದಂತೆ ದೇವ ನುಡಿ ನೀಂ ಸತ್ಯಾರ್ಥಮಂ ಸಾದರಂ 
ವಂ ಎಂದು ವಿಜೃಂಭಿಸಿ 
ಅತಿನಿಷ್ಠೆ ನಿಮಿರೆ ಶೌರ್ಯೋ 
ಇತಿಯಿಂ ಹರ ಹರ ಪುರಾಂತಕಾ ಎನೆ ಭಕ್ತರ 
ವಿತತಮಹಾಧ್ವನಿಯೊಂದ 
ದ್ಯುತಿಗೆಯ ಪುರಾರಿ ತತ್ವದೊಯೆನುತಿರ್ದಂ 


ವಿಭುವಿಗೆ ಈಶ್ವರನು ಸಂತೋಷದಿಂದ, ಅಧಿಕೋತ್ಸಾಹಗೊಂಡು ತಾನೇ ಕದಗಳೆರಡನ್ನೂ 
ತೆರೆದನು ಇದು ಆಶ್ಚರ . ಸತ್ಯಶುದ್ದನಾದ ಕಿನ್ನರಯ್ಯನು ಆಲಿಂಗದೇವನನ್ನು ಸಾಕ್ಷಿಯಾಗಿ 
ನಿಶ್ಚಯವಾಗಿ ನುಡಿಸದೆ ಬಿಡನು , ಎಂದು ಭಕ್ತಜನರು ಉತ್ಸಾಹಗೊಂಡು ಕೊಂಡಾಡು 
ತಿರಲು, ಮೃಡನ ಸಮೀಪದಲ್ಲಿಯೇ ಹೋಗಿ ನಿಂತು , ತನ್ನ ಕೈಯಲ್ಲಿರುವ ಭಯಂಕರ 
ಖಡ್ಗವನ್ನು ಅಲ್ಲಾಡಿಸುತ್ತ ಉತ್ಸಾಹಗೊಂಡು ನಿಂತು ಶಿವಭಕ್ತರ ಪಾದಕಮಲ 
ಸಮೂಹವನ್ನು ತಪ್ಪದೆ ಧ್ಯಾನಮಾಡುತ್ತ , ಲಿಂಗವನ್ನು ನೋಡಿ, ಅಲ್ಲಿ ಆಗ ಭಕ್ತರು 
ಉಘ ! ಉಘ ! ಎಂದು ಉಗೂಡಿಸುವ ಶಬ್ದ ಮಾಡುತ್ತಿರಲು, ರಾಜರೇ ಮೊದಲಾದವರು 
ಪ್ರತ್ಯಕ್ಷವಾಗಿ ನೋಡುತ್ತಿದ್ದ ಹಾಗೆಯೇ -'ಶ್ರೇಷ್ಠ ಈಶಾನ ಮೂರ್ತಿಯೇ , 
ಪುರಾರಿಯೇ , ಹಿಂದೆ ಸೌಂದರ ನಂಬಿಯಣ್ಣನೆಂಬ ಗಣೇಶ್ವರನಿಗೆ ಅವನ ಪತ್ನಿಯ 
ಮೊಲೆಯಿಂದಲೇ ನೀನುಕೂಗಿದ ಹಾಗೆ, ಹೇ ಶಂಕರ, ಇರುವೆಯೊಡನೆ ವಿವಾದವನ್ನು 
ಮಾಡಿದ ದಾಸಯ್ಯನಿಗೆ ರೀತಿಯಿಂದ, ಪ್ರಸಿದ್ಧನಾದ ಬೊಮ್ಮಯ್ಯನಿಗೆ ಜೋಳದ 
ರಾಶಿಯಲ್ಲಿ ನಿಂತು ಮಾತನಾಡಿದ ಹಾಗೆ, ಹೇ ದೇವನೇ , ನೀನು ಆದರ ಪೂರ್ವಕವಾಗಿ 
ಯಥಾರ್ಥವನ್ನು ( ಈಗ) ಮಾತನಾಡು.' ವ|| ಎಂದು ವಿಜೃಂಭಿಸಿ -೪೫ . ಭಕ್ತನಾದ 
ಕಿನ್ನರಯ್ಯನು ಹೆಚ್ಚಾದ ಶ್ರದ್ದೆಯಿಂದ ಕೂಡಿದವನಾಗಿ ಉನ್ನತಿವೆತ್ತ ಶೌರದಿಂದ , 
ಹರಹರ ! ಪುರಾಂತಕ ! ಎನ್ನಲಾಗಿ, ಪುರಾರಿಯು ತಡಮಾಡದೆ ಒಂದು ವಿಸ್ತಾರವಾದ 


1 ರ್ವ ( ಚ) 2 ಯತ್ಯ ( ಜ) 


೬೬ 


ಬಸವರಾಜ ವಿಜಯಂ 


ವಗಿ ಆ ನಿರಂತರ ಮಹಾಧ್ವನಿ ದಶದಿಗಂತವನಳುರ್ದು ಮುಕ್ಕುಳಿಸಿ ಮುಸುಂಕಲೊಡನೆ 


ಕಡಲೇಳು ಕದಡಳು ತುಟ್ಟಿದುದಹೀಂದ್ರಂ ಬಳ್ಳಿದಂಕೂರ್ಮನು 
ರ್ಕುಡುಗಿರ್ದ೦ ಕುಲಭೂಧರಂ ಕೆಡೆದುದಾಶಾದಂತಿ ಬಾಯ್ದಿಟ್ಟುದಂ 
ದುಡುಜಾಲಂ ಬಿಡದುದನ್ನು ಧರೆಯಲ್ಲಾಡಿತ್ತು ನಂದಿರ್ದುದಾ 
ಬಡಬಂ ನಿಂದುದು ವಾಯುವಸ್ತ್ರವಿಸಿತರ್ಕ೦ ದಿಗ್ವರರ್ಬೆಚಿ್ರದರ್ 


ಭ್ರಮೆಯಿಂದ ಬೆಗಡೋಂದಿ ಬಲ್ಕುಡುಗಿ ಬೇಗಂ ಹಮ್ಮದಂಬೋದುದೆ 
ಯ್ಕೆ ಮದೇಭಾಶ್ವನರಾದಿ ಜೀವನಿವಹಂ ಲೋಕವ್ರಜಂ ಬೆರ್ಚದ 
ತಮರಶ್ರೇಣಿ ಬಿಗುರ್ತುದಂದುಳಿದರುಲ್ಲಿಂಗಸಂಯುಕ್ತರಾ 
ಪ್ರಮಥರ್ಸಮ್ಮದನಾಂತರೆಮ್ಮ ದಿನಮಾದತ್ತೆಂದು ಲೀಲೋತ್ಸುಕರ್ 


ಕುಣಿವ ಕುಕಿಲ್ವ ಕೂಗಿಡುವ ರಾಗಿಪ ರಂಜಿಪ ಜೋಲ್ಕ ತೇ ಸಂ 
ದಣಿಪ ಕಡಂಗುವಚ್ಚರಿಯೊಳಾಡುವ ಪಾಡುವ ಸುತ್ತಿ ಬರ್ಪ ಮೇಣ್ 
ಮಣಿವ ಮರ ಕೀರ್ತಿಸುವ ಪೊಂಪುಳಿವೋಪ ವಿನೋದಕೇಳಿಯೊ 
ಆಣಿಯದ ಭಕ್ತವೃಂದಮೆಸೆದಿರ್ದುದು ಕಿನ್ನರನಗ್ರದೇಶದೊಳ್ 


ಇರುಳುಂ ಪಗಲು ಪುರರಿಪು 
ಮೊರೆವುತ್ತಿರೆ ಸಪ್ತ ದಿವಸ ಪರ್ಯಂತಂ ತ 


ಮಹಾಧ್ವನಿಯು ಆಶ್ಚಠ್ಯವುಂಟಾಗುವಂತೆ ಹೊರಹೊಮ್ಮಲು ಓ ! ಎನ್ನುತ್ತಿದ್ದನು. 
ವ|| ಆ ವಿಚ್ಛಿತಿಯಿಲ್ಲದ ಕೂಗು ಹತ್ತು ದಿಕ್ಕುಗಳ ಕೊನೆಯವರೆಗೂ ಹರಡಿ, ತುಂಬಿ 
ಕೊಂಡು, ಆಚ್ಛಾದಿಸಲಾಗಿ ಆ ಕೂಡಲೇ - ೪೬- ೪೭ . ಸಪ್ತಸಾಗರಗಳು ಕದಡಿ ತುಳು 
ಕಾಡಿದವು; ಆದಿಶೇಷನು ಬಗ್ಗಿದನು ; ಆದಿಕೂರ್ಮನು ಗರ್ವಗುಂದಿದನು ; ಸಪ್ತ 
ಕುಲಾಚಲ ಪರ್ವತಗಳು ಮುರಿದುಬಿದ್ದವು; ದಿಗ್ಗಜಗಳು ಚೀರಿಕೊಂಡವು ; ನಕ್ಷತ್ರಗಳ 
ಸಮೂಹವು ತಪ್ಪದೆ ಕಳಚಿಬಿದ್ದವು; ಭೂಮಿಯು ಅಲ್ಲಾಡಿತು ; ಸಮುದ್ರ ಮಧ್ಯದ 
ಬಡಬಾಗ್ನಿಯು, ನಂದಿ ಶಾಂತಗೊಂಡಿತು ; ಗಾಳಿಯು ಚಲಿಸದೆ ನಿಂತಿತು . ಸೂಯ್ಯನು 
ಮುಳುಗಿದನು ; ಅಷ್ಟ ದಿಕ್ಷಾಲಕರು ಮೆಟ್ಟಿಬಿದ್ದರು ; ಮದೋನ್ಮತ್ತ ಆನೆ , ಕುದುರೆ , 
ನರರೇ ಮೊದಲಾದ ಜೀವಿಗಳ ಸಮೂಹವು ಭಾಂತಿಯಿಂದ ಭಯಪಟ್ಟು , ಶಕ್ತಿಗುಂದಿ , 
ಬೇಗನೆ ಗರ್ವಹೀನವಾದವು; ಸಮಸ್ತಲೋಕಗಳ ಸಮೂಹವು ಬೆಚ್ಚಿಬಿದ್ದವು ; ದೇವತೆ 
ಗಳ ಗುಂಪು ಭಯಗೊಂಡಿತು ; ಆಗ ಶ್ರೇಷ್ಠರಾದ ಲಿಂಗ ಸಂಗತರಾದ ಪ್ರಮಥರುಗಳು 
ಇಂದು ನಮ್ಮ ಉತ್ಕರ್ಷದ ದಿನವಾಯಿತೆಂದು ಲೀಲೆಯಿಂದ ಕೂಡಿ ಉತ್ಸಾಹಭರಿತ 
ರಾದರು ; ಸಂತೋಷಗೊಂಡರು . ೪೮. ಕುಣಿದಾಡುವ, ಕೇಕೆ ಹಾಕುವ, ( ಸಂತೋಷ 
ದಿಂದ) ಕೂಗಾಡುವ, ಪ್ರೀತಿಗೊಳ್ಳುವ, ಆಹ್ಲಾದಗೊಳ್ಳುವ, ಜೋಲಾಡುವ, ( ಆನಂದ 
ದಿಂದ) ತೇಲಾಡುವ, ಗುಂಪುಗುಂಪಾಗಿ ಕೂಡುವ, ಉತ್ಸಾಹಗೊಳ್ಳುವ, ಆಶ್ಚರದಿಂದ 


ಸಪ್ರದಶಾಶ್ವಾಸಂ 


ದ್ಧರಣಿಪಮುಖ್ಯರ್ಮೂಛ್ರಯೋ 
ಳಿರೆ ಜಗದುದ್ಧರಣಶೀಲನೀಕ್ಷಿಸಿ ಬಸವಂ 


ಕರುಣಾನಿಧಿ ಕಿನ್ನರಪದ 
ಸರಸಿರುಹಕ್ಕೆಆಗಿ ಮಗುಳು ಕೆಯುಗಿಯುತೆ ಸಾ 
ದರಮುಚಿತವಚನರಚನೋ 
ತರವಮರ್ದಿರೆ ಭಕ್ತಿವೆತ್ತು ಕೀರ್ತಿಸುತಿರ್ದಂ 


ಮಂಗಳಲಿಂಗಸಂಗತನಿಜಾಂಗ ಜಿತಾಂಗಜ ತುಂಗ ದುಷ್ಪಮಾ 
ತಂಗಮತಂಗಜಾಹಿತ ಪತಂಗಜಭಂಗ ಚಿದಂಗ ಜಂಗಮೋ 
ತುಂಗ ಭುಜಂಗರಾಜಧರ ಭಕಹೃದಂಬುಜಭ್ಯಂಗ ಸದ್ದಯಾ 
ಪಾಂಗ ಶಿವಾಂತರಂಗ ಗಣಪುಂಗವ ಸಾಂಗಸಮರ್ಚನಪ್ರಿಯಾ 


ಶ್ರೀಕರ ಮಹಿಮಾಕರ ಪರ 
ಭೀಕರ ನತವನಜವನದಿವಾಕರ ಗುಣರ 
ತಾಕರ ಬುಧಾಂಬುರಾಶಿಸು 
ಧಾಕರ ದರ್ವಿಕರೇಂದ್ರಧರ ಹಿತಚರಿತಾ 


ಆಡುವ, ಹಾಡುವ, ಪ್ರದಕ್ಷಿಣೆ ಮಾಡುವ ( ಅಥವಾ ತಮ್ಮ ಮೈಸುತ್ತನ್ನು ತಾವೇ 
ಸುತ್ತುವ) ಮತ್ತು ನಮಸ್ಕಾರಮಾಡುವ , ಹಿಂದಿರುಗುವ, ಕೀರ್ತನೆಗೆಯುವ,ರೋಮಾಂ 
ಚನಗೊಳ್ಳುವ- ಸಂತೋಷದ ಆಟದಲ್ಲಿ ತೃಪ್ತಿ ಹೊಂದದಿರುವ ಭಕ್ತರುಗಳ ಸಮೂಹವು 
ಕಿನ್ನರಯ್ಯನ ಮುಂಭಾಗದಲ್ಲಿ ಶೋಭಿಸುತ್ತಿತ್ತು . ೪೯ - ೫೦ . ಈಶ್ವರನು ಏಳು ದಿನಗಳ 
ವರೆಗೆ ಹಗಲೂ ರಾತ್ರಿಯೂ , ಕೂಗುತ್ತಲೇ ಇರಲು, ಆ ರಾಜನೇ ಮೊದಲಾದವರು 
ಮೂರ್ಛ ಹೊಂದಿದವರಾಗಿರಲು, . ಜಗತ್ತನ್ನು ಕಾಪಾಡುವುದೇ ಶೀಲವಾಗಿ ಉಳ್ಳ 
ಬಸವಣ್ಣನು ನಿರೀಕ್ಷಣೆ ಮಾಡಿ -ಕರುಣಾ ಸಮುದ್ರನಾದ ಕಿನ್ನರಿ ಬೊಮ್ಮಯ್ಯನ ಪಾದ 
ಕಮಲಗಳಿಗೆರಗಿ, ಪುನಃ ಕೈಮುಗಿದು ಆದರ ಪೂರ್ವಕವಾಗಿ ತತ್ಕಾಲೋಚಿತವಾದ 
ಮಾತುಗಳ ಜೋಡಣೆಯ ಸಮೂಹವು ಸೇರಿದಂತೆ ಭಕ್ತಿಯನ್ನು ಹೊಂದಿ ಕೀರ್ತಿಸುತ್ತ 
ಇದ್ದನು. ೫೧-೨೩ . ಮಂಗಳಕರವಾದ ಲಿಂಗದಿಂದ ಸಂಗತವಾದ ದೇಹವುಳ್ಳವನೇ , 
ಮನ್ಮಥನನ್ನು ಜಯಿಸಿದವನೇ , ದುಷ್ಟರಾದ ಆನೆಗಳಿಗೆ ಸಿಂಹಸ್ವರೂಪನಾದವನೇ , ಜ್ಞಾನ 
ಕ್ರಿಯೆಗಳಿಂದ ಕೂಡಿದ ಅಂಗವುಳ್ಳವನೇ , ಜಂಗಮ ಶ್ರೇಷ್ಟನೇ , ಆದಿಶೇಷನನ್ನು 
ಧರಿಸಿರುವ ಶಿವನ ಭಕ್ತರ ಹೃದಯವೆಂಬ ಕಮಲಕ್ಕೆ ಛಂಗನೆನಿಸಿದವನೇ , ಒಳ್ಳೆಯ 
ಕೃಪೆಯಿಂದ ತುಂಬಿದ ಕಡೆಗಣ್ಣಿನನೋಟವುಳ್ಳವನೇ , ಅಂತರಂಗದಲ್ಲಿ ಈಶ್ವರನನ್ನುಳ್ಳ 
ವನೇ , ( ಅಥವಾ ಮಂಗಳಕರವಾದ ಅಂತರಂಗವುಳ್ಳವನೇ ) ಶಿವಗಣ ಶ್ರೇಷ್ಟರನ್ನು 
ಯಥಾಸಾಂಗವಾಗಿ ಸಮರ್ಚನೆ ಮಾಡುವುದರಲ್ಲಿ ಪ್ರೀತಿಯುಳ್ಳವನೇ , ಸಂಪತ್ತನ್ನುಂಟು 
ಮಾಡುವವನೇ , ಮಹತ್ವಗಳಿಗೆ ಆಶ್ರಯನಾದವನೇ , ಪರಸಮಯಕ್ಕೆ ಭಯಂಕರ 


೫೬೮ 


ಬಸವರಾಜ ವಿಜಯಂ 


ವ|| ಎಂದು ಸನ್ನು ತೆಗೆಯು 


ಕಿನ್ನರಪತಿಸಖ ಸನ್ನಿಭ 
ಕಿನ್ನರಪತಿ ನಿಮ್ಮ ಮಹಿಮೆಯಂ ತಿಳಿಯದೆ ಸೊ 
ರ್ಕಿನ್ನರಪತಿ ಮುಖರಳಿದ 
ರ್ಕಿನ್ನರ ಪತಿಕರಿಸುತವರ ಪೊರೆ ಗುಣನಿಯಾ 


ವ!! ಎಂದು ವೃಷೇಂದ್ರ ಬಿನ್ನವಿಸೆ ಕೇಳು ತತ್ಕರಾಗ್ರದೊಳ್ಳರಾರ್ಪಣಂಗೆಯು - 
ನಗುತ ಪುರಾಂತಕನಿದಿರೊಲ್ 
ವಿಗೆ ನಿಂದು ಪುರಾರಿ ಸಾಲು ಮೋಹೋಯೆನುತುಂ 
ನಗಪಿ ಕರಮಂ ನಿವಾರಿಸಿ 
ಸುಗುಣಾಂಕಂ ಶಂಭು ಭೀಮರವವುಳಿದೆಸೆದಂ 


೫೪ 


ವ | ಆಗಳ್ 


ಮೊದಲಂತೆ ಲೋಕವೆಲ್ಲಂ 
ಪದುಳಂ ವಿಂಗೆ ಬಾಳುದವನಿಪಾಲಾದಿಗಳೊಂ 
ದಿದ ಮೂರ್ಛತಿಳಿಯೆ ಬಿಡದೆ 
೪ುದಿತೋತ್ಸವ ಕಿನ್ನರೇಂದ್ರನಡಿಗೆಗಿರ್ದರ್ 


ನಾದವನೇ , ತನ್ನನ್ನು ನಮಸ್ಕರಿಸಿದವರೆಂಬ ಕಮಲವನಕ್ಕೆ ಸೂಯ್ಯನಂತಿರುವವನೇ , 
ಸದ್ಗುಣಗಳಿಗೆ ಸಮುದ್ರದೋಪಾದಿಯಲ್ಲಿರುವವನೇ , ವಿದ್ವಾಂಸರೆಂಬ ಸಮುದ್ರಕ್ಕೆ 
ಚಂದ್ರನಂತಿರುವವನೇ , ಸೌಟಿನೋಪಾದಿಯಲ್ಲಿ ಹೆಡೆಯುಳ್ಳ ಸರ್ಪಗಳ ಒಡೆಯನಾದ 
ಆದಿಶೇಷಾಭರಣನಾದ ಶಿವನಿಗೆ ಇಷ್ಟವಾದ ಚರಿತ್ರೆಯುಳ್ಳವನೇ , ಶಿವ ಸದೃಶನಾದ 
ಕಿನ್ನರ ಬೊಮ್ಮಯ್ಯ ಸ್ವಾಮಿಯೇ , ದೊರೆಯೇ ಮೊದಲಾದವರು ಸೊಕ್ಕಿನಿಂದ ನಿಮ್ಮ 
ಮಹಿಮೆಯನ್ನು ತಿಳಿಯದೆ, ನಾಶವಾದರು. ಗುಣನಿಲಯನಾದ ಕಿನ್ನರಯ್ಯ , ಮನ್ನಿಸಿ 
ರಕ್ಷಿಸು. ವ|| ಹೀಗೆಂದು ಬಸವೇಶ್ವರನು ವಿಜ್ಞಾಪಿಸಿಕೊಳ್ಳಲು, (ಕಿನ್ನರಬೊಮ್ಮಯ್ಯನು) 
ಕೇಳಿ, ಆ ಬಸವೇಶ್ವರನ ಕಯ್ಯಮೇಲೆ ತನ್ನ ಕಯ್ಯನ್ನಿಟ್ಟು , ೫೪. ನಗುತ್ತ ಪುರಾಂತಕನ 
ಎದುರಿನಲ್ಲಿ ನಿಂತು ಪುರಾರಿ , ಓಹೋ ! ಸಾಕು , ಎನ್ನುತ್ತ ಕರವನ್ನು ಮೇಲಕ್ಕೆತ್ತಿ ತಡೆ 
ಯಲು ಸುಗುಣಗಳೇ ಚಿಹ್ನೆಯಾಗುಳ್ಳ ಶಿವನು ಭಯಂಕರವಾದ ಕೂಗನ್ನು ಬಿಟ್ಟು 
ಶೋಭಿಸಿದನು . ವ|| ಆಗಳ ೫೫ . ಮೊದಲಿನಂತೆ ಲೋಕದಲ್ಲಿ ಹೆಚ್ಚಾದ ಸುಖದಿಂದ 
ಬಾಳಿತು. ರಾಜರೇ ಮೊದಲಾದವರು ಹೊಂದಿದ್ದ ಮೂರ್ಛಯು ಕಳೆಯಲು ( ಅವರು) 
ತಪ್ಪದೆ ಮೇಲಕ್ಕೆದ್ದು , ಉತ್ಸವದಿಂದ ತುಂಬಿ ಹೋಗಿದ್ದ ಕಿನ್ನರಿ ಬೊಮ್ಮಯ 


೫೬೯ 


ಸಪ್ರದಶಾಶ್ವಾಸಂ 


ಮಂಗಳ ಸತ್ಯರೂಪ ಮಹಿಮಾರ್ಣವ ಮಾನನಿಧಾನ ಚಿಲ್ಲತಾ 
ಲಿಂಗಿತಕಲ್ಪಭೂಜ ಕರುಣಾಕರ ಕಾಮವಿದೂರ ಲಿಂಗಸಂ 
ಗಾಂಗ ದಿಗಂತಪೂರ್ಣಸಿತಕೀರ್ತಿವಿರಾಜಿತ ಕಿನ್ನರೇಂದ್ರ ದೀ 
ನಂಗೆನಗಿತ್ತು, ನೀನಭಯಮಂಕೃಪೆಯಿಂ ಪೊರೆ ಸದ್ದುಣಾಕರಾ 


೫೬. 


ಕಪಟಾಲಾಪನನ ಭಾವಯುತನಂ ದುದಾ೯೦ತನಂ ಧೂರ್ತನಂ 
ಚಪಲಸ್ವಾಂತನನಲ್ಪ ಚೇತನನನನ್ಯಾಯಾಧ್ವ ಸಂಚಾರನಂ 
ಸುಪಥತ್ಯಾಗಿಯನತಾಪಜಯಂ ನಿರ್ಲಜ್ಜನಂ ನೀಚನಂ 
ಕೃಪೆಯಿಂದೆನ್ನನೊಲ್ಲು ರಕ್ಷಿಸು ನಿತಾಂತಂ ಕಿನ್ನರಾಧೀಶ್ವರಾ 


೫೭ 


ವ ! ಎಂದಾಂ ನೆಗಳ ಶತಾಪರಾಧವಂ ಸೈರಿಪುದೆಂದು ಬಿಜ್ಜಳು ಸಾಷ್ಟಾಂಗವೆಂಗಿ 
ಮಗುಳಿಂತೆಂದಂ 


ಮದನಮರ್ದನನಾಂತು ಮಸ್ತಕದಲ್ಲಿ ನಿನ್ನ ನಿಜಾಜ್ಞೆಯಂ 
ಪದೆದು ನೀಂ ಕರೆದಾಗಳೂಯೆನುತಿರ್ದನಣುತೆಹೊಯೆನು 
ತೊದ ನಿಂದನದೆಂತೊ ನಿನ್ನಯ ಪೆರ್ಮೆ ಧಾತ್ರಿಯೊಳದ್ದುತಂ 
ವಿದಿತವಿಂದು ನಿನ್ನ ನಾ ಫಣಿರಾಜನಾರ್ದನ ಬಣ್ಣಿಸಲ್ 


ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸಿ ಇದ್ದರು. ೫೬ . ಮಂಗಳಕರವಾದ ಸತ್ವಸ್ವರೂ 
ಪನೇ , ( ಯಥಾರ್ಥ ಸ್ವರೂಪವೇ ) , ಮಹಿಮೆಗಳಿಗೆ ಸಮುದ್ರ ಸ್ವರೂಪನೇ , ಮಾನಕ್ಕೆ 
ಆದಿಕಾರಣನಾದವನೇ , ಜ್ಞಾನವೆಂಬ ಬಳ್ಳಿಯಿಂದಾಲಿಂಗಿಸಲ್ಪಟ್ಟ ಕಲ್ಪವೃಕ್ಷ 
ಸ್ವರೂಪನೇ , ಕರುಣಾಕರ , ಕಾಮವಿದೂರ, ಲಿಂಗದಿಂದ ಸಂಗಗೊಂಡ ಅಂಗವುಳ್ಳವನೇ 
ದಿಕ್ಕುಗಳ ಕೊನೆಯವರೆಗೂ ಹಬ್ಬಿದ ಶುಭ್ರವಾದ ಕೀರ್ತಿಯಿಂದ ರಾರಾಜಿಸುವವನೇ , 
ಕಿನ್ನಕೇಶನೇ , ಬಡವನಾದ ನನಗೆ ಕೃಪೆಯಿಂದ ಆ ಭಯವನ್ನು ಕೊಟ್ಟು ರಕ್ಷಿಸು' 
೫೭. 'ಕಿನ್ನರೇಶ್ವರ, ಕೃತ್ರಿಮವಾದಮಾತುಳ್ಳ ಮೂಢತನದಿಂದ ಕೂಡಿದ, ದುಷ್ಟನಾದ, 
(ಕ್ರಮವಾಗಿ ಆಚಾರರಿಂದ ಶಿಕ್ಷೆ ಹೊಂದದೆ ಇರುವ) ವಂಚಕನಾದ, ಚಂಚಲ ಮನಸ್ಸಿನ 
ಅಲ್ಪ ಚೇತನನಾದ, ಅಧರ್ಮ ಮಾರ್ಗದಲ್ಲಿ ಸಂಚರಿಸುವ , ಸನ್ಮಾರ್ಗವನ್ನು ತ್ಯಜಿಸಿದ , 
ಅಪಜಯದಿಂದ ಕೂಡಿದ , ನಾಚಿಕೆಯಿಲ್ಲದ, ನೀಚನಾದ ಎನ್ನನ್ನು ಕೃಪೆಯಿಂದ ಪ್ರೀತಿಸಿ 
ವಿಶೇಷವಾಗಿ ರಕ್ಷಿಸು.' ವ | ಹೀಗೆಂದು ಬಿಜ್ಜಳನು ತಾನು ಮಾಡಿದ ಅನೇಕ ವಿಧವಾದ 
ತಪ್ಪುಗಳನ್ನು ಕ್ಷಮಿಸಬೇಕೆಂದು ಸಾಷ್ಟಾಂಗ ಪೂರ್ವಕವಾಗಿ ನಮಸ್ಕರಿಸಿ ಪುನ ಹೀಗೆ 
ಅಂದನು . ೫೮ . ನಿನ್ನ ನಿಜಾಜ್ಞೆಯನ್ನು ಈಶ್ವರನು ಆನಂದದಿಂದ ತಲೆಯ ಮೇಲೆ 
ಹೊತ್ತು ನೀನು ಕರೆದಾಗಲೆಲ್ಲ ಓ ! ಎನ್ನುತ್ತ ಇದ್ದಾನೆ. ಪರಾಕ್ರಮದಿಂದ ಹೋ ! 
ಎನ್ನುತ್ತ ಕೂಗ ತೊಡಗಿದನು . ನಿನ್ನ ಹಿರಿಮೆಯು ಅತಿಶಯವಾದದ್ದು ; ಅದು 
ಎಂತಹುದೋ ! ಧಾತ್ರಿಯಲ್ಲಿ ಇದೊಂದು ಅದ್ಭುತವೇ ಸರಿ ಎಂದು ತಿಳಿಯಲ್ಪಟ್ಟಿತು . 


೫೭೦ 


ಬಸವರಾಜ ವಿಜಯಂ 


ಉಗ್ರಪ್ರತಾಪ ನಿನ್ನ ಸ . 
ವಗ್ರಪ್ರೇರಣೆಯಿನಳಿದುದುಳಿದುದು ಜಗನ್ನಾ 
ರ್ಯಾಗ್ರಣಿ ನೀನೆ ಜಗತ್ರಯ 
ನಿಗ್ರಹ ಸಮನುಗ್ರಹ ಕ್ರಿಯಾಧರೇಯಂ 
ಪಶು ಮಜವುಗೆ ಕಾವೈ ನರ 
ಪಶುವಾಂ ಮಆಲೆವೊಕ್ಕೆನೋಲ್ಲು ಪೊರೆದೆನ್ನಂ ನೀಂ 
ಪಶುಪಾವತಾರನೆಂಬುದ 
ನಶೇಷ ಭುವನದೊಳೆ ದೇವ ಮೇಜರೆಯಲ್ವೇಳ್ಳುಂ 


ವಿರಹಿತಮನುಷ್ಯಧರ್ಮ೦ 
ಪರಿಗಳಿತಾಶಂ ಸದೇಕನಿಧಿಯೆನಿಸಿದ ಕಿ 
« ರನಾಥ ಕೇಳಿ ನಗೆ ಶಂ 
ಕರಮಿತ್ರತೆ ಪುಣ್ಯಜನನಿಷೇವತೆ ಚಿತ್ರಂ 

ವ|| ಎಂದು ಮುಗುಳು ನಗುಳ್ಳೆ ಅಗಿ ಪೊಗಳ್ವ ನರೇಂದ್ರನಂ ಕೃಪಾಪಾಂಗದಿನಭೀಕ್ಷಿಸುತ 
ಭಯಮಂ ಕರುಣಿಸಿ 


೬೧ 


ನಿನ್ನನ್ನು ವರ್ಣಿಸಲು ಆ ಆದಿಶೇಷನೂ ಕೂಡ ಸಮರ್ಥನಾಗುವನೇ ? ೫೯ . ಭಯಂಕರ 
ವಾದ ಪ್ರತಾಪವುಳ್ಳವನೇ , ಶ್ರೇಷ್ಟರಿಗೆಲ್ಲಶ್ರೇಷ್ಠನೇ , ನಿನ್ನ ಸಮಗ್ರ ಪ್ರೇರಣೆಯಿಂದ 
ಜಗತ್ತು ಅಳಿಯುವುದು ಮತ್ತು ಉಳಿಯುವುದು , ಮೂರುಲೋಕದ ಶಿಕ್ಷೆ ರಕ್ಷೆಗಳನ್ನು 
ಮಾಡುವ ಕಾರಭಾರವನ್ನು ವಹಿಸಿರುವವನು ನೀನೇ ( ಆಗಿದ್ದೀಯೆ) ೬೦ . ದೇವ, 
ಪಶುವೆನಿಸಿದ ಕುರಿಯೊಂದು ಬೆನ್ನು ಬೀಳಲು ( ಅದನ್ನು ) ಕಾಪಾಡಿದೆ. ನಾನಾದರೋ 
ನರಪಶು; (ನಿನ್ನನ್ನು) ಮರೆಹೊಕ್ಕಿದ್ದೇನೆ. ಒಲಿದು ನನ್ನನ್ನು ನೀನು ರಕ್ಷಿಸಿ, ಪಶು 
ಪತಿಯು ಅವತಾರವೆಂಬುದನ್ನು ಸಮಸ್ತ ಭುವನದಲ್ಲಿ ಮೆರೆಯಬೇಕು. ೬೧. ವಿರಹಿತ 
ನಾದ ಅಂದರೆ ಬಿಡಲ್ಪಟ್ಟ ನರವಾಹನವುಳ್ಳವನು, (ಮನುಷ್ಯ ಸ್ವಭಾವದಿಂದ ದೂರ 
ನಾದವನು.) ಪರಿಗಳಿತವಾದ ಅಂದರೆ ಜಾರಿಹೋದ ದಿಕ್ಕುಳ್ಳವನು ( ಬಿಟ್ಟು ಹೋದ 
ಆಸೆಯುಳ್ಳವನು), ಸಮಾಚಿನವಾದ ಮುಖ್ಯ ನಿಧಿಯುಳ್ಳವನು ( ಸತ್ಪುರುಷರಿಗೆ ಮುಖ್ಯ 
ನಿಕ್ಷೇಪರೂಪನಾಗಿರುವವನು) ಎನಿಸಿದಂಥ ಕಿನ್ನರಿನಾಥನೇ ಕೇಳು : ನಿನಗೆ ಶಂಕರನ 
ಸ್ನೇಹವು ( ಸುಖವನ್ನುಂಟು ಮಾಡುವುದರಿಂದ ಮಿತ್ರತ್ವವು) ' ಪುಣ್ಯಜನ' ಎಂಬ ಹೆಸರಿನ 
ಕುಬೇರನ ನಗರದ ಜನಗಳಿಂದ ಸೇವಿಸಲ್ಪಡುವಿಕೆಯು ( ಪುಣ್ಯವಂತರಾದ ಅಂದರೆ 
ಪರಿಶುದ್ಧರಾದ ಜನರಿಂದ ಸೇವಿಸಲ್ಪಡುವಿಕೆಯು) ಆಶ್ರಕರವಾದುದು. ( ಚಿತ್ರ ). 
[ ಅಂದರೆ- ನೀನು ಕುಬೇರನಲ್ಲದಿದ್ದರೂ ಕುಬೇರನ ಹಾಗೆರುವುದೇ ಇಲ್ಲ ಆಶ್ಚರಕರ 
ವಾದುದೆಂದು ತಾತ್ಪರ ] ವ ! ಹೀಗೆಂದು ಪುನಃ ನಮಸ್ಕಾರ ಮಾಡಿ , ಹೊಗಳುತ್ತಿರುವ 
ಅರಸನನ್ನು , ದಯಾಪೂರ್ಣವಾದ ಕಡೆಗಣೋಟದಿಂದ ನೋಡುತ್ತ ಅಭಯವನ್ನು 


೫೭೧ 


ಸಪ್ರದಶಾಶ್ವಾಸಂ 


ಪೆಅಲೆದಲೆಯನ ಶರಣರೊಳೆಲೆ 
ಕಮರೆಯಿಲ್ಲದೆ ಸವೋತ್ರರಂಗುಡದೆ ಸುಖಂ 
ನೆರೆಬರ್ದುಕು ಪೋಗೆನುತೆ ನೆಲ 
ದೆಯನ ಬೀಳ್ಕೊಟ್ಟು ಮಡಿದ ಕುಣವಾನಿಸನಂ 


೬೨ 


ಅಸುನೀವುತೆತ್ತುತಿಂತಿದು 
ಪೊಸತೆಂದಾ ಪೌರರೆಯೇ ಕೊಂಡಾಡೆ ಗಣ 
ಪ್ರಸರಂ ಮುದಮಾಳಿರೆ ನೆಗ 
ಆ ಸಮಂ ನಿಜಗೃಹಮನೆಯಿದಂ ಗುಣನಿಳಯಂ 


ವ|| ಅಂತೆಯೇ ಕಿನ್ನರಯ್ಯಂ ಮುನ್ನಿನಂತೆ ನಿಜಮಹಿಮೆವೆತ್ತೋಪುತ್ರಿರ್ದನಾ ಪ್ರಸ್ತಾವ 
ದೊಳ್ 


ಪೊಗಳುತ್ತುಂ ಕಿನ್ನರೇಂದ್ರಂ ನೆಗಳ ಘನತರಾಶ್ಚರ್ಯಮಂ ಭಕ್ತರೊಳ್ ವಂ 
ದಿಗಳಿಂ ಕೊಂಡಾಡಿಸುತ್ತುಂ ಶರಣನತುಳ ಸಾಮರ್ಥಮಂ ಸಂಭ್ರಮಂ ಪೆಂ 
ಪೊಗೆವೆನ್ನಂ ಬಂದು ಪೊಕ್ಕಂ ನಿಜಭವನವನಾಮಾಯಣೀಯಂ ವಿಮಾಯಂ 
ಸುಗುಣಾಲಂಕಾರವೀರವ್ರತಹಿತಚರಿತಂ ವೀರಶೈವಾಬ್ಲಿ ಚಂದ್ರ 

೬೪ 
ಕರುಣಿಸುತ್ತ ೬೨ - ೬೩ . ಎಲೆ ( ಅರಸನೇ ) ಚಂದ್ರಚೂಡನಾದ ಶಿವನ ಶರಣರಲ್ಲಿ 
ಕಳಂಕವೆಂಬುದಿಲ್ಲ ; ಮುಚ್ಚುಮರೆಯೆಂಬುದಿಲ್ಲ. ಅವರೊಡನೆ ಸಮಾನ ಉತ್ತರವನ್ನು 
ಕೊಡದೆ ಚೆನ್ನಾಗಿ ಸುಖದಿಂದ ಬದುಕು ಹೋಗು, ಎಂದು ಆ ಭೂಮಿಶ್ವರನನ್ನು ಕಳಿಸಿ 
ಕೊಡುತ್ತ ಸತ್ಯ ಅಲ್ಬ ಮನುಷ್ಯನಿಗೆ ( ಕುರಿಯ ಸಂಬಂಧದ ಮನುಷ್ಯನಿಗೆ) ಪ್ರಾಣವ 
ನ್ನಿತ್ತು ಎತ್ತಿ ಈ ರೀತಿಯು ಲೋಕಕ್ಕೆ ಹೊಸದು ಎಂದು ಪಟ್ಟಣಿಗರೆಲ್ಲ ಕೊಂಡಾಡು 
ತಿದ್ದರು. ಶಿವನ ಸಮೂಹವೆಲ್ಲ ಸಂತೋಷಗೊಂಡು ಇರಲಾಗಿ, ಅಸದೃಶವಾದ 
ಸದ್ಗುಣ ಸಮೂಹಕ್ಕೆ ವಾಸ ಭೂಮಿಯಂತಿರುವ ಕಿನ್ನರ ಬೊಮ್ಮಯ್ಯನು ತನ್ನ ಮನೆಗೆ 
ಹೋದನು. ವ!! ಹಾಗೆ ಕಿನ್ನರಿಯ ಬೊಮ್ಮಯ್ಯನಂ ಮನೆಗೆ ಹೋಗಿಮೊದಲಿನಂತೆ 
ತನ್ನ ಮಹಿಮಾತಿಶಯದಿಂದಶೋಭಿಸುತ್ತ ಇರುವ ಸಮಯದಲ್ಲಿ ೬೪ . ವೇದಗಳಿಂದ 
ಹೊಗಳಿಸಿಕೊಳ್ಳುವುದಕ್ಕೆ ಯೋಗ್ಯನಾದ, ಮಾಯರಹಿತನಾದ , ಸದ್ಗುಣಗಳೇ ಆಭರಣ 
ವಾಗಿ ಉಳ್ಳ ವೀರಶೈವ ಧರ್ಮ ನಿಯಮದಿಂದ ಕೂಡಿದ , ಸಕಲರಿಗೂ ಇಷ್ಟವಾದ 
ನಡತೆಯುಳ್ಳ , ವೀರಶೈವವೆಂಬ ಸಮುದ್ರಕ್ಕೆ ಚಂದ್ರಪ್ರಾಯನಾದ ಬಸವೇಶ್ವರನು 
ಕಿನ್ನರಿ ಬೊಮ್ಮಯ್ಯನು ಮಾಡಿದ, ಘನತರವಾದ ಆಶ್ಚರಕರ ಸಂಗತಿಯನ್ನು ಶರಣ 
ಜನ ಸಮೂಹದಲ್ಲಿ ವಿವರಿಸುತ್ತ , ಶರಣರಾದವರ ಉಪವಾರಹಿತವಾದ ಸಾಮರ್ಥ 
ವನ್ನು ಸ್ತುತಿಪಾಠಕರಿಂದ ಕೊಂಡಾಡಿಸುತ್ತ , ಸಡಗರವೂ , ಘನತೆ ಉಂಟಾಗುವಂತೆ 


1 ಇಂ ( ಅ) 


೫೭೨ 


ಬಸವರಾಜ ವಿಜಯಂ 


ಘನಮಹಿಮ ಕಿನ್ನರೇಂದ್ರನ 
ವಿನುತಚರಿತ್ರಮನದಾವನೋದುವನಾಮಂ 
ವಿನಯದೆ ಕೇಳ್ವನವರ ನೆ 
೬ನೆ ಪಡೆವಂ ಸುಖವನೈಹಿಕಾಮುಷ್ಮಕಮಂ 


೬೫ 


ಶರಣಾಗತಾರ್ತಿಹರಣಾತಿರಂಜನೇ 
ತರವಾರಿದೃಪ್ರಸುರವೈರಿಭಂಜನೇ 
ಕಗಿಮಂದಯಾನೆ ಹರಿಚಂದನಾರ್ಜುನೇ 
ಪರಿಪಾಲಿಸೆನ್ನ ಗಿರಿರಾಜನಂದನೇ 


೬೬ 


ಇದು ವಿನಮದಖಿಲ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ ಕಿನ್ನರೇಂದ್ರವೈಭವಕಥನಂ 

ಸಪ್ತಾದಶಾಶ್ವಾಸಂ ಸಮಾಪ್ತಂ 
ಅಂತು ಅಶ್ವಾಸ ೧೭ಕ್ಕೆ ಪದಗಣನೆ ೧೪೬೫ಕ್ಕೆ ಮಂಗಳಮಹಾ ಶ್ರೀ | 


ಮಾಡಿ ಬಂದು ತನ್ನ ಮನೆಯನ್ನು ಪ್ರವೇಶಿಸಿದನು . ೬೫. ಘನಮಹಿಮಾಶಾಲಿಯಾದ 
ಕಿನ್ನರಿ ಬೊಮ್ಮಯ್ಯನ ಶ್ಲಾನ್ಯವಾದ ಚರಿತ್ರೆಯನ್ನು ಯಾವನು ಓದುವನೋ , 
ಯಾವನು ವಿನಯದಿಂದ ಕೇಳುವನೋ ಅವನು ಇಹಲೋಕ ಪರಲೋಕದಲ್ಲಾಗುವ 
ಸೌಖ್ಯವನ್ನು ನೆಟ್ಟಗೆ ಪಡೆಯುತ್ತಾನೆ. ೬೬ . ಮರೆ ಹೊಕ್ಕವರ ಮನೋವ್ಯಥೆಯನ್ನು 
ನಾಶಗೊಳಿಸುವುದರಿಂದ ಬಹಳವಾಗಿ ಸಂತೋಷಪಡಿಸುವವಳೂ , ( ತನ್ನ ) ಖಡ್ಡಾಯುಧ 
( ತರವಾರಿ) ದಿಂದ ಕೊಬ್ಬಿದ ಅಸುರರನ್ನು ನಾಶಗೊಳಿಸುವವಳೂ , ಆನೆಯಂತೆ ಮಂದ 
ಗಮನವುಳ್ಳವಳೂ , ಹರಿಚಂದನ ಲೇಪನದಿಂದ ಬೆಳ್ಳಗೆ ಕಾಣುವ ಗಿರಿರಾಜ ಪುತ್ರಿಯು 
ನನ್ನನ್ನು ರಕ್ಷಿಸಲಿ . ಹರಿಚಂದನದಿಂದ ಅರ್ಜುನನ ಬೆಳ್ಳಗಿರುವ ಶರಣಾಗತ + ಅರ್ತಿ + 
ಹರಣ + ಅತಿರಂಜನೇ - ಶರಣಾಗತರಾದವರ , ದುಃಖವನ್ನು ಹರಣ ಮಾಡುವುದರ 
ಮೂಲಕ ವಿಶೇಷವಾಗಿ ರಂಜಿಸುವವಳು . 


ಹದಿನೇಳನೆಯ ಆಶ್ವಾಸವು ಸಮಾಪ್ತವಾಯಿತು. 


ಅಷ್ಟಾದಶಾಶ್ವಾಸಂ 
[ಕಲಕೇತ ಬೊಮ್ಮಯ್ಯನಕಥೆ] 


ಶ್ರೀಮದವಳಾಂಬಿಕಾಮುಖ 
ತಾಮರಸದ್ಯುಮಣಿ ಗುಣಗಣಾಭರಣಗಣ 
ಸೋಮಪರಿವೃತನಶೇಷಭ 
ವಾಮಯಹರನೀಗೆ ಸೌಖ್ಯವಂ ಶಿವಲಿಂಗಂ 


ವಗಿ ಮತ್ತಮಭಿನವವಿಭವಂಬಡೆದೆಸೆವ ಕಲ್ಯಾಣನಗರದಲ್ಲಿ 
ಸ್ಥಿರಚಿತ್ತಂ ಜಂಗಮಶ್ರೀಪದಭಜಕನುದಾತ್ತಸ್ವತಂತ್ರಂ ಯಶೋಭಾ 
ಸುರನಾದ್ಯಂ ಭಕ್ತನಂಗೇಂದ್ರಿಯಗುಣರಹಿತಂ ಲಿಂಗನಿಷ್ಕಾಪರಂ ಶಾಂ 
ಕರವಾರ್ಗೈಕಪ್ರದೀಪಂ ಕಪಿತದುರಿತನುದ್ವೀತವೋಹಂಕೃಪಾನಿ 
ರ್ಭರಚಿತ್ತಂ ಸ್ವರ್ಣಲೋಷ್ಠವಜಸಮಮತಿ ಲಿಂಗಾಧಿರೂಢಾಭಿಮಾನ 


ಕಲಕೇತಬೊಮ್ಮಯ್ಯನ ಕಥೆ 
೧ . ಮಂಗಳಕರವಾದವಳೂ ನಿರ್ಮಲಳೂ ಆದ ಪಾರ್ವತಿಯ ಮುಖ ಕಮಲಕ್ಕೆ 
ಸೂರನಾದವನೂ , ಸದ್ಗುಣ ಸಮೂಹವೇ ಆಭರಣವಾಗಿ ಉಳ್ಳವನೂ , ಶಿವಶರಣರು 
ಗಳ ಸಮೂಹದಿಂದ ಸುತ್ತುವರಿಯಲ್ಪಟ್ಟವನೂ , ಸಕಲ ಪಾಪವೆಂಬ ರೋಗವನ್ನು 
ನಾಶಮಾಡುವವನೂ ಆದ ಶಿವಲಿಂಗನು ಸೌಖ್ಯವನ್ನು ಕೊಡಲಿ . ವ|| ಮತ್ತು ನೂತನ 
ವೈಭವದಿಂದ ಕೂಡಿಶೋಭಿಸುವ ಕಲ್ಯಾಣ ನಗರದಲ್ಲಿ - ೨- ೩ . ದೃಢವಾದ ಚಿತ್ರವುಳ್ಳ 
ವನೂ , ಜಂಗಮದ ಶ್ರೀ ಪಾದಗಳನ್ನು ಭಜಿಸುವವನೂ , ಉದಾತ್ತವಾದ ಸ್ವತಂತ್ರವಾದ 
ಚರಿತ್ರೆಯುಳ್ಳವನೂ , ಕೀರ್ತಿಯಿಂದ ಪ್ರಕಾಶಮಾನನೂ , ಪುರಾತನನೂ , ಲಿಂಗದ 
ಪ್ರಾಕೃತ ಗುಣಗಳನ್ನು ನಾಶಪಡಿಸಿದವನೂ , ಶಿವಲಿಂಗದಲ್ಲಿ ನಿಷ್ಠೆಯುಳ್ಳವನೂ , ಶಂಕರ 
ಸಂಬಂಧವಾದ ಧರ್ಮಮಾರ್ಗವೊಂದರಲ್ಲಿ ಆಚರಿಸಿ ಪ್ರಕಾಶಮಾನನಾದವನೂ , ಪಾಪ 
ವನ್ನು ನಾಶಗೊಳಿಸಿಕೊಂಡವನೂ , ಅಜ್ಞಾನವನ್ನು ಕಳೆದುಕೊಂಡಿರುವವನೂ , ಸುವರ್ಣ 
ಮತ್ತು ಮಣ್ಣು ಹೆಂಟೆಗಳನ್ನು ಸಮವೆಂದು ಭಾವಿಸಿರುವವನೂ , ಲಿಂಗಧಾರಿಗಳಲ್ಲಿ 
ಅಭಿಮಾನವುಳ್ಳವನೂ , ಜೀವಿಸುವಾಗಲೇ ಮುಕ್ತಿ ಸುಖದಿಂದ ಕೂಡಿದವನೂ , ಸಮಸ್ತ 
ಭಕ್ತಸಮೂಹಕ್ಕೆ ಉಲ್ಲಾಸವನ್ನುಂಟುಮಾಡುವವನೂ , ಶುದ್ಧವಾದ ಧರ್ಮದಲ್ಲಿ ಜೀವಿ 
ಸುವವನೂ , ಗರ್ವರಹಿತನೂ , ಜಗಜ್ಜಾಲವನ್ನು ತೃಣಕ್ಕೆ ಸಮಾನವಾಗಿ ಭಾವಿಸಿರು 


1 + ಹ ( ಗ, ಚ) 


೫೭೪ 


ಬಸವರಾಜ ವಿಜಯಂ 


ಜೀವನ್ಮುಕ್ತನಶೇಷಭನಿವಹೋಲ್ಲಾಸಪ್ರದಂ ಶುದ್ದಧ 
ರ್ಮಾವಾಸಂ ವಿಮದಂ ತೃಣೀಕೃತಜಗಜ್ಜಾಲಂ ಸಲೀಲಾಸ್ಪದಂ 
ಶ್ರೀವೀರವ್ರತಸಂಪದಂ ತ್ರಿವಿಧಶೇಷಾಸ್ವಾದನಾನಂದಸ 
ದ್ಯಾವಂ ತಾಂ ಕಲಕೇತಬೊಮ್ಮವೆಸರಿಂದೊಪ್ಪಿರ್ಪನನ್ನೂರ್ಜಿತಂ 


ವ|| ಅಂತಭಿನವವೀರಭದ್ರನೆಂಬಂತೆಸೆದು 


ಮುಂದಲೆಯೊಳೆಲೆವ ಮುಡಿ ಹೊಸ 
ಲಂದದ ಸಿತಭಸಿತರೇಖೆ ಬಿಗಿದುಟ್ಟ ಪಸು 
ರ್ಪೊಂದಿದ ವಸನಂ ಕರ್ಣದ 
ಕೆಂದಳಿರವತಂಸಮೆಸೆಯೆ ಕಿಜುಗೆಜ್ಜೆಗಳು 


ಒಂದಡಿಯೊಳೊಡರ್ಚಿ ಪೆಜತೊಂದಡಿಯೋ೪೯ ಝಣರೆಂಬ ಚೆಲ ಪೊ 
ನಂದುಗೆಯಿಕ್ಕಿ ವಾಮಕರದೊಳ್ಳಲದಕ್ಷನಜಾಸ್ಯಶೃಂಗವೆಂ 
ಬಂದಮನಾಳ ಬಂಗರ ಕೊಡನಮರ್ಚಿ ಮುಕುಂದನದ 
ಡಂದಳೆದಂತೆ ದಕ್ಷಿಣಕರಾಗ್ರದೆ ಡಂಗೆಯನಾಂತು ಲೀಲೆಯಿಂ 


ತಿರುಪುತ್ತುಂ ಚೆಚ್ಚರಂ ಗಲ್ಲಕೆನೆ ಪಲಕಂ ದೇಸಿವೆಜೆಚೆಲ್ಲಾ 

ಗಿರೆ ಮಂದಸ್ಮರಮಂ ಬೀಳುತೆ ರಣರುಣನಿಡ್ವಾಣಮಂ ಸೂಸೆ ಪಾದ 
ವವನೂ , ಒಳ್ಳೆಯ ವಿಲಾಸಕ್ಕೆ ಆಸ್ಪದನಾದವನೂ , ಮಂಗಳಕರವಾದ ವೀರಶೈವಮತದ 
ವ್ರತವೆಂಬ ಐಶ್ವರವುಳ್ಳವನೂ , ಮೂರುವಿಧವಾದ ಶುದ್ಧ , ಸಿದ್ದ , ಪ್ರಸಿದ್ದ ಪ್ರಸಾದ 
ಗಳನ್ನು ಸ್ವೀಕರಿಸುವುದರಿಂದುಂಟಾದ ಸಂತೋಷದಿಂದಲೂ , ಸದ್ಭಾವದಿಂದಲೂ , 
ಕಲಕೇತ ಬೊಮ್ಮಯ್ಯನೆಂಬ ಅತ್ಯಂತ ಊರ್ಜಿತಗೊಂಡ ಶಿವಭಕ್ತನು ಒಪ್ಪಿದ್ದನು. 
ವ! ಹೀಗೆನೂತನ ವೀರಭದ್ರನೋ ಎಂಬಂತೆ ಶೋಭಿಸುತ್ತ - ೪ - ೫ . ಮುಂದಲೆಯಲ್ಲಿ 
ಒಲೆದಾಡುವ ಮುಡಿ, ಹಣೆಯಲ್ಲಿ ಶೋಭಿಸುವ ಭಸ್ಮದ ರೇಖೆಗಳು ಬಿಗಿದು ಉಟ್ಟು 
ಕೊಂಡ ಹಸುರು ಬಣ್ಣದಿಂದಕೂಡಿದ ವಸ್ತ್ರ , ಕಿವಿಯಲ್ಲಿರುವ ಕೆಂಪು ಚಿಗುರಿನ ಆಭರಣ 
ಇವು ಶೋಭಿಸುತ್ತಿರಲು ಕಿರುಗೆಜ್ಜೆಗಳ ಸರವನ್ನು ಒಂದು ಕಾಲಿನಲ್ಲಿ ಕಟ್ಟಿಕೊಂಡು. 
ಮತ್ತೊಂದು ಪಾದದಲ್ಲಿ 'ರಣರ್ ” ಎಂಬ ಚಿನ್ನದ ಅಂದುಗೆಯನ್ನು ಹಾಕಿಕೊಂಡು, 
ಎಡಗೈಯಲ್ಲಿ ದುಷ್ಟನಾದ ದಕ್ಷಬ್ರಹ್ಮನ ಆಡಿನ ( ಟಗರಿನ ?) ಮುಖದ ಕೊಂಬೆಂಬ 
ಅಂದವನ್ನು ಹೊಂದಿದ ಬಲವಾದ ಟಗರಿನ ಕೊಂಬೊಂದನ್ನು ಹಿಡಿದುಕೊಂಡು, ಬಲಗೈ 
ಯಲ್ಲಿ ಮುಕುಂದನ ದೊಣ್ಣೆಯಂತಿರುವ ಮೂಳೆಯನ್ನು ಧರಿಸಿದ ಹಾಗೆ ( ಕಂಕಾಳದ 
ಹಾಗೆ) ಗೆಜ್ಜೆಯನ್ನು ಕಟ್ಟಿದ ದೊಣ್ಣೆಯನ್ನು ಲೀಲೆಯಿಂದ ಹಿಡಿದುಕೊಂಡು , 
( ಹಿಡಿದ ಕೋಲು) ಕಂಪನಗೊಂಡು 'ಘಲ್ ಘಲ್ ' ಎನ್ನುತ್ತಿರಲು ಬೇಗಬೇಗನೆ 
ತಿರುಗಿಸುತ್ತ ಸೊಗಸುಗೊಳಿಸುತ್ತ , ಒಳ್ಳೆಯ ರೀತಿಯಿಂದ ಚೆಲುವನ್ನುಂಟು ಮಾಡು 
ತಿದ್ದನು . ಮುಗುಳುನಗೆಯನ್ನು ಬೀರುತ್ತ , ಕಾಲಿನಲ್ಲಿ ಕಟ್ಟಿರುವ ಅಂದುಗೆಯು 


೫೭೫ 


ಅಷ್ಟದಶಾಶ್ವಾಸಂ 


#ುರಿತಂ ಮಂಜೀರಮೊಯಾರದೆ ನಡೆತರುತುಂ ಭಕ್ತರಾವಾಸಕತ್ಯಾ 
ದರದಿಂ ನಿಂದೀಕ್ಷಿಸುತ್ತುಂ ಸರಸಮ್ಮದುರವಂದೋಯಿತುಂ ಪಾಡುತಾಗಳ್ 


ಪರಮತಗರ್ವಗಂಧಗಜಭಂಜನಕೇಸರಿ ಬಂದನಂಬಿಕಾ 

ವರಶರಣಪ್ರತಾನಪದಪದ್ಮವರಂದಮದಾಳಿ ಬಂದ 
# ಶ್ವರಮತಪಂಕಜಾಕರವರಾಳಕಿಶೋರನೆಯಲ್ಲು ಬಂದನ 

ಧ್ವರಹರಭದ್ರದಂತಿಪತಿ ಬಂದನಿವಂ ಕಲಕೇತಬೊಮ್ಮಯಂ 


ವಃ ಎಂದು ವಿಳಾಸದಿನುಲಿವುತ್ತುಂ ಮತ್ತವಿರದೆ – 
ಬಂದು ಭಕ್ತರ ಮುದ್ದಿನ 
ಕಂದಂ ತ್ರಿವಿಧಪ್ರಸಾದಸೇವಾನಿರತು 
ಬಂದಂ ಪ್ರಮಥರ ಲೆಂಕಂ 
ಬಂದಂ ಕೃಂಗೀಶನಣುಗನೀ ಕಲಕೇತಂ 


G 


ಚಂಗಳೆಯ ಮಗ ದುಗ್ಗಳೆ 
ಯಂಗಳಮಂ ಬೋಹರಿಪ್ಪ ಕಿಂಕರನಾದ 
ಯ್ಯಂಗಳ ನೃತ್ಯಂ ಭೋಗನ 
ಡಿಂಗರಿಗಂ ಬಂದನಿಂದು ನೋಡಿರೆ ಶರಣರ್ 


'ರಣರಣ' ಎಂಬ ಶಬ್ದವನ್ನು ಹೊರಸೂಸುವಂತೆ ಮಾಡುತ್ತ , ಒನಪಿನಿಂದ ಭಕ್ತರು 
ಗಳ ಮನೆಗಳಿಗೆ ನಡೆದುಬಂದು ಅತ್ಯಂತ ಆದರದಿಂದ ನಿಂತು ನೋಡುತ್ತ ಸರಸವಾದ 
ಮೃದು ಧ್ವನಿಯಿಂದ ಹಾಡುತ್ತಿದ್ದನು. ಆಗ - ೭ , ಪರಮತಗಳ ಗರ್ವವೆಂಬ 
ಮದೋನ್ಮತ್ತ ಆನೆಯನ್ನು ನಾಶಗೊಳಿಸುವ ಸಿಂಹ ಸ್ವರೂಪನು ಬಂದನು ; ಶಿವನ 
ಶರಣರ ಗುಂಪಿನ ಪಾದಕಮಲದ ಮಕರಂದಕ್ಕೆ ಮದಿಸಿದ ಭ್ರಮರದಂತಿರುವವನು 
ಬಂದನು ; ವೀರಶೈವ ಮತವೆಂಬ ಕಮಲ ಸರೋವರಕ್ಕೆ , ಹಂಸಪಕ್ಷಿಯ ಮರಿಯಂತಿರು 
ವವನು ಕೂಗುತ್ತ ( ಹಾಡು ) ಬಂದನು ; ದಕ್ಷಯಜ್ಞವನ್ನು ನಾಶಪಡಿಸಿದ ವೀರಭದ್ರನ 
ಮಂಗಳಕರ ಆನೆಯೋಪಾದಿಯಲ್ಲಿರುವ ಈ ಕಲಿಕೇತ ಬೊಮ್ಮಯ್ಯನು ಬಂದನು. 
(ಹೀಗೆಂದು ಬೊಮ್ಮಯ್ಯನೇ ಹೇಳುತ್ತ ಬರುತ್ತಿದ್ದನು) ವl ಹೀಗೆಂದು ವಿಲಾಸದಿಂದ 
ಉಲಿಯುತ್ತ ಪುನಃ ಇರದೆ - ೮ . ' ಭಕ್ತರ ಪ್ರೀತಿಗೆ ಪಾತ್ರನಾದ ಕಂದನು ಬಂದನು ; 
ತ್ರಿವಿಧಗಳಾದ ಶುದ್ಧ , ಸಿದ್ಧ , ಪ್ರಸಾದ ಸೇವೆಯಲ್ಲಿ ನಿರತನಾದವನು ಬಂದನು ; 
ಪ್ರಮಥರುಗಳ ಭಂಟನು ಬಂದನು ; ಶೃಂಗೀಶ್ವರನ ಪುತ್ರನೆನಿಸಿದ ಈ ಕಲಿಕೇತಯ್ಯನು 
ಬಂದನು.' ೯ . ' ಚಂಗಳಾದೇವಿಯ ಮಗನೂ , ದುಗ್ಗಳಾದೇವಿಯ ಮನೆಯಂಗಳದಲ್ಲಿ 
ಕಾವಲಿರುವ ಸೇವಕನೂ , ಆದಯ್ಯನ ಸೇವಕನೂ , ಭೋಗಯ್ಯನ ಆಳ್ವ -( ಆದ 


೫೭೬ 


ಬಸವರಾಜ ವಿಜಯಂ 


ಎಂದುಲಿದು ಪಾಡಿ ನಗಿಸುತೆ 
ಕುಂದದೆ ತಾಂ ಪ್ರಸ್ಥ ಯುಗಳದಳತೆಯ ಧಾನ್ಯಂ 
'ದಂದೆನಿತು ಬಂದೊಡಂ ಚರ 
ವೃಂದವನದಜಂದೆ ತಣಿಪುತೆಸೆದಂ ಭಕ್ತ೦ 


ವ ॥ ಅಂತೀರ್ಪಿನವೊಲದು ವಾಸರಂ ನಿಜಗೃಹಬಹಿರ್ದೆಶ ಭಾಸುರವೇದಿಕಾಗ್ರದೊಳ್ಳಿವ ಭಕ್ತ 
ನೊರ್ವಂ ಪಥಶ್ರಾಂತಿಯಿಂ ಕಂಗೆಟ್ಟು ಪಟ್ಟಿರ್ಪಿನಮಾತನಂ ಕಲಕೇತಯ್ಯಂ ಕಂಡು ನೀನಾರೇಂ ಕಾರಣಂ 
ಬಂದೆಯೆಂಬುದುಮಾ ಭಕ್ತಂ ತದ್ದಯಾದ್ರ್ರಕಟಾಕ್ಷವೀಕ್ಷಣಸಾಂದ್ರ ಚಂದ್ರಿಕಾನಿರಸ್ತಪಥಶ್ರವಭರನಾ 
ಗುತಿಂತೆಂದಂ 


ಹರಭಕ್ತಭತ್ಯನಾಂ ಕಿ 
ಇರ ಬೊಮ್ಮನ ಪೊರೆಗೆ ಪೋಗುತೆನಗಾದೆಡರಂ 
ಪರಿಹರಿಸಲೆಂದು ಬಂದೆ 
ನಿರವದ್ಯಚರಿತ್ರನಾತನೇಂ ಜಾವಳನೇ 


ಪಡೆದಂ ಸೌಂದರನೆಂಬ 
ರ್ಪಡಿವೊನ್ನ೦ ಮುನ್ನ ಮಭವನಿಂ ಕಿನ್ನರನಾ 
ಮೃಡನಿಂದನುದಿನಗಳ 
ಪಡೆವಂ ಪೊಸಪೊನ್ನನೆಂದೊಡೇವಣ್ಣಿಪುದೋ 


ಕಲಕೇತಯ್ಯನು) ಆದವನು ಬಂದಿದ್ದಾನೆ ಈಗಲೇ ಶರಣರು ನೋಡಿರೇ !' ೧೦ . 
ಹೀಗೆಂದು ಕೂಗಿಕೊಳ್ಳುತ್ತ ಹಾಡಿ ನಗಿಸುತ್ತ , ತಪ್ಪದೆ ತಾನು ಎರಡು ಕೊಳಗದಳತೆಯ 
ಧಾನ್ಯವನ್ನು ತೆಗೆದುಕೊಂಡು ಬಂದು, ಜಂಗಮ ಸಮೂಹವು ಎಷ್ಟು ಬಂದರೂ ಆ 
ಧಾನ್ಯದಿಂದಲೇ ತೃಪ್ತಿಪಡಿಸುತ್ತ ಶೋಭಿಸುತ್ತಿದ್ದನು. ವ|| ಹೀಗಿರುತ್ತಿರುವಾಗ 
ಒಂದು ದಿವಸ ತನ್ನ ಮನೆಯ ಹೊರಭಾಗದಲ್ಲಿ ಪ್ರಕಾಶಿಸುವ ಕಟ್ಟೆಯ ಮೇಲೆ ಒಬ್ಬ 
ಶಿವ ಭಕ್ತನು ಮಾರ್ಗಾಯಾಸದಿಂದ ಬಳಲಿ ಮಲಗಿರುವಾಗ , ಆತನನ್ನು ಕಲಕೇತ 
ಬೊಮ್ಮಯ್ಯನು ಕಂಡು 'ನೀನು ಯಾರು ? ಏನು ಕಾರಣದಿಂದ ಬಂದಿದ್ದೀಯೆ' ? 
ಎನ್ನಲಾಗಿ ಆ ಭಕ್ತನು ಅ ಕಲಿಕೇತಯ್ಯನ ದಯಾದ್ರ್ರವಾದ ಕಡೆಗಣ್ಣಿನ ಕಾಂತಿಯೆಂಬ 
ದಟ್ಟವಾದ ಬೆಳದಿಂಗಳಿನಿಂದ ಕಳೆದುಕೊಂಡ ಮಾರ್ಗಾಯಾಸವುಳ್ಳವನಾಗಿ , ಹೀಗೆ ಹೇಳಿ 
ದನು : ೧೧. ನಾನೊಬ್ಬ ಹರಭಕ್ತರ ಆಳು; ಕಿನ್ನರಿ ಬೊಮ್ಮಯ್ಯನ ಸಮಿಾಪಕ್ಕೆ 
ಹೋಗಬೇಕೆಂದು ಹೊರಟು ನನಗಾದ ತೊಂದರೆಯನ್ನು ನಿವಾರಿಸಿಕೊಳ್ಳಲು ( ಇಲ್ಲಿಗೆ) 
ಬಂದೆನು . ನಿರ್ದುಷ್ಟನಾದ ಆ ಕಿನ್ನರಯ್ಯನು ಸಾಮಾನ್ಯನೇ ! ೧೨. ಈ ಪೂರ್ವದಲ್ಲಿ 
ಸುಂದರನಂಬಿಯು ಈಶ್ವರನಿಂದ ಪಡಿ ಹೊನ್ನನ್ನು ಪಡೆದನು, ಎನ್ನುತ್ತಾರೆ. 
ಕಿನ್ನರಯ್ಯನು ಈಗ ಆ ಈಶ್ವರನಿಂದ ನಿರಂತರದಲ್ಲಿ ಹೊಸ ಹೊನ್ನನ್ನು ಪಡೆಯುವ 


೫೭೭ 


ಅಷ್ಟಾದಶಾಶ್ವಾಸಂ 


ಶ 


ವ!! ಎಂದು ಕಿನ್ನರೇಂದ್ರನಂ ಕೊಂಡಾಡುತ್ತುಮಾತನಿನಲ್ಲದೆನ್ನ ಬಡತನಂ ಪಳಪಡದಾ 
ಮಹಾಮಹಿಮನ ಗೃಹಮನಿತು ದೂರಮಾಂ ಪೋಗಲ್ವೇಳ್ಳುಮೆನೆ ಕಲಕೇತಯ್ಯಂ ಕೇಳು ಕಲುಷಿತ 
ಕಟಾಕ್ಷನಾಗಿ 

ನುಡಿಯದಿರೆನ್ನ ಮುಂದೆ ಬಿಡು ಕಿನ್ನರಬೊಮ್ಮನ ಪೆರ್ಮೆಯಂ ಧನಂ 
ಬಡೆವಳುಪಿಂದೆ ಪೂಜಿಪನುಮಾಧಿಪನಂ ಸಲೆ ಕೂಲಿಗೆಯ್ವಂ 
ಪಡೆಯನೆ ಧಾನ್ಯರಾಶಿಯನಿದೇತುಭಯವಂ ಪಣಂಗಳಂ 
ತಡೆಯದೆಕೊಲ್ವನಲ್ಲದೆ ವಿಶುದ್ದ ಸುಭಕ್ತಿಸುಖಕ್ಕೆ ಸಲ್ಟನೇ 
ಗಣಿಪೊಡಜನರಿಗಣ್ಣಿಸಿರಿ 
ತೃಣಕಣಕಣೆಯ ಭಕ್ತಿ ಸಾಮ್ರಾಜ್ಯಪರಾ 
ಯಣ ಶರಣಗಣಕೆ ತಾನೆನೆ 
ಪಣದಾಸೆಗೊಳಲ್ಲು ಭಜಿಪುದೇ ಭವಹರನಂ 
ಕಿನ್ನರಿಯನೊಲ್ಲು ನುಡಿಸುತೆ 
ಮನ್ನಣೆಗೆಯಾಡಿ ಪಾಡಿ ಪೂಜಿಸಿ ಪಡೆವಂ 
ಪೊನ್ನಂ ಹಣಮಂ ಪಾಗಮ 
ನುನ್ನು ತಮತಿಯಿಾತನಂತೆ ಪಡೆದರುಮೊಳರೇ 

೧೫. 


ನೆಂದ ಮೇಲೆ ಅದನ್ನು ವರ್ಣಿಸುವುದೇನಿದೆ ? ವ | ಹೀಗೆಂದು ಕಿನ್ನರೇಂದ್ರನನ್ನು , 
ಕೊಂಡಾಡುತ್ತ , “ ಆ ಕಿನ್ನರಯ್ಯನಿಂದಲ್ಲದೆ, ನನ್ನ ಬಡತನವು ನಾಶವಾಗುವುದಿಲ್ಲ ; ಆ 
ಮಹಾಮಹಿಮನ ಮನೆ ಎಷ್ಟು ದೂರವಿದೆ ? ( ಅಲ್ಲಿಗೆ ಹೋಗಬೇಕು.” ಎನ್ನಲು 
ಕಲಕೇತಯ್ಯನುಕೇಳಿ, ಕೆಂಪಾದ ಕಡೆಗಣ್ಣುಳ್ಳವನಾಗಿ ೧೩ . ' ನನ್ನ ಮುಂದೆ ಆ ಕಿನ್ನರಿ 
ಬೊಮ್ಮಯ್ಯನ ಹಿರಿಮೆಯನ್ನು ಹೊಗಳಬೇಡ, ಬಿಡು ! ಹಣವನ್ನು ಪಡೆಯುವ ಆಸೆ 
ಯಿಂದ ಪಾರ್ವತೀಪತಿಯನ್ನು ಪೂಜಿಸುತ್ತಿದ್ದಾನೆ. ಕೂಲಿಯನ್ನು ಮಾಡುವವನು 
ಧಾನ್ಯದ ರಾಶಿಯನ್ನು ಪಡೆಯುವುದಿಲ್ಲವೇ ? ( ಅವನದು) ಇದಾವ ರೀತಿಯ ಭಕ್ತಿ ? 
ಅವನು ಹಣಗಳನ್ನು ತಡೆಯದೆ ಪಡೆಯುವವನಲ್ಲದೆ ನಿರ್ಮಲವಾದ ಒಳ್ಳೆಯ ಭಕ್ತಿ 
ಯಿಂದಾಗುವ ಸುಖಕ್ಕೆ ಯೋಗ್ಯನಾಗುವನೇ ? ೧೪, 'ಶಿವಭಕ್ತಿಯೆಂಬ ಸಾಮ್ರಾಜ್ಯ 
ದಲ್ಲಿ ಆಸಕ್ತರಾದ ಶಿವ ಶರಣರ ಗುಂಪಿಗೆ, ಲೆಕ್ಕ ಹಾಕಿದರೆ , ಬ್ರಹ್ಮ ವಿಷ್ಣುಗಳ ಐಶ್ವರವೂ 
ಕೂಡ ಹುಲ್ಲಿನ ಚೂರಿಗೆ ಸಮವಲ್ಲವೆ ? ' ಎನ್ನುತ್ತ ` ಹಣದ ಆಸೆಗೆ ಇಚ್ಛೆಪಟ್ಟು ಶಿವ 
ನನ್ನು ಪೂಜಿಸುವುದೇ ?' ೧೫ , 'ಪ್ರೀತಿಯಿಂದ ಕಿನ್ನರಿಯನ್ನು ನುಡಿಸುತ್ತ ( ಶಿವ 
ಶರಣರನ್ನು ) ಆನಂದಪಡಿಸಿ , ಹಾಡಿ ಪಾಡಿ, ಪೂಜೆಗೆಯು , ಹಣ , ಹಾಗ, ಬಂಗಾರವನ್ನು 
ಪಡೆಯುವವನು ಶ್ರೇಷ್ಠ ಬುದ್ದಿಯುಳ್ಳವನೇ | ಇವನ ಹಾಗೆ ಹಣವನ್ನು ಪಡೆದವರು 


1 ದೇd( ಅ) 


37 


೫೭೮ 


ಬಸವರಾಜ ವಿಜಯಂ 


ಮೂಡನಂ ಕರೆದೊಯೆನಿಪುದು 
ಪಡೆವುದು ಪೊಸ ಪೊನ್ನನೆರಡು ಕಮನೀತಂ 
ಬಿಡದಭ್ಯಾಸಿಸಿದನಿವಂ 
ಪೊಡವಿಯೊಳೇಂ ಮುನ್ನ ನಂಬಿಯೊಡನಾಡಿದನೋ 
ವಂ ಎಂದು ಕಿನ್ನರಯ್ಯನಂ ವಿಡಂಬಿಸಿ ನುಡಿದು 
ಎಲೆ ಭಕ್ತ ಕಿನ್ನರಯ್ಯನ 
ನಿಲಯಂ ಕಡುದೂರಮಲ್ಲಿಗೆಂತೆಯುವೆ ನೀ 
ನಲಸಿಕೆವೆತ್ತಿರ್ದಪೆ ಸಂ 
ಚಲಿಸದೆ ನಿನಗೀವೆನರ್ಥಮಂಕೊಳೆನುತುಂ 
ಕಲಕೇತಬ್ರಹ್ಮದೇವಂ ಪಿಡಿದ ತಗರ ಬಲ್ಗೊಡನಲ್ಲಾಡಿಸುತ್ತು 
ನಲವಿಂದಂ ಜಾಡಿಸುತ್ತುಂ ಬಿದಿರೆ ಪಳಚನತ್ಯದ್ಭುತಂ ಪೊಣೆ ಪೂರ್ಣ 
ಜ್ವಲತೇಜಂ ಪೊನ್ನ ದತ್ತಂ ಸುರಿದುದಸದಳಂ ಸಿಂಹಿಕಾಪುತ್ರವಕ್ಕೆ 
ಚಲಿತಂ ಮುನ್ನುಂಗಿದರ್ಕಾಂಗದ ಪೊಸಕಡಿಗಳೂಸುವೊಂದಂದದಿಂದಂ 

ವ|| ಅಂತಳುಂಬು ಸೂಸಿ ರಾಶಿಯಾದ ಪೊಂಗಳನಾ ಭಕ್ತಂ ಕಂಡು ಕುತೂಹಲಮಾನಸಂ 
ಮನಂದಣಿವನಿತು ಪೊನ್ನಂ ತನ್ನ ವಸನದಿಂ ಮೊಟ್ಟೆಗಟ್ಟಿ ಸಡಗರಂ ಮಿಗೆ ಪೊತ್ತು, ಪೊಳಿಲಾದೆಡ 


( ಎಲ್ಲಿಯಾದರೂ ) ಉಂಟೇ ? ೧೬ , ಈತನು ಶಿವನನ್ನು ಕರೆದು ಓ ! ಎನ್ನಿಸುವುದು , 
ಹೊಸ ಹೊನ್ನನ್ನು ಪಡೆಯುವುದು , ಈ ಎರಡು ಕಾವ್ಯಗಳನ್ನು ತಪ್ಪದೆ ಅಭ್ಯಾಸ 
ಮಾಡಿದವನು. ಇವನು ಭೂಮಿಯಲ್ಲಿ ( ಆ) ಸೌಂದರನಂಬ್ಬಣ್ಣನ ಸ್ನೇಹವನ್ನು 
ಮಾಡಿದ್ದನೋ ಏನೋ ! ವ|| ಹೀಗೆಂದು ಕಿನ್ನರಿ ಬೊಮ್ಮಯ್ಯನನ್ನು ತಿರಸ್ಕಾರಮಾಡಿ 
ನುಡಿದು ೧೭. ಎಲೈ ' ಭಕ್ತನೇ , ಕಿನ್ನರಯ್ಯನ ಮನೆ ( ಇಲ್ಲಿಗೆ) ಬಹಳ ದೂರ. 
ನೀನಾದರೋ ಆಲಸ್ಯಗೊಂಡಿದ್ದೀಯೆ. ಅಲ್ಲಿಗೆ ಹೇಗೆ ಹೋಗುತ್ತೀಯೆ ? ನೀನು 
ಅಲ್ಲಿಗೆ ಹೋಗಬೇಡ ನಿನಗೆ ದುಡ್ಡನ್ನು ಕೊಡುತ್ತೇನೆ ಹಿಡಿ, ಎನ್ನುತ್ತ ಆ ಕಲಿಕೇತ 
ಬೊಮ್ಮಯ್ಯ ದೇವನು ಕಯ್ಯಲ್ಲಿ ಹಿಡಿದಿದ್ದ ಬಲವಾದ ಟಗರಿನ ಕೊಂಬನ್ನು ಅಲ್ಲಾಡಿ 
ಸುತ್ತ , ಸಂತೋಷದಿಂದ ಜಾಡಿಸುತ್ತ , ಕುಲುಕಾಡಲು ಅತ್ಯದ್ಭುತವು ಹೊರ ಹೊಮ್ಮು 
ವಂತೆ ನಿರ್ಮಲವಾಗಿ ( ಪಳಕ್ಕನೆ), ಸಂಪೂರ್ಣವಾಗಿ ಪ್ರಕಾಶಿಸುವ ಕಾಂತಿಯುಳ್ಳ ಆ 
ಹೊನ್ನುಗಳು ಎಲ್ಲ ಕಡೆಗೂ ಮೊದಲು ನುಂಗಿದ್ದ ಸೂರೈನ ದೇಹದ ಹೊಸ ಕಿಡಿಗಳು 
ಕೇತುವಿನ ಬಾಯಿಯಿಂದ ಈಚೆಗೆ ಹೊರಟು ಬಂದು ಸುರಿಯುತ್ತಿರುವುವೋ ಎಂಬ 
ಒಂದು ರೀತಿಯಿಂದ ಅಸಾಧ್ಯವೆನಿಸಿ ಸುರಿದವು. ವ|| ಈ ರೀತಿ ಅಧಿಕವಾಗಿ ಹೊರ 
ಸೂಸಿ ರಾಶಿಯಾದ ಹೊನ್ನುಗಳನ್ನು ಆ ಭಕ್ತನು ಕಂಡು ಕುತೂಹಲದಿಂದ ಕೂಡಿದ 


1 ತುಂ ( ದ) 


೫೭೯ 


ಅಷ್ಟಾದಶಾಶ್ವಾಸಂ 


ವೆಗಲ್ಲಂ ಬಲವೆಗಲ್ಯಂ ಪತ್ನಿ ಪಲ್ಲಟಿಸಿ ತಳೆದು ದಡದಡಿಸುತೇwಂದು ಬಸವನರಮನೆಯ ಮೊಗ 
ಸಾಲೆಯೊಳಿಳುಪಿ ಬಳಲ್ಲು ಬಸವರಾಜನೆಡೆಗೇಳ್ಳಂದು ನಿಂದು ಕಲಕೇತದೇವನೆಂದುದು 
ತಾನೆಂದುದುಮನಿಸುಳಿಯದೆಲ್ಲಮನುಸುರ್ದವನಿತ್ತ ಪೊನ್ನ ಪೊರೆಯಂ ಪೋಲೀಲಾಜನದಂ ಪೋಲೋ 
ರ್ವನತಿಬಳನಪ್ಪ ಚರನಂ ಕುಡುವುದೆಂದು ಬೇಡೆ ಬಸವಂ ಕೇಳು ಶಿರಮಂ ತೂಗಿ -- 


ಪಿರಿದುಂ ವಿಸ್ಮಿತನಾಗಿಕೋಡಿವನ ಕೆಯೊಂದುದಕ್ಕುಂ ಚರಾ 
ಚರದೊಳ್ತಾನೆ ವದಾನ್ಯವರ್ಯನಿವನೀ ಸಾಮರ್ಥ್ಯವಂ ಬಣ್ಣಿಸ 
ಲ್ಯುರಗಾಧೀಶಸಹಸ್ರಮ ನೆಚಿಗುವೇ ಭೂಭಾಗಸಾಕ್ಷಾಸ್ಮಹೇ 
ಶ್ವರನೀತಂ ಕಲಕೇತಬೊಮ್ಮನೆನುತುಂ ಕೊಂಡಾಡಿದಂ ಕೂರ್ಮೆಯಿಂದ 


ವ! ಅಂತು ಕೊಂಡಾಡಿ ಮುದುಬಡೆದಾ ಭಕ್ತಂಗೆ ಪೊನ್ನ ಪೋಷಿಯಂ ಪೊಳಲನುಚರನನಿತ್ತು 
ಕಳುಪಿ ಘಳಿಲನೆಳು ತದ್ದರುಶನೊತ್ಕಂಠಯಿಂ ನೃಪೇಂದ್ರಂ ಬಂದು ಕಲಕೇತ ದೇವನಂ ಕಂಡು 
ಸಾತ್ವಿಕಭಕ್ತಿಯಿಂ ಸಾಷ್ಟಾಂಗಮೆಅಗಿ 


ಮನಸ್ಸುಳ್ಳವನಾಗಿ , ತನ್ನ ಮನಸ್ಸು ದಣಿಯುವಷ್ಟು ಹೊನ್ನನ್ನು ತನ್ನ ವಸ್ತ್ರದಲ್ಲಿ 
ಮೊಟ್ಟೆ ಕಟ್ಟಿಕೊಂಡು , ವಿಶೇಷವಾದ ಸಡಗರದಿಂದ ಹೊತ್ತುಕೊಂಡು, ಹೊರಲಾರದೆ 
ಎಡ ಹೆಗಲಿನಿಂದ ಬಲ ಹೆಗಲಿಗೂ , ಬಲ ಹೆಗಲಿನಿಂದ ಎಡ ಹೆಗಲಿಗೂ ಹಂಚುತ್ತ 
ಸ್ಥಾನವನ್ನು ತಪ್ಪಿಸಿ ಹೊತ್ತುಕೊಂಡು ಜೋಲಿ ಹೊಡೆಯುತ್ತ ಬಸವಣ್ಣನ ಅರಮನೆಯ 
ಮುಂಭಾಗದಲ್ಲಿರುವ ಪಡಸಾಲೆಯಲ್ಲಿ ಇಳುಹಿ , ಆಯಾಸಗೊಂಡು ಬಳಲಿದವನಾಗಿ , 
ಬಸವರಾಜನ ಹತ್ತಿರಕ್ಕೆ ಬಂದು ನಿಂತು , ಕಲಿಕೇತದೇವನು ಹೇಳಿದುದನ್ನು ಹೇಳಿ, 
ಅವನು ಕೊಟ್ಟ ಬಂಗಾರದ ಒಜ್ಜೆಯನ್ನು ಹೊರಲಾರೆನು.; ಅದನ್ನು ಹೊತ್ತುಕೊಂಡು 
ಹೋಗುವುದಕ್ಕೆ ಒಬ್ಬ ಅತೀ ಬಲವಂತನಾದ ಆಳನ್ನು ಕೊಡಬೇಕೆಂದು ಬೇಡಲಾಗಿ 
ಬಸವಣ್ಣನು ಕೇಳಿ, ತಲೆದೂಗಿದವನಾಗಿ ೧೯ . ಅತ್ಯಂತ ಆಶ್ಚರಗೊಂಡವನಾಗಿ 
( ಟಗರಿನ) ಕೊಂಬು ಇವನ ಕಯ್ಯಲ್ಲಿ ನಿಂತಿರುವುದಾಗಿದೆ. ಈ ಚರಾಚರ ಪ್ರಪಂಚದಲ್ಲಿ 
ಇವನು ತಾನೇ ದಾನಿಗಳಲ್ಲಿ ಶ್ರೇಷ್ಟನಾದವನು. ಇವನ ಸಾಮರ್ಥವನ್ನು ವರ್ಣಿಸಲು 
ಸಾವಿರ ಆದಿಶೇಷರಾದರೂ ಸಮರ್ಥರಾದಾರೆಯೇ ? ಈ ಕಲಿಕೇತ ಬೊಮ್ಮಯ್ಯನು 
ಈ ಭೂಮಂಡಲಕ್ಕೆ ಸಾಕ್ಷಾತ್ ಪರಮೇಶ್ವರನು ,' ಎನ್ನುತ್ತ ಪ್ರೀತಿಯಿಂದ ಕೊಂಡಾಡಿ 
ದನು . ವ|| ಆ ರೀತಿ ಬಸವಣ್ಣನು ಕೊಂಡಾಡಿ ಸಂತೋಷಗೊಂಡು ಬಂಗಾರದ ಹೊರೆ 
ಯನ್ನು ಹೊತ್ತುಕೊಂಡು ಹೋಗಲು ಆ ಭಕ್ತನಿಗೆ ಒಬ್ಬ ಆಳನ್ನು ಕೊಟ್ಟು ಕಳುಹಿಸಿ, 
ಬೇಗನೆ ಎದ್ದು , ಆ ಕಲಿಕೇತ ಬೊಮ್ಮನ ದರ್ಶನ ಮಾಡಬೇಕೆಂಬ ಕುತೂಹಲದಿಂದಕೂಡಿ, 
ಅಲ್ಲಿಗೆ ಬಂದು ಆ ಕಲಿಕೇತಬೊಮ್ಮಯ್ಯನನ್ನು ಕಂಡು ಸಾತ್ವಿಕ ಭಕ್ತಿಯಿಂದ ಸಾಷ್ಟಾಂಗ 


೫೮ರಿ. 


ಬಸವರಾಜ ವಿಜಯಂ 


೨0 


ಅಣಿಮಾದಿ ಸಿದ್ದಿ ಪದಕಾ 
ರಣಮಲೈ ಭವತ್ಪದಾಬ್ಬ ಮೇಲೆ ದೇವಗಣಾ 
ಗ್ರಣಿ ಭುವನಿತಯದೊಳಾ 

ರೆಣೆವರ್ಪನಿ್ರನಗೆ ಮಹಿಮೆಯೊಳ್ ವಿತರಣದೊಳ್ 

ವ ! ಎಂದು ಪಲವಂದದಿಂ ಸನ್ನು ತಿಗೆಯು ಕೃತಾಂಜಲಿಪುಟನಾಗಿರ್ದ ಬಸವನಾನನ ಬಿಸುರಹ 
ಮನಭೀಕ್ಷಿಸಿ ಮಂದಸ್ಮಿತಾಸ್ಯನಾಗಿ 

ಎನ್ನನಿದೇಕೆ ಬಣ್ಣಿಪೆ ವೃಷಾಧಿಪ ನಿನ್ನಯ ಪನ್ನರೇಂದ್ರನಂ 
ತುನ್ನತಿವೆತ್ತು ಕಿನ್ನರಿಯ ಬಾಜಿಸಿ ಪೂಜಿಸಿ ನಿಚ್ಚ ನಿಚ್ಚವುಂ 
ಪೊನ್ನನುಮೇಶನಿಂ ಪಡೆಯಲಾರ್ಪೆನೆ ಮೇಣವನಂತೆ ವಿತ್ತಸಂ 
ಪನ್ನತೆಯುಂಟೆ ಪೇಳೆನಗೆ ಸುಮ್ಮನೆ ಪೆರ್ಮೆಯನುಂಟುಮಾಡುವೆ 
ಸಿರಿಯಂ ಪಡೆದರ್ಗಡ ಸೌಂ 
ದರ ಕಿನ್ನರರಿರ್ವರಭವನ ಭಜಿಸಿ ವಸುಂ 
ಧರೆಯೊಳಿದರಂತೆ ಭಕೋ 
ತರದೊಳ್ ಪೆಸರ್ವೆತ್ತು ಪೆರ್ಮೆವಡೆದರುಮೊಳರೇ 
ಮೃಡನಂಘ್ರಪೂಜೆಯದು ಕೆ . 
ಯೊಡನೆ ಕರಂ ಫಲಿತವಾಯು ಕಿನ್ನರಪತಿಗೀ 
ಪೊಡವಿಯೊಳದಜಂದೈಸಿರಿ 
ವಡೆದು ಶಿವನಂಘಿಭಜನವಿಂತಿರವೇಡಾ 


ಪೂರ್ವಕ ನಮಸ್ಕಾರ ಮಾಡಿ ೨೦ . ' ಶಿವಗಣ ಶ್ರೇಷ್ಠನೇ , ಎಲೆ ದೇವನೇ , ನಿನ್ನ 
ಪಾದ ಕಮಲವು ಅಣಿಮಾ ಮಹಿಮಾ ಮೊದಲಾದ ಅಷ್ಟ ಸಿದ್ಧಿಗಳಿಗೆ ಕಾರಣವಾದ 
ದೃಲ್ಲವೇ ? ಮೂರು ಲೋಕದಲ್ಲಿ ನಿನ್ನ ಮಹಿಮೆಯಿಂದ ಕೂಡಿದ ಈ ವಿತರಣ 
ಗುಣಕ್ಕೆ ಯಾರು ಸಮನಾದಾರು ? ' ವ!! ಹೀಗೆಂದು ಹಲವು ಪ್ರಕಾರದಲ್ಲಿ ಶ್ರೇಷ್ಠವಾಗಿ 
ಶ್ಲಾಘಿಸಿ, ಕೈ ಮುಗಿದವನಾಗಿ , ಇದ್ದಂಥ ಬಸವಣ್ಣನವರ ಮುಖ ಕಮಲವನ್ನು ನೋಡಿ, 
ನಸುನಗೆಯಿಂದ ಕೂಡಿದ ಮುಖವುಳ್ಳವನಾಗಿ ೨೧ . ವೃಷಭೇಶ್ವರ, ನನ್ನನ್ನು ಇದೇಕೆ 
ವರ್ಣಿಸುವೆ ? ಕಿನ್ನರಿ ಬೊಮ್ಮಯ್ಯನ ಹಾಗೆ ಔನ್ನತ್ಯದಿಂದ ಕೂಡಿ, ಕಿನ್ನರಿಯನ್ನು 
ಬಾರಿಸಿ, ಪೂಜಿಸಿ , ಪ್ರತಿ ದಿನವೂ ಉಮಾಪತಿಯಿಂದ ಹೊನ್ನುಗಳನ್ನು ಪಡೆಯಲು 
ಸಾಮರ್ಥ್ಯವುಳ್ಳವನೇ ? ಹಾಗೂ ಅವನ ಹಾಗೆ ನನಗೆಐಶ್ವರದಿಂದಕೂಡಿರುವಿಕೆಯುಂಟೆ ? 
ಹೇಳು : ನಿಷ್ಕಾರಣವಾಗಿ ದೊಡ್ಡತನವನ್ನು ( ನನಗೆ) ಉಂಟುಮಾಡುತ್ತಿದ್ದೀಯೆ.' 
( ಎಂದನು) ೨೨. 'ಲೋಕದಲ್ಲಿ ಸುಂದರನಂಬಿ ಮತ್ತು ಕಿನ್ನರಿಬೊಮ್ಮಯ್ಯ ಈ ಇಬ್ಬರೇ 
ಪರಮೇಶ್ವರನನ್ನು ಕುರಿತು ಹಾಡಿ, ಸಂಪತ್ತನ್ನು ಪಡೆದವರಲ್ಲವೆ ? ಅವರಹಾಗೆ ಭಕ್ತ 
ಸಮೂಹದಲ್ಲಿ ಹೆಸರು ಪಡೆದು ದೊಡ್ಡತನವನ್ನು ಹೊಂದಿದವರು ಇರುವರೇ ? ? 
೨೩ . ಈ ಲೋಕದಲ್ಲಿ ಪರಮೇಶ್ವರನ ಪಾದ ಪೂಜೆಯೆಂಬುದು ಕಿನ್ನರಿ ಬೊಮ್ಮಯ್ಯ 
ಒಡೆಯನ ಮೂಲಕವಾಗಿಯೇ ಚೆನ್ನಾಗಿ ಫಲಕಾರಿಯಾದುದಾಯಿತು. ಅದರಿಂದ 


೫೮೧ 


" ಅಷ್ಟಾದಶಾಶ್ವಾಸಂ 


ಉದಯದೊಳೇಳು ಬೈಗೆವರೆಗಂ ನೆಗಳು ವಿಗೆ ತೋಳುಗಜ್ಜ ಮಂ 
ಮದನವಿರೋಧಿಯಿಂ ಪಡೆದುದಿಲ್ಲರೆವಾಗಮನಾದೊಡಂ ಸಮಂ 
ತೊದವಿದ ಮದ್ದರಿದ್ರತೆಯಡಂಗಿದುದಿಲ್ಲಕಟಧಾನ್ಯವು 
ಲ್ಲದೆ ಪರಿತಾವುದುಂ ದೊರೆಯದೆನ್ನಯ ಪೂಜೆ ನಿರರ್ಥಮುರ್ವಿಯೊಳ್ 
ತ್ರೈಲೋಕ್ಯಪತಿಯನಭವನ 
ನೋಲಗಿಸಿಯುಮಾಂ ದರಿದ್ರನಾಗಿರ್ಪೆಂ ವೀ 
ಹಾಲಲಿತರವದ ಮುಚಿ ಸಿ . 
ಶೂಲಿಯನಾ ಕಿನ್ನರಂ ಕರಂ ಸಿರಿವಡೆದಂ 
ವ! ಎಂದು ಕಲಕೇತದೇವಂ ಕಟಕಿವಾತಂ ನುಡಿದು ಮತ್ತವಿಂತೆಂದಂ 
ಹರನಂ ಕರೆದೊಯೆನಿಸಿದ 
ಪರಿಯಂ ಕೇಳೆಳಸಿ ನೋಡಿದ ಮಾಹೇ 
ಶ್ವರತತಿಯ ಪೂಜೆಗಾ ಕಿ 
( ರಂಗೆ ಶಿವನಿತ್ತ ವಿತ್ತಮೇಂ ಸಾಲ್ಪ ಪುದೇ 
ಹರನಂ ಪೂಜಿಸಿ ಲಜ್ಜೆಗೆಟ್ಟೆರೆದು ಭಾಗ್ಯಂಗೊಳ್ಳನಲ್ಲಯ್ಯ ಶಂ 
ಕರದಾಸಯ್ಯನ ನೃತ್ಯನಾಂ ಬಸವ ತತ್ವಾದಾಂಬುಜ ಧ್ಯಾನನಿ 


( ಅವನು) ಐಶ್ವಶ್ಯವನ್ನು ಹೊಂದಿದನು. ಶಿವ ಪಾದ ಪೂಜಕನು ಈ ರೀತಿ ಇರಬೇಡವೇ ? 
೨೪ . ಸೂರೋದಯ ಕಾಲದಲ್ಲಿದ್ದು , ಸಾಯಂಕಾಲದವರೆಗೂ ಹೆಚ್ಚಾಗಿ 
ತೊತ್ತುಗೆಲಸ ಮಾಡಿ , ಆ ಮನ್ಮಥಾರಿಯಾದ ಶಿವನಿಂದ ಅರ್ಧ ಹಾಗವನ್ನಾದರೂ 
ಪಡೆಯಲು ( ನನಗೆ) ಆಗಲಿಲ್ಲ ; ವಿಶೇಷವಾಗಿ ಪ್ರಾಪ್ತವಾಗಿರುವ ನನ್ನ ದರಿದ್ರತೆಯು 
ಅಡಗಲೂ ಇಲ್ಲ ; ಅಕಟ ! ನಾನು ಮಾಡುವ ಪೂಜೆ, ಸ್ವಲ್ಪ ಧಾನ್ಯದ್ದಲ್ಲದೆ (ಕೇವಲ 
ಎರಡು ಬಳ್ಳ ಧಾನ್ಯದ್ದಲ್ಲದೆ) ಮತ್ತಾವುದೊಂದನ್ನೂ ಅರಿಯದು. ( ಈ ನನ್ನ ಪೂಜೆ) 
ಲೋಕದಲ್ಲಿ ವ್ಯರ್ಥವಾದದ್ದಾಗಿದೆ . ೨೫ . ನಾನು ಮೂರುಲೋಕಗಳ ಪತಿಯಾದ 
ಶಿವನನ್ನು ಸೇವಿಸಿಯೂ ಕೂಡ ದರಿದ್ರನಾಗಿ ಇದ್ದೇನೆ; ಆ ಕಿನ್ನರಯ್ಯನು ಶಿವನನ್ನು 
ವೀಣೆಯ ಮನೋಹರ ಧ್ವನಿಯಿಂದ ಮೆಚ್ಚಿಸಿ ಹೆಚ್ಚಾಗಿ ಐಶ್ವರವನ್ನು ಹೊಂದಿದನು. 
ವ|| ಹೀಗೆಂದು ಕಲಿಕೇತದೇವನು ಅಪಹಾಸ್ಯ ( ಚುಚ್ಚುವ) ದ ನುಡಿಗಳನ್ನು ನುಡಿದು 
ಪುನಃ ಹೀಗೆ ಹೇಳಿದನು. ೨೬ . ' ಹರನನ್ನು ಕರೆದು ಓ ! ಎನಿಸಿದ ರೀತಿಯನ್ನು ಕೇಳಿ 
ಅಪೇಕ್ಷೆ ಪಟ್ಟು ನೋಡುವುದಕ್ಕೆ ಬರುವ ಮಾಹೇಶ್ವರ ಸಮೂಹದ ಪೂಜೆಗೆ , ಶಿವನು 
ಆ ಕಿನ್ನರೇಶನಿಗೆ ಕೊಡುವ ಹಣವು ಸಾಕಾಗುವುದೇ ? ೨೭. ' ನಾನು ಹರನನ್ನು 
ಪೂಜಿಸಿ ಲಜ್ಜೆಗೆಟ್ಟು ಬೇಡಿ ಭಾಗ್ಯವನ್ನು ತೆಗೆದುಕೊಳ್ಳುವವನು ಅಲ್ಲವಯ್ಯ ! ಶಂಕರ 
ದಾಸಯ್ಯನ ನೃತ್ಯನು. ಬಸವಣ್ಣ , ಆ ಶಂಕರದಾಸಿಮಯ್ಯನ ಪಾದ ಕಮಲದ ಅತಿಶಯ 
ಧ್ಯಾನದಿಂದ ಕೂಡಿದ ಮನಸ್ಸುಳ್ಳವನಾಗಿ ಉತ್ತಮ ರೀತಿಯಿಂದ ಮಾಡುವ ಕಾಯಕ . 


೫೮೨ 


ಬಸವರಾಜ ವಿಜಯಂ 


ರ್ಭರಭಾವ ವಿಗೆ ಮಾತ್ರ ಕಾಯಕದಿನ ದ್ರವ್ಯವುಂಟಂತದಂ 
ತರವೇಳ್ ಕಿನ್ನರನಂ ಸಹಸ್ರ ಶಕಟಾತಂಗಳಂ ಕೊಟ್ಟಪಂ | 


ವ|| ಎಂದಾ ಶರಣವರೇಣ್ಯಂ ನಗೆನಗುತ್ತುಂ ಕರತಳದಿಂ ಮೃತ್ತಿಕೆಯಂ ಪಿಡಿಪಿಡಿಗೀಡಾಡ 
ಲೋಡನನಿತುಂ ಸುವರ್ಣಮಯವಾಗಿ ಕಂಡು ಬಸವಂ ಬಿಸವಂದಂಬಡೆದು ಕೀರ್ತಿಸುತಿರ್ಪಿನವಿತ್ತಿ 

ರಯ್ಯನದನೆಲ್ಲಮಂ ಕೇಳು ಪಿರಿದುಂ ಭೀತಿದಾಳು ಪರಿತಂದು ಕಲಕೇತಬ್ರಹ್ಮದೇವನಡಿದಾವರೆ 
ಹೊಳ್ಳೆಡೆದು 

ಶರಧಿಯ ಮುಂದೆ ಪಲ್ವಲದ ಪೆರ್ಮೆಯೆ ಸಿಂಹದ ಮುಂದೆ ಪುಲ್ಲೆಯ 
ಇರವ ಸುರಾವನೀರುಹದ ಮುಂದೆ ಕರಂಜದ ಕೊರ್ವೆ ಚಾರುಚಂ 
ಡರುಚಿಯ ಮುಂದೆ ಮೀನ್ನುಳುವಿನೇಳೆಯೆ ಸತ್ಯಮಹತ್ವಸಾರಭಾ 
ಸುರತರ ನಿನ್ನ ಮುಂದೆ ನೆಗಳೆ ನೃಯ ತೇಜಮೆ ಪೇಳ ಯಾಕರಾ 

ವ ! ಎಂದು ಕಿಂಕರತೆಯನಪ್ಪುಕೆಯೇ ಆಗಿರ್ದ ಕಿನ್ನರಮ್ಮನಂ ಕಾರುಣ್ಯದಿಂ ನೋಡಿ 
ತೆಗೆದು ಬಿಗಿಯಪ್ಪಿ ಮನ್ನಿಸಿ 

ನಿರುಪಾಧಿ ನಿಪ್ಪಪಂಚ 
ಸ್ಥಿರ ಭಕ್ತಿಯುಕೀಲನುಸುರ್ದು ಲಿಂಗಾಂಗಸರಿ 


- 


೨೮ 


ಶೀಲದಿಂದ ಗಳಿಸಿದ) ಅಲ್ಪದ್ರವ್ಯ ನನ್ನಲ್ಲುಂಟು. ಆ ಕಿನ್ನರಯ್ಯನನ್ನು ಸಹಸ್ರ ಸಂಖ್ಯೆಯ 
ಬಂಡಿಗಳನ್ನು ಕೂಡಿಕೊಂಡು ಬರುವುದಕ್ಕೆ ತಿಳಿಸು . ಆ ಹಣವನ್ನು ಕೊಡುತ್ತೇನೆ. 
[ ಅವನಿಗೆ ಶರಣರ ಸೇವೆಗೆ ಈಗ ದೊರಕುವ ಹಣ ಸಾಕಾಗುತ್ತಿಲ್ಲವೆಂದು ವ್ಯಂಗ್ಯವಾಗಿ 
ನುಡಿಯುತ್ತಿರುವನೆಂದು ಭಾವ] ವ ! ಹೀಗೆಂದು ಶರಣವರೇಣ್ಯನಾದ ಆ ಕಲಿಕೇತ 
ಬೊಮ್ಮಯ್ಯನು ನಗು ನಗುತ್ತಲೇ ಕೈಯಿಂದ ಮಣ್ಣನ್ನು ಹಿಡಿದು ಸುತ್ತಲೂ ಬಿಸಾಡು 
ತಿರಲು ಆ ಎಲ್ಲಮಣ್ಣು ಸುವರ್ಣಮಯವಾಗುತ್ತಿರಲು ಬಸವಣ್ಣನು ಕಂಡು ಕೌತುಕ 
ಗೊಳ್ಳುತ್ತ ಶ್ಲಾಘಿಸುತ್ತಿರಲು, ಇತ್ತ ಕಿನ್ನರಿ ಬೊಮ್ಮಯ್ಯನು ಈ ವೃತ್ತಾಂತವನ್ನೆಲ್ಲ 
ಕೇಳಿ ಬಹು ಭಯಗೊಂಡು, ಓಡಿ ಬಂದು ಕಲಿಕೇತ ಬೊಮ್ಮಯ್ಯನ ಪಾದ ಕಮಲಗಳ 
ಮೇಲೆ ಬಿದ್ದು ೨೮. ದಯಾಕರನೇ , ಸಮುದ್ರದ ಮುಂದೆ ಸಣ್ಣ ಹೊಂಡದ ಹಿರಿಮೆಯೆ ? 
ಸಿಂಹದ ಮುಂದೆ ಹುಲ್ಲೆಯ ಮರಿಯ ಆಧಿಕ್ಯವೇ ? ಕಲ್ಪವೃಕ್ಷದ ಮುಂದೆ ಹುಲಿಯು 
ಗುರು ಗಿಡದ ಕೊಬ್ಬೇ ? ಮನೋಹರವಾದ ಸೂರನ ಮುಂದೆ ಮಿಂಚು ಹುಳದ 
ಹಿರಿಮೆಯೇ ? ಸತ್ಯದ ಸಾರದಿಂದ ಮನೋಹರನಾದವನೇ , ಖ್ಯಾತಿವೆತ್ತ ನಿನ್ನ ಮುಂದೆ 
ನನ್ನ ತೇಜಸ್ಸೇ ? ಹೇಳು! ವ!! ಹೀಗೆಂದು ಆ ಕಲಿಕೇತ ಬೊಮ್ಮಯ್ಯನಸೇವಕತನವನ್ನು 
ಸ್ವೀಕರಿಸಿ, ನಮಸ್ಕರಿಸಿದ ಕಿನ್ನರಯ್ಯನನ್ನು ಕಾರುಣ್ಯದಿಂದ ನೋಡಿ, ಬರಸೆಳೆದು ಬಿಗಿ 
ದಪ್ಪಿ ಮನ್ನಿಸಿ ೨೯ - ೩೧. ಆಗ ಕಿನ್ನರಯ್ಯನಿಗೆ ನಿಷ್ಕಪಟವಾದ ಪ್ರಪಂಚದ ಸುಖ 
ದುಃಖಗಳಿಂದ ದೂರವಾದ ಸ್ಥಿರ ಭಕ್ತಿಯ ರಹಸ್ಯವನ್ನು ಹೇಳಿ, ಲಿಂಗಾಂಗ ಸಾಮರಸ್ಯದ 


ಅಷ್ಟಾದಶಾಶ್ವಾಸಂ 


#ುರಿತಸುಯೋಗದ ವರ್ಮಮ | 
ನೊರೆದಳವಡಿಸುತ್ತೆ ಕಿನ್ನರಯ್ಯಂಗಾಗಳ್ 
ಕರೆದೊಡಗೊಂಡು ಪೋಗಿನಿಜಮಂದಿರದೊಳ್ಳಿವಪೂಜೆಗೆ ಭಾ 
ಸುರ ಪರಮಪ್ರಸಾದ ಪರಿತೃಪ್ತಿಯನ್ನಾಗಿಸಿ ದಿವ್ಯಭೂಷಣಾಂ 
ಬರತತಿಯಿಂದಲಂಕರಿಸಿ ಸತ್ನಿ ಯೆಯಂ ನೆಗಳ್ತಾ ಮಹಾತ್ಮನಾ 
ದರಿಸುತೆ ಕಿನ್ನರೇಂದ್ರ ವೃಷಭಾಧಿಪರಂ ಕಳುಪುತ್ತೆ ಲೀಲೆಯಿಂ 
ಎಂದಿನ ತೆಆದಿಂ ಮಹಿಮೆಯ 
ನಂದಂದಿಂಗಿಳೆಯೊಳೊಲ್ಲು ಬೀಯತೆ ಪರಮಾ 
ನಂದಂ ಮಿಗೆ ಭಜಿಸುತೆ ಚರ 
ವೃಂದವನೊಪ್ಪಿರ್ದನಲ್ಲಿ ಕಲಕೇತಾರ್ಯ೦ 
ಕಲಕೇತಬೊಮ್ಮಿದೇವನ 
ವಿಲಸತ್ಕಥೆಯು ವಿಳಾಸಮಮರ್ದೊದೆ ಮನಂ 
ನಲಿದೊಡನೆ ಕೇಳೆ ಮನುಜಾ 
ವಲಿ ಶಂಕರನೀವನಭಿಮತೇತೃಮನನಿಶಂ 
ಪದಪಿಂದಂ ಕಿನ್ನರಾರ್ಯಂಗೆಂಗಿ ಕಳುಪುತುಂ ತನ್ನಿ ಶಾಂತಕ್ಕೆ ಕೆಟ್ಟ 

ದ ನಳೊಂ ತನ್ಮಹತ್ವ ಸ್ಥಿತಿಯನುಜ ನಿಜಸ್ಕಾಂತದೊಳ್ ಭಾವಿಸುತ್ತುಂ 
ಮುದದಿಂ ಕೊಂಡಾಡುತುಂ ಭಕ್ತರೊಳೆ ತಳರ್ದು ಶುದ್ಧಾಂತಮಂ ಪೊಕ್ಕು ಭಕ್ 
ಘದ ಭಾಗ್ಯಂರೂಪುಗೊಂಡಂತೆಸೆದನಭವಪೂಜಾವಿತಂದ್ರಂ ವೃಷೇಂದ್ರಂ 


೩೩ 


ಗುಟ್ಟನ್ನು ಅವನಿಗುಂಟು ಮಾಡುತ್ತ ಸಂಗಡ ಕರೆದುಕೊಂಡು ಹೋಗಿ ತನ್ನ ಮಂದಿರ 
ದಲ್ಲಿ ಶಿವ ಪೂಜೆಯನ್ನು ಮಾಡಿಸಿ, ಶೋಭಿಸುವ ಉತ್ಕಷ್ಟ ಪ್ರಸಾದ ಸೇವನೆ 
ಯಿಂದುಂಟಾಗುವ ಸಂತೋಷವನ್ನುಂಟುಮಾಡಿ, ವ್ಯದಿವಾದ ವಸ್ತ್ರ ಒಡವೆಗಳಿಂದ 
ಅಲಂಕಾರಗೊಳಿಸಿ , ಆ ಮಹಾತ್ಮನಾದ ಕಲಿಕೇತಬೊಮ್ಮಯ್ಯನು ಸತ್ಮೀಯೆಯನ್ನು 
ಆಚರಿಸಿ, ಆದರದಿಂದ ಕಿನ್ನರೇಂದ್ರ ಮತ್ತು ಬಸವಣ್ಣನವರನ್ನು ಕಳುಹಿಸಿ ಲೀಲೆಯಿಂದ 
ಆ ಕಲ್ಯಾಣ ನಗರದಲ್ಲಿ ಎಂದಿನ ರೀತಿಯಿಂದ, ಆಯಾಯ ದಿವಸಕ್ಕೆ ಭೂಮಿಯಲ್ಲಿ 
( ಬೀರತಕ್ಕ ) ಮಹಿಮಾ ವಿಶೇಷಗಳನ್ನು ಪ್ರೀತಿಯಿಂದ ಬೀರುತ್ತ , ಹೆಚ್ಚಾದ ಆನಂದ 
ದಿಂದ ಜಂಗಮ ಸಮೂಹವನ್ನು ಭಜಿಸುತ್ತ ಒಪ್ಪಿದನು . ೩೨. ಕಲಿಕೇತ ಬೊಮ್ಮಯ್ಯನ 
ಶ್ರೇಷ್ಟವಾದ ಕಥೆಯನ್ನು ಮನುಷ್ಯರ ಸಮೂಹವು ಪ್ರೀತಿಯಿಂದ ಓದಿದರೆ , ಮನ 
ಸ್ಪಂತೋಷದಿಂದ ಆ ಕೂಡಲೇ ಕೇಳಿದರೆ, ಶಂಕರನು ಯಾವಾಗಲೂ ಅವರವರ ಅಭಿ 
ಮತದಂತೆ ಇಷ್ಟಾರ್ಥಗಳನ್ನು ಕೊಡುವನು. ೩೩ . ಪ್ರೀತಿಯಿಂದ ಕಿನ್ನರಾರನಿಗೆ ಶಿವ 
ಪೂಜೆಯಲ್ಲಿ ಆಲಸ್ಯವಿಲ್ಲದ ಬಸವೇಶ್ವರನು ನಮಸ್ಕರಿಸಿ , ಅವನ ಮನೆಗೆ ಕಳುಹಿಸುತ್ತ 
ಕೈ ಮಾರಿದ ನಯದಿಂದ ( ಅಧಿಕವಾದ ಪ್ರೀತಿಯಿಂದ) ಆ ಕಲಿಕೇತಯ್ಯನ ಮಹಿಮೆಯ 
ರೀತಿಯನ್ನು ಚೆನ್ನಾಗಿ ತನ್ನ ಮನಸ್ಸಿನಲ್ಲಿ ಭಾವಿಸುತ್ತ , ಭಕ್ತರೊಡನೆ ಕೊಂಡಾಡುತ್ತ 


೫೮೪ 


ಬಸವರಾಜ ವಿಜಯಂ 


ಮುರಶಾಸನ ವಾಗ್ವರ ವಾಸವ ಭಾ 
ಸುರಮೌಲಿವಿರಾಜಿತ ಪಾದಯುಗೇ 
ಪರಮೇಶ್ವರಿ ಪಾವನರೂಪಿಣಿ ನೀಂ 
ಪೊರೆಯೆನ್ನನಿಳಾಧರರಾಜಸುತೇ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಷರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊ೪೯ ಕಲಕೇತಬ್ರಹ್ಮವೈಭವಕಥನಂ 

- ಅಷ್ಟಾದಶಾಶ್ವಾಸಂ ಸಮಾಪ್ತಂ 


ಅಂತು ಅಶ್ವಾಸ ೧೪ಕ್ಕೆ ಪದಗಣನೆ ೧೪೯೯ಕ್ಕೆ ಮಂಗಳಮಹಾ ಶ್ರೀಂ 


ಹೊರಟು ಅಂತಃಪುರವನ್ನು ಸೇರಿ, ಭಕ್ತ ಸಮೂಹದ ಭಾಗ್ಯವೇ ಆಕಾರ ಧರಿಸಿದಂತೆ 
ಶೋಭಿಸಿದನು . ೩೪ . ವಿಷ್ಣು ಬ್ರಹ್ಮ , ದೇವೇಂದ್ರ ಇವರುಗಳ ಪ್ರಕಾಶಿಸುವ ಕಿರೀಟ 
ದಲ್ಲಿನ ರತ್ನ ಪ್ರಕಾಶದಿಂದ ಶೋಭಿಸುವ ಚರಣಯುಗವುಳ್ಳ ಪರಮೇಶ್ವರಿಯೇ , ಪರಿ 
ಶುದ್ಧವಾದ ಆಕಾರವುಳ್ಳವಳೇ , ಪರ್ವತರಾಜ ಪುತ್ರಿಯೇ ನನ್ನನ್ನು ರಕ್ಷಿಸು. 


ಹದಿನೆಂಟನೆಯ ಆಶ್ವಾಸವು ಸಮಾಪ್ತವಾಯಿತು 


ಏಕೋನವಿಂಶಾಶ್ವಾಸಂ 
[ಮೋಳಿಗೆ ಮಾರಯ್ಯನ ಕಥೆ] 


ಶ್ರೀಕರ ಹಿಮಾದ್ರಿತನಯಾ 
ಲೋಕನರುತಿಚಂದನಚ್ಛಟಾಲಿಪ್ತಾಂಗಂ 
ಸ್ವೀಕೃತನಿಗಮಂ ಪಾಲಿತ 
ಲೋಕಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 
ವ|| ಮತ್ತಮಾ ಕಲ್ಯಾಣಸಂಪದಂಬೆ ಕಲ್ಯಾಣಪುರದಲ್ಲಿ 
ಶರಣೇಚ್ಛಾಪರಿಪಾಲಕಂ ವಿಧಿನಿಷೇಧಾತೀತವೃತ್ತಂ ಶುಭಾ 
ಕರಸೌಶೀಲ್ಯಸಮನ್ವಿತಂ ವಿಮಳಚಿತ್ರಂ ಷಟ್‌ಸ್ಥಲಜ್ಞಾನತ 
ತರನುನ್ಸೂ ತದುರೀಷಣಂ ದುರಿತದೂರಂ ಪ್ರಾಣಲಿಂಗೈಕ್ಯಭಾ 
ಸುರನತ್ಯಂತ ವಿಶುದ್ದ ಕೀರ್ತಿ ಚರಪಾದಾಂಭೋಜಪೂಜೋತ್ಸವ 
ಜಿತರಿಪುಷಡ್ವರ್ಗನಪಾ 
ಕೃತಭವಿಸಂಸರ್ಗನಮಳಗುಣಭೂಷಣನ 
ರ್ದಿಕಮಾಯಾಮಯನುರರೀ 
ಕೃತಸುವ್ರತನರ್ತವಹಿವಾಧಾರಂ 


ಮೋಳಿಗೆ ಮಾರಯ್ಯನಕಥೆ 
- ೧. ಮಂಗಳವನ್ನುಂಟುಮಾಡುವ ( ಸಂಪತ್ತನ್ನುಂಟುಮಾಡುವ) ಪಾರ್ವತಿಯ 
ನೋಟದ ಕಾಂತಿಯೆಂಬ ಶ್ರೀಗಂಧದ ಸಮೂಹದಿಂದ ( ಸಾಲುಗಳಿಂದ) ಲೇಪಿಸಲ್ಪಟ್ಟ 
ಅವಯವಗಳುಳ್ಳವನೂ , ವೇದಗಳನ್ನು ಅನುಗ್ರಹಿಸಿದವನೂ , ಪ್ರಪಂಚವನ್ನು ಸಂರಕ್ಷಿಸು 
ವವನೂ , ಆದ ಶಿವಲಿಂಗನು ನಮನ್ನು ಸದಾ ರಕ್ಷಿಸಲಿ . ವ!! ಮತ್ತು ಆ ಮಂಗಳಕರವಾದ 
ಸಂಪತ್ತಿನಿಂದ ಮೆರೆಯುವ ಕಲ್ಯಾಣ ನಗರದಲ್ಲಿ ೨ - ೩ - ೪, ಶರಣರ ಇಚ್ಛೆಯನ್ನು 
ಪರಿಪಾಲಿಸುವ, ಈ ಕಾವ್ಯ ಮಾಡು , ಇದನ್ನು ಮಾಡಬೇಡ ಇತ್ಯಾದಿ, ಪ್ರಪಂಚದ 
ನಿಯಮವನ್ನು ಮೀರಿದ ನಡೆಯುಳ್ಳ , ಶುಭವನ್ನುಂಟುಮಾಡುವ ಒಳ್ಳೆಯ ಶೀಲದಿಂದ 
ಕೂಡಿದ ಪರಿಶುದ್ದ ಚಿತ್ತವುಳ್ಳ , ಭಕ್ತ , ಮಹೇಶ, ಪ್ರಸಾದಿ , ಪ್ರಾಣಲಿಂಗ , ಶರಣ , 
ಐಕ್ಯರೆಂಬ ಷಟ್‌ಸ್ಥಲ ಜ್ಞಾನದಲ್ಲಿ ತತ್ಪರನಾದ, ಅರ್ಥೈಷಣ, ದಾರೇಷಣ , ಪುತ್ತೇಷಣ 
ಗಳೆಂಬ ಈಷಣತ್ರಯಗಳನ್ನು ಹೋಗಲಾಡಿಸಿದ (ತೊಡೆದು ಹಾಕಿದ), ಪಾಪವನ್ನು 
ದೂರೀಕರಿಸಿದ, ಪ್ರಾಣಲಿಂಗದಲ್ಲಿ ಐಕ್ಯಗೊಂಡ ಚಿತ್ರದಿಂದ ಪ್ರಕಾಶಿಸುವ , ನಿರ್ಮಲವಾದ 
ಅಧಿಕ ಯಶಸ್ಸಿನಿಂದಕೂಡಿದ, ಜಂಗಮ ಪಾದಕಮಲದ ಪೂಜೆಯಲ್ಲಿ ಉತ್ಸುಕನಾದ, 
ಕಾಮ , ಕ್ರೋಧ, ಲೋಭ, ಮೋಹ, ಮದ, ಮಾತ್ಸಲ್ಯಾದಿ ಆರು ವೈರಿಗಳನ್ನು 


೫೮೬ 


ಬಸವರಾಜ ವಿಜಯಂ 


ಏಳಿಸಿ ಭೋಗಪೂಗದನುರಾಗವನುನ್ಸಶಿವಾನುಭಾವದೊ 
ಲೈಳಿಸಿ ಚಿತ್ರಮಂ ನಿಜಪದಾನತರಂ ಶಿವಭಕ್ತಿಭಾಗ್ಯದೊ 
೪ಾಳಿಸಿ ಕರ್ಮವಾಸನೆ ತೋಡಂಕದಪಾಂಗನವರ್ಚುತಾಗಳುಂ 
ಮೋಳಿಗೆ ಮಾರನೀಶ್ವರಕುಮಾರನಪಾಕೃತಮಾರನೊಪ್ಪಿದಂ 


ಅನುದಿನಮುಗ್ರಕಾನನಕೆ ಪೋಗಿಕುಠಾರದಿನಿಂಧನಂಗಳಂ 
ಮನದೊಲವಿಂದೆ ತಾಂ ತಅದು ಬಲ್ನೋಅಗಟ್ಟಿ ಪೊದಳು ಪೊತ್ತು ನೆ 
ಟ್ರನೆ ತರುತಲ್ಲಿ ಮಾಜಿ ದೊರೆತರ್ಥದೆ ಜಂಗಮಕೋಟಿ ಬಂದೊಡಂ 
ಘನಮಹಿಮಂ ಸುತೃಪ್ತಿಯನೊಡರ್ಚುತೆ ಮೋಳಿಗೆ ಮಾರdರ್ಪಿನಂ 


ಬಸವಗೃಹದಿವ್ಯಭೋಜನ 
ವಿಸರದಿನರೆ ತಣಿಯದೆ ಜಂಗಮನಿವಪಂ 
ಮಿಸುಪಂಬಕಳಮನಾರೋ 
ಗಿಸಿ ತಣಿಗುಂ ಮಾರದೇವನಿಲಯದೊಳನಿಶಂ 


ವಂ ಅಂತಾರೋಗಿಸಿದ ಚರಲಿಂಗನಿಕರದೊಂದು ದಿನ ಬಸವನ ಗೃಹಕ್ಕೆಂದು ತನ್ನು 
ಖಾರವಿಂದವನಭೀಕ್ಷಿಸಿ 


ಜಯಿಸಿದ, ಲಿಂಗಹೀನರ ಸಂಬಂಧವನ್ನು ತಿರಸ್ಕರಿಸಿದ , ಶ್ರೇಷ್ಠವಾದ ಗುಣಗಳಿಂದ 
ಭೂಷಣನಾದ , ಅಜ್ಞಾನವೆಂಬ ರೋಗವನ್ನು ಮಾಯಗೊಳಿಸಿದ , ಒಳ್ಳೆಯ ನಿಯಮ 
ವನ್ನು ಅಂಗೀಕರಿಸಿದ, ಊಹಿಸುವುದಕ್ಕಸಾಧ್ಯವಾದ ಮಹತ್ವಗಳಿಗೆ ಆಶ್ರಯನಾದ, 
ಮನ್ಮಥನನ್ನು ಕೀಳುಗೊಳಿಸಿದ, ಶಿವಪುತ್ರನಾದ ಮೋಳಿಗೆಯ ಮಾರಯ್ಯನು - ಇಹ 
ಲೋಕದ ಸೌಖ್ಯ ಪರಂಪರೆಗಳ ಅನುಭವವನ್ನೆಲ್ಲ ತಿರಸ್ಕರಿಸಿ, ಶ್ರೇಷ್ಟವಾದ (ಉದ್ದ) 
ಶಿವಾನುಭಾವದಲ್ಲಿ ಚಿತ್ರವನ್ನು ಸೇರಿಸಿ, ತನ್ನ ಪಾದಕ್ಕೆ ನಮಸ್ಕರಿಸಿದವರನ್ನು , ಶಿವಭಕ್ತಿ 
ಯೆಂಬ ಐಶ್ವರದಲ್ಲಿ ಜಾಲಾಡಿಸಿ, ವ್ಯರ್ಥಕರ್ಮಗಳ ವಾಸನೆಯ ತೊಡಕಾಗದ ರೀತಿ 
ಯನ್ನು ಸಂಬಂಧಗೊಳಿಸಿ (ಕರ್ಮವಾಸನೆಯನ್ನು ನಿವಾರಿಸಿ), ಸದಾ ಒಪ್ಪಿದ್ದನು. 
೫ . ಇಂಥ ಘನಮಹಿಮನಾದ ಮೊಳಿಗೆಯ ಮಾರಯ್ಯನು ಪ್ರತಿ ದಿನವೂ ಉಗ್ರವಾದ 
ಕಾಡಿಗೆ ಹೋಗಿ, ಮನಸ್ಸಂತೋಷದಿಂದ ಕೂಡಿ, ಕೊಡಲಿಯಿಂದ ಸೌದೆಗಳನ್ನು ಕತ್ತರಿಸಿ 
ದೊಡ್ಡ ಹೊರೆಯನ್ನು ಕಟ್ಟಿ , ಉತ್ಸಾಹದಿಂದ ಹೊತ್ತುಕೊಂಡು ನೆಟ್ಟಗೆ ತಂದು ಆ 
ಕಲ್ಯಾಣ ನಗರದಲ್ಲಿ ಮಾರಿ , ದೊರೆತ ದ್ರವ್ಯದಿಂದ ಬಂದ ಜಂಗಮ ಸಮೂಹಕ್ಕೆ 
ಸಂತೃಪ್ತಿಯನ್ನುಂಟು ಮಾಡುತ್ತ ಇರುತ್ತಿರುವಾಗ , ನಿರಂತರವೂ ಜಂಗಮ 
ಸಮೂಹವು ಬಸವಣ್ಣನ ಮನೆಯ ದಿವ್ಯಭೋಜನ ಸಮೂಹದಿಂದ ಚೆನ್ನಾಗಿ ತಣಿಯದೆ 
ಬಂದು ಮಾರಿದೇವನ ಮನೆಯಲ್ಲಿ ಅಂಬಲಿಯನ್ನು ಸ್ವೀಕರಿಸಿ ತೃಪ್ತಿಪಡುತ್ತಿದ್ದರು. 
ವ|| ಆ ರೀತಿ ಆರೋಗಣೆ ಮಾಡಿದ ಜಂಗಮಲಿಂಗ ಸಮೂಹವು, ಒಂದು ದಿನ 


೫೮೭ 


ಏಕೋನವಿಂಶಾಶ್ವಾಸಂ 


ಎಲೆ ಬಸವೇಶ ನಿನ್ನ ಗೃಹದೊಳಮೆದಿರ್ದ ನವೀನಸಾರಮಂ | 
ಜುಲತರ ಷಡ್ರಸಾನ್ನತತಿ ನೋಳೊಡೆಮೋಳಿಗೆ ಮಾರದೇವನಾ 
ನಿಲಯದೊಳಿಂಬುವೆತ್ತು ಮಿಸುಪಂಕಳಕ್ಕೆಣೆವಾರದಾವಗಂ 
ನಲಿದದನುಂಡ ಮದ್ರಸನೆಗನರಸಂ ವಿರಸಂ ಧರಿತ್ರಿಯೊಳ್ 


ವಂ ಎಂದು ಮತ್ತವಿರದೆ 


ಅನುದಿನಮಾತ್ಯ ಕಾಯಕದಿನೊರ್ಕೊಳಗಂ ಬರೆ ಬತ್ತವಂತದಂ 
ಮನೆಗಿರದೊಲು ತಂದದಆನಚ್ಚರಿವೆನಿತಲ್ಲಿ ಬಂದೊಡಂ 
ಘನಚರವೃಂದಮಂ ತಣಿಪುಗುಂ ನೆಗಳ್ತಾತನ ಭಕ್ತಿಯಿಂದಮಂ 
ಮನಸಿಜವೈರಿಯೊರ್ವನಏವಂ ಪೊಗಳಿ ಅರೇಂ ಸಮರ್ಥರೇ 


ವ ॥ ಎಂದು ಮುಗುಳು ಮಗುಳು ಬಗೆವೆರ್ಚಿ ಪೊಗಳ್ಳಿನಂ ಬಸವ ಕೇಳು ವಿಸ್ಮಯಾಂತಃ 
ಕರಣನಾಗಿ ತದ್ಭಕ್ತನಂ ನೋಡಲೆಳಸಿ ಗುಪ್ತಾಕಾರದಿಂ ಸಲೀಲೆಯಿಂ ಮೆಲ್ಲನೇyಂದವನಂಗಳಮಂ 
ಪುಗುತಂದು ಮಾರದೇವನ ರಾಣಿಯಂ ಕಂಡು ಭಕ್ತಿಯಿಂ ಶರಣೆಂದು ಕರಾರವಿಂದಮಂ ಮುಗಿಯ 
ಲೊಡನೆ 


ಬಸವಣ್ಣನವರ ಮನೆಗೆ ಬಂದು ಅವನ ಮುಖಕಮಲವನ್ನು ನೋಡಿ- ೭. ಎಲೆ 
ಬಸವೇಶ್ವರನೇ , ನಿನ್ನ ಮನೆಯಲ್ಲಿ ಮಾಡಿರುವ ಹೊಸವೂ ಸಾರವತ್ತಾದುವೂ , ಮಂಜುಲ 
ವಾದುವೂ ಆದ ಷಡ್ರಸಾನ್ನ ಸಮೂಹವು ವಿಚಾರಿಸಿ ನೋಡಿದರೆ ಮೋಳಿಗೆ ಮಾರಿ 
ದೇವನ ಮನೆಯಲ್ಲಿ ಮನೋಹರವಾಗಿ ಶೋಭಿಸುವ ಅಂಬಲಿಗೂ ಕೂಡ ಸಮಾನವಾಗ 
ಲಾರದು ; ಅಂಥ ಅಂಬಲಿಯನ್ನು ಸಂತೋಷದಿಂದ ಉಂಡ ನಮ್ಮ ನಾಲಿಗೆಗೆ ಲೋಕ 
ದಲ್ಲಿ ಮತ್ತೊಂದು ಪದಾರ್ಥದ ರುಚಿಯು ರಸವಿಹೀನವಾಗಿ ಕಾಣುವುದು . ವ|| 
ಹೀಗೆಂದು ಹೇಳಿ ಮತ್ತು ತಪ್ಪದೆ ೮. ಅನುದಿನವೂ ತನ್ನ ಕಾಯಕದಿಂದ ಒಂದು 
ಕೊಳಗ ಬತ್ತವು ಬರಲು ಅದನ್ನು ಪ್ರೀತಿಯಿಂದ ಮನೆಗೆ ತಂದು ಅಲ್ಲಿ ಎಷ್ಟು ಜನ 
ಜಂಗಮ ಸಮೂಹ ಬಂದರೂ ಆಶ್ಚದ್ಯವನ್ನುಂಟುಮಾಡುವಂತೆ ತೃಪ್ತಿಪಡಿಸುವನು. 
ಪ್ರಸಿದ್ದವಾದ ಅವನ ಶಕ್ತಿಯ ರೀತಿಯನ್ನು ಶಿವನೊಬ್ಬನೇ ಬಲ್ಲನಲ್ಲದೆ ಇತರರು 
ಬಣ್ಣಿಸುವುದಕ್ಕೆ ಸಮರ್ಥರಾದಾರೇ ? ವ|| ಎಂದು ಪುನಃ ಪುನಃ ಮನಸ್ಸುಬ್ಬಿ 
ಹೊಗಳುತ್ತಿರುವಾಗ ಬಸವಣ್ಣನವರು ಕೇಳಿ ಆಶ್ಚರದಿಂದ ಕೂಡಿದ ಮನಸ್ಸುಳ್ಳವರಾಗಿ , 
ಆ ಸದ್ಭಕ್ತನಾದ ಮೋಳಿಗೆಯ ಮಾರಯ್ಯನವರನ್ನು ನೋಡಲು ಅಪೇಕ್ಷಿಸಿ, ವೇಷಾಂತರ 
ದಿಂದ ಸಂತೋಷಗೊಂಡು ಮೆಲ್ಲಮೆಲ್ಲನೆ ಹೊರಟು ಬಂದು ಅವನ ಮನೆಯ ಅಂಗಳ 
ವನ್ನು ಪ್ರವೇಶಿಸಿ, ಮಾರಿದೇವನ ಧರ್ಮಪತ್ನಿಯಾದ ಮಹಾದೇವಿಯಮ್ಮನನ್ನು ಕಂಡು 
ಭಕ್ತಿಯಿಂದ 'ಶರಣು' ಎನ್ನುತ್ತ ತನ್ನ ಹಸ್ತಕಮಲಗಳನ್ನು ಮುಗಿಯಲಾಗಿ ಕೂಡಲೆ 


ಬಸವರಾಜ ವಿಜಯಂ 


ಶರಣೆಂದು ಮಗುಳು ಭಾಮಿನಿ 
ಭರದಿಂದಂ ತಂದ ಪಾದ್ಯಜಲಕಲಶವನಾ 
ದರದಿಂದೀಳುಕೊಳುತುಂ 
ಕರದಿಂದಡಿದೊಳೆವುತೆ ದಂ ತದ್ರಹಮಂ 
ವ!! ಅಂತೆಯ್ಲಿ ಸಲ್ಲೀಲೆ ಮಿಗೆ ಮೆಲ್ವಸೆಯೊಳ್ಳುಳ್ಳಿರ್ದು ಲಿಂಗಾರ್ಚನಂಗೆಯ್ದ ನಂತರ 


ಪಸಿವಾದತ್ತೆಮ್ಮ ದೇವರ್ಗೆಲೆ ಜನನಿ ಭವದೇಹದಲ್ಲಿರ್ದವೋಲ್ಬಂ 
ತಸದಿಂ ನೈವೇದ್ಯಮಂ ನೀಂ ಗಡಣಿಸೆನೆ ಮುದಂಬತ್ತು ತತ್ಕಾಂತೆಯಾರೋ 
ಗಿಸಲಿತ್ಯಾಹಾರಮಂ ತಾಂ ಸಲಿಸುತೆ ನಿಜಲಿಂಗಕ್ಕೆ ಮೇಣಚ್ಚಪೊಂಗಲ್ 
ದ್ವಿ ಸಹಸ್ರಂ ತೀವಿದೊಳ್ಳಾಳಿಗೆಗಳನೆರಡಂ ತತ್ವದೊಂದವಾಗ 


Og 


ತೆಗೆದಾರು ಕಾಣದವೋ 
ಲೊಗಯಿಪ ಮಜ್ಜನದ ಪಾತ್ರೆಯಡಿಯೊಳಲಂಪಿಂ 
ಸುಗುಣಾಭರಣಂ ಬಸವಂ 
ವಿಗೆ ಬೈತಿಡುತೆಳು ಜನನಿ ಶರಣೆನುತಾಗಳ್ 


... 


೯. ಆ ಮಾರಯ್ಯನ ಪತ್ನಿಯು ( ತಾನೂ ತಿರುಗಿ) ಶರಣು ಎಂದು ಹೇಳಿ, ಅವಳು 
ಶೀಘ್ರವಾಗಿ ಪಾದಗಳನ್ನು ತೊಳೆಯಲು ತಂದ ನೀರಿನ ಕಲಶವನ್ನು ತನ್ನ ಕೈಗೆ ತೆಗೆದು 
ಕೊಂಡು ಕಾಲು ತೊಳೆದುಕೊಂಡು ಅವರ ಮನೆಯನ್ನು ಪ್ರವೇಶಿಸಿದನು . ವ!! ಹೀಗೆ 
ಒಳಹೊಕ್ಕು ವಿಶೇಷ ಪ್ರೀತಿಯಿಂದ ಮೆತ್ತಗಿರುವ ಪೀಠದಲ್ಲಿ ಕುಳ್ಳಿರಿಸಿ, ಲಿಂಗಾರ್ಚನೆ 
ಯನ್ನು ಮಾಡಿಸಿದ ಬಳಿಕ ೧೦ - ೧೨. ' ಅಮ್ಮಾ ತಾಯಿಯೇ , ನಮ್ಮ ದೇವರಿಗೆ 
ಹಸಿವು ಆಗಿರುವುದು. ನಿಮ್ಮ ಮನೆಯಲ್ಲಿ ಇದ್ದಂತಹ ನೈವೇದ್ಯವನ್ನು (ನಿವೇದಿಸು 
ವುದಕ್ಕೆ ಯೋಗ್ಯವಾದ ಪ್ರಸಾದವನ್ನು ) ಪ್ರೀತಿಯಿಂದ ನೀನು ಸಂಗ್ರಹಿಸು.' ಎನ್ನಲು ಆ 
( ಮಹಾದೇವಿಯಮ್ಮನೆಂಬ) ಮಾರಿದೇವನ ಪತ್ನಿಯು, ಮುದದಿಂದ ಬಸವಣ್ಣನಿಗೆ 
ಊಟಕ್ಕೆ ಆಹಾರವನ್ನು ಕೊಟ್ಟಳು. ( ಬಸವಣ್ಣನು ಆ ಆಹಾರವನ್ನು ) ನಿಜಲಿಂಗಕ್ಕೆ 
ಸಮರ್ಪಿಸುತ್ತ ಆಮೇಲೆ ಎರಡು ಸಾವಿರ ಸಂಖ್ಯೆಯಿಂದ ತುಂಬಿದ ಹೊಸ ಹೊನ್ನಿನ 
ಜಾಳಿಗೆ (ಚೀಲ) ಗಳನ್ನು ತಡಮಾಡದೆ ಸವಿಾಚೀನತ್ವದಿಂದ ಆ ಸುಗುಣಗಳೇ ಆಭರಣ 
ವಾಗಿ ಉಳ್ಳ ಬಸವೇಶ್ವರನು ಹೊರತೆಗೆದು ಯಾರೂ ಕಾಣದ ಹಾಗೆಶೋಭಿಸುವ 
ಮಜ್ಜನಪಾತ್ರೆ (ಶಿವಪೂಜೆಯ ಸಮಯದಲ್ಲಿ ಲಿಂಗಮಜ್ಜನಕ್ಕೆ ಉಪಯೋಗಿಸುವ ಪಾತ್ರೆ ) 
ಯ ಸಂದಿನಲ್ಲಿ ಸಂತೋಷದಿಂದ ಬಚ್ಚಿಟ್ಟು ಊಟಮಾಡಿ ಎದ್ದು , ' ಜನನೀ ಶರಣು ' 
ಎಂದು ಅಗಲೇ ಹೊರಹೊರಟು ಮನೆಯ ಅಂಗಳಕ್ಕೆ ಬಂದು ನಿಂತು ಅವನ ಆ ಗೃಹ 


೫೮೯ , 


ಏಕೋನವಿಂಶಾಶ್ವಾಸಂ 


ಪೊಱಮಟ್ಟಂಗಣಕೆ ನಿಂದು ಗೃಹಮಂನೋಡುತ್ತೆ ಮೆಯ್ಯುರ್ವುತ 
ಆಳಾನಂದಿಸಿ 

ನೋಡಿಂತಿದು ಮಹಾಮೋಹಾಂಧಕಾರಕ್ಕೆ ನೇ 
ಸಟಿ ಬಿಂಬಂ ಪರಮುಕ್ತಿಭಾನಿನಿಗೆ ಜನ್ಮಸ್ಥಾನವನ್ನೂನಮಾ 
' ದಯ ' ನೆಂದುಂ ನೆಲೆಗೊಂಡ ತಾಣವಿದು ಜನ್ಮಾಂಭೋದರಂಝಾನಿಲಂ 
ವ|| ಎಂದು ಭಕ್ತಮಂದಿರಮಂ ಪೊಗಳು ಮತ್ತವಿರದೆ 
ಇದನಾವಂ ನೋಲ್ಪನಾ ಮಾನವನ ದುರಿತವುಳ್ಳಾಡದೇನಿರ್ಕುಮೇ ಮೇ 
ಣಿದನಾವು ಸಾರ್ವನೆಲ್ಲಾ ನರನ ಘನಸುಖಂ ಸಾರದೇಂ ಪೋಕುಮೆ ಮ 

ದನಾವಂ ಬಣ್ಣಿಪಂ ತಳ್ಳವನನುರುಕಳಾಸಂಪದಂ ಪೊರ್ದದೇಂ ಮಾ 
ಣ್ಣುದೆ ಬಂದಿ ಗೇಹದuಂಬಡೆದ ಮನುಜನೇನಾಗನೇ ಬಂಧಮುಕ್ತಂ 

೧೩ 
ವ ! ಎಂದು ಬಸವರಾಜಂ ಭಕ್ತಿಯಿಂ ಕೀರ್ತಿಸುತ್ತುಂ ನಿಜಗೃಹವನೆಯ್ದಿ ದನಾ ಪ್ರಸ್ತಾವ 
ದೊಳ್ 


ನೇಸು ಬಿಂಬವಂಬರದ ಮಧ್ಯಮನೆಯಿದ ಪೊಳ್ಳಿನೊಳ ಮು 
ಲ್ಲಾಸದೆ ಪೊತ್ತು ಬಿಟ್ಟೆನಡುಗರ್ಬಿನ ಬಿಜಯಂ ಗಿರೀಂದ್ರಕ 
ನ್ಯಾ ಸಹಚಾರಿಯಂ ನೆನೆವುತುಂ ನನೆವುತ್ತೆ ಸುಖಾಶುವಿಂ ನಿಜಾ 
ವಾಸವನೆಯ್ದ ನಿಂದಿಳುಪುತಿಂಧನಭಾರವನಲ್ಲಿ ಮಾರಯಂ 


ವನ್ನು ನೋಡಿ, ಉಬ್ಬಿಹೋಗಿಪ್ರೀತಿಯಿಂದ ಆನಂದಗೊಂಡವನಾಗಿ, ' ವಿಚಾರಮಾಡಿ 
ನೋಡಿದರೆ ಈ ಮನೆಯು ಅಜ್ಞಾನವೆಂಬ ಅಂಧಕಾರಕ್ಕೆ ಸೂರಬಿಂಬವು ; ಶ್ರೇಷ್ಠ 
ಮುಕ್ತಿಯೆಂಬ ಭಾಮಿನಿಗೆ ಜನನ ಸ್ಥಾನವು ; ಕೊರತೆಯಿಲ್ಲದ ಐಶ್ವರವುಳ್ಳವನಾದ 
ಲಕ್ಷ್ಮೀಪತಿಯೇ ವಾಸಿಸುವ ಸ್ಥಾನವು ; ಜನನವೆಂಬ (ಉತ್ಪತ್ತಿಯೆಂಬ) ಮೋಡ 
ವನ್ನೋಡಿಸುವ ಝಂಝವಾತವು' ವ!! ಹೀಗೆಂದು ಆ ಭಕ್ತನ ಮನೆಯನ್ನು ಹೊಗಳುತ್ತ 
ಪುನಃ ತಪ್ಪದೆ - ೧೩ . ಈ ಮನೆಯನ್ನು ಯಾವನು ನೋಡುವನೋ ಆ ಮಾನವನ 
ಪಾಪವು ಹೆದರಿ (ಓಡದೆ) ಇರುವುದೇ ? ಮತ್ತು ಇದನ್ನು ಪ್ರೀತಿಯಿಂದ ಯಾವನು 
ಸೇರುವನೋ ಆ ಮನುಷ್ಯನನ್ನು ಘನವಾದ ಸುಖವು ಹೊಂದದೆ ಹೋಗುತ್ತದೆಯೇ ? 
ಮತ್ತು ಇದನ್ನು ಯಾವನು ವರ್ಣಿಸುವನೋ ಅವನನ್ನು ಉತ್ಕೃಷ್ಟವಾದ ವಿದ್ಯೆಯೆಂಬ 
ಐಶ್ವರವುಸೇರಿಕೊಳ್ಳದೆ ಬಿಡುವುದೇ ? ಇಲ್ಲಿಗೆ ಬಂದು ಈ ಮನೆಯಲ್ಲಿ ಅನ್ನವನ್ನುಂಡ 
ಮನುಷ್ಯನು ಸಂಸಾರಬಂಧದಿಂದ ವಿಮೋಚನೆಯನ್ನು ಹೊಂದದೆ ಇರುವನೇ ? 
ವಂ ಹೀಗೆಂದು ಬಸವರಾಜನು ಭಕ್ತಿಯಿಂದ ( ಆ ಮನೆಯನ್ನು ಕುರಿತು) ಶ್ಲಾಘಿಸುತ್ತ 
ತನ್ನ ಮನೆಯನ್ನು ಸೇರಿದನು. ಆ ಸಮಯದಲ್ಲಿ - ೧೪ - ೧೫ . ಸೂರ ಬಿಂಬವು ನೆತ್ತಿಯ 
ಮೇಲೆ ಬಂದ ಹೊತ್ತಿಗೆ ಸರಿಯಾಗಿ ( ಮಧ್ಯಾಹ್ನಕ್ಕೆ ಸರಿಯಾಗಿ) ದಪ್ಪವಾದ ಸೌದೆಯ 
ಭಾರವಾದ ಹೊರೆಯನ್ನು ವಿಶೇಷಉತ್ಸಾಹದಿಂದ ಹೊತ್ತುಕೊಂಡು, ಪಾರ್ವತಿಯೊಡನೆ 


1 ದರ( ದ, ಚ,), ವರ ( ತಿ) , ವ ( 7) 


೫೯ರಿ 


ಬಸವರಾಜ ವಿಜಯಂ, 


ನಿಜವಧುವಂಘ್ರಯಂ ತೊಳೆಯ ಬಂದೊಳಪೊಕ್ಕು ಪೊದಳ ಭಕ್ತಿಯಿಂ | 
ಸುಜನವರೇಣ್ಯನರ್ಚಿಸಿ ಚರವ್ರಜವಂ ಶಿವಲಿಂಗಮೂರ್ತಿಯಂ | 
ಭಜಿಪ ವೇಳೆಯೊಳ್ ಮಿಸುಪ ಪೊಂಗಳ ಜಾಳಿಗೆಗಂಡು ಬಂದರಾ 
ರ್ಭುಜಗಧರೆಭಕ್ತರಣಮೆಲ್ಲಿಯವೀ ಪೊಸಪೊನ್ನ ನೀವಿಗಳ 
ವ!! ಎಂದು ವಲ್ಲಭೆಯಂ ಬೆಸಗೊಳಲೊಡನೆ 
ಆನಟಿಯೆನವನ ಕುಯಿಪಂ 
ಭೂನುತ ಕೇಳೊರ್ವನೆಯಿ ಭಕ್ತಂ ನೆಗಳ್ಳಿ 
ಸ್ಥಾನದೊಳೆ ಲಿಂಗಾಪೂಜೆಯ 
ನಾನಂದದಿನೆಸಗಿ ತಳರ್ದನೆಂದವಳೆಂದಳು 

ವ!! ಎಂದ ವಲ್ಲಭೆಯ ಸೊಲ್ಲಂಮೋಳಿಗೆ ಮಾರಿದೇವ ಕೇಳು ಬಂದವಂ ಬಸವನೆಂದು 
ನಿಜಾಂತರಂಗದೊಳ್ಳಿರ್ಧರಿಸಿ 

ಮಂದಿರಕಿಂದು ಬಂದು ಪದೆದಿಂತು ಶಿವಾರ್ಚನೆಗೆಯು ಪೋದನಾ 
ರೆಂದೆನಬೇಡ ತಾನೆ ಬಸವಂ ಸತಿ ಸಂದೆಗಮೆ ದರಿದ್ರಭಾ 
ವಂದಳೆದಿರ್ದ ಭಕ್ತತತಿಗರ್ಥವನೀಯಲುನೋವಲುಂ ಸಮ 
ರ್ಥ೦ ದಿಟಮಾತನಲ್ಲದಿಳೆಯೊಅನಾವನೋ ನೋಡೆ ನಾಡೆಯುಂ 


ಸಂಚರಿಸುವ ಶಿವನನ್ನು ಧ್ಯಾನಿಸುತ್ತ , ಸಂತೋಷಬಾಷ್ಪಗಳಿಂದ ಆದ್ರ್ರಗೊಳ್ಳುತ್ತ , 
ತನ್ನ ಮನೆಗೆ ಬಂದು, ಅಲ್ಲಿ ಮಾರಯ್ಯನು ನಿಂತುಕೊಂಡು ಸೌದೆಯ ಹೊರೆಯನ್ನು 
ಇಳುಹುತ್ತ ತನ್ನ ಮಡದಿಯು ಬಂದು ಪಾದಗಳನ್ನು ತೊಳೆಯುತ್ತಿರಲು , ಸತ್ಪುರುಷ 
ಶ್ರೇಷ್ಠನಾದ ಮಾರಯ್ಯನು ಬಂದು ಒಳಕ್ಕೆ ಪ್ರವೇಶಿಸಿ ಅತಿಶಯವಾದ ಭಕ್ತಿಯಿಂದ 
ಜಂಗಮ ಸಮೂಹವನ್ನು ಅರ್ಚನೆಮಾಡಿ, ಶಿವಲಿಂಗಮೂರ್ತಿಯನ್ನು ಭಜಿಸುವ 
ಸಮಯದಲ್ಲಿ,ಶೋಭಿಸುವ ( ಎರಡು) ಬಂಗಾರದ ನಾಣ್ಯಗಳ ತುಂಬಿರುವ ಚೀಲಗಳನ್ನು 
ನೋಡಿ, ( ಹೆಂಡತಿಯನ್ನು ಕುರಿತು) “ ಶಿವನ ಭಕ್ತರಾರು ಇಲ್ಲಿಗೆ ಬಂದಿದ್ದರು ? ಈ 
ಹೊಸ ಹೊನ್ನಿನ ಚೀಲಗಳು ಎಲ್ಲಿಯವು ? ' ವ|| ಎಂದು ಪತಿಯು ಕೇಳಲು ಒಡನೆಯೇ 
೧೬ . ಹೇ ಭೂನುತನಾದ ಪತಿಯೇ , ಅವನ ಗುರುತನ್ನು ನಾನು ಅರಿಯೆನು ; ಒಬ್ಬ 
ಭಕ್ತನು ಬಂದು ಶೋಭಿಸುವ ( ಪ್ರಸಿದ್ದವಾದ) ಈ ಸ್ಥಾನದಲ್ಲಿ ಲಿಂಗಪೂಜೆಯನ್ನು 
ಆನಂದದಿಂದ ಮಾಡಿ, ಹೊರಟು ಹೋದನು , ಎಂದು ಅವಳು ಹೇಳಿದಳು . 
ವ|| ಹೀಗೆಂದ ಪತ್ನಿಯ ಮಾತನ್ನು ಮೋಳಿಗೆಯ ಮಾರಯ್ಯನುಕೇಳಿ, ಬಂದವನು 
ಬಸವಣ್ಣನೇ ಎಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿ- ೧೭. ಎಲೈ ಪತ್ನಿಯೇ ಇಂದು ನಮ್ಮ 
ಮನೆಗೆ ಬಂದು ಪ್ರೀತಿಯಿಂದ ಈರೀತಿ ಶಿವಾರ್ಚನೆ ಮಾಡಿಕೊಂಡು ಹೋದವನು ಬೇರೆ 
ಯಾರೆಂದು ಅನ್ನಬೇಡ. ಅವನೇ ಬಸವಣ್ಣ (ಇದಕ್ಕೆ ) ಸಂದೇಹವೇಕೆ ? ದಾರಿದ್ರವನ್ನು 
ಹೊಂದಿರುವ ಭಕ್ತಸಮೂಹಕ್ಕೆ ಹಣವನ್ನು ಕೊಡುವುದಕ್ಕೂ ( ಅವರನ್ನು ) ರಕ್ಷಣೆ 
ಮಾಡುವುದಕ್ಕೂ ಆ ಬಸವಣ್ಣನೇ ಸಮರ್ಥನು ; ( ಇದು) ನಿಶ್ಚಯ , ಲೋಕದಲ್ಲಿ 


ರ್ಶಿ 


ಏಕೋನವಿಂಶಾಶ್ವಾಸಂ 


ಬಹುಪುಣ್ಯಾಧಿಕರಾದ ಭಾಗ್ಯನಿಧಿಗಳ ದಾರಿದ್ರದಿಂನೋವರಂ 
ಮಹಿಯೊನ್ಸಾಲಿಪುದೇಂ ವಿಚಿತ್ರಮೆ ಮಹಾಭಾಗ್ಯಾಧಿಕಂ ತಾಂ ಗಡೀ 
ಸಹಜಾತ್ಯಂತ ದರಿದ್ರಭಾವಹತರಾದೆಮ್ಮಂ ಕರಂ ಸತ್ಯಪಾ .. 
ಮಹಿತಂ ನೋಡಿತೃಪೆಂದ್ರನಿತ್ತು ತಳರ್ದ೦ ದಾನೋ ತಂ ಪೊಂಗಳಂ 


ಕೇಳದೆ ಪೇಳದೆ ಪೊಸ ಪೊಂ 
ಜಾಳಿಗೆಗಳನಿಂತುಟಿರಿಸಿ ಪೋದ ಬಸವಂ 
ಪೇಳವನಲ್ಲದೆ ಘನಕರು 
ಣಾಳು ಕರಂ ದಾನಿಯಾವನೀ ವಸುಮತಿಯೊಳ್ 


೧೯ 


ನುಡಿಯಲರಿದಾದ ಬಡತನ 
ಮೆಡೆಗೊಂಡಿರ್ದೆಮ್ಮೊಳಲ್ಲದಾರೊಆವಂ 
ಕಡುಚಾಗಿತನದ ತನ್ನಯ 
ಬೆಡಂಗನೀ ಬಸವನಮಮ ದಾನನಿಧಾನಂ 


೨೦ 


ದೊರೆಗುಮೆಮಗೆಮ್ಮ ಲಿಂಗಂ 
ಕರುಣಿಸುತೋಲಿತ ಕಾಯಕದಿನರ್ಥಸಮು 
ತರಮಿಂತುಟಪ್ಪ ಪೆರ್ಮೆಯ 
ಪರಿಯಂ ತಾಂ ಬಲ್ಲನಲ್ಲದಾನೆಅವೆಂ 


ಆತನಲ್ಲದೆ ವಿಚಾರಿಸಿ ನೋಡಿದರೆ ಮತ್ತೊಬ್ಬನು ಇನ್ಯಾವನೋ ! ೧೮. ಲೋಕದಲ್ಲಿ 
ಬಹುಪುಣ್ಯದಿಂದ ಅಧಿಕರಾದ ಭಾಗ್ಯಶಾಲಿಗಳು ದಾರಿದ್ರದಿಂದನೋಯುತ್ತಿರುವವರನ್ನು 
ಸಂರಕ್ಷಿಸುವುದು ವಿಚಿತ್ರವೇ ? ಆ ಬಸವಣ್ಣನು ಮಹಾಭಾಗ್ಯಶಾಲಿಯಲ್ಲವೇ ! ದಾನ 
ಗುಣದಿಂದ ದೊಡ್ಡವನೂ , ಒಳ್ಳೆಯ ಮಹಿಮಾತಿಶಯದಿಂದ ಪೂಜ್ಯನೂ ಆದ ಆ 
ಬಸವಣ್ಣನು ಸ್ವಭಾವತಃ ಕಡು ಬಡತನದಿಂದ ಬಡಿಯಲ್ಪಟ್ಟು ನಮ್ಮನ್ನು ಚೆನ್ನಾಗಿ 
ಕಂಡು ಈ ಬಂಗಾರದ ಚೀಲಗಳನ್ನು ಕೊಟ್ಟು ಹೊರಟು ಹೋಗಿದ್ದಾನೆ, ೧೯ , ಹೇಳದೆ 
ಕೇಳದೆ ಈ ರೀತಿ ಬಸವಣ್ಣನು ಹೊಸಬಂಗಾರದ ನಾಣ್ಯಗಳ ಚೀಲಗಳನ್ನು ಇರಿಸಿ. 
ಹೋದನು . ಈ ಲೋಕದಲ್ಲಿ ಕರುಣಾಳುವು ಅವನಲ್ಲದೆ ಯಾವನು ತಾನೇ ( ಈ ರೀತಿ) 
ಮಾಡುತ್ತಾನೆ ಹೇಳು ? ೨೦ . ದಾನ ಗುಣ ಶೀಲನಾದ ಬಸವಣ್ಣನು ತನ್ನ ಬಹು ದಾನ 
ಗುಣದ ಈ ಬೆಡಗನ್ನು ಹೇಳಲಸಾಧ್ಯವಾದ ಬಡತನವನ್ನು ಹೊಂದಿರುವ ನಮ್ಮೊಳಲ್ಲದೆ 
ಇನ್ನಾರಲ್ಲಿ ತೋರ್ಪಡಿಸಿಯಾನು ! ಅವನು !! ೨೧. ನಮಗೆ ನಮ್ಮ ಲಿಂಗದೇವನು ಒಲಿದು 
ಕರುಣದಿಂದ ಕೊಟ್ಟ ಕಾಯಕಾರ್ಜಿತವಾದ ಹಣದ ರಾಶಿಯು ಈ ರೀತಿಯಲ್ಲಿ ದೊರೆಯು 
ತಿರುವುದು, ಅಂತಹ ರೀತಿಯನ್ನು ಬಸವಣ್ಣನು ತಾನೇಬಲ್ಲ ನಲ್ಲದೆ ನಾನು ತಿಳಿದೇನು ! 


- 1 – (7) . 


೫೯೨ 


೨೨ 


ಬಸವರಾಜ ವಿಜಯಂ 
ವ|| ಎಂದು ವಿಡಂಬನಂಗೆಯ್ದೆ ರಂಜಾಳಿಗೆಗಳನಿರ್ವವರ್ಾಹೇಶ್ವರರ್ರಿತ್ತು ಮಣಿದು ಮತ್ತೆ 
ಮಿರದೆ- - 

ಅದನೇನೇಳುದೊ ಮೋಳಿಗಯ್ಯನ ಮಹಾಮಹಾತ್ಮ ಮಂ ಜಂಗಮ 
ಘದ ಪಾದದೊಳೆದಂಬುವು ತಳಿದು ಕಾಷ್ಠವಾತಮಂ ನೋಳ್ಳುದುಂ 
ಪದದತ್ತಂ ಜವದಿಂ ಸುವರ್ಣಮಯವಾದಂತದಂ ಖಂಡಿಸು 
ತೊದವಿರ್ದಳ್ಳನಿತ್ಯನಂದು ಚರಸಂದೋಹಕ್ಕೆ ಭಕೊತ್ತಮಂ 

ವ ! ಅಂತು ಥಳಥಳಿಸಿ ಪೊಳೆವ ಕನಕಕಾಷ್ಟ್ರಂಗಳಂ ಕಡಿಕಡಿದು ಸಾಸಿರಪೊನ್ನ ತೂಕದ 
ಕಡಿಗಳಂ ಸಮರ್ಪಿಸೆ ಕೆಯ್ಯೋಂಡು ಕೊಂಡುಕೊನೆದು ಕೊಂಡಾಡಿ ಜಂಗಮಸಮೂಹು ಬಸವನರಮನೆ 
ಗೇಟ್ರಂದು ಸಡಗರಿಸುತ್ತುಮಾ ಭಕ್ತನ ಮಹಿಮೆಯಂ ಪಸರಿಸುತಾತನೆಸಗಿದಂದಮನೊಲೆದೊರೆದು 
ಮಗುಳು ಕೀರ್ತಿಸುತ್ತುಮಿರೆ ಬಸವಂ ಕೇಳು ಭೀತಿಗೊಂಡು ಬೆಳಿಗುವಟ್ಟು ವೇಗದಿಂ ಮಾರಿದೇವ 
ನೆಡೆಗೇyಂದು ಶರಣೆಂದು ಸಾಷ್ಟಾಂಗವೆಟಿಗಿ ಕಿಂಕರತೆಯನಪ್ಪುಕೆಯ್ದು ಕಾರ್ಷಣ್ಯಂಟಿ ಕರಾರ 
ವಿಂದಮಂ ಮುಗಿದು ನಿಂದು 

ಶರಣಾಗತಾರ್ತಿಹರ ಶಂ 
ಕರರೂಪ ಶರಣ್ಯ ಶಾಂತಿಭೂಷಣ ಮಹಿಮಾ 
ಕರ ಸರ್ವಾರ್ಥಪ್ರದ ಶುಭ 
ಕರ ರಕ್ಷಿಪುದೆನ್ನ ನೆಂದು ಬಸವಂ ಪೊಗಳು 


ವ|| ಹೀಗೆಂದು ಅಪಹಾಸ್ಯ ಮಾಡಿ ತಿರಸ್ಕರಿಸುತ್ತ ಎರಡೂ ಹೊನ್ನಿನ ಚೀಲಗಳನ್ನು 
ಇಬ್ಬರು ಮಾಹೇಶ್ವರರಿಗೆ ಕೊಟ್ಟು ನಮಸ್ಕರಿಸಿ, ಮತ್ತು ತಪ್ಪದೆ- ೨೨ . ಮೋಳಿಗಯ್ಯನ 
ಆ ಮಾಹಾತ್ಮಿಯನ್ನು ಏನು ಹೇಳುವುದೋ ! ಆ ಭಕ್ತಶ್ರೇಷ್ಠನು ಜಂಗಮ ಸಮೂಹದ 
ಪಾದತೊಳೆದ ನೀರನ್ನು ಸೌದೆಗಳ ರಾಶಿಯ ಮೇಲೆಸೇಚನಗೊಳಿಸಿ ಪ್ರೀತಿಯಿಂದ ಎಲ್ಲ 
ಕಡೆಗೂ ನೋಡಲಾಗಿ ಆ ಕೂಡಲೇ ( ಅ ಸೌದೆಯ ರಾಶಿಯು) ಸುವರ್ಣ ಮಯವೇ 
ಆಯಿತು, ಹಾಗಾದ ಅದನ್ನು ತುಂಡು ತುಂಡಾಗಿಸಿ, ಪ್ರೀತಿಯಿಂದ ಅಲ್ಲಿ ತುಂಬಿದ್ದ ಜಂಗಮ 
ಸಮೂಹಕ್ಕೆ ಆಗ ಕೊಟ್ಟನು. ವ|| ಈ ರೀತಿ ಥಳಥಳಿಸಿ ಹೊಳೆವ ಬಂಗಾರದ ಕಟ್ಟಿಗೆ 
ತುಂಡುಗಳನ್ನು ಸಾವಿರ ತೊನ್ನಿನ ತೂಕದಲ್ಲಿ ಕಡಿಕಡಿದು ಆ ತುಣುಕುಗಳನ್ನು ಜಂಗಮರಿಗೆ 
ಸಮರ್ಪಿಸಲಾಗಿ, ಅವರು ಅವನ್ನು ಸ್ವೀಕರಿಸಿ ಹಿಡಿದುಕೊಂಡು ಕೂಗಾಡುತ್ತ , 
ಕೊಂಡಾಡುತ್ತ ಬಸವಣ್ಣನ ಅರಮನೆಗೆ ಬಂದು ಸಡಗರದಿಂದ ಆ ಭಕ್ತನಾದ ಮಾರಯ್ಯನ 
ಮಹಿಮೆಯನ್ನು ಕೊಂಡಾಡುತ್ತ , ಅವನು ಮಾಡಿದ ಈ ರೀತಿಯನ್ನು ಹೇಳಿ, ಪುನಃ 
ಪುನಃ ಕೀರ್ತಿಸುತ್ತಿರಲು ಬಸವಣ್ಣನು ಕೇಳಿ ಭಯಗೊಂಡು , ಬೆರಗಾಗಿ ವೇಗದಿಂದ 
ಮಾರಯ್ಯನ ಹತ್ತಿರಕ್ಕೆ ಬಂದು `ಶರಣು ' ಎಂದು ಸಾಷ್ಟಾಂಗ ನಮಸ್ಕಾರ ಪೂರ್ವಕ 
ಎರಗಿ , ಕೈಂಕಯ್ಯವನ್ನು ಹೊಂದಿ, ದೈನ್ಯಭಾವವನ್ನು ಪ್ರಕಟಿಸುತ್ತ , ಕರಕಮಲಗಳನ್ನು 
ಮುಗಿದು ನಿಂತುಕೊಂಡು- ೨೩ . 'ಮೊರೆಹೊಕ್ಕವರ ಮನೋವ್ಯಥೆಯನ್ನು ನಿವಾರಿಸುವ 
ಶಂಕರ ರೂಪನಾದವನೇ ಸಂರಕ್ಷಕನೇ , ಶಾಂತಿಯೇ ಆಭರಣವಾಗಿ ಉಳ್ಳವನೇ , ಮಹಿಮೆ 


೫೯೩ 


ಏಕೋನವಿಂಶಾಶ್ವಾಸಂ 


ವಂ ಅಂತು ತನ್ನಂ ನುತಿಗೆಯ್ಯ ಬಸವರಸನಂ ಮಾರಿದೇವನಭೀಕ್ಷಿಸಿ - - 
ಕಡು ಸಿರಿವಡೆದ ವದಾನ್ಯಂ 
ಬಡವನನಿಂತೇಕೆ ಪೊಗಳ ಪೈ ನೀನೆನ್ನಂ 
ಪೊಡವಿಯೊಳಿದು ಯುಕ್ತಮೆ ಪೇಳ್ 
ಬಿಡದರ್ಥಿಗಳು ವದಾನ್ಯರೇಂ ಪೊಗಳ ಪರೇ 
ಮುಂದುವರಿಯದೀ ಪೊಸ 
ಪೊನ್ನೊಪ್ಪುವ ಜಾಳಿಗೆಗಳನಿಂದಾನದೆಂ 
ನಿನ್ನಯ ಕೃಪೆಯಿಂ ಬಡತನ 
ಮಗಿದನೆನಗೆ ನೀನೆ ಮಾನ್ಯವದಾನ್ಯಂ 
ಅತಿ ದಾರಿದ ದೊಳಿಪ್ಪನೀ ಬಣಗುಭಕ್ಕಂ ಮಾಣದೆಂದೆ ಸ 
ನ್ನುತ ಕಾರುಣ್ಯದ ಪೊನ್ನ ಜಾಳಿಗೆಗಳಂ ತಂದಿತ್ತೆ ನಿನ್ನಂತಿರಾ 
ಪ್ರತಮರ್ಪಳೆನಗಾರೊ ಧಾತ್ರಿಯೊಳೆ ನಿನ್ನಂ ಪೋಲ್ಪನಾವಂ ವದಾ 
ನ್ಯತೆಯೋಳ್ಳಿನೊಸದೀಯದಂದು ಬಡವರ್ಗಾರೀವರ್ಥಂಗಳಂ 
ಕೋಡಮ್ಮ ನಿನ್ನ ( ) ' ರದೆ 
ಭೂಡಿದುದೆಲೆ ಬಸವ ಬಡವರಿರ್ದೆಡೆಗೆ ಮುದಂ 
ಗೂಡಿ ಗಮನಿಸುತ್ತೆ ಧನವಂ 
ನೀಡುವ ನಿನಗೆಣೆಯೆ ಸುರರ ಮರನುಂ ಮಣಿಯುಂ 


ಗಳಗಣಿಯೇ , ಸಕಲ ಇಷ್ಟಾರ್ಥಗಳನ್ನು ಕೊಡುವವನೇ , ಮಂಗಳಕರನೇ , ನನ್ನನ್ನು ರಕ್ಷಿಸ 
ಬೇಕು' ಎಂಬುದಾಗಿ ಬಸವಣ್ಣನು ಹೊಗಳಿದನು. ವ|| ಈ ರೀತಿ ತನ್ನನ್ನು ಸ್ತೋತ್ರ 
ಮಾಡುತ್ತಿರುವ ಬಸವಣ್ಣನನ್ನು ಮೋಳಿಗೆಯ ಮಾರಿದೇವನು ನೋಡಿ- ೨೪. ಬಹು 
ಸಂಪತ್ತನ್ನು ಹೊಂದಿದ ನೀನು ಬಡವನಾದ ನನ್ನನ್ನು ಹೀಗೇಕೆ ಹೊಗಳುತ್ತಿರುವೆ ? 
ಲೋಕದಲ್ಲಿ ಇದು ಯುಕ್ತವಾದದ್ದೇ ? ಹೇಳು ! ದಾನವನ್ನು ಮಾಡುವವರು ತಪ್ಪದೆ 
ಯಾಚಕರನ್ನು ಹೊಗಳುವರೇ !!” ೭೫. ಈ ಮೊದಲು ಎಂದೂ ಕಾಣದೆ ಇರುವ ಈ 
ಹೊಸ ಹೊನ್ನಿನ ಜಾಳಿಗೆಗಳನ್ನು ಇಂದು ನಾನು ನಿನ್ನ ಕೃಪೆಯಿಂದನೋಡಿದಂತಾಯಿತು ! 
ಬಡತನವನ್ನು ನೀಗಿದೆನು ! ನನ್ನಿಂದ ಸನ್ಮಾನ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯವಾದ 
ದಾನಿಯೆಂದರೆ ನೀನೇ ! (ಹೊರತು ಅನ್ಯರಲ್ಲ) ? ೨೬ . ಹುರುಳಿಲ್ಲದ ಈ ಭಕ್ತನು ಅತಿ 
ದಾರಿದ್ರದಲ್ಲಿರುವನೆಂದು, ತಪ್ಪದೆ ( ಇಲ್ಲಿಯವರೆಗೆ) ಬಂದು , ಶ್ಲಾನ್ಯವಾದ ಕಾರುಣ್ಯ 
ಭಾವದಿಂದ ಹೊನ್ನಿನ ಚೀಲಗಳನ್ನೇ ತಂದು ತಂದುಕೊಟ್ಟ ನಿನ್ನ ಹಾಗೆ ಈ ಲೋಕದಲ್ಲಿ 
ನನಗೆ ಆಪ್ತತಮನು ಯಾರೋ ! ಹೇಳು, ದಾನಗುಣದಲ್ಲಿ ನಿನ್ನನ್ನು ಸರಿಗಟ್ಟುವವನು 
ಯಾರು ? ನೀನು ಪ್ರಸನ್ನನಾಗಿ ಬಡವರಿಗೆ ಐಶ್ವಶ್ಯಗಳನ್ನು ಕೊಡದಿದ್ದರೆ ಇನ್ಯಾರು 
ಕೂಡುವರು !! ೨೭ , 'ಎಲೆ ಬಸವಣ್ಣ , ನಿನ್ನ ತಲೆಯಲ್ಲಿ ಆ ಎರಡುಕೋಡುಗಳು ಹುಟ್ಟಿ 


1 ಶಿ( ಅ, ಗ, ಚ, ಜ, ದ, ಮು ) 
38 


೫೯೪ 


ಬಸವರಾಜ ವಿಜಯಂ 


ಕ 


ಎನಗಿತ್ತಂತೆವೋಲಾರ್ಗೆಕೊಟ್ಟೆ ಧನವಂ ಭಕ್ತರ್ಗೆ ಪೇಳ್ಳಾಚಿದೇ 
ವನ ಕಟ್ಟಳ್ಳ ಪೌತ್ರನಾಂ ಬಿಡದಿರೆನ್ನೊvಾಣದಿಂತಪ್ಪ ಸ 
ದೃನ ಕಾರುಣ್ಯಮನಯ್ಯ ನೀಂ ಪಿರಿದು ಭಾಗ್ಯಂಬೆತ್ತವಂ ನಿನ್ನ ಕೂ 
ರ್ಪಿನಪಾಂಗಪ್ರಭೆಯೆನ್ನ ಮೇಲಿರೆ ನಿತಾಂತಂ ಭಾಗ್ಯದಿಂ ಬಾಳ್ವೆಂ | 

ವ॥ ಎಂದು ಮೋಳಿಗಯ್ಯನಾಳವಾಡಿ ನುಡಿಯೆ ಬಸವಂ ಭಯಂಬಡೆದಂತಂತೆ ಕಂಪಿಸಿ 
ಬೆವರ್ತು ಬೆಬ್ಬಳಿವೋಗಿ 

ಗಾವಿಲನೊಲಧಮನೋಲ್ಲ 
ರ್ವಾವಿಲನೊಳನೊಳಳಿಪನೊಳು ರ್ದವದೋ 
ಪಾವೃತಗೋಳನ್ನೊಳಮಳ ಗು . 
ಣಾವಳಿಯಂ ದೇವನೋಳ್ಳುದೇ ಘನಮಹಿಮಾ 
ಸಿದ್ದರಸಂ ಪರೀಕ್ಷಿಸುದೆ ಲೋಹದ ದುರ್ಗುಣಮಂ ಸುವರ್ಣಭಾ 
ಸ್ವದ್ದ ರಣೀಭರಂ ಬಗೆವುದೇ ವಿಗೆ ಕಾಗೆಯ ದುಪ್ಪವೃತ್ತಿಯಂ 
ಶುದ್ದ ತರಪ್ರಕಾಶಮತಿ ನೀಲ ಬಿಡದೆನ್ನೊಳನೇಕದೋಷಸಂ 
ಬದ್ಧನೊಳೊನೀಕ್ಷಿಪುದೆ ಮೋಳಿಗೆ ಮಾರ ಮಹಾಕೃಪಾಕರಾ 
ಕಲರವವುಂಟೆ ದರ್ದುರದೊಳಂಬಿಲದೊಳ್ಳವನೀತವುಂಟೆ ಸ 

ತೈಲತತಿಯುಂಟೆ ಶಾಲ್ಮಲಿಯೊಳಿಂಗಳರಾಶಿಯೊಳುಂಟೆ ತಂಪು ಕ 
ದವು. ಬಡವರಿದ್ದಲ್ಲಿಗೆ ಸಂತೋಷದಿಂದ ನೀನೇ ಹೋಗಿ, ಹಣವನ್ನು ಕೊಡುತ್ತೀಯೆ. 
ನಿನಗೆ ದೇವತೆಗಳ ಕಲ್ಪವೃಕ್ಷವೂ ಸಮಾನವಾಗಲಾರದು !' ೨೮. 'ಅಯ್ಯ ಬಸವಣ್ಣ , 
ನನಗೆ ಹಣವನ್ನು ಕೊಟ್ಟ ಹಾಗೆ ಇನ್ನಾವ ಭಕ್ತರಿಗೆಕೊಟ್ಟೆ ? ಹೇಳು. ನಾನು ಮಡಿವಳ 
ಮಾಚಿದೇವನ ಅತಿ ಪ್ರೀತಿಗೆ ಪಾತ್ರನಾದ ಮೊಮ್ಮಗನಿದ್ದ ಹಾಗೆ, ನನ್ನನ್ನು ಮರೆಯದೆ 
(ತಪ್ಪದೆ), ಇಂತಹ ಶ್ರೇಷ್ಠವಾದ ಘನ ಕಾರುಣ್ಯವನ್ನು ಬಿಡದಂತೆ ಇಟ್ಟಿರು! ನೀನು 
ಹೆಚ್ಚಾದ ಐಶ್ವರವನ್ನು ಹೊಂದಿದವನು. ನಿನ್ನ ಪ್ರೀತಿಯಿಂದಕೂಡಿದ ಕಡೆಗಣ್ಣಿನ 
ಕಾಂತಿಯು ನನ್ನ ಮೇಲಿದ್ದರೆ ಅತಿ ಭಾಗ್ಯದಿಂದ ಬದುಕುತ್ತೇನೆ.' ವ|| ಹೀಗೆಂದು 
ಮೋಳಿಗೆ ಮಾರಯ್ಯನು ಪರಿಹಾಸ ಮಾಡಿ ನುಡಿಯಲು, ಬಸವಣ್ಣನು ಭಯವನ್ನು 
ಹೊಂದಿ , ಹಾಗೆ ಹಾಗೆ ನಡುಗುತ್ತ , ಮೈ ಬೆವರಿ ಬೆರಗುಗೊಂಡು ೨೯, ' ದೇವ, ಘನ 
ಮಹಿಮನೇ , ಮೂಢನೂ , ನೀಚ , ಅಹಂಕಾರದಿಂದ ವ್ಯಾಪ್ತನೂ , ನೀಚನೂ , 
ದುರಾಸೆಯುಳ್ಳವನೂ , ಇಂದ್ರಿಯ ನಿಗ್ರಹ ಶೂನ್ಯನೂ , ದೋಷದಿಂದ ಆವರಿಸಲ್ಪಟ್ಟ 
ವನೂ ಆದ ನನ್ನಲ್ಲಿ ಸದ್ಗುಣ ಸಮೂಹವನ್ನು ಹುಡುಕಲುಂಟೆ ?' ೩೦. ' ಸಿದ್ದರಸವು 
ಕಬ್ಬಿಣದ ದುರ್ಗುಣವನ್ನು ಪರೀಕ್ಷಿಸುವುದೇ ? ಬಂಗಾರದ ಮೇರುಪವ್ವತವು ಕಾಗೆಯ 
ದುಷ್ಟ ವೃತ್ತಿಯನ್ನು ನಿಜವಾಗಿ ಯೋಚಿಸುವುದೇ ? ಮಹಾಕೃಪಾಕರನಾದಮೋಳಿಗೆಯ 
ಮಾರಯ್ಯ , ಅತಿ ನಿರ್ಮಳನಾದ ಕಾರಣ ಪ್ರಕಾಶಿಸುವ ಬುದ್ದಿಯುಳ್ಳ ನೀನು ಅನೇಕ 
ದೋಷಗಳಿಂದ ಕೂಡಿದ ನನ್ನಲ್ಲಿ ಒಳ್ಳೆಯದನ್ನು ನೋಡಬಹುದೇ ? ' ೩೧. 'ಲೋಕ 


೫೯೫ 


ಏಕೋನವಿಂಶಾಶ್ವಾಸಂ 

ಜಲದೊಳವುಂಟೆ ಶುಭ್ರತೆ ಪಲಾಂಡುವೊಳುಂಟೆ ಪಟೀರಸೌರಭಂ | 
ಜಲರುಹಮುಂಟೆ ಕುಂಟೆಯೊಳೆನ್ನೊಳು ಸದ್ದುಣವುಂಟೆ ಧಾತ್ರಿಯೊಳ 
ಪಸಿದಂ ಪ್ರಭುವೆಂದಾಳೋ 
ಚೀಸೆ ತಣಿಪಲ್ ಬಗೆದೆನಯ್ಯ ಮುನ್ನಂ ನಿನ್ನಂ 
ವಸುರಹಿತನೆಂದು ನೆನೆದೆ 
ವಸುಧೆಯೊಳಿಂದೆನ್ನ ಪೋಲ್ವ ಗಾಂಪರುಮೊಳರೇ 
ಗತಿಯುಂ ಮತಿಯುಂ ಹಿತನುಂ 
ಪಿತನಂ ಗುರುಸಂಗಮೇಳನುಂ ನೀನೆನಗೆ 
ನೈತಿಶಯ ಶತಾಪರಾಧವ 
ನತರ್ಕ್ಯಮಹಿಮಾ ಮಅದು ಪಾಲಿಪುದೆನ್ನಂ 

ವ|| ಎಂದು ಅಭಯಮಂ ಬೇಡಿ ಭಯಭಕ್ತಿಯಿಂದಡಿಗೆಗಿರ್ದ ಬಸವನ ಮಾರಿದೇವಂ 
ಕಾರುಣ್ಯದಿಂನೋಡಿ ತೆಗೆದೆ ಬಿಗಿಯಪ್ಪಿ ಸಮುಚಿತ ವಿನಯವಂ ಮೆಯ್ದು ಮನ್ನಿಸಿ ನಿಜಕೃಪಾ 
ಸುಧಾತರಂಗಿಣಿಯೊಳವಗಾಹಂಗೆ 

ಸರಸ ಮಧುರೋಕ್ತಿಯಿಂ ಬಸ 
ವರಸನ ಬಗೆಗಿತ್ತು ಮುದವನೆಂದಿನ ತೆಅದಿಂ 
ಗುರು ಮೋಳಿಗೆ ಮಾರಯ್ಯ 

ಕರುಣಾನಿಧಿ ಭಕ್ತಜನ' ಯುತ ಸುಖನಿರ್ದ೦ 
ದಲ್ಲಿ ಕಪ್ಪೆಯಲ್ಲಿ ಅವ್ಯಕ್ತ ಮಧುರವಾದ ನಾದವು ಉಂಟೆ ? ಅಕ್ಕಿಯನ್ನು ತೊಳೆದ 
ನೀರಿನಲ್ಲಿ ಬೆಣ್ಣೆಯುಂಟೆ ? ಬೂರುಗದ ಮರದಲ್ಲಿ ಒಳ್ಳೆಯ ಫಲಗಳ ಸಮೂಹವುಂಟೆ ? 
ಕೆಂಡದ ರಾಶಿಯಲ್ಲಿ ತಂಪುಂಟೆ ? ಕಾಡಿಗೆಯಲ್ಲಿ ಬಿಳುಪುಂಟೆ ? ಈರುಳ್ಳಿಯಲ್ಲಿಶ್ರೀಗಂಧದ 
ಪರಿಮಳವುಂಟೆ ? ಚಿಕ್ಕಕುಂಟೆಯಲ್ಲಿ ತಾವರೆಯು ಉಂಟೆ ? (ಇದರಂತೆ) ನನ್ನಲ್ಲಿ 
ಸದ್ಗುಣವುಂಟೆ ? ೩೨. 'ಅಯ್ಯಾ , ಈ ಪೂರ್ವದಲ್ಲಿ ಪ್ರಭುದೇವರು ( ಅಲ್ಲಮಪ್ರಭು. 
ದೇವರು) ಹಸಿದಿದ್ದಾರೆಂದು ಭಾವಿಸಿ , ತೃಪ್ತಿಗೊಳಿಸುವುದಕ್ಕೆ ಆಲೋಚಿಸಿದೆನು . ಈಗ 
ನಿನ್ನನ್ನು ಹಣವಿಲ್ಲದವನೆಂದು ಭಾವಿಸಿದೆನು. ಲೋಕದಲ್ಲಿ ನನ್ನನ್ನು ಸರಿಗಟ್ಟುವ 
ಮೂಢರು ಇರುವರೇ ? ' ೩೩ . ಊಹಿಸುವುದಕ್ಕೆ ಸಾಧ್ಯವಿಲ್ಲದ ಮಹತ್ವಗಳಿಗೆ 
ಸಮುದ್ರದೋಪಾದಿಯಲ್ಲಿರುವ ಹೇ , ಮಾರಯ್ಯನೇ , ನನಗೆ ಗತಿಯೂ , ಮತಿಯೂ , 
ಹಿತನೂ , ಪಿತನೂ , ಗುರುವಾದ ಸಂಗಮೇಶ್ವರನೂ ನೀನೇ , ನನ್ನ ಅತಿಶಯವಾದ 
ಶತಾಪರಾಧಗಳನ್ನು ಮರೆತು ನನ್ನನ್ನು ರಕ್ಷಿಸು.' ವ!! ಹೀಗೆಂದು ಮೋಳಿಗೆಯ 
ಮಾರಯ್ಯನಲ್ಲಿ ಬಸವಣ್ಣನು ಅಭಯವನ್ನು ಬೇಡಿ, ಭಯ ಭಕ್ತಿಯಿಂದ ಎರಗಲಾಗಿ, 
ಮಾರಿದೇವನು ಕಾರುಣ್ಯದಿಂದ ನೋಡಿ ಬರಸೆಳೆದು ಬಿಗಿಯಾಗಿ ಅಪ್ಪಿಕೊಂಡು, 
ತತ್ಕಾಲೋಚಿತವಾದ ವಿನಯವನ್ನು ತೋರಿಸಿ, ಮನ್ನಣೆ ಮಾಡಿ , ತನ್ನ ಕೃಪೆಯೆಂಬ 
ಅಮೃತದ ಹಾದಿಯಲ್ಲಿ ಸ್ನಾನ ಮಾಡಿಸಿ ೩೪ . ಕರುಣಾನಿಧಿಯಾದ ಮೋಳಿಗೆಯ 


1 ದಿ ವಿಗೆ ( ಜ), ಯುಕ್ತಂ ( ಅ) 


೫೯೬ 


ಬಸವರಾಜ ವಿಜಯಂ 


೩೫ 


ವ || ಅನಂತರಂ 
ನಲವಿಂದಂ ಮಾರಿದೇವಂಗೆಂಗಿ ನುತಿಸಿ ಬೀಳ್ಕೊಂಡು ಹೃತ್ಪದ್ಮದೊಳ, 
ದ್ವಿಲಸತ್ಕಾಮರ್ಥಮಂ ಭಾವಿಸುತೆ ಪೊಗಳುತುಂ ಭಕ್ತಸಂದೋಹದೊಳ್ ನಿ 
ರ್ಮಲಚಿತ್ತಂ ಭಕ್ತಿಯುಕ್ತಂ ನಿರುಪಮಮಹಿಮಂ ಭವ್ಯ ಸೇವಂ ಭವ್‌ಘಾ 
ಚಲಶಂಬಂ ಬಂದು ಪೊಕ್ಕಂ ನಿಜಗೃಹವನವಂ ಶೈವವಿದ್ಯಾಸಮುದ್ರಂ 
ರಸೆಗೆಸೆವ ಮೋಳಿಗೆಯ್ಯನ 
ವಿಸುಪ ಚರಿತ್ರಮನದಾವನೋದುವನಾವಂ 
ಪಸರಿಸಿ ಕೇಳುವನವರೋ 
ಲ ಸಮಾಕ್ಷಂ ಮಾನಭಿಮತಾರ್ಥಮನಿಶಂ 
ಸ್ವರ್ಣಗಿರಿಮಂದಿರೆ ಸುವರ್ಣರುಚಿಭಾಸುರೆ ಸು . 
ಪರ್ಣರಥವಂದಿತೆ ಯಜರ್ನುತಪದಾಬೈ 
ತೂರ್ಣಗಸಖೀಕ್ಷಣೆ ವಿಕೀರ್ಣವದಿರಾಮದವಿ 
ಪೂರ್ಣಿತವಿಲೋಚನಸದುರ್ನಯದುರೀಹಾ 
ದೀರ್ಣದನುಜಾತಹರ ಕರ್ಣರಿಪುರೋಪದೆ ಗು 
ಣಾರ್ಣವಶಿವೈಕಮತನಿರ್ಣಯ ಧುರೀಣೇ 
ಪೂರ್ಣಗುಣಭೂಷಣೆ ವಿತೀರ್ಣಭುವನವಜೆ ಸು 
ಕರ್ಣೆ ಪರಿಪಾಲಿಪುದಪರ್ಣೆ ಬಿಡದೆನ್ನಂ | 

' ೩೭ 
ಮಾರಯ್ಯನು ಸರಸವೂ , ಮನೋಹರವೂ ಆದ ಮಾತುಗಳಿಂದ ಬಸವರಸನ ಮನಸ್ಸಿಗೆ 
ಸಂತೋಷವುಂಟಾಗುವಂತೆ ಮಾಡಿ, ಎಂದಿನರೀತಿಯಾಗಿ ಭಕ್ತಜನರೊಡನೆಕೂಡಿಕೊಂಡು, 
ಸುಖದಿಂದ ಇದ್ದನು. ವ|| ಅನಂತರ ೩೫. ನಿರ್ಮಲ ಚಿತ್ರನೂ , ಭಕ್ತಿಯಿಂದಕೂಡಿ 
ದವನೂ , ಅತುಳವಾದ ಮಹಿಮೆಯಿಂದ ಕೂಡಿದವನೂ , ಮಂಗಳಾನ್ವಿತರಾದವರಿಂದ 
ಸೇವಿಸುವುದಕ್ಕೆ ಯೋಗ್ಯನಾದವನೂ , ಪಾಪದ ಸಮೂಹವೆಂಬ ಪರ್ವತಕ್ಕೆ ವಜ್ರಾ 
ಯುಧ ಪ್ರಾಯನೂ , ಶೈವಧರ್ಮಕ್ಕೆ ಸಂಬಂಧಿಸಿದ ವಿದ್ಯೆಗಳಿಗೆ ಸಮುದ್ರರೂಪನೂ 
ಆದ ಆ ಬಸವೇಶ್ವರನು , ಸಂತೋಷದಿಂದ ಮಾರಿದೇವರಿಗೆ ನಮಸ್ಕಾರ ಮಾಡಿ , ( ಅವ 
ರಿಂದ) ಹೊರಡಲಪ್ಪಣೆ ಪಡೆದು, ತನ್ನ ಹೃದಯ ಕಮಲದಲ್ಲಿ ಆ ಮಾರಯ್ಯನ 
ಪ್ರಕಾಶಿಸುವ ಸಾಮರ್ಥವನ್ನು ಯೋಚಿಸುತ್ತ ಭಕ್ತ ಸಮೂಹದವರಲ್ಲಿ ಹೊಗಳುತ್ತ 
ಬಂದು ತನ್ನ ಮನೆಯನ್ನು ಹೊಕ್ಕನು. ೩೬ . ಭೂಮಿಯಲ್ಲಿ ಶೋಭಿಸುವ ಮೋಳಿಗೆ 
ಮಾರಯ್ಯನ ಪ್ರಕಾಶಿಸುವ ಚರಿತ್ರೆಯನ್ನು ಅದಾವನು ಓದುವನೋ ಯಾವನು ವಿಸ್ತರಿಸಿ 
ಕೇಳುವನೋ ಅವನಿಗೆ ವಿಷಮ ನೇತ್ರನಾದ ಶಿವನು , ಒಲಿದು ಯಾವಾಗಲೂ ಇಷ್ಟಾರ್ಥ 
ವನ್ನುಂಟುಮಾಡುವನು . ೩೭ . ಮೇರುಪರ್ವತವೇ ಮನೆಯಾಗಿ ಉಳ್ಳ , ಚಿನ್ನದ 
ಕಾಂತಿಯಂತಿರುವ ಕಾಂತಿಯಿಂದ ಪ್ರಕಾಶಿಸುವ, ಸುಪರ್ಣವೇ ರಥವಾಗಿ ಉಳ್ಳ ವಿಷ್ಣುವಿ 
ನಿಂದ ನಮಸ್ಕರಿಸಿಕೊಂಡ , ಯಜುರ್ವೇದದಿಂದ ಸ್ತೋತ್ರ ಮಾಡಿಸಿಕೊಂಡ ಪಾದಕಮಲ 
ಉಳ್ಳ , ಅಗ್ನಿಯೇ ನೇತ್ರವಾಗಿ ಉಳ್ಳ , ಮತ್ತು ಚಂಚಲವಾದ ಮದ್ಯಪಾನದ ಗರ್ವದಿಂದ 


೫೯೭ 


ಏಕೋನವಿಂಶಾಶ್ವಾಸಂ 


ಇದು ವಿನಮದಖಿಳ ಸುರಾಸುರೇಂದ್ರಮುಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

- ಶ್ರೀ ಷಡಕ್ಷರಿದೇವಭಕ್ತಿವಿರಚಿತ 


ಶ್ರೀ ಮದ್ ಬಸವರಾಜವಿಜಯಮಹಾಪುರಾಣದೊಳ್ ಮೋಳಿಗೆ ಮಾರಿದೇವಮಹತ್ವಕಥನಂ 

ಏಕೋನವಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೧೯ಕ್ಕೆ ಪದಗಣನೆ ೧೫೩೬ಕ್ಕೆ ಮಂಗಳಮಹಾ ಶ್ರೀ | 


ತಿರುಗಿಸಲ್ಪಟ್ಟ ನೇತ್ರವುಳ್ಳವರಾದ ದುರ್ನಿತಿಯಲ್ಲಿ, ದುರಾಸೆಯಲ್ಲಿ ಉತೃಷ್ಟರೆನಿಸಿದ 
ರಾಕ್ಷಸರನ್ನು ನಾಶಗೊಳಿಸಿದವಳೇ , ಅರ್ಜುನನಿಗೆ (ಕರ್ಣರಿಪುವಿಗೆ) ಅಂಜನಾಸ್ತ್ರವೆಂಬ 
ಬಾಣವನ್ನು ಕೊಟ್ಟವಳೇ , ಸದ್ಗುಣಗಳಿಗೆ ಸಮುದ್ರರೆನಿಸಿದ ಶಿವೈಕ್ಯಚಿತ್ತರಾದ ( ಶಿವ 
ಶರಣರ) ಸಮಯವನ್ನು ನಿರ್ಣಯ ಮಾಡುವುದರಲ್ಲಿ ಸಮರ್ಥಳಾದ ಸಂಪೂರ್ಣವಾದ 
ಗುಣಗಳೇ ಆಭರಣವಾಗಿ ಉಳ್ಳವಳೇ , ಲೋಕ ಸಮುದಾಯವನ್ನು ವಿಸ್ತಾರಗೊಳಿಸಿ 
ದವಳೇ , ಸಮಿಾಚೀನವಾದ ಕಿವಿಗಳುಳ್ಳ ಅಪರ್ಣೆಯೇ ( ಪಾರ್ವತಿಯೆ ) ನನ್ನನ್ನು ತಪ್ಪದೆ 
ರಕ್ಷಿಸುವವಳಾಗು, [ತೂರ್ಣಗ + ಸಖ + ಈಕ್ಷಣೆ - ವೇಗವಾಗಿ ಗಮಿಸುವುದು ವಾಯು 
ಅದರ ಸಖ ಅಗ್ನಿ ; ವಿಕೀರ್ಣ + ಮದಿರಾ + ಮದ + ವಿಪೂರ್ಣಿತ - ಚಾಂಚಲ್ಯದಿಂದ 
ಕೂಡಿದ ಮದಿರೆಯ ಮದದಿಂದ ಅತ್ತ ಇತ್ತ ತಿರುಗಿದ : ಸದುರ್ಣಯ + ದುರೀಹ+ 
ಉದೀರ್ಣ + ದನುಜ - ದುರ್ಣಯ , ದುರಾಸೆಗಳಲ್ಲಿ ಉತ್ಕಷ್ಟರೆನಿಸಿದ ದನುವಿನ ಮಕ್ಕಳು 
ರಾಕ್ಷಸರು ; ಕರ್ಣ + ರಿಪು+ ರೋಪ+ ದೆ - ಅರ್ಜುನನಿಗೆ ಬಾಣ ಪ್ರದಾನ ಮಾಡಿ 
ದವಳು .] 


ಹತ್ತೊಂಬತ್ತನೆಯ ಆಶ್ವಾಸವು ಸಮಾಪ್ತವಾಯಿತು 


ವಿಂಶಾಶ್ವಾಸಂ 
(ಕನ್ನದ ಬ್ರಹ್ಮಯ್ಯನ ಕಥೆ) 


C 


) 


ಶ್ರೀಕುಧುರಪತಿಸುತಾಸುಖ 
ಮಾಕಂದವಸಂತನಂತಕಾಂತಕನಭವಂ 
ಲೋಕೇಶ ಕೇಶವಾದಿ ದಿ 
ನೌಕಸ್ತುತನೀಗೆ ಸೌಖ್ಯವಂ ಶಿವಲಿಂಗಂ 
ಆ ಕಲ್ಯಾಣದೊಳಿರ್ಪಂ 
ಶ್ರೀ ಕಲ್ಯಾಣೀಶವಿವಳಪದಭಕ್ತನಘಾ 
ನೀಕವಿರಹಿತಚರಿತನ 
ಸೈಕಯಶೋಧವಳಿತಾಶನನುಪಮ ಮಹಿಮಂ 
ಮದನಾರಾತಿಪದೈಕಭಕ್ತಪದಪೂಜಾಲೋಲನೌದಾರ್ಯಶಾ 
ಲಿ ದಯಾರಾಶಿ ಮಹಾದ್ಭುತೋನ್ನತಚರಿತ್ರಂ ಸಾರವಿರವ್ರತಾ 
ಸೃದನ್ನು ಸುಬೋಧನರ್ದಿತವಿಮೋಹಂ ಸಂತತಾನಂದಿ ಕ 
ನದ ಬೊಮ್ಮಯ್ಯನವಂಚಕಪ್ರಥಿತಸಮೃದ್ವಂಗಮಾರಾಧಕಂ 
ವಿತತ ಬಹಿರಂತರರ್ಚನ 
ಚತುರಂ ಜಂಗಮಸಮರ್ಪಿತಾಂಗಪ್ರಾಣಾ 


6) 


-6 


) 


- ಕನ್ನದ ಬ್ರಹ್ಮಯ್ಯನ ಕಥೆ 
- ೧ . ಮಂಗಳಕರಳಾದ ಪಾಶ್ವತಿಯ ಸೌಖ್ಯವೆಂಬ ಮಾವಿನ ಮರಕ್ಕೆ ವಸಂತ 
ಋತುವಾದವನೂ , ಯಮನಿಗೂ ಅಂತಕವೆನಿಸಿದವನೂ , ಸಂಸಾರರಹಿತನೂ , ಬ್ರಹ್ಮ 
ವಿಷ್ಣುಗಳೇ ಮೊದಲಾದ ದೇವತೆಗಳಿಂದ ಕೊಂಡಾಡಲ್ಪಡುವವನೂ ಆದ ಶಿವಲಿಂಗನು 
ಸೌಖ್ಯವನ್ನು (ನಮಗೆ) ಕೊಡಲಿ . ೨ - ೩ - ೪, ಆ ಕಲ್ಯಾಣದಲ್ಲಿರುವ ಶ್ರೀ ಪಾರ್ವತೀ 
ಪತಿಯಾದ ಶಿವನ ಪಾದ ಭಕ್ತನೂ , ಪಾಪದ ಸಮೂಹದಿಂದ ದೂರವಾದ ಚರಿತ್ರೆಯುಳ್ಳ 
ವನೂ , ಅಧಿಕವಾದ ಕೀರ್ತಿಯಿಂದ ದಿಕ್ಕುಗಳನ್ನು ಶುಭ್ರಗೊಳಿಸಿದವನೂ , ಎಣೆಯಿಲ್ಲದ 
ಮಹತ್ವವುಳ್ಳವನೂ ಈಶ್ವರನ ಪಾದವೊಂದರಲ್ಲೇ ಭಕ್ತಿಯುಳ್ಳವರ ಪಾದ ಪೂಜೆಯಲ್ಲಿ 
ಆಸಕ್ತನಾದವನೂ , ಔದಾರ ಗುಣ ಸಂಪನ್ನನೂ , ದಯಾ ರಾಶಿಯ , ಅತ್ಯಾಶ್ಚರಕರವೂ 
ಉತೃಷ್ಟವೂ ಆದ ನಡತೆಯುಳ್ಳವನೂ , ಸಾರಯುತವಾದ ವೀರಶೈವ ವ್ರತಾಚರಣೆಗೆ 
ಆಶ್ರಯನಾದವನೂ , ವಿಕಸಿತವಾದ ಶ್ರೇಷ್ಟಜ್ಞಾನವುಳ್ಳವರೂ , ಸತತ ಸಂತೋಷವುಳ್ಳ 
ವರೂ , ನಿಷ್ಕಪಟಿಗಳೂ , ಪ್ರಸಿದ್ದರೂ , ಶ್ರೇಷ್ಠರೂ ಆದ ಜಂಗಮರನ್ನು ಆರಾಧಿಸುವ 
ವನೂ ಆದ 'ಕನ್ನದ ಬ್ರಹ್ಮಯ್ಯ ' ನು ಇದ್ದನು. ಅವನು ಖ್ಯಾತವಾದ ಬಾಹ್ಯ ಮತ್ತು 


೫೯೯ 


ವಿಂಶಾಶ್ವಾಸಂ 


ರ್ಥತತಿ ಜಿತವಾಯನದುಳಿನ 
ಮತಿ ಶಿವಲಿಂಗಾಭಿಮಾನವಾನಿತವಿಭವಂ 
ವ|| ಎನಿಸಿ ರಂಜಿಸಿ 
ಬಳಪಂ ಕತ್ತಿಗೆ ಚಂಡು ಕರ್ತರಿ ಮಣಲ್ ಮಾನಸೂತ್ರಾಂಕುಶಂ 
ಸೆಳೆಗೋಲಕ್ಷತೆ ನಾರಸಂ ಪವನವಸ್ತ್ರಂ ರುದ್ರಭೂಭೂತಿ ನಾ 
ಯಳ ಬಾಯಟ್ಟಿನಮರ್ದದೃಶ್ಯತಿಲಕಂ ದರೂರಬಿಜಾಳಿ ಕಾ 
ಕಳಿವರ್ಣೋಪಳವಂಜನಂ ಭ್ರಮರಪೂರ್ಣೋದ್ಯತ್ಕರಂಡೌಷಧಂ 
ಒಂದಟ್ಟೆಯ ಕೆರ್ಪ೦ ನಲ 
ವಿಂದಂ ವೆಟ್ಟು ನೀಲಿಗಪ್ಪಡದುಡೆ ಚೆ 

ಂದಿರೆ ಸಾಧನವಿದನೋ | 
ರಂದದೆ ಕೆಯೊಡುಗಾಢತಿವಿರದೊಳಧಟಿಂ 
ಯೋಗಚೂರ್ಣಯೋಗವೃತ್ತಿಯಂ ಕರಾಗ್ರದಲ್ಲಿ ತಾ 
ಬ್ಲಾಗಳಂತೆ ಬಂದು ವಿತ್ತಮುಳ್ಳರಾಲಯಂಗಳಂ 
ರಾಗಿಸುತ್ತೆ ಸಾರ್ದು ಸೊಪ್ಪುಳಾಲಿಸುತ್ತೆ ನೋಡಿ ಸಂ 
ಯೋಗಿಸುತ್ತೆ ತಕ್ಕುದೆಲ್ಲಮಂ ಕಡಂಗಿ ಜಾಣ್ಮಯಿ 
ನೆಲಗನ್ನ೦ ಗೋಡೆಗನ್ನಂ ಮಿಸುಗುವ ಗುಳಿಗನ್ನಂ ದೃಢದ್ವಾರಬಂಧ 
ಸ್ಥಲದೊಳಂ ದಲಿಂತೆಂಬವಳದಕೆ ತಕ್ಕಂದದಿಂ ಕನ್ನಮಂ ತೋ 
ಡಿ ಲಸತ್ಕಾಮರ್ಥಯುಕ್ತಂ ಪುಗುಳಗದು ಭಕ್ತಾಲಯಂ ನೈಜವಾದಂ 
ದೊಲವಿಂದ ದೀಪಮಂ ತಾಂ ಬೆಳಗುತವರನೊಲ್ಲೆ ರ್ಬಿಸುತ್ತೊಲ್ಪಿನಿಂದಂ 
ಪದಪಿಂದಂ ತತ್ಪದಾಬ್ಬಕ್ಕೆಆಗಿ ಗಿರಿಶಸತ್ಯನೃತ್ಯಂ ಪೆಸರ್ಕ 
ನೃದ ಬೊಮ್ಮ೦ ಬಂದೆನಾನೆಂದಯಪಿ ಪಡೆದು ಪಾದಾಂಬುಶೇಷಂಗಳಂ ಸ . 
ಮದದಿಂದಂ ಸೇವಿಸುತ್ತಯು ವನದು ಭವಿಗೇಹು ದಲಾದಂದು ಬಾರ್ಚು 
ತೊದವಿರ್ದಥ್ರಂಗಳಂ ಕೊಂಡೊಸೆದು ತಳರ್ದು ತದ್ವಿತದಿಂ ಮತ್ತಮಾಗಳ 
ಬಂದ ಚರಲಿಂಗಮಂ ನಲ 

ವಿಂದಂ ಪೂಜಿಸುತೆ ಸುಖದೊಳಿರೆ ಭಕ್ತಂ ಮ 
ಅಂತರಂಗ ಪೂಜಾ ಕುಶಲನು ; ದೇಹ, ಪ್ರಾಣಿ, ಧನಗಳ ಸಮೂಹವನ್ನು ಜಂಗಮಕ್ಕೆ 
ಸಮರ್ಪಿಸಿದವನು ; ಮಾಯೆಯನ್ನು ಜಯಿಸಿದವನು ; ನಿರ್ಮಲವಾದ ಬುದ್ದಿಯುಳ್ಳ 
ವನು ; ಶಿವಲಿಂಗದಲ್ಲಿ ತನ್ನ ಸನ್ಮಾನ, ಅಭಿಮಾನಗಳನ್ನು ಸಮರ್ಪಿಸಿದ ವೈಭವವುಳ್ಳವನು 
( ಆಗಿದ್ದನು). ೫ ರಿಂದ ೧೦ . ಬರೆಯುವ ಬಳಪ , ಕನ್ನದಗುರಿ, ಚೆಂಡು , ಕತ್ತರಿ, 
ಮಳಲು, ಮುಳ್ಳು , ಅಳತೆ ದಾರಕ್ಕೆ ಕಟ್ಟಿರುವ ಡೊಂಕಾದ ಆಯುಧ ( ಮಾನ 
ಸೂತ್ರಾಂಕುಶ) , (ಸಾಮಾನುಗಳನ್ನು ) ಸಿಕ್ಕಿಸಿ ಎಳೆದುಕೊಳ್ಳುವ ಕೋಲು, ಅಕ್ಷತೆಗಳು 
ನಾರಸವೆಂಬ ಆಯುಧ ವಿಶೇಷ, ಗಾಳಿಯ ಬಟ್ಟೆ ( ಪವನ ವಸ್ತ್ರ ) , ಸ್ಮಶಾನದ ಬೂದಿ, 
ನಾಯಿಗಳು ಬೊಗಳದಂತೆ ಮಾಡುವ ಔಷಧ, ಅದೃಶ್ಯತಿಲಕ ಎಂದರೆ ಮತ್ತೊಬ್ಬರ 


೬೦೦ 


ಬಸವರಾಜ ವಿಜಯಂ 


ತೊಂದು ದಿನಂ ಬಹುಜಂಗಮ 
ವೃಂದಂ ಬಂದು ತಮ್ಮ ಹಕೊಲವಿಂದಂ 

೧೦ 
ವರಿ ಅಂತು ಬರೆ ಕಂಡು ಸಡಗರಂಗೊಂಡು ಬಹುಧನದಿನಲ್ಲದೀ ಬಹಳ ಜಂಗಮ ಸಪರ್ಯ 


ಕಣ್ಣಿಗೆ ತಾನು ಕಾಣದಂತೆ ಮಾಡುವ ಕಪ್ಪಿನ ಬೊಟ್ಟನ್ನು ಹಣೆಯ ಮೇಲೆ ಧರಿಸಿ 
ಕೊಳ್ಳುವ ಅಂಜನ, ದತ್ತೂರಿಯ ಬೀಜಗಳ ಸಮೂಹ, ಕವಣೆ ಕಲ್ಲು (ಕಾಕಳಿ 
ವರ್ನೆಪಳ) , ಅಂಜನ ( ದುಡ್ಡು ಎಲ್ಲಿದೆ ಎಂಬುದನ್ನು ನೋಡಲು ಮಾಡಿರುವ ಒಂದು 
ರೀತಿಯ ಕಾಡಿಗೆ ವಿಶೇಷ,) ತುಂಬಿಗಳಿಂದ ಸಂಪೂರ್ಣ ತುಂಬಿರುವ ಕರಂಡಕದ ಔಷಧ, 
( ಇವುಗಳಿಂದ ಕೂಡಿ) ಒಂದಟ್ಟೆಯುಳ್ಳ ಕೆರ ( ಮೆಟ್ಟು ) ವನ್ನು ಮೆಟ್ಟಿಕೊಂಡು, ನೀಲ 
ವರ್ಣದ ಉಟ್ಟ ಬಟ್ಟೆ ಇವು ಚೆಲುವನ್ನುಂಟುಮಾಡುತ್ತಿರಲು, ಈ ಪೂರ್ವದಲ್ಲಿ ಹೇಳಿದ 
ಸಾಧನ ಸಾಮಗ್ರಿಗಳನ್ನು ಕ್ರಮವಾಗಿ ತೆಗೆದುಕೊಂಡು ದಟ್ಟವಾದ ಕತ್ತಲೆಯಲ್ಲಿ ಪರಾ 
ಕ್ರಮದಿಂದ , ಯೋಗಚೂರ್ಣವೆಂಬ ಪುಡಿಯಿಂದ ಕೂಡಿದ ಬತ್ತಿಯನ್ನು ಕರಾಗ್ರದಲ್ಲಿ 
ಹಿಡಿದು , ಸಂತೋಷ ಪಡುತ್ತ , ಹಣವಂತರಾದವರ ಮನೆಗಳ , ಹತ್ತಿರಕ್ಕೆ ಬಂದು, 
ಶಬ್ದವನ್ನು ಆಲಿಸುವನು ನೋಡಿ, ( ಆ ಸನ್ನಿವೇಶಕ್ಕೆ ) ಬೇಕಾಗುವ ಕನ್ನ ಹಾಕುವ ವಸ್ತು 
ಗಳನ್ನೆಲ್ಲ ಜೋಡಿಸಿಕೊಂಡು ಜಾಣತನದಿಂದ ಉತ್ಸಾಹಗೊಳ್ಳುವನು, ಭೂಮಿಯಲ್ಲಿ 
ರಂಧ್ರ ಕೊರೆಯುವ ಕನ್ನಗುರಿ, ಗೋಡೆಯನ್ನು ತೂತುಕೊರೆಯುವ ಗೋಡೆಕನ್ನ 
ಗರಿ, ಗುಳಿಯನ್ನಾಗಿ ಮಾಡುವ ಕನ್ನಗರಿ, ಗಟ್ಟಿಯಾದ ಬಾಗಿಲ ನೆಲುವಿನ ಬಳಿಯಲ್ಲಿ 
ಹಾಕುವ ಕನ್ನ ಗುರಿ ಈ ಪ್ರಕಾರವಾಗಿರುವ ಕನ್ನ ಕೊರೆಯುವ ಸಾಧನಗಳಲ್ಲಿ ಆಯಾಯ 
ಕನ್ನಕ್ಕೆ ಯೋಗ್ಯವಾದ ಕನ್ನ ಗರಿಯಿಂದ ಕನ್ನವನ್ನು ತೋಡಿಶ್ರೇಷ್ಠ ಸಾಮರ್ಥದಿಂದ 
ಕೂಡಿದವನಾಗಿ, ಮನೆಯೊಳಗೆ ಪ್ರವೇಶ ಮಾಡುವನು . ಆ ಮನೆಯು ನಿಜವಾಗಿ ಭಕ್ತರ 
ಮರೆಯಾಗಿದ್ದರೆ, ತಾನೇ ದೀಪವನ್ನು ಮುಡಿಸಿ, ಆ ಮನೆಯವರನ್ನು ಪ್ರೀತಿಯಿಂದ 
ಎಬ್ಬಿಸುವನು, ಒಳ್ಳೆಯ ನಡೆವಳಿಕೆಯಿಂದಕೂಡಿದವನಾಗಿ ಪ್ರೀತಿಯಿಂದ ಅವರ ಪಾದ 
ಕಮಲಗಳಿಗೆ ನಮಸ್ಕರಿಸಿ, ' ನಾನು ಈಶ್ವರನ ಸೇವಕರ ಸೇವಕನು . ನನ್ನ ಹೆಸರು ಕನ್ನದ 
ಬೊಮ್ಮ ಎಂದು, ಬಂದಿದ್ದೇನೆ,' ಎಂದು ತಿಳಿಸಿ ಪಾದೋದಕ ಪ್ರಸಾದಗಳನ್ನು ಪಡೆದು 
ಸಂತೋಷದಿಂದ ಸೇವಿಸಿ ಹೋಗುವನು. ಆ ನುಗ್ಗಿದ ಮನೆಯು ನಿಜವಾಗಿ ಭವಿಗಳದಾಗಿ 
ದ್ದರೆ, ಅಲ್ಲಿದ್ದ ವಸ್ತುಗಳನ್ನೆಲ್ಲ ಬಾಚಿ ತೆಗೆದುಕೊಂಡು ಹೊರಟು ಆ ಐಶ್ವರದಿಂದಕೂಡಿ, 
ಆ ಭಕ್ತನು ಬಂದು ಜಂಗಮರನ್ನು ಪ್ರೀತಿಯಿಂದ ಪೂಜಿಸುತ್ತ ಸುಖದಿಂದ ಇರುತ್ತಿರಲು 
ಮತ್ತೊಂದು ದಿವಸ ಅಧಿಕ ಸಂಖ್ಯೆಯ ಜಂಗಮ ಸಮೂಹತನ್ನ ಮನೆಗೆ ಬಂದಿತ್ತು . 
ವ|| ಹಾಗೆ ಬಂದಿರಲು ( ಅವರನ್ನು ) ಕಂಡು ಸಂಭ್ರಮಗೊಂಡು, ಅಧಿಕವಾದ ಹಣ 
ದಿಂದಲ್ಲದೆ ಈ ಹೆಚ್ಚು ಸಂಖ್ಯೆಯಲ್ಲಿರುವ ಜಂಗಮರ ಪೂಜೆಯು ಯುಥಾಸಾಂಗವಾಗಿ 
ನೇರವೇರದು , ( ಆದ್ದರಿಂದ) ಅರಮನೆಗೇ ಕನ್ನ ಹಾಕಿ ಅಧಿಕ ವಸ್ತುಗಳನ್ನು ತರುತ್ತೇನೆ. 


ವಿಂಶಾಶ್ವಾಸಂ 


೬೦೧ 


ಸಾಂಗಮಾಗದರಮನೆಯಂ ಕನ್ನ ಮಿಕ್ಕಿ ಬಹುವಸ್ತುವಂ ತರ್ಪೆನೆಂದುಜ್ಜುಗಿಸಿ ಗೃಹಮಂ ಪೋಲಮಟ್ಟು 
ರಾಜವೀಥಿಯೋಳ್ಳರ್ಪಾಗಳಿದಿರೊಂಡು ತನಗೆಆಗಿ ನುತಿಪ ಬಸವರಸನಂ ನೋಡಿ 

ಚರವೃಂದಂ ಬಂದುದಿಂದೆನ್ನಯ ಗೃಹಕೆ ವೃಷಾಧೀಶ ತತ್ತೂಜೆಗುರ್ವಿ 
ಶ್ವರಗೇಹಂಬೊಕ್ಕು ಕನ್ನಂದೆಗೆದು ಬಹುಧನಂದಪ್ಪೆನೆಂದೆಯಿದೆಂ ತ 
ದ್ವರಕೋಶಾಗಾರಮಂ ತೋಱನಗೆ ದೊರೆಯದಾಲಯಂಬೆಕೊಡರ್ಥ 

ರವಿಗಪಮೇಳ್ಳಗೆವಿಡಿ ನಡೆಯೆಂದಾಡಿದ ಬೊಮ್ಮಿದೇವಂ 
ವ|| ಎನೆ ಕೇಳ ನುಚಿತವಿದೆನ್ನದೆ ಭಕ್ತರೇನೆಂದೊಡಂ ಮಾರ್ನುಡಿಗೊಡದ ಭಾಷೆ ತನ 
ಗುಂಟಪ್ಪದಂ ಮಹಾಪ್ರಸಾದವೆಂದೊಡಗೊಂಡು ಪೋಗಿ ನಿರ್ಭೀತಿಯಿಂ ಮಧ್ಯಂದಿನದೊಳರ 
ಮನೆಯಂ ಪೊಕ್ಕು ಬಹುವಸ್ತುವಿದ್ದ ಭಾಂಡಾಗಾರಮಂ ಬಸವಂತೋಲೊಡನೆ ತತ್ಕರದೊಳಿರ್ದ 
ತನ್ನ ಕನ್ನ ಗತ್ತಿಗೆಯಂ ಕೊಂಡಗುಳಿಗನ್ನ ಮಂ ಸವೆದೊಕ್ಕ ಮಣ್ಣ ಪುಡಿಯೆಲ್ಲಂ ಪೊನ್ನ ಪುಡಿ 
ಯಾಗುದುರುತ್ತುಮಿರೆ ತತ್ವದೊಳಪೊಕ್ಕುಮಿಕ್ಕು ಕೆಲವಲದ ಪೇಳಿಗೆಯಂನೋಡಿ ತೆಗೆದಳಂಬಂ 
ಪೊನ್ನಪೋಲೆಗಟ್ಟಿಕೊಂಡು ಪೋಪಿನಂ ಕಾಪಿನ ಚರರ್ಕಂಡು ಭೂಪನಿರ್ದೆಡೆಗೆ ಸರಭಸಂ ಪರಿದು 
ಪೋಗಿ ತದ್ವತ್ತಾಂತವನೆಲ್ಲಮಂ ಪೇಳೆ ಕೇಳು ಬಿಜ್ಜಳಂಕೋಪೋಜ್ವರಭೀಷಣೇಕ್ಷಣನಾಗಿ 
ಎಂದು ಸಿದ್ದನಾಗಿ ಮನೆಯಿಂದ ಹೊರಟು, ರಾಜ ಬೀದಿಯಲ್ಲಿ ಬರುತ್ತಿರುವಾಗ 
ಎದುರಿನಲ್ಲಿಯೇ ತನ್ನನ್ನು ಕಂಡು ನಮಸ್ಕರಿಸುತ್ತಿರುವ ಬಸವಣ್ಣನನ್ನು ನೋಡಿ 
೧೧ . ' ಬಸವಣ್ಣ , ಈದಿನ ನನ್ನ ಮನೆಗೆ ಜಂಗಮ ಸಮೂಹಬಂದಿದೆ, ಆ ಜಂಗಮರ 
ಪೂಜೆಗೋಸ್ಕರ ಕನ್ನವನ್ನು ಕೊರೆದು ಅರಮನೆಯನ್ನು ನುಗ್ಗಿ , ಬಹಳ ಧನವನ್ನು 
ತರುವೆನು, ಎಂದು ಬಂದಿದ್ದೇನೆ. ಆ ರಾಜನ ಶ್ರೇಷ್ಟವಾದ ಬೊಕ್ಕಸದ ಮನೆಯನ್ನು 
ನನಗೆ ತೋರಿಸು, ಅರಸನದಲ್ಲದೆ ಬೇರೆ ಮನೆಯನ್ನು ಹೊಕ್ಕರೆ ಹೆಚ್ಚಾದ ಹಣವು 
ದೊರಕುವುದಿಲ್ಲ . ಈಗ ಹೋಗೋಣ, ಏಳು ಕನ್ನಗಾರಿಯನ್ನು ಹಿಡಿದುಕೋ , ನಡೆ,' 
ಎಂದು ಬೊಮ್ಮಿದೇವನು ಹೇಳಿದನು . ವ!! ಹೀಗೆಂದು ಹೇಳಲು ಕೇಳಿ, ಇವನ ಈ 
ವೃತ್ತಿ ಅನುಚಿತವಾದದ್ದು ಎನ್ನದೆ ಭಕ್ತರಾದವರು ಏನೆಂದರೂ ಪ್ರತ್ಯುತ್ತರಕೊಡದ 
ಪ್ರತಿಜ್ಞೆಯೇ ತನಗೆ ಉಂಟಾಗಿರುವುದರಿಂದ ಮಹಾಪ್ರಸಾದ ಎಂದು ಅವನೊಡನೆ 
ಹೋಗಿನಿರ್ಭೀತಿಯಿಂದ ಮಧ್ಯಾಹ್ನದಲ್ಲಿಯೇ ಅರಮನೆಯನ್ನು ಹೊಕ್ಕು ಬಹುವಸ್ತು 
ವಿದ್ದ ಭಾಂಡಾಗಾರದ ಮನೆಯನ್ನು ತೋರಿಸಿದನು , ಕೂಡಲೆ ಬಸವಣ್ಣನ ಕಯ್ಯಲ್ಲಿದ್ದ 
ಕನ್ನಗುರಿಯನ್ನು ತೆಗೆದುಕೊಂಡು, ಗುಳಿಯನ್ನಾಗಿ ಮಾಡುವ ಗುಳಿಗನ್ನವನ್ನು 
ಹಾಕಿದನು. ಸಿಕ್ಕ ಮಣ್ಣು ಪುಡಿಯೆಲ್ಲವೂ ಹೊನ್ನಿನ ಹುಡಿಯಾಗಿ ಉದುರುತ್ತಿತ್ತು , 
ತಡಮಾಡದೆ ಒಳಹೊಕ್ಕು ಮಿಕ್ಕ ಆಚೆ ಈಚೆಯಿರುವ ಪೆಟ್ಟಿಗೆಗಳನ್ನು ನೋಡಿ, ತೆರೆದು, 
ಹೆಚ್ಚಾಗಿ ಹೊನ್ನಿನ ಹೊರೆಯನ್ನು ಕಟ್ಟಿಕೊಂಡು ಹೊತ್ತುಕೊಂಡು ಹೋಗುತ್ತಿದ್ದನು. 
ಅಷ್ಟರಲ್ಲಿ ಕಾವಲಿನ ಆಳುಗಳು ಕಂಡು ಮಹಾರಾಜನಿದ್ದಲ್ಲಿಗೆ ವೇಗವಾಗಿ ಓಡಿಹೋಗಿ 
ಆ ವೃತ್ತಾಂತವೆಲ್ಲವನ್ನೂ ಹೇಳಿದರು , ಬಿಜ್ಜಳನು ಕೇಳಿ ಕೋಪದಿಂದ ಪ್ರಕಾಶಿಸುವ 


1 - ( ಜ) 2 ತಿ ( ದ) 3 Jo( ಜ) 


೬೦೨ 


ಬಸವರಾಜ ವಿಜಯಂ 


ಸ್ಥಿರಸತ್ಯವ್ರತನೀಶಭಕ್ತನೆನಗಾಪ್ತಂ ಧರ್ಮಯುಕ್ತಂ ಗುಣಾ 
ಕರನೆಂದಾಂ ಸಕಲಾಧಿಪತ್ಯಪದಮಂ ಕೈಸಾರ್ಚುತುಂ ನಂಬಿ ನ 
ಚಿರೆ ಲೇಸಂ ನೆಗಳ೦ ಗಡಾ ಬಸವನೇನೆಂಬೆಂ ಪಗಲ್ಬಂದು ತ . 
ಸ್ಕರರಿಂ ತೊಡಿಸಿ ಕನ್ನಮಂ ಕಳಿಸಿದಂ ಮತ್ತೊಶವಿತ್ರಂಗಳು 


ಬೇಡಿದೋಡೀಯನೇ ತನಗೆ ಭೂರಿಧನಗಳನೇಕೆ ಕನ್ನಮಂ 
ತೋಡಿಸಿಕೋಶವಿತ್ತತತಿಯಂ ಬಜರಿಕೆಯ ನಕಾರ್ಯವೆಂಬುದು 
ನೋಡದೆ ದುರ್ಯಶಸ್ಸಿ ತಿಗೆ ಭಾಜನನಾದನಜಸ್ರಮಾಂ ಕರಂ 
ಮಾಡಿದ ಲೇಸತ್ತರಿಸಿದಂ ಗಡ ತನ್ನನದೆಂತು ನಂಬುವೆಂ 


ಹರಣಂಗೊಳಿಪುದಿವಂಗ 
ಚರಿಯ ' ರ್ಥಾ ಬಹಿಶ್ಚರಾಃ ಪ್ರಾಣಾ' ಎಂ 
ಬೊರೆಯುಂಟಪ್ಪುದಂ ತ . 
ಸ್ವರರಿಂ ಮನಮನಿಂತು ಕಳಿಸಿದ ಕತದಿಂ 


ವ ! ಅದುಕಾರಣದಿಂ ಬಸವಸಚಿವನೊಡನಾಟಮೆನಗೆ ಸಾಲ್ಕು ಮಂದು ರೋಷಾವೇರಿ 
ನಿರ್ಯದನಲಕಣಕಟಾಕ್ಷನಾಗಿ ಭಾಂಡಾಗಾರದೆಡೆಗೇyಂದು ಕನ್ನಂದೆಗೆದ ತಾಣವಂ ಮಾಣದವಶ 
ನಿಂದು ನಿರೀಕ್ಷಿಪಾಗಲ್ – 


ಕೆಂಪಾದ ಕಣ್ಣುಗಳುಳ್ಳವನಾಗಿ ೧೨. ಬಸವಣ್ಣನು ನಿಶ್ಚಂಚಲವಾದ ಸತ್ಯವೇ ವ್ರತವಾಗಿ 
ಉಳ್ಳವನು; ಈಶ್ವರನ ಭಕ್ತನು; ನನಗೆ ಆಪ್ತನು! ಧರ್ಮದಿಂದಕೂಡಿದವನು; ಸದ್ಗುಣ 
ಸಮೂಹವುಳ್ಳವನು - ಎಂದು ನಾನು 'ಸಕಲಾಧಿಪತ್ಯವನೂ ಕೈಗೆಕೊಟ್ಟೆನು( ಹೀಗೆಕೊಟ್ಟು) 
ನಂಬಿ , ನಚ್ಚಿ ಇರುತ್ತಿರಲು ಒಳ್ಳೆಯದನ್ನೇ ಮಾಡಿದನಲ್ಲವೇ ? ಏನು ಹೇಳಲಿ 
ಹಗಲಿನಲ್ಲಿಯೇ ಕಳ್ಳರೊಡನೆ ಬಂದು ಕನ್ನವನ್ನು ತೋಡಿಸಿ, ನನ್ನ ಬೊಕ್ಕಸದ ಹಣವನ್ನು 
ಕಳಿಸಿದನು . ೧೩ . ಬೇಡಿದ್ದರೆ ಆ ಬಸವಣ್ಣನಿಗೆ ಹೇರಳವಾಗಿ ಹಣವನ್ನು 
ಕೊಡುತ್ತಿರಲಿಲ್ಲವೆ ? ಕನ್ನವನ್ನು ಕೆರೆಯಿಸಿ ಭಾಂಡಾರದ ದ್ರವ್ಯಸಮೂಹವನ್ನು ಏಕೆ 
ಬರಿದುಗೊಳಿಸಿದನು ! ( ತಾನು ಮಾಡುವ ಈ ಕಾರ ) ಮಾಡಬಾರದ ಕಾರವೆಂಬುದನ್ನು 
ಯೋಚಿಸದೆ ಅಪಯಶಸ್ಸಿಗೆ ಭಾಜನನಾದನು . ಸದಾ ನಾನು ( ಅವನಿಗೆ) ಮಾಡಿದ ಉಪ 
ಕಾರವನ್ನು ಮೂಲೆ ಗುಂಪಾಗಿಸಿದನಲ್ಲವೆ ? ( ಅವನನ್ನು ) ಹೇಗೆ ನಂಬಲಿ? ' ೧೪, ಕಳ್ಳ 
ರಿಂದ ನನ್ನ ಹಣವನ್ನು ಈ ರೀತಿ ಕಳವು ಮಾಡಿಸಿದ ಕಾರಣದಿಂದ ( ಇವನಿಗೆ) ' ದ್ರವ್ಯವು 
ಹೊರಗೆ ಸಂಚರಿಸುವ ಪ್ರಾಣಗಳು' ಎಂಬ ನಾಣ್ಣುಡಿಯಿರುವುದರಿಂದ ಈ ಬಸವಣ್ಣನಿಗೆ 
ಪ್ರಾಣವನ್ನು ತೆಗೆಯಿಸುವುದೂ ಆಶ್ಚರವಲ್ಲ !' ವ ! “ ಆದಕಾರಣದಿಂದ ಬಸವ 
ಮಂತ್ರಿಯೊಡನೆ ನಮಗೆ ಒಡನಾಟವು ಸಾಕು !” ಹೀಗೆಂದು ರೋಷದಿಂದ ಕೂಡಿದ 
ಆವೇಶದಿಂದ ಹೊರಹೊರಡುತ್ತಿರುವ ಬೆಂಕಿಯ ಕಣ್ಣು ಕೊನೆಗಳುಳ್ಳವನಾಗಿ, ಭಾಂಡಾರದ 
ಹತ್ತಿರಕ್ಕೆ ಹೊರಟುಬಂದು, ಕನ್ನವನ್ನು ಕೊರೆದ ಸ್ಥಳವನ್ನು ನಿಂತು ನೋಡುತ್ತಿರುವಾಗ 


ವಿಂಶಾಶ್ವಾಸಂ 


೬೦೩ 


. .... 


ಇದು ಶರಣಚರಣಕನಕಾ 
ರ್ಕ 

. 
ಬ ದರಜಮೊರ್ಗುಡಿಸಿತೆನಿಸಿ ಕೊಠಶ್ರೀಯಂ 
ಗದಕುಂಕುಮರಜಮುದುರ್ದವೊ 
ಲೋದವಿದ ನವಕನಕರಜಮದೇಂ ರಂಜಿಸಿತೋ 


ವ! ಅಂತೆಸೆದು ಪರೆದು ಪಸರಿಸಿದ ಕನಕರಜೊರಾಜಿ ' ಯಂ ರಾಜೇಂದ್ರನಭೀಕ್ಷಿಸಿಕೋಪವು 
ನುಳಿದು ವಿಸ್ಮಯಾಂತಃಕರಣನಾಗಿ ತಲೆಯಂ ತೂಗಿ ಬಸವನಂ ಬರಿಸಿ 


ಏನಿದು ವಿಚಿತ್ರತರವಿಡಿ 
ದೀ ನೆಲದೊಳಗೊಕ್ಕ ಕನಕರಜಮೆತ್ತಣದಿಂ 
ತೇನೆಸಗಿದೆ ಪೇಳೆನಗೆ ನಿ 
ದಾನಮನೆಲೆ ಬಸವ ಬಂದ ಚರನದಾವಂ 


ವ!! ಎಂದಾ ನೃಪಂ ಬೆಸಗೊಳೆ ನಸುನಗುತ ಬಸವರಸನಿಂತೆಂದಂ 


ವಿದಿತ ಸುಗುಣಾಂಕನೆಲೆ ಭೂ 
ಸುದತೀಶ ವಿರಾಜಿಸಿರ್ಪನೀ ಪುರದೊಳ್ಯ 
ನದ ಬೊಮ್ಮನೆಂಬನವನ 
ಗ್ಗದ ಪೆಂಷಂ ಪೊಗಳಲೇಶ್ವರಂಗಮಶಕ್ಯಂ 


- ೧೫ , ತುಂಬಿದ ಆ ಹೊಸಚಿನ್ನದ ಹುಡಿಯು, ಶಿವಶರಣರ ಪಾದವೆಂಬ ಸುವರ್ಣ 
ಕಮಲದ ಧೂಳಿಯೇ ರಾಶಿಯಾಗಿರುವುದೋ ಎಂದೆನಿಸಿ , ಬೊಕ್ಕಸವೆಂಬ ಲಕ್ಷ್ಮಿಯ 
ದೇಹದ ಕುಂಕುಮದ ಧೂಳಿಯೇ ಉದುರಿರುವುದೋ ಎಂಬಂತೆ ಆ ಚಿನ್ನದ ಹುಡಿಯು 
ಅದೇನು ಶೋಭಿಸುತ್ತಿತ್ತೋ ! ವ ! - ಹಾಗೆ ಶೋಭಿಸುತ್ತ ಸುತ್ತಲೂ ಹರಡಿರುವ 
ಬಂಗಾರದ ಧೂಳಿನ ರಾಶಿಯನ್ನು ರಾಜಶ್ರೇಷ್ಟನಾದ ಬಿಜ್ಜಳನು ನೋಡಿ, ಕೋಪವನ್ನು 
ಬಿಟ್ಟು ಆಶ್ಚರದಿಂದ ಕೂಡಿದ ಮನಸ್ಸುಳ್ಳವನಾಗಿ , ತಲೆದೂಗಿಬಸವಣ್ಣನನ್ನು ಬರ 
ಮಾಡಿಸಿಕೊಂಡು - ೧೬ . ' ಎಲೈ ಬಸವಣ್ಣನೇ , ಇದೇನು ವಿಚಿತ್ರ ? ಈ ( ಭಾಂಡಾರ) 
ಭೂಮಿಯಲ್ಲಿ, ದಟ್ಟವಾಗಿ ಸುರಿದಿರುವ ಈ ಬಂಗಾರದ ಮಣ್ಣು ಎಲ್ಲಿಯದು ? 
ಈ ರೀತಿಯಾಗಲು ಏನು ಮಾಡಿದೆ ? ಇದರ ಮೂಲ ಕಾರಣವೇನು ಹೇಳು ; 
ಯಾವ ಕಳ್ಳನು ಬಂದಿದ್ದನು' ? ವ|| ಹೀಗೆಂದು ಆ ಅರಸನು ಕೇಳಲಾಗಿ ನಸುನಗುತ್ತ 
ಬಸವರಾಜನು ಹೀಗೆ ಹೇಳಿದನು . ೧೭ . “ ಎಲೈ ಭೂಕಾಂತೆಯ ಪತಿಯೇ , ಈ 
ಪಟ್ಟಣದಲ್ಲಿ ಪ್ರಸಿದ್ದ ಸದ್ಗುಣಗಳೇ ಲಕ್ಷಣವಾಗುಳ್ಳ ಕನ್ನದ ಬೊಮ್ಮಯ್ಯನೆಂಬುವನು 
ಇದ್ದಾನೆ. ಅವನ ಪವಿತ್ರವಾದ ಘನತೆಯನ್ನು ಹೊಗಳಲು ಈಶ್ವರನಿಗೂ ಶಕ್ಯವಿಲ್ಲ.' 


1 ಸಿ ( ದ) 


2 ಮಂ ( ಜ) 


ಬಸವರಾಜ ವಿಜಯಂ 


ಸುರಭೂಜ೦ಗಳ ಮೂಲಮಾತನ ಪದಾಂಗುಷ್ಠದ್ವಯಂ ಸಾರ ನಿ 
ರ್ಜರಧೇನುವ್ರಜಜನ್ಮಭೂಮಿಯವನುದ್ಯದೀಕ್ಷಣಂ ದಿವ್ಯಭಾ 
ಸುರಚಿಂತಾಮಣಿಗೇಹವಾತನ ಕರಂ ಸಂಪೂರ್ಣ ಸುಜ್ಞಾನದಾ 
ಕರವಾ ದೇವನ ವಾಣಿ ಜನ್ಮಗದಭೈಷಜ್ಯಾಶ್ರಯಂ ತತ್ವದಂ 
ಆತನ ಪಾದಸ್ಪರ್ಶ 
ಖ್ಯಾತಘನಸ್ಸರ್ಶವೇದಿಯಾತನ ಮಳಿಸು 
ತಾತಲಯಕಾಲಮಾತನ 
ಚೇತೋದಯ ಮುಕ್ತಿಮೂಲಕಾರಣವರಸಾ 
ಅಣಿಮಾದಿ ಸಿದ್ಧಿಗಳ ತಿಂ 
ತಿಣಿಯವನಂ ಸೇವಿಪರ್ಗೆ ಸುಲಭಂ ಶರಣಾ 
ಗ್ರಣಿಯಿಂತು ಪೆಂಪು ವಿಗೆ ಸಂ 
ದಣಿಸಿರೆಯುಂ ಧರೆಯೊಳಸಮ ಲಿಂಗಸಮರ್ಥಂ 
ಕನ್ನವನಿಕ್ಕಿ ತಂದ ಧನದಿಂ ಸಲೆ ಜಂಗಮಪಾದಪೂಜೆಯಂ 
ಚನ್ನೆನೆ ಮಾಲ್ಪನಂತದು ನಿಜವ್ರತಮಾತ್ಮಮಹತ್ವದಿಂದವಂ 
ಪೊನ್ನನದೆಂತುಮಾರ್ಜಿಸನಿಳಾಧಿಪ ಕೇಳಿವಭಕ್ತಿಯತ್ತ ಚ್ 
ರ್ಯನ್ನೆಗಳೋಂದಣಿ ಪರಮಾರ್ಥವಿರೋಧವಿದೆಂಬೆಯಷ್ಟೊಡಂ 
ಶಿವಛಕ್ತಿಯುಕ್ಕನೋಲೆ ಸ . 

ಗುವ ದುಷ್ಕರ್ಮ೦ ಸುಕರ್ಮಫಲಮನೆ ಮಾಳ್ಳುಂ 
೧೮. ಆತನ ಪಾದದ ಹೆಬ್ಬೆಟ್ಟುಗಳೆರಡೂ ಕಲ್ಪವೃಕ್ಷಗಳ ಬುಡ ; ಅವನ ಉತ್ಕೃಷ್ಟ 
ಕಣ್ಣುಗಳು ಶ್ರೇಷ್ಠವಾದ ಕಾಮಧೇನುಗಳು ಹುಟ್ಟಿದ ಸ್ಥಳಗಳು ; ಅವನ ಕೈ ದಿವ್ಯವಾಗಿ 
ಪ್ರಕಾಶಿಸುವ ಚಿಂತಾರತ್ನವಿರುವ ಮನೆ; ಆ ದೇವನ ಮಾತುಗಳು ಸಂಪೂರ್ಣವಾಗಿ 
ಸುಜ್ಞಾನದ ಆಗರ ; ಅವನ ಪಾದಗಳು ಹುಟ್ಟೆ೦ಬ ( ಜನನವೆಂಬ) ರೋಗದ ಔಷಧಿಗಳ 
ಸ್ಥಾನ. ೧೯ . ಅಬ್ಬಬ್ಬಾ ! ಅವನ ಪಾದದ ಸೋಂಕು ಪ್ರಸಿದ್ದವಾದ ಮೇಘವನ್ನು 
ಸೋಂಕುವ ವೇದಿಕೆ ( ಅಂದರೆ ದೇವಯಾನ) ; ಅವನ ಕೋಪ ಹಾನಿ ರೂಪವಾದ 
ಪ್ರಳಯಕಾಲ ; ಅವನ ಮನಸ್ಸಿನ ಕೃಪೆಯು ಮೋಕ್ಷಕ್ಕೆ ಮೂಲ ಕಾರಣ (ಎನಿಸಿದೆ). 
೨೦ - ೨೧ - ೨೨ . ಭೂಮಿಯಲ್ಲಿ ಅವನನ್ನು ಸೇವಿಸಿದವರಿಗೆ ಅಣಿಮಾದಿ ಅಷ್ಟ 
ಸಿದ್ದಿ ಗಳ ಸಮೂಹವು ಸುಖವಾಗಿ ಪಡೆಯುವುದಕ್ಕೆ ಯೋಗ್ಯವಾದುವಾಗಿದೆ. 
ಅನುಪಮವಾದ ಲಿಂಗ ಪೂಜಾ ಸಮರ್ಥನೂ , ಶರಣರಲ್ಲಿ ಅಗ್ರಗಣ್ಯನೂ ಆದ ಅವನು 
ಈ ರೀತಿ ಹೆಚ್ಚಾದ ಘನತೆಯಿಂದ ಕೂಡಿದ್ದರೂ , ಕನ್ನವನ್ನು ಕೊರೆದು ತಂದ ದ್ರವ್ಯ 
ದಿಂದ ಜಂಗಮರ ಪಾದ ಪೂಜೆಯನ್ನು ಚೆನ್ನಾಗಿ ಮಾಡುವನು . ಅದೇ ಅವನ 
ಶೀಲವಾಗಿದೆ. ಈ ರೀತಿಯ ತನ್ನ ಮಹಾಯಿಂದ ಕೂಡಿದವನಾಗಿ ಅವನು 
ಸಂಪಾದನೆಗೆ ಈ ಕಾರ್ಯ ಮಾಡುತ್ತಿಲ್ಲ. ಮಹಾರಾಜಾ, ಕೇಳು : ಶಿವ ಭಕ್ತಿಯೆತ್ತ ? 


1 ಯಾ ( ದ) 


ವಿಂಶಾಶ್ವಾಸಂ 


ಶಿವಭಕ್ತಿವಿರಹಿತರ್ಗದು 
ವಿವರಿಸೆ ನಿಜಫಲಮೆನಿಪ್ಪ ದುಃಖವನೀಗುಂ 
ವಗಿ ಅದೆಂತೆನೆ - - 
ಧರೆಯೊಳರ್ಮಜನಾಡಿ ಜೂಜನವನೀಸೌಭಾಗ್ಯವು ನೀಗಿ ಸೊ 
ದರಯುಕ್ತಂ ವನವಾಸಿಯಾದನೆಸಗುತ್ತಾ ಹೋದನೆ ರ್ದನೀ 
ಶ್ವರನಾವಾಸಮನಾ ಮೂರ್ಖನಾಥವಿಭು ರಾಮಂ ಬೇಂಟೆಯಿಂ ಜಾನಕೀ 
ವಿರಹಾವಸ್ಥೆಯನಾಂತನಾಳನದಣಿಂದಂ ಕಣ್ಣಪಂ ಮುಕ್ತಿಯಂ 

೨೩ 
ಧನವನಿತಾವಿಮೋಹಿತರಿಲಾಧಿಪರಂದಳಿದರ್ಕೆಲಂಬರಾ 
ಘನಧನಕಾವಿನೀತತಿಯನೊಂದಿದ ಸೌಂದರನಾಳ ನಾ ಮಹೇ 
ಶನ ಪದಮಂ ತೊದಳುಡಿದಪೂಜ್ಯತೆಯಾಳ ನಜಂ ಧರಾತಿಪಾ 
ವನ ಚಿಪತೊಂಡನಾಡಿ ಪುಸಿಯಂ ಪುರವೈರಿಯ ಲೋಕಮೆಲ್ಲೂ ದು 
ಮುನಿಮಾಂಡವ್ಯನೊಡರ್ಚಿ ಹಿಂಸೆಯನವಂ ಶೂಲಕ್ಕೆ ಪಕ್ಕಾದನಾ 
ಘನ ಚಂಡೇಶ್ವರನಿಕ್ಕಿ ತಂದೆಯನುಮಾಧೀಶಪ್ರಸಾದಕ್ಕೆ ಭಾ 
ಜನಮಾದಂ ಕುಚಿಗಳು ಶೂಲಕಿಳಿದಂ ಕೇಳೂದ್ರಿಕಂ ಮಾರ್ಗತಾ 

ಡನದಿಂದಂ ಕಲವ ಭಕ್ತನಿಳೆಯೋಳ್ತಾರ್ದಂ ಶಿವಾವಾಸಮಂ 
ಕಳ್ಳತನ ಮಾಡುವ ರೀತಿಯೆತ್ತ ? ಇದು ಪರಮಾರ್ಥಕ್ಕೆ ವಿರೋಧವಾದದ್ದು , ಎಂದು 
ನೀನು ಹೇಳುವೆಯಾದರೂ , ಶಿವಶಕ್ತಿಯುಕ್ತನಾದವನು ಒಲಿದು ಮಾಡುವ ದುಷ್ಟ 
ಕಾರ್ಯವೂ ಒಳ್ಳೆಯ ಕೆಲಸದಿಂದುಂಟಾಗುವ ಫಲವನ್ನೇ ಕೊಡುವುದು . ಆ ದುಷ್ಕಾರವು 
ವಿಚಾರ ಮಾಡಿ ನೋಡಿದರೆ, ಶಿವಭಕ್ತಿಯಿಲ್ಲದವನಿಗೆ ತನ್ನ ಫಲವಾದುದೆನಿಸುವ 
ದುಃಖವನ್ನೇ ಕೊಡುವುದು.' ವ ಅದು ಹೇಗೆಂದರೆ - ೨೩ . ' ಈ ಧರಣಿಯಲ್ಲಿ 
( ಹಿಂದೆ) ಧರ್ಮರಾಜನು ಜೂಜಾಡಿ ಭೂಮಿ ಸಂಬಂಧವಾದ ಸೌಖ್ಯವನ್ನು ಕಳೆದು 
ಕೊಂಡು ಸಹೋದರರೊಡನೆ ವನವಾಸಿಯಾದನು. ಮೂರ್ಖನಾಥನೆಂಬ ವಿಭುವು 
ಆ ಜೂಜನ್ನು ಆಡುತ್ತ ಈಶ್ವರನ ಆವಾಸಸ್ಥಾನವನ್ನು ಸೇರಿದನು. ಶ್ರೀ ರಾಮನು 
ಬೇಟೆಯಾಡಿ ಜಾನಕಿಯಿಂದ ವಿಯೋಗಗೊಂಡನು . ಆ ಬೇಟೆಯಿಂದಲೇ ಕಣ್ಣಪ್ಪನು 
ಮುಕ್ತಿಯನ್ನು ಹೊಂದಿದನು .' ೨೪, ' ಪೂರ್ವ ಕಾಲದಲ್ಲಿ ಕೆಲವು ರಾಜರು ಹೊನ್ನು 
ಹೆಣ್ಣುಗಳಲ್ಲಿ ಆಸಕ್ತರಾಗಿ, ನಾಶವಾದರು . ಆ ಶ್ರೇಷ್ಟವಾದ ಹೊನ್ನು ಹೆಣ್ಣುಗಳ 
ಸಮೂಹವನ್ನು ಹೊಂದಿದ ಸೌಂದರನಂಬಿಯು ಆ ಪರಮೇಶ್ವರನ ಸ್ಥಾನವನ್ನು 
ಸೇರಿದನು . ಬ್ರಹ್ಮನು ಸುಳ್ಳನ್ನು ಹೇಳಿ ಪೂಜಿಸಿಕೊಳ್ಳುವ ಯೋಗ್ಯತೆಯನ್ನು ಕಳೆದು 
ಕೊಂಡನು . ಭೂಮಿಗೆ ಪಾವನನೆನಿಸಿದ ದಭಭಕ್ತನು ( ಚಿರುತೊಂಡನು) ಸುಳ್ಳನ್ನಾಡಿ 
ಶಿವಲೋಕವನ್ನು ಸೇರಿದನು.' ೨೫ . 'ಭೂಮಿಯಲ್ಲಿ ( ಹಿಂದೆ) ಮುನಿಯಾದ 
ಮಾಂಡವ್ಯನು ಹಿಂಸೆಯನ್ನು ಮಾಡಿ, ಶೂಲವನ್ನು ಏರಿದನು. ಆ ಶ್ರೇಷ್ಟನಾದ 
ಚಂಡೇಶ್ವರನು ತಂದೆಯನ್ನು ಕೊಂದು ಶಿವಾನುಗ್ರಹಕ್ಕೆ ಭಾಜನನಾದನು. ಶೂದ್ರಿಕ 
ನೆಂಬುವನು ಅತಿಶಯವಾಗಿ ಕುರಿಗಳನ್ನು ಕದ್ದು ಶೂಲವನ್ನೇರಿದನು. ಕಲವ 


೬೦೬ 


ಬಸವರಾಜ ವಿಜಯಂ 


ಧರೆಯೊಳ್ತಾಜ್ಯಾಂತದೊಳ್ಳೆಳ್ಳರಕವವನಿಪರ್ಗೆಂಬ ವೇದೋಕ್ತಿಯಂಮಾಂ 
ಕರಿಸುತ್ತುಂ ಪ್ರಾಜ್ಯಸಾಮ್ರಜ್ಯಮನಿರದೊಲವಿಂ ಪಾಲಿಸುತಿರ್ದು ಗೌರೀ 
ವರಸಮ್ಮಗೃಕ್ತಿಯಿಂ ಮುಕ್ತಿಯೊಳೊಡವೆರೆದರ್ಚೆರಮಾಧೀಶ ಚೋಳಾ 
ದ್ರಣಂ ಕೂರ್ತಿಶ್ವರಾರ್ಥಂ ನೆಗಳ ನಿಖಿಲ ದುಷ್ಕರ್ಮಮುಂ ಶಿಷ್ಟಧರ್ಮ೦ 


೨೬ 


ಇದು ಸತ್ಯಂ ಶಿವಭಕ್ತಸಂತತಿ' ಗಧರ್ಮೋ ಧರ್ಮತಾಂ ಯಾತಿ” ಯೆಂ 
ದೊದುತ್ತಿರ್ಪುದು ಶೈವತಂತ್ರವದಯಂ ಧಾತ್ರೀಶಕೇಳೆನ್ನ ಕ 
ನದ ಬೊಮ್ಮಯ್ಯನ ವೃತ್ತಿ ಸಾಧುಚರಿತಂ ದುಷ್ಕರ್ಮವನ್ನು ದು 
ರ್ಮದಮೋಹಪ್ಪಹೆಯಿಲ್ಲದಪ್ರತಿಮನಂ ಪೇಳ್ಳಣ್ಣಿಸಲ್ಬರ್ಕುಮೇ 


ಹರಭಕ್ಕರ್ಮಂದಿರಕ್ಕೇರೆಹಗಲಿರುಳೆಂದೆನ್ನದಾನೇಳೆಯೋಳ್ಳಂ 
ವರಿಸುತ್ತು ಬಂದು ಕನ್ನಂದೆಗೆದದು ಶರಣಾವಾಸಮಂದಾಗೆ ಸಾರ್ದಾ 
ದರದಿಂ ಕುಂಬಿಟ್ಟು ಪೋಪು ಹೆಸರನಜುಪುತನ್ಯಾಲಯಂ ತಾನದಾಗು 
ತಿರೆ ಕೊಂಡರ್ದೌಘಮಂ ತೂಣ್ಣವರ ದುರಿತಮಂ ಧನ್ಯರಂ ಮಾಡಿ ಪೋಪಂ ೨೮ 


ಭಕ್ತನು ಮೃಗ ವಧೆಯ ಸುಖದಿಂದ ಶಿವನ ಆವಾಸವನ್ನು ಸೇರಿದನು .' ೨೬ . 
' ಮಹಾರಾಜಾ ಕೇಳು : ಭೂಮಿಯಲ್ಲಿ ಚೇರಮರಾಯ , ಚೋಳಮೊದಲಾದವರು 
' ರಾಜರಾದವರಿಗೆ ರಾಜ್ಯ ಸುಖವನ್ನು ಅನುಭವಿಸಿಯಾದ ಮೇಲೆ ನರಕ' ಎಂದೆಂಬ 
ವೇದೋಕ್ತಿಯನ್ನು ತಿರಸ್ಕರಿಸಿ, ತಪ್ಪದೆ ಅಪಾರವಾದ ಸಾಮ್ರಾಜ್ಯವನ್ನು ಪ್ರೀತಿಯಿಂದ 
ಪಾಲಿಸುತ್ತ ಇದ್ದು , ಪರಮೇಶ್ವರನ ಶ್ರೇಷ್ಠ ಭಕ್ತಿಯಿಂದ ಮುಕ್ತಿಯನ್ನು ಹೊಂದಿ 
ಶೋಭಿಸಿದರು . ಸ್ವಲ್ಪವೇ ಆಗಲಿ ಪ್ರೀತಿಯಿಂದ ಶಿವನಿಗೋಸ್ಕರವಾಗಿ ಮಾಡಿದ 
ಕೆಟ್ಟ ಕೆಲಸವೆಲ್ಲವೂ ಶಿಷ್ಟ ಧರ್ಮವಾಗುವುದು . ” ೨೭. ' ಇದು ಸತ್ಯ ಸಂಗತಿ. 
ಶಿವಭಕ್ತ ಸಮೂಹಕ್ಕೆ `ಕೆಟ್ಟ ಧರ್ಮವೇ ತಾನು ಸದ್ದರ್ಮತ್ವವನ್ನು ಪಡೆಯುವುದು? 
ಎಂದು ಶೈವಾಗಮವು ಕೂಗುತ್ತಿರುವುದು . ಆದ್ದರಿಂದ ಮಹಾರಾಜನೇ , ಕೇಳು : 
ನಮ್ಮ ಕನ್ನದ ಬ್ರಹ್ಮಯ್ಯನ ವೃತ್ತಿಯು ಸತ್ಪುರುಷರ ನಡತೆಯೇ ಹೊರತು 
ದುಷ್ಕರ್ಮವಲ್ಲ . ಕೆಟ್ಟ ಅಹಂಕಾರ , ಅಜ್ಞಾನ, ಆಸೆಗಳಾವುವೂ ಇಲ್ಲದ ಅಸದೃಶನಾದ 
ಅವನನ್ನು ವರ್ಣಿಸುವುದಕ್ಕೆ ಬರುತ್ತದೆಯೆ ? ಹೇಳು.' ೨೮. ' ಹರಭಕ್ತರಾದವರು 
ತನ್ನ ಮನೆಗೆ ಬರಲಾಗಿ, ಹಗಲು, ಇರುಳು ಎಂದು ನೋಡದೆ, ಆ ವೇಳೆಯಲ್ಲಿ ತನ್ನ 
ಕಾಯಕದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಬಂದು, ಕನ್ನವನ್ನು ಕೊರೆದ ಆ 
ಮನೆಯು ಶಿವಶರಣರ ಮನೆಯೇ ಆದುದಾಗಿದ್ದರೆ, ಆಗ ಆದರದಿಂದ ಆ ಮನೆಯವರ 
ಸಮೀಪಕ್ಕೆ ತಾನೇ ಹೋಗಿ, ನಮಸ್ಕರಿಸಿ, ತನ್ನ ಹೆಸರು ಹೇಳಿ, ಹೋಗುವನು. 
ಕನ್ನವನ್ನು ಹಾಕಿದ ಆ ಮನೆಯು ಶಿವಭಕ್ಕೇತರರದಾಗಿದ್ದರೆ, ಹಣದ ರಾಶಿಯನ್ನು: 
ಕೊಂಡು, ಆ ಮನೆಯವರ ಪಾಪವನ್ನು ಕಾಲಿನಿಂದ ಒರೆಸಿ, ಧನ್ಯರನ್ನಾಗಿ ಮಾಡಿ 


ವಿಂಶಾಶ್ವಾಸಂ 


ನರಪತಿ ನೋಡು ಮುಟ್ಟಿದೆಡೆ ಮೆಟ್ಟಿದ ತಾಣಮೋಡಿಲ್ಲು ಕನ್ನಮಂ 
ಶರಣನೊಡರ್ಚೆ ತಿಳಿದ ಭಿತ್ತಿಯ ಮಣೋರೆವೆತ್ತ ಕಾಂತಿ ಭಾ 
ಸುರತರ ನವ್ಯಹೇಮಮಯವಾಗಿ ವಿರಾಜಿಪುದಿಂತಿದಕ್ಕೆ ತ 
ದುರುವಿಳಸನ್ಮಹತ್ವಕೆ ನಿದರ್ಶನಮುರ್ವಿಯೊಳದ್ಭುತಾಸ್ಪದಂ 
ಇಂತತುಳ ಮಹಿಮೆಯುಳ್ಳಂ 
ಗೆಂತುಂ ದುರ್ಲಭಮದಾವುದಾತಂ ನಿನ್ನಂ 
ಸಂತಸದ ಸಲಿಪಲೆಯುದ 
ನಂತಲ್ಲದೆ ಬಂದನಲ್ಲು ವಿತ್ತಪ್ಪ ಹೆಯಿ 
ಜನಪತಿ ನಿನ್ನಯ ಕೋಶದ 
ಧನಮನವ ಕವರ್ದುವಿಲ್ಲತೋರ್ಪೆನದಂ ನೆ 
೬ನೆ ನೋಳ್ಳುದೀಗಳೊ೦ 

ದನವದ್ಯಂ ತಾನೆ ಬರಿಸಿದಂ ಕರಣಿಕರಂ 

ವ! ಅಂತು ಬರಿಸಿ ಬಸವ ಲೆಕ್ಕಮನಿನಿತೆಂದೋದಿಸಿ ಪೊನ್ನ ಹೇಳಿಕೆಗಳಂ ತೆಗೆದುತೋಜಿಸೆ 
ಮುರ್ದ ಪೊಂಗಳಿರ್ಮಡಿಸಿ ಪೇರ್ಚಿರೆ ಬಿಜ್ಜಳಂ ಕಂಡು 

ತಲೆದೂಗಿ ವಿಸ್ಮಯಂ ಬಡೆ 

- ದೊಲವಿಂ ಕೊಂಡಾಡುತ್ತಿರ್ದನಿತ್ಯಹಿಮೋ 
ಹೋಗುವನು.' ೨೯ . 'ಮಹಾರಾಜಾ ,ನೋಡು: ಶರಣನು ಮುಟ್ಟಿದ ಈ ಸ್ಥಳ, 
ಮೆಟ್ಟಿದ ತಾಣ, ಪ್ರೀತಿಯಿಂದ ಕನ್ನವನ್ನು ಕೊರೆಯಲಾಗಿ ಸುರಿದ ಗೋಡೆಯ ಮಣ್ಣು 
ಪ್ರಸಿದ್ದವಾದ ತೇಜಸ್ಸಿನಿಂದ ಮನೋಹರವಾದ ಹೊಸ ಚಿನ್ನದ ವಿಕಾರವೇ ಆದುದಾಗಿ 
ಪ್ರಕಾಶಿಸುತ್ತಿರುವುದು. ಈ ರೀತಿ ಇರುವ ಇದು ಆ ಗುರುವಿನ ಶೋಭಿಸುವ 
ಮಹಿಮೆಗೆ ಭೂಮಿಯಲ್ಲಿ ಆಶ್ಚರ್ಯಕರವಾದ ದೃಷ್ಟಾಂತವಲ್ಲವೇ ? ೩೦. ' ಈ 
ರೀತಿ ಅತುಳ ಮಹಿಮೆಯುಳ್ಳವರಿಗೆ ಅದು ಯಾವುದೇ ಆಗಿರಲಿ , ಹೇಗೆ ದುರ್ಲಭ 
ವಾದೀತು ? ಆತನು ನಿನ್ನನ್ನು ಸಂತೋಷದಿಂದ ಸಲಹುವುದಕ್ಕೆ ಬಂದವನಲ್ಲದೆ 
ಹಣದಾಸೆಯಿಂದ ಬಂದವನಲ್ಲ . ೩೧ . ' ಮಹಾರಾಜಾ, ನಿನ್ನ ಭಾಂಡಾರದ ಹಣ 
ವನ್ನು ಅವನು ದೋಚಿಲ್ಲ ; ಅದನ್ನು ನಾನು ತೋರಿಸಿಕೊಡುತ್ತೇನೆ. ಪ್ರೀತಿಯಿಂದ 
ಬಂದು ಈಗಲೇ ನೋಡಿಕೊಳ್ಳಿರಿ.' ಹೀಗೆಂದು ನಿರ್ದುಷ್ಟನಾದ ಆ ಬಸವಣ್ಣನು 
ತಾನೇ ಲೆಕ್ಕಿಗ (ಕರಣಿಕ) ರನ್ನು ಬರಮಾಡಿಸಿದನು . ವ|| ಆ ರೀತಿ ( ಕರಣಿಕರನ್ನು ) 
ಬರಮಾಡಿಕೊಂಡು ( ಭಾಂಡಾರದ ಹಣದ ಲೆಕ್ಕವನ್ನು ಇಷ್ಟಿಷ್ಟೆಂದು ಓದಿಸಿ, 
ಹೊನ್ನಿನ ಪೆಟ್ಟಿಗೆಗಳನ್ನು ತೆಗೆದು ತೋರಿಸಲಾಗಿ, ಮೊದಲಿದ್ದ ಹೊನ್ನುಗಳು 
ಒಂದಕ್ಕೆರಡಾಗಿ ಹೆಚ್ಚುಗೊಂಡಿರಲು ಬಿಜ್ಜಳನು ಕಂಡು - ೩೨ . ತಲೆದೂಗಿ 
ಆಶ್ಚರ್ಯಗೊಂಡು , ಪ್ರೀತಿಯಿಂದ ಕೊಂಡಾಡುತ್ತಿದ್ದನು. ಇತ್ತ ಮಹತ್ವದಿಂದ 


1 ಡಿ( ಮು ) 


ಬಸವರಾಜ ವಿಜಯಂ 


ಜ್ವಲಗುಣಿ ಕನ್ನದ ಬೊಮ್ಮ 
ನಿಲಯಳಂದನಧಿಕ ಸಂಭ್ರಮದಿಂದ 

ವ! ಅಂತೇಳಂದು ತನ್ನ ಕನ್ನದುಪಕರಣಮಂ ತಂದ ಧನನಿಚಯಮನಿದಿರ್ವಂದಡಿಗೆಗಿರ್ದ 
ನಿಜಾಂಗನೆಯ ಕರದೊಳಿತ್ತವರಸು ಚರಲಿಂಗಪೂಜೆಯನೊಜೆಯಿಂ ರಚಿಸಿ ಪೊಡಮಟ್ಟು ಧನಕನಕ 
ಮಣಿಭೂಷಣಂಗಳನಳುಬಂ ಸಮರ್ಪಿಸಿ ಷಡ್ರಸಸಮಂಚಿತದಿವ್ಯಾನ್ನ ದಿಂ ತೃಪ್ತಿವಡಿಸಿ ಭಕ್ತಿ ವಿಗೆ 
ತತ್ತ್ವಸಾದಸಮಾಸ್ವಾದನಂಗೆಯು ತಾರುಣ್ಯ ಸುಧಾಶರಧಿಯೊಳೋಲಾಡಿ ಪಾಡಿ 

ಪರಮಾನಂದಮನಾಳೊ 
ಪ್ಪಿರುತಿರ್ದಂ ಜಂಗಮಾಂಫ್ರಿಪೂಜೋತ್ಸವ ತ 
ತ್ಪರನಾ ಕನ್ನದ ಬೊಮ್ಮಯ 
ನುರುತರ ಶಿವಭಕ್ತಿಭಾಮಿನೀಮುಖಮುಕುರಂ 
ಅರಸಂಗಾದವಿವೇಕವಂ ತೆವಾರ್ದು ತನ್ಮಾಹಾತ್ಮ ಮಂ ಮತ್ತೆ ಬಿ 
ತರಿಸುತ್ತುಂ ತದಿಳಾಪತಿಪ್ರಣುತನಲ್ಲಿಂದೆಳು ಕಾರುಣ್ಯಸಾ 
ಗರನಾ ಕನ್ನದ ಬೊಮ್ಮಿದೇವನ ಪದಾಂಭೋಜಂಗಳು ಜಾನಿಸು 
ತಿರದೇwಂದೆಸೆದಿರ್ದನಾತ್ಮಗೃಹದೊಳಿದ್ದಾಂತವಿದ್ಯಾಧರಂ 
ಪಡೆದಿಳೆಯೊಳಾವನೀ ಕ 
ನದ ಬೊಮ್ಮಯ್ಯನ ಚರಿತ್ರಮಂ ಕೇಳ್ವನವಂ 


ಉಜ್ವಲವಾಗಿ ಪ್ರಕಾಶಿಸುವ ಗುಣವುಳ್ಳ ಕನ್ನದ ಬ್ರಹ್ಮಯ್ಯನು ವಿಶೇಷ 
ಸಂಭ್ರಮದಿಂದ ತನ್ನ ಮನೆಗೆ ಬಂದನು . ವ!! ಹಾಗೆ ಬಂದು ತನ್ನ ಕನ್ನದ ಉಪಕರಣ 
ಗಳನ್ನು , (ಹೊತ್ತು) ತಂದ ಧನ ಸಮೂಹವನ್ನೂ ಎದುರಿಗೆ ಬಂದು ಪಾದಗಳಿಗೆ 
ನಮಸ್ಕಾರ ಮಾಡಿದ ಹೆಂಡತಿಯ ಕೈಗೆಕೊಟ್ಟು, ಅವಳೊಡನೆ ಸೇರಿ, ಜಂಗಮ ಪಾದ 
ಪೂಜೆಯನ್ನು ಕ್ರಮವಾಗಿ ಮಾಡಿ ನಮಸ್ಕರಿಸಿ, ಧನ, ಕನಕ , ರತ್ನಾಭರಣಗಳೇ 
ಮೊದಲಾದುವನ್ನು ಅಧಿಕವಾಗಿ ಸಮರ್ಪಣೆ ಮಾಡಿ, ಷಡ್ರಸೋಪಿತವಾದ ಮೃಷ್ಟಾನ್ನ 
ದಿಂದ ತೃಪ್ತಿಗೊಳಿಸಿ, ಅಧಿಕ ಭಕ್ತಿಯಿಂದ ಅವರ ಪ್ರಸಾದವನ್ನು ಸ್ವೀಕಾರಮಾಡಿ , ಅವರ 
ಕಾರುಣ್ಯವೆಂಬ ಅಮೃತಸಾಗರದಲ್ಲಿ ಈಸಾಡುತ್ತ , ಹಾಡುತ್ತ - ೩೩ . ಜಂಗಮರ 
ಪಾದಪೂಜೆಯ ಉತ್ಸವದಲ್ಲಿ ತತ್ಪರನೂ , ಉತ್ಕೃಷ್ಟವಾದ ಶಿವಭಕ್ತಿಯೆಂಬ ಸ್ತ್ರೀಯ 
ಮುಖಕ್ಕೆ ಕನ್ನಡಿಯಂತಿರುವವನೂ , ಆದ ಆ ಕನ್ನದ ಬ್ರಹ್ಮಯ್ಯನು ಪರಮಾನಂದಭರಿತ 
ನಾಗಿ ಇದ್ದನು. ೩೪ . ಶಿವ ಸಿದ್ದಾಂತ ವಿದ್ಯೆಯನ್ನು ಧಾರಣೆ ಮಾಡಿದ ಬಸವೇಶ್ವರನು 
ಅರಸನಿಗುಂಟಾದ ಅವಿವೇಕವನ್ನು ಹೋಗಲಾಡಿಸಿ, ಆ ಕನ್ನದ ಬೊಮ್ಮಯ್ಯನ 
ಮಹಾತ್ಮಿಯನ್ನು ಪುನಃ ವಿವರಿಸುತ್ತ ಆ ಬಿಜ್ಜಳನಿಂದಸೈತ್ರ ಮಾಡಿಸಿಕೊಂಡವನಾಗಿ 
ಅಲ್ಲಿಂದೆದ್ದು , ಆ ಕಾರುಣ್ಯ ಸಾಗರನಾದ ಕನ್ನದ ಬೊಮ್ಮಯ್ಯನ ಪಾದಕಮಲಗಳನ್ನು 
ಧ್ಯಾನ ಮಾಡುತ್ತ ಹೊರಟು ಬಂದು ತನ್ನ ಮನೆಯಲ್ಲಿ ಶೋಭಿಸುತ್ತಿದ್ದನು. ೩೫. 
ಪ್ರೀತಿಯಿಂದ ಯಾವಾತನು ಈ ಕನ್ನದ ಬೊಮ್ಮಯ್ಯನ ಚರಿತ್ರೆಯನ್ನು ಕೇಳುವನೋ , 


೬೦೯ 


ವಿಂಶಾಶ್ವಾಸಂ 


ಮದನಾರಿಯ ಕೃಪೆಯಿಂ ತ 
ಪ್ಪದೆ ಪಡೆವಂ ಸರ್ವಸಿದ್ದಿ ಸೌಖದಯಮಂ 


ಪ್ರಣೀತವೇದಾಗಮಶಾಸ್ತ್ರಸಂಕುಲೇ 
ಕ್ಷಣದ್ಯುತಿಪ್ಪಾಂಜುಳವೀಕ್ಷಣಾಂಚಳೇ 
ಮಣಿಪ್ರಭಾಭೂಷಿತಹೇಮಕುಂಡಲೇ 
ಗುಣಾಭಿರಾಮೇ ಜಯ ಸರ್ವಮಂಗಳೇ 


ಇದು ವಿನಮದಖಿಳ ಸುರಾಸುರೆಂದ್ರಮುಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀ ಷಡಕ್ಷರಿದೇವಭಕ್ತಿವಿರಚಿತ 


ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ 
ಕನ್ನದ ಬೊಮ್ಮಿದೇವ ಮಹತ್ವವರ್ಣನಂ 

ವಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೨೦ಕ್ಕೆ ಪದಗಣನೆ ೧೫೭೨ಕ್ಕೆ ಮಂಗಳಮಹಾ ಶ್ರೀ !! 


ಅವನು ಶಿವನ ಕೃಪೆಯಿಂದ ತಪ್ಪದೆ, ಸಮಸ್ತ ಸಿದ್ಧಿಗಳನ್ನೂ ಸುಖದ ಅಭಿವೃದ್ಧಿಯನ್ನೂ 
ಪಡೆಯುವನು. ೩೬ . ವೇದಗಮಾದಿ ಶಾಸ್ತ್ರ ಸಮೂಹವನ್ನು ಸುರಿದವಳೇ , ಮಿಂಚಿ 
ನೋಪಾದಿಯಲ್ಲಿ ಪ್ರಕಾಶಿಸುವ ಕಡೆಗಣ್ಣುಗಳ ಕಾಂತಿಯುಳ್ಳವಳೇ , ರತ್ನಕಾಂತಿಯಿಂದ 
ಭೂಷಣಗೊಂಡ ಸುವರ್ಣದ ಕರ್ಣಕುಂಡಲಗಳನ್ನುಳ್ಳವಳೇ ಸದ್ಗುಣಗಳಿಂದ ಮನೋ 
ಹರಳಾದವಳೇ , ಜಯ . 


ಇಪ್ಪತ್ತನೆಯ ಆಶ್ವಾಸವು ಸಮಾಪ್ತವಾಯಿತು. 


3 ) 


ಏಕವಿಂಶಾಶ್ವಾಸಂ 
( ಮುಸುಟಿ ಚೌಡಯ್ಯನ ಕಥೆ) 


ಶ್ರೀಮದಿಳಾಧರತನಯಾ 
ಕೋಮುಳತರಬಾಹುಕನಕಚಾಂಪೇಯಲಸ 
ಧಾವಾನ್ವಿತಗಳನಮರಲ 
ಲಾವಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 


ವಸುಧಾಲಲನೆಯ ಮಲಯಜ. 
ರಸತಿಲಕದ ತೇಜದೆ ಸೌಧರುಚಿಯಂ ತೊಳಗು 
ತಸದೃಶ ವೈಭವದಿಂದ 
ಮುಸುಟಿ' ಯೆನಿಪ್ಲೊಂದು ಪುರವರಂ ಸೊಗಯಿಸುಗುಂ 


ಆ ಪುರದೊಳೆಸೆವನಖಿಳಕ 
ಳಾಪಂಡಿಶನರ್ತ ಮಹಿಮಾಕರನು .. 
ರ್ವೀಪಾವನಪದನುಜ್ಜಳ 
ರೂಪಂ ಸಲೆ ಮುಸುಟಿ ಚೌಡನೆಂಬ ಶಿವೈಕ್ಯಂ 


ಶರಣಶರಣ್ಯನಾರ್ಯನನಘಂ ಸಫಲೀಕೃತಸತ್ಯವಾಕ್ಯನೀ 
ಶ್ವರಮತಕಲ್ಪಭೋಜನನವದ್ಯಗುಣಾಂಬುಧಿ ಗಾಢಶೌರ್ಯಬಂ 
ಧುರನನಿಮಿತ್ತಸಾಧುಜನಬಂಧು ವಿಶಾಲಯಶೋವಿಭಾಸಿ ಶಂ 
ಬರಹರದರ್ಪಸರ್ಪಶಿಖ ದುರ್ಮತಗರ್ವಘನಪ್ರಭಂಜನಂ 

- ಮುಸುಟಿ ಚೌಡಯ್ಯನ ಕಥೆ 
೧. ಮಂಗಳಕರಳಾದ ಪಾರ್ವತಿಯ ಅಂತ್ಯಂತಕೋಮಲವಾದ ಬಾಹುಗಳೆಂಬ 
ಕನಕ ಚಂಪಕ ( ಬಂಗಾರ ವರ್ಣದ ಸಂಪಿಗೆ) ದ ಪ್ರಕಾಶಿಸುವಶ್ರೇಷ್ಠ ಹೂ ಮಾಲೆಯಿಂದ 
ಕೂಡಿರುವ ಕಂಠವುಳ್ಳವನೂ , ದೇವತಾ ಸಾರಭೌಮನೂ ಆದ ಶಿವಲಿಂಗನು ನಿರಂತರ 
ದಲ್ಲಿ ನಮ್ಮನ್ನು ರಕ್ಷಿಸಲಿ . ೨. ಭೂ ಕಾಂತೆಯ ಶ್ರೀಗಂಧದ ರಸದ ತಿಲಕದ ( ಹಣೆ 
ಬೊಟ್ಟಿನ) ರೀತಿಯಿಂದ, ದೊಡ್ಡ ದೊಡ್ಡ ಉಪ್ಪರಿಗೆಯ ಮನೆಗಳ ಕಾಂತಿಯಿಂದ 
ಪ್ರಕಾಶಿಸುತ್ತ ಅತ್ಯಧಿಕ ಸಂಪತ್ತಿನಿಂದಕೂಡಿದ ' ಮುಸುಡಿ ' ಎಂಬ ಹೆಸರಿನ ಶ್ರೇಷ್ಠ 
ಪುರವು ಶೋಭಿಸುವುದು . ೩ . ಆ ಪಟ್ಟಣದಲ್ಲಿ ಸಮಸ್ತ ವಿದ್ಯೆಗಳಲ್ಲಿ ಚತುರನೂ , 
ಊಹಿಸಲಸಾಧ್ಯವಾದ ಮಹತ್ವಕ್ಕೆ ಆಸ್ಪದವೂ , ಲೋಕಕ್ಕೆ ಪಾವನವಾದ ಪಾದಗಳುಳ್ಳ 
ವನೂ , ಪ್ರಕಾಶಮಾನವಾದ ರೂಪವುಳ್ಳವನೂ ಆದ ಮುಸುಟಿಯ ಚೌಡಯ್ಯನೆಂಬ 


1 ಟೆ( ಮು ) 


೬೧೧ 


ಏಕವಿಂಶಾಶ್ವಾಸಂ 


ನಿರಪಾಯಂ ಗಿರಿಶಪ್ರಸಾದರಸಿಕಂ ವೀರವ್ರತಾಲಂಕೃತಂ 
ಪರಮಾನಂದಮಯಂ ಚರಾಚರಚಯಾಭೀತಿಪ್ರದಾನಾದರಂ 
ಕರುಣಾಶಾಲಿ ನಿರಸ್ತಕರ್ಮತತಿ ಶಾಪಾನುಗ್ರಹೋದಾಮಶ 
ಕೈ ರಸಾಭಾಗಸಮಾಗತೇಶನಮೃತಾಪಾಂಗಲ ಪ್ರಬೋಧಾಸ್ಪದಂ 


ದೃಷ್ಟಾದ್ರಷ್ಟಫಲೋದಯ 
ದೃಷ್ಟಿ ಸದಾಮೋಘಸ ಯಾತರ್ಪಣಸಂ 
ತುಷ್ಪಶಿವನವನತಪ್ರಕ 
ರೇಷ್ಟಪ್ರದನತುಳ ವೀರರಸಪರಿಪೂರ್ಣಂ 


ವ|| ಎಂಬ ನೆಗಳ್ಗಡರ್ಸೆನಿಸಿ 
ಗೂಳಿ ತಪಸ್ವಿ ಭಕ್ತರಿಳೆಯೊತಿಯೊಂದಿಗೆ ಜೀವವುತಂ 

ಬಾಳಿಪ ಮಾರ್ಗಕಡ್ಡಮಿರೆ ದಳ್ಳುರಿ ಪರ್ವಳೆ ಮಳ್ಳಿ ಸುತ್ತದಂ 
ಶಿವನಲ್ಲಿ ಐಕ್ಯಗೊಂಡ ಚಿತ್ರವುಳ್ಳವನು ಶೋಭಿಸುವನು . ೪. ( ಅವನು ) ಶಿವಶರಣರ 
ರಕ್ಷಕನು ; ಪೂಜ್ಯನು ; ಪಾಪದೂರನು ; ಸತ್ಯವಾಕ್ಯವನ್ನೇ ಸಫಲಗೊಳಿಸಿದವನು 
( ಅಂದರೆ - ಸತ್ಯವಾಕ್ಕೆಂಬುದು ಇವನಿಂದ ಸಫಲವಾಗಿ ಮಾಡಲ್ಪಟ್ಟಿತು) ಶಿವ ಸಂಬಂಧ 
ವಾದ ಮತಕ್ಕೆ ಕಲ್ಪವೃಕ್ಷ ಪ್ರಾಯನು, ನಿರ್ದುಷ್ಟವಾದ ಗುಣ ಸಮುದ್ರ ಸ್ವರೂಪನು ; 
ಅಧಿಕವಾದ ಪರಾಕ್ರಮದಿಂದ ಕೂಡಿದವನು ; ಸಾಧು ಜನರಿಗೆ ನಿಮಿತ್ತವಿಲ್ಲದೆಯೇ 
ಬಂಧುವೆನಿಸಿದವನು ; ವಿಶೇಷವಾದ ಕೀರ್ತಿಯನ್ನು ಹೊಂದಿದವನು ; ಮನ್ಮಥನ 
( ಶಂಬರಹರ) ದರ್ಪವೆಂಬ ಸರ್ಪಕ್ಕೆ ನವಿಲಿನಂತಿರುವವನು ; ದುಷ್ಟಮತದವರ ಗರ್ವ 
ವೆಂಬ ಮೋಡಗಳಿಗೆ ಝುಂಝ ಮಾರುತ ಪ್ರಾಯನು. ೫ . ( ಅವನು) ಅಪಾಯ 
ದೂರನು ; ಶಿವಪ್ರಸಾದದಲ್ಲಿ ಅನುರಾಗವುಳ್ಳವನು ; ವೀರಶೈವ ವ್ರತನಿಯಮಗಳಿಂದ 
ಅಲಂಕಾರಗೊಂಡವನು ; ಉತ್ಕೃಷ್ಟವಾದ ಆನಂದ ಸ್ವರೂಪನು ; ಸ್ಥಾವರ ಜಂಗ 
ಮಾತ್ಮಕ ಪ್ರಪಂಚದ ಸಮೂಹಗಳಿಗೆ ಅಭಯವನ್ನು ಕೊಡುವುದರಲ್ಲಿ ವಿಶ್ವಾಸವುಳ್ಳ 
ವನು ; ದುಷ್ಕರ್ಮ ಸಮೂಹಗಳನ್ನು ಹೋಗಲಾಡಿಸಿದವನು ; ಶಾಪ ಕೊಡುವುದರಲ್ಲಿ 
ಅನುಗ್ರಹ ತೋರಿಸುವಲ್ಲಿ ಉತ್ಕೃಷ್ಟ ಶಕ್ತಿಯುಳ್ಳವನು ; ಭೂಲೋಕಕ್ಕೆ ಇಳಿದು 
ಬಂದ ಪರಮೇಶ್ವರನು ; ಅಮೃತರಸವನ್ನು ಸುರಿಸುವ ಕಡೆಗಣ್ಣ ನೋಟವುಳ್ಳವನು ; 
ವಿಶೇಷವಾದ ಜ್ಞಾನಕ್ಕೆ ಆಸ್ಪದವೆನಿಸಿದವನಾಗಿ ( ಇದ್ದನು). ೬ . ಆಲೋಕನ ಮಾತ್ರ 
ದಿಂದಲೇ ಪ್ರತ್ಯಕ್ಷ ಮತ್ತು ಪರೋಕ್ಷ ( ಅಪ್ರತ್ಯಕ್ಷ) ಫಲಸಿದ್ಧಿಗೊಳಿಸುವವನು ; ಸತತವೂ 
ಅಮೋಘವಾದ ಸಯಾಚಾರವನ್ನು ಅರ್ಪಿಸಿ ಶಿವನನ್ನು ತೃಪ್ತಿಪಡಿಸುವವನು ; 
ನಮಸ್ಕರಿಸಿದವರ ( ಬಾಗಿದವರ) ಜನ ಸಮೂಹಕ್ಕೆ ಅವರ ಇಷ್ಟಾರ್ಥವನ್ನುಂಟು 
ಮಾಡುವವನು ; ಅಸಮಾನವಾದ ವೀರ ರಸದಿಂದ ( ಶೌರದಿಂದ) ಪೂರ್ಣನೆನಿಸಿದವನು 
( ಎನಿಸಿದ್ದನು) , ವ ಹೀಗೆಂಬ ಪ್ರಸಿದ್ಧಿಗೆ ಕಾರಣನೆನಿಸಿ, ೭ . ಆ ಚೌಡಯ್ಯನು 


೬೧೨ 


ಬಸವರಾಜ ವಿಜಯಂ 


ಪಾಳಿಯಿನಲ್ಲಿ ನಾಡೆ ನಡೆವುಜ್ಜುಗದೊಳ್ಯಪಥಂಗೊಳುತ್ತೆ , 
ಕ್ಯಾಳಿಯಭೀಷ್ಟಮಂ ಸಲಿಸುತುಂ ಮೆಅದಿರ್ದನವು ವಿಳಾಸದಿಂ 


ಇರೆ ಬಸವಭಕ್ತಿ ಕುಸುಮದ 
ಪರಿಮಳಮೆಸೆಗೆ ತೀವೆ ಜಸವ ' ವನಂ' ಸಾ 
ದರಕ್ಷಿಸಿ ಶಿವಗಣ 
ವರರೊಡನೇyಂದನತುಳ ಸಂಭ್ರಮದಿಂದಂ 


ವ! ಅಂತೇಳರ್ಪಾಗಳಾ ಮಾರ್ಗಮಧ್ಯದಲ್ಲಿ 
ಖರಕರರೋಚಿಯುರ್ಚದ ತರುವ್ರಜದಾಲಯಮಂಧಕಾರದಾ 
ಗರವಹಿವೃದದಿಕ್ಕೆ ಮೃಗರಾಜಿಯ ತಾಯ್ತನೆ ಪಕ್ಕಿವಿಂಡಿನೋ 
ವರಿನೆಲೆ ದಾವಪಾವಕನ ಭೋಜನಶಾಲೆ ಕಿರಾತಕೋಶಮಂ 
ದಿರಮೆನಿಸಿರ್ದುದೇಳೆ ವಡೆದೊಪ್ಪುವ ಕಾನನವೊಂದಗುರ್ವಿನಿಂ 


ವ|| ಅಂತೆಸೆವ ಕಾನನದಂತರಾಳದೊಳ್ ಚೌಡದೇವಂ ನಡೆತರುತ್ತುಮಿರೆಯಿರೆ 


ಗೂಳಿಯ , ತಪಸ್ವಿಯ , ಭಕ್ತರೂ - ಮರಣವನ್ನು ಹೊಂದಿರಲಾಗಿ, ಅವರಿಗೆ ಪ್ರಾಣ 
ದಾನ ಮಾಡುತ್ತ , ಬಾಳುವಂತೆ ಮಾಡಿದ, ಮಾರ್ಗಕ್ಕೆ ಅಡ್ಡ ಬಂದ ದಳ್ಳುರಿ, ದೊಡ್ಡ 
ಹೊಳೆ (ಭೀಮರತಿಯೆಂಬ ಹೊಳೆ) ಅವನ್ನು ಕ್ರಮವಾಗಿ ತಗ್ಗಿಸುತ್ತ , ತಾನು ನಡೆಯುವ 
ಮಾರ್ಗದಲ್ಲಿ ಚೆನ್ನಾಗಿ ಆಣೆಗಳನ್ನು ಮಾಡುತ್ತ (ಶಪಥಗಳನ್ನು ಮಾಡುತ್ತ ) ಭಕ್ತ 
ಸಮೂಹದ ಇಷ್ಟಾರ್ಥಗಳನ್ನು ಸಲ್ಲಿಸುತ್ತ ಮನೋಹರನೆನಿಸಿ ( ಮುಸುಟಿಯಲ್ಲಿ)ಶೋಭಿ 
ಸುತ್ತಿದ್ದನು. ೮. ಹೀಗಿರುತ್ತಿರಲಾಗಿ ಬಸವೇಶ್ವರನ ಭಕ್ತಿ ಪುಷ್ಪದ ಸುವಾಸನೆಯೆಂಬ 
ಯಶಸ್ಸು ಎಂಟು ದಿಕ್ಕುಗಳಲ್ಲಿ ತುಂಬಿರಲಾಗಿ , ಆ ಬಸವೇಶ್ವರನನ್ನು ನೋಡಬೇಕೆಂದು 
ವಿಶ್ವಾಸದಿಂದ ಅತಿ ಸಡಗರದೊಡನೆ ಶಿವಶರಣರ ಸಮೂಹವನ್ನು ಕೂಡಿಕೊಂಡು 
( ಮುಸುಟಿಯಿಂದ ಕಲ್ಯಾಣಕ್ಕೆ ಬಂದನು. ವ|| ಹೀಗೆ ಬರುತ್ತಿರುವಾಗ ಮಾರ್ಗ 
ಮಧ್ಯದಲ್ಲಿ - ೯ . ಶೋಭಿಸುವ ಒಂದು ಅರಣ್ಯವು ಏಳೆ ಯಿಂದಕೂಡಿ ಭಯಂಕರವಾಗಿ 
ಇತ್ತು . ( ಅವ ) ಸೂರಕಿರಣಗಳು ತಳವನ್ನು ಮುಟ್ಟದಂತೆ ಇರುವ ವೃಕಸಮುದಾಯ 
ಗಳ ಮನೆಯೆನಿಸಿತ್ತು . ಕತ್ತಲೆಯ ಆಗರ, ಸರ್ಪಸಮುದಾಯದ ವಾಸಸ್ಥಳ, ಮೃಗ 
ಸಮೂಹಗಳ ತವರುಮನೆ, ಪಕ್ಷಿಗಳ ಹಿಂದಿನ ಪೋಷಣಾಸ್ಥಾನ, ಕಾಡುಗಿಚ್ಚಿನ ಊಟದ 
ಮನೆ, ಬೇಡರುಗಳ ಬೊಕ್ಕಸದ ಮನೆ ಎನಿಸಿ ಇತ್ತು . ವ|| ಈ ರೀತಿ ಶೋಭಿಸುವ 
ಅರಣ್ಯದ ಮಧ್ಯಭಾಗದಲ್ಲಿ ಮುಸುಟಿಯ ಚೌಡದೇವನು (ಶಿವಶರಣರೊಡನೆ) ನಡೆದು 


1 ನವಂ ( ಚ) 


ಏಕವಿಂಶಾಶ್ವಾಸಂ 


ಮಿಸುನಿಯ ಪೊಸಚೆಂಡುಗಳಂ 
ತೆಸೆವಿಟ್ಟಿಯ ಪಣ್ಣಳಿದಿರೋಳಿರೆ ಕಂಡಾ ತಾ 
ಪಸರೆಮ್ಮ ಲಿಂಗಕೊಲ್ಲ 
ರ್ಪಿಸಿ ಬಯಸಿರ್ದೆವೆಂಬ ನುಡಿಗೇಳ್ಳಾಗಳ್ 
ನಸುನಗುತೆ ಕರಸಿಯನಾತರುಮೂಲದೊಳೂಆನಿಂದು ವೀ 
ಕ್ಷಿಸಿ ಪೊಸವಣ್ಣಳಂ ಸವಿವುದಿನ್ನೆನೆ ಚೌಡಯನಲ್ಲಿ ಜಂಗಮ 
ಪ್ರಸರಮೊಯಿಲ್ಕು ಪಟ್ಟೆಯುತಿತ್ತು ಶಿವಂಗಮ್ಮತೋಪಮಾನ 
ರಸವೆನುತುಂ ಪ್ರಸಾದಫಳಸೇವನೆಗೆಯುದದೇನನೆಂದಷೆಂ 
ಇನಿಮಾವಿನ ತನಿವಣ್ಣ 
ಮನದೊಲವಿಂ ಸೇವಿಪಂತಿರಿಟ್ಟಿಯ ಪಣ್ಣ೦ 
ಘನಜಂಗಮತತಿ ಸೇವಿಸು 
ತನುನಯದಿಂ ತಣಿದು ಪೊಗಳುದಾ ಗುಣನಿಧಿಯಂ 

ವಃ ಆ ಗಹನಾಂತರಾಳಮಂ ಕಳಿದು ಚೌಡದೇವಂ ನಿಜಲಿಂಗಮಧ್ಯದೊಳ್ಳೆ ಯ ಬಸವ 
ನಂದೊಸಗೆ ಮಿಗೆ ಗುಡಿಗಟ್ಟಿ ಸಡಗರದಿನಿದಿರ್ಗೊಂಡು ಸಾಷ್ಟಾಂಗ ಆಗಿ ಬಿಜಯಂಗೆಯ್ತಿ ತಂದು 
ಸಮುಚಿತ ಸತ್ಕಾರಪೂರ್ವಕಂ ಪೂಜಿಸಿ ಪೊಗಳು ತತ್ಕಾರುಣ್ಯಮಂ ಪಡೆದು ನಿಜಗುರು ಸಂಗಮೇಶ್ವರ 
ನೆಂಬ ಭಾವದಿಂ ನಂಬಿ ನಲಿದು ಭಕ್ತಿಯಿಂ ಭಜಿಯಿಸುತ್ತುಮಿರೆ 
ಬರುತ್ತಿರಲಾಗಿ - ೧೦- ೧ , ಮುಂಭಾಗದಲ್ಲಿ ಬಂಗಾರದ ನೂತನ ಚೆಂಡುಗಳ ಹಾಗೆ 
ಶೋಭಿಸುವ ಇಟ್ಟೆಯಮರದ ಹಣ್ಣುಗಳು ಇರಲಾಗಿ ಆ ತಪಸ್ವಿಗಳು ಕಂಡು, 'ಇವನ್ನು 
ನಮ್ಮ ಲಿಂಗದೇವನಿಗೆ ಪ್ರೀತಿಯಿಂದ ಅರ್ಪಿಸುವುದಕ್ಕೆ ಬಯಸಿದ್ದೇವೆ.' ಎಂಬ ನುಡಿ 
ಯನ್ನು ಕೇಳಿ ಆಗ ಚೌಡಯ್ಯನು ನಸುನಗುತ್ತ ಅಲ್ಲಿಗೆ ಬಂದು ತೀಕ್ಷ ಖಡ್ಗವನ್ನು 
ಆ ಗಿಡದ ಬುಡದಲ್ಲಿ ಊರಿ ನಿಂತು ನೋಡಿ, ' ಇನ್ನು ಈ ಹೊಸ ಹಣ್ಣುಗಳನ್ನು ತಿನ್ನಿರಿ , 
ಎಂದನು. ( ಆಗ ಅಲ್ಲಿ ಜಂಗಮ ಸಮುದಾಯವು ಸಂಭ್ರಮದಿಂದ ಆ ಹಣ್ಣುಗಳನ್ನು 
ಕೊಯ್ದು ಶಿವಲಿಂಗಕ್ಕೆ ಸಮರ್ಪಿಸಿ, ' ಈ ಹಣ್ಣಿನ ರಸವು ಅಮೃತೋಪಮವಾಗಿದೆ,' 
ಎನ್ನುತ್ತ ಲಿಂಗಪ್ರಸಾದ ರೂಪವಾದ ಫಲವನ್ನು ಸ್ವೀಕರಿಸಿದುದನ್ನು ಏನೆಂದು ಹೇಳಲಿ ! 
೧೨. ಸೀಮಾವಿನ ಮಾಗಿದ ಹಣ್ಣನ್ನು ಮನಃಪ್ರೀತಿಯಿಂದ ಸೇವಿಸುವಂತೆ ಇಟ್ಟಿಯ 
ಹಣ್ಣನ್ನು ಆ ಶ್ರೇಷ್ಠ ಜಂಗಮ ಸಮೂಹವು ತಿಂದು ತಣಿದು, ಆ ಗುಣನಿಧಿಯಾದ 
ಚೌಡಯ್ಯನನ್ನು ಸ್ತೋತ್ರ ಮಾಡಿತು. ವ|| ಆ ಕಾಡನ್ನು ದಾಟಿ ಚೌಡಯ್ಯನು 
(ಬರುವಾಗ ) ತನ್ನ ಇಷ್ಟಲಿಂಗ ಮಧ್ಯದಲ್ಲಿ ಹೊಳೆದುತೋರುವ, ಈ ಚೌಡಯ್ಯನನ್ನು 
ಬಸವಣ್ಣನು ಕಂಡು ರೋಮಾಂಚನಗೊಂಡು ಸಡಗರದಿಂದ ಇದಿರುಗೊಂಡು ಸಾಷ್ಟಾಂಗ 
ನಮಸ್ಕಾರ ಮಾಡಿ ಬರಮಾಡಿಕೊಂಡು, ಕರೆತಂದು , ಯೋಗ್ಯವಾದ ಉಪಚಾರ 
ಪೂರ್ವಕವಾಗಿ ಪೂಜೆ ಮಾಡಿ , ಹೊಗಳಿ, ಆ ಚೌಡಯ್ಯನಕಾರುಣ್ಯವನ್ನು ಪಡೆದು, ತನ್ನ 
ಗುರುವಾದ ಸಂಗಮೇಶ್ವರನೇ ಎಂದು ನಂಬಿ ಭಾವಿಸುತ್ತ , ಸಂತೋಷದಿಂದಲೂ , ಭಕ್ತಿ 

1 ಮೇ ( ಮು , ಚ, ಚ, ಅ) 


೬೧೪ 


ಬಸವರಾಜ ವಿಜಯ 


ಪರಮಾನಂದದಿನಾ ಚೌ 
ಡರಸಂ ಬಸವನ ಸುಭಕ್ತಿಯಂ ಕೆಯೋಳುತುಂ 
ಸುರುಚಿರ ಕಲ್ಯಾಣದೊಳೊ 
ಪ್ಪಿರುತಿರ್ದಂ ವೀರವೃತ್ತಿ ತನಗೆಸೆವಿನೆಗಂ , 


ವ! ಅಲ್ಲಿ ಪೆಜತೊಂದು ದಿವಸಮಾರ್ಯಗೃಹವಿವಾಹವಿತ್ರಮವರಿಂ ಪ್ರಾರ್ಥಿಸಲ್ಪಟ್ಟು 
ಪರಮೋತ್ಸವಂ ಮಿಗೆ ಚೌಡದೇವಂ ಪೊಅಮುಟ್ಟು ರಾಜವೀಥಿಯೋಳ್ಳರ್ಪಾಗಳೊಟ್ಟನೆ ಕಟ್ಟಿದಿರೊ 
೪ಾಡಿಪಾಡುವ ಭಕ್ತಜನದ ಮಧ್ಯದೊಳೆ ಬರ್ಪ ನಾನಾವಿಧ ಕುಸುಮಮಾಲಿಕಾ ಮುಕುರ ಕಿಂಕಿಣಿ 
ಚಾಮರ ಚಿತ್ರಾಂಬರ ಪ್ರಕರದಿನಲಂಕೃತಿವೆತ್ತೆಸೆವ ವಿಮಾನದೊಳಿರ್ದ ತಾಪಸನ ಶಬಮಂ ಕಂಡು 
ಬಳಸಿರ್ದ ಭಕ್ತರೊಡನೆ 

ತಾಪಸವರ್ಯನಿಂ ಪರಕೆಯಾನದೆ ಪೋಪೆನೆ ಮಂಗಳಾರ್ಥಮಾ 
ದೀ ಪಯಣಕ್ಕಿವಂ ಬೆರಸಿದಲ್ಲದೆ ಪೋದಹೆನೆಂತೊ ಕೇಳಿಮೆಂ 
ದಾ ಪಟುವಿಕ್ರಮಂ ಜಡಿದು ಚಿಮುತೆ ಕೆಯ್ಯ ನಿಶಾತಖಡ್ಗಮಂ 
ಭಾಷೆನುತಾರ್ದು ಬೊಬ್ಬಿರಿದು ಮುಂಗಡೆ ಸಾರ್ದು ಕಡಂಗುತುರ್ಬುತುಂ 
ಒಸಗೆಯಿಂ ತಪಸ್ವಿ ಶರಣಾರ್ಥಿಯೆನುತ್ತಿರೆ ಜೀವರಿತಾ 
ಪಸತನು ಜೀವನಂಬಡೆದು ಕೇಳು ' ಸದಾ ಶಿವಮಸ್ತು ತೇ ' ಯನು 


ಪೂರ್ವಕವಾಗಿಯೂ ಸ್ತೋತ್ರ ಮಾಡುತ್ತಿದ್ದನು. ೧೩ . ಪರಮಾನಂದದಿಂದ ಕೂಡಿದ 
ಚೌಡರಸನು ಬಸವಣ್ಣನ ( ಈ ರೀತಿಯ ) ಸದ್ಭಕ್ತಿಯನ್ನು ಸ್ವೀಕಾರ ಮಾಡುತ್ತ , 
ಮನೋಹರವಾದ ಕಲ್ಯಾಣ ಪಟ್ಟಣದಲ್ಲಿ ತನಗೆ ಶೋಭಿಸುವ ವೀರವೃತ್ತಿಯನ್ನೆ 
ಕಾಯಕವನ್ನಾಗಿ ಒಪ್ಪಿ ಇರುತ್ತಿದ್ದನು. ವ|| ಆ ಕಲ್ಯಾಣ ನಗರದಲ್ಲಿ ಮತ್ತೊಂದು 
ದಿವಸ ಪೂಜ್ಯನಾದವನೊಬ್ಬನ ಮನೆಯಲ್ಲಿ ನಡೆಯುವ ಲಗ್ನ ಸಮಾರಂಭದ ನಿಮಿತ್ತ 
ವಾಗಿ ಅವರ ಪ್ರಾರ್ಥನೆಯನ್ನನುಸರಿಸಿ, ಪರಮೋತ್ಸಾಹದಿಂದ ಚೌಡಯ್ಯನು ( ಆ 
ಮದುವೆಯ ಮನೆಗೆ ಹೊರಟನು . ಬರುವಾಗ ರಾಜಬೀದಿಯಲ್ಲಿ ಒಮ್ಮಿಂದೊಮ್ಮೆಲೆ 
ಮುಂಭಾಗದಲ್ಲಿ ಆಡುತ್ತ ಹಾಡುತ್ತ ಭಕ್ತಜನರ ಮಧ್ಯದಲ್ಲಿ ಎತ್ತಿಕೊಂಡು ಬರುತ್ತಿರುವ 
ಅನೇಕ ಪ್ರಕಾರದ ಹೂಮಾಲಿಕೆಗಳು, ಕನ್ನಡಿ, ಕಿರುಗೆಜ್ಜೆ , ಚಾಮರ, ನಾನಾ ಬಣ್ಣದ 
ಬಟ್ಟೆ - ಇವುಗಳ ಸಮೂಹದಿಂದ ಅಲಂಕಾರಗೊಂಡು ಶೋಭಿಸುವ ಚಟ್ಟ ( ವಿಮಾನ ) 
ದಲ್ಲ ಇದ್ದ ತಾಪಸನ ಹೆಣವನ್ನು ಕಂಡು, ಅದನ್ನು ಸುತ್ತಿಕೊಂಡಿರುವ ಭಕ್ತಜನರನ್ನು 
ಕುರಿತು - ೧೪ - ೧೫ . ಈ ತಾಪಸ ಶ್ರೇಷ್ಟನಿಂದ ಆಶೀರ್ವಾದವನ್ನು ಹೊಂದದೆ, 
ಮಂಗಳಾರ್ಥವಾಗಿ ನಾನು ಹೋಗುವ ಈ ವಿವಾಹ ಕಾರ್ಯಕ್ಕೆ ಇವನನ್ನು ಕರೆದು 
ಕೊಂಡಲ್ಲದೆ ಹೇಗೆಹೋಗುವೆನೋ ! ಕೇಳಿರಿ ಎನ್ನುತ್ತ ಆ ಮಹಾ ಪರಾಕ್ರಮಿಯಾದ 
ಚೌಡಯ್ಯನು ತನ್ನ ಕೈಯ ತೀಕವಾದ ಖಡ್ಗವನ್ನು ಅಲ್ಲಾಡಿಸುತ್ತ , ಹಾರಿಸುತ್ತ , 
ಭಾಪುರೇ ! ಎನ್ನುತ್ತ ಗಟ್ಟಿಯಾಗಿ ಕಿರಿಚಿಕೋಲಾಹಲ ಮಾಡಿ, ಆ ಹೆಣದ ಮುಂದೆ 
ಬಂದು ಉತ್ಸಾಹದಿಂದ ಉಬ್ಬಿದವನಾಗಿ - 'ಎಲೈ ತಪಸ್ವಿಯೇ , ಈ ನಿನ್ನ ಉತ್ಸವ 


ಏಯಿಂಶಾಶ್ವಾಸಂ 


ತುಸುರೆ ಕಡಂಗಿ ಚೌಡವಿಭು ನಕ್ಕು ನಿರೀಕ್ಷಿಸಿ ತಾಪಸೇಂದ್ರ ನೀ | 
ನೊಸೆದಿಳಿ ನಂದಿವಾಹವುಳಿದೀ ನರವಾಹನಮೇಅ ಬರ್ಪುದೇ 


ಅರರೆ ಪೊಸ ಚೋಹ' ಮಾಲ್ಲಿಂ 
ತಿರೆ ನಿನ್ನ ನಗರೆ ನಗರದವರೆಲ್ಲರೆನು 
ತುರವಣಿಸಿ ಚರಣತಳಮಂ 
ಶರಣಂ ಪಿಡಿದಲುಗೆ ತಾಪಸಂ ಸಂಭ್ರಮದಿಂ 


ಇಳೆಯೊಳು ಮಿಕ್ಕಿ ಬೇಗಂ ತೆಗೆದು ಬಿಗಿದು ತಳ್ಳಿಸಿಕೊಂಡಾಡೆ ದೇವಾ 
ವಳಿಮರ್ತ್ಯಶೇಣಿ ಚೌಡಪ್ರಭು ಮುದದಿನವರೆಗೂಡಿ ವೈವಾಹಸನ್ಮಂ 
ಗಳಕಾರ್ಯಕೊಲ್ಲು ಬರ್ಪಾ ಪಥದೊಳೆಸೆದುದುದ್ದಂಡಶಾಖಾಕದಂಬೋ 
ಜ್ವಳರ್ಪ ದೀರ್ಣಶುಂಭತ್ಪಳಕುಳವಿಳಸಚ್ಚಾಯಕಂ ಪ್ಪಕ್ಷವೃಕ್ಷಂ 


ವ|| ಅಂತೊಪುವ ಪೇರಾಲಮರದ ಬಳಿಗೊಂಡು ಸಾರ್ದು ತುಣಗಾವ ಕಿಕುಳರೆಲ್ಲರ್ನೆ 
ರೆದರಳವಾಗಿ ನಿಂದು ಪರಿವರಿಸಿದಾಡಲೆಳಸುತೀ ಬಸವನಾಲಮಮಗಂ ನಿಮಗಂ ಮಧ್ಯಸ್ಥಮಿದಂ 


ವೇನು ? ಶರಣಾರ್ಥಿ' ಎನ್ನುತ್ತಿರಲು , ಪ್ರಾಣ ಹೊರಟು ಹೋದ ತಪಸ್ವಿಯ 
ಶರೀರವು ಪ್ರಾಣವನ್ನು ಪಡೆದು, “ನಿನಗೆ ಸದಾ ಮಂಗಳವಾಗಲಿ' ( ಸದಾ ಶಿವ 
ಮಸ್ತುತೇ ) ಎಂದು ಹೇಳಿದನು . ( ಆಗ ಚೌಡಯ್ಯವಿಭುವು `ಉತ್ಸಾಹದಿಂದನಕ್ಕು , 
ಅವನನ್ನು ನೋಡಿ, 'ತಾಪಸೇಂದ್ರನೇ , ನೀನು ಪ್ರೀತಿಯಿಂದ ಇಲ್ಲಿ, ನಂದಿಯ ವಾಹನ 
ವನ್ನೇರಿ ಬರುವುದನ್ನು ಬಿಟ್ಟು , ( ಈ ನಾಲ್ಕು ಜನರ) ನರ ವಾಹನವೇರಿ ಬರುವುದೇ , 
(ಎಂದನು ). ೧೬ - ೧೭. ಅರರೇ ! ನಿನ್ನನ್ನು (ಕಂಡು) ನಗರದವರೆಲ್ಲ ಹೊಸ ವೇಷವನ್ನು 
ಧರಿಸಿದವನೆಂದು ಹಾಸ್ಯ ಮಾಡಿ ನಗದಿರುವರೇ ? ಎನ್ನುತ್ತ ಚೌಡಿದೇವನು ಸಂಭ್ರಮ 
ದಿಂದ ( ಆ ತಪಸ್ವಿಯ ) ಕಾಲನ್ನು ಹಿಡಿದು ಅಲ್ಲಾಡಿಸಲಾಗಿ ಋಷಿಯು ಸಂಭ್ರಮದಿಂದ 
ಭೂಮಿಯ ಮೇಲೆ ವೇಗವಾಗಿ ಧುಮಕಿ , ಬರಸೆಳೆದು ಗಟ್ಟಿಯಾಗಿ ಅಪ್ಪಿಕೊಳ್ಳಲಾಗಿ, 
ದೇವತೆಗಳ ಸಮೂಹವೂ ಮನುಷ್ಯ ಸಮೂಹವೂ ಶ್ಲಾಘನೆ ಮಾಡಿತು . ಚೌಡಯ್ಯನು 
ಸಂತೋಷದಿಂದ ಆ ತಾಪಸನೊಡನೆ ಕೂಡಿಕೊಂಡು ಸನ್ಮಂಗಳದ ವಿವಾಹ ಕಾರ್ಯಕ್ಕೆ 
ಪ್ರೀತಿಯಿಂದ ಬರುತ್ತಿದ್ದನು. ಆ ಮಾರ್ಗದಲ್ಲಿ ನೀಳವಾದ ಕೊಂಬೆಗಳ ಸಮೂಹದಿಂದ 
ಪ್ರಕಾಶಮಾನವಾದ ಅಧಿಕವಾಗಿ ತುಂಬಿರುವ ಹಣ್ಣುಗಳ ಸಮೂಹದಿಂದಲೂ , 
ಶೋಭಿಸುವ ನೆಳಲಿನಿಂದಲೂ ಕೂಡಿದ ಒಂದು ಆಲದ ಮರವು ಪ್ರಕಾಶಿಸಿತು. 
ವ|| ಈ ರೀತಿಯಲ್ಲಿ ಒಪ್ಪುವ ಆ ದೊಡ್ಡ ಆಲದ ಮರದ ಹತ್ತಿರಕ್ಕೆ ಬಂದು ಸೇರಿದರು. 
( ಅಲ್ಲಿ) ದನ ಕಾಯುವ ಚಿಕ್ಕ ಹುಡುಗರೆಲ್ಲ ಸೇರಿ ( ಅವರಲ್ಲಿ) ಎರಡು ಗುಂಪುಗಳಾಗಿ 


1 ನಾಳಿ೦( ಚ) ಮಾಳಂ ( ಆ) 
2 ಲಿ( ಜ) ಆ ( ಅ, ಚ) 


೬೧೬ 


ಬಸವರಾಜ ವಿಜಯಂ 


ಮ : ಟೆ ಗೆಲ್ಲಮಲದೊಡೆ ಸೋಲವೆಂಬ ಸೊಲ್ಲಂಕೇಳು ಚೌಡವಿಭುನಿಂದಾ ಗೋವಳರಂಕೆಯಿಸಿ 
ಕರೆದೀ ವಟವೃಕ್ಷಕ್ಕೆ ಬಸವನಾಲವೆಂಬ ಹೆಸರೇಂ ಕಾರಣಂ ಬಂದುದೆಂದು ಬೆಸಗೊಳ್ಳಿ ನಮಾ ತುಜವಳ 
ರೋಳ್ಳಿರಿಯನಾದೊರ್ವನಿಂತೆಂದಂ 


OBS 


ಕೇಳೆಲೆ ದೇವ ಸಪ್ತದಿವಸಂಬರವಿ ಪೊಲದಲ್ಲಿ ಮುನ್ನೆರ 
ಊಳಿಗಳೆಯೇ ಕಾದುತಿರೆ ಮೇಣದeಳ್ಳೆಗಳೊಂದು ನೊಂದು ರ 
ಕಾಳಿ ಪೊದಳು ಸೂಸೆ ಮಡಿದುದನೀಯೆಡೆಯಲ್ಲಿ ತಾಪಸು 
ರ್ಪೂಳೆ ವಟಾಂಕುರಂ ನಿವಿರ್ದು ಪೆರ್ಮರನಾದುದಿದೆಂದು ನಿಯಂ 
ತನ್ನ ಪಿತಾಮಹ ತನಗೆ ಪೇಳ ನೆನುತ್ತಿದನೆನ್ನ ತಂದೆ ಪೇ 
ಇನ್ನಿಜವಂತಚಿಂ ಬಸವನಾಲಮಿದೆಂದೆನಿಸಿರ್ದುದುರ್ವಿಯೊ 
ಳ ನೈಸೆವೀ ಫಳಂ ಸವಿಯ ಮಾಂಸದ ಮಾಳೆಯೋಳಿರ್ಪುದಯ್ಯ ಕೇ 
ಛನ್ನಿಯಿದಲೆ ಸೀಳೆಡೆಯ ಪಾಲ್ಕುರಿದಪ್ಪುದು ರಕ್ತದಂತೆವೋಲ್ 

ವ|| ಎಂದವನುಸುರ್ವಿನಂ ಬಳಸಿರ್ದ ಭಕ್ತಜನಂ ಕೇಳು ಬಹುಕಾಲ ವ್ಯತೀತ ವೃತ್ತಾಂತ 
ಮಿದಯಳೆಸಪುಜ್ಜುಗಮೇರಿ ಮುಂದಕ್ಕೆ ಬಿಜಯಂಗೆಯ್ಕೆಮೆನೆ ಚೌಡಿದೇವಂ ನಕ್ಕು ದೃಢತರ 


ನಿಂತು ಓಡಿ ಆಡುವ ಆಟವನ್ನಾಡಲು ಅಪೇಕ್ಷಿಸಿದವರಾಗಿ, ' ಈ ಬಸವನಾಲ ಮರವು 
ನಮಗೂ ನಿಮಗೂ ಮಧ್ಯಸ್ಥವಾದದ್ದು ! ಇದನ್ನು ಮುಟ್ಟಲು ಗೆದ್ದ ಹಾಗೆ , 
ಅಲ್ಲದಿದ್ದರೆಸೋತ ಹಾಗೆ' - ಎಂದೆನ್ನುವ ಮಾತನ್ನು ಚೌಡಯ್ಯನು ಕೇಳಿ, ನಿಂತು 
ಕೊಂಡು, ಆ ಬಾಲಗೋಪಾಲರನ್ನು ಕೈ ಬೀಸಿ ಹತ್ತಿರಕ್ಕೆ ಕರೆದು ' ಈ ಆಲದ ಮರಕ್ಕೆ 
“ ಬಸವನಾಲ' ಎಂಬ ಹೆಸರೇಕೆ ಬಂತು' ? ಎಂದು ಕೇಳಲಾಗಿ ಆ ಗೋಪಾಲರಲ್ಲಿ 
ಒಬ್ಬ ದೊಡ್ಡವನಾದವನು ಹೀಗೆ ಹೇಳಿದನು : ೧೮ - ೧೯ . 'ಎಲೈ ದೇವನೇ 
ಕೇಳು: ಈ ಮೊದಲು ಈ ಹೊಲದಲ್ಲಿ ಎರಡು ಗೂಳಿಗಳು ಏಳು ದಿನಗಳ ಪರ್ಯಾಂತ 
ಚೆನ್ನಾಗಿ ಕಾದಾಟ ಮಾಡುತ್ತ ಇದ್ದವು. ಅದರಲ್ಲಿ ಶ್ರೇಷ್ಟವಾದ ಒಂದು ಗೂಳಿಯು 
ಗಾಯಗೊಂಡು, ರಕ್ತ ಪ್ರವಾಹವು ವಿಶೇಷವಾಗಿ ಹರಿದು ಸತ್ತಿತು. ಅದನ್ನು ಇದೇ 
ಸ್ಥಾನದಲ್ಲಿ ಹೂಳಲಾಗಿ, ಈ ಆಲದ ವಂರವು ಮೊಳಕೆಗೊಂಡು ಹುಟ್ಟಿ , ಎತ್ತರವಾಗಿ 
ಬೆಳೆದು ದೊಡ್ಡ ಮರವಾಯಿತು. ಪ್ರೀತಿಯಿಂದ ( ಈ ಕಥೆಯನ್ನು ನನ್ನ ಅಜ್ಜನು 
ಹೇಳಿದನೆಂದು ನನ್ನ ತಂದೆ ನನಗೆ ಹೇಳಿದನು . ಆದ್ದರಿಂದ ಇದು ' ಬಸವನಾಲ ' 
ಎಂದು ಭೂಮಿಯಲ್ಲಿ ಖ್ಯಾತವಾಯಿತು. ಚೆನ್ನಾಗಿಶೋಭಿಸುವ ಈ ಆಲದ ಹಣ್ಣನ್ನು 
ತಿಂದರೆ, ಮಾಂಸದ ರೀತಿಯಲ್ಲೇ ಇರುವುದು . ಸೀಳಿದ ಕಡೆ ರಕ್ತದ ಹಾಗೆ ಹಾಲು 
ಸುರಿಯುವುದು . ಅದಾ , ಇದು ನಿಶ್ಚಯವಲ್ಲವೇ ಕೇಳು : ವ ! ಹೀಗೆಂದು ಆ 
ಹುಡುಗನು ಹೇಳುವ ಸಮಯದಲ್ಲಿ ಸುತ್ತಲೂ ಬಳಸಿನಿಂತಿದ್ದ ಭಕ್ತ ಜನರು ಕೇಳಿ, 
ಕಳೆದುಹೋದಬಹುಕಾಲದ ಹಿಂದಿನ ವೃತ್ತಾಂತವಾದ ಇದರಿಂದಾಗುವ ಕೆಲಸವಾದರೂ 
ಏನು ? ಮುಂದಕ್ಕೆ ದಯಾಮಾಡಿಸಿರಿ ' ಎನ್ನಲು ಚೌಡಿದೇವನು ನಕ್ಕು , ದೃಢತರವಾದ 


೬೧೭ 


ಏಕವಿಂಶಾಶ್ವಾಸಂ 


ವೀರವ್ರತಪರಾಯಣರ್ಗ ಚಿರಂತನವೆಂಬ ಶಂಕೆಯಿಂ ಬಸವನಳಿವ ಕೇಳು ಪೇಕ್ಷಿಸಿ ಪೋಗೆ ತದ್ವತ 
ಭಂಗವಾಗದೆಂತಿರ್ಕುಮದು ಕಾರಣದಿನೀಗಲ್ 


ಮೃಡಭಕ್ತರ ಘನಕೃಪೆಯಿಂ 
ಪಡೆದಪೆನೀ ಬಸವನಗುವನೀ ಮದುವೆಗಿವಂ 
ಬಿಡದೊಡನೇyಂದಲ್ಲದೆ 
ನಡೆಯೆಂ ನಿಜವೆಂದು ನಿಂದು ಬೊಬ್ಬಿಡುತಧಟಿಂ 


ನೇಆಗಲಿ ಕುರುಳ್ಳಿ ಮುತೆ 
ಮಿಅಷಸಿಯಂ ವಟಮಹೀಜಮಲದೊಳು 
ತುಆತೆ ನಿಂದು ವೃಷಭ ಪೋಅವಡು . 
ಪೊಮಡು ಜವದಿಂದವೆಂಬುದುಂ ತತ್ ಕ್ಷಣದೊಳ್ 
ಛಿಟಿಛಟಿಲೆಂದು ಬೇರ್ಸಿಡಿಯ ಪಣ್ಣ ಆಳಾಗ್ರದೋಳಲ್ಲಿ ಸೂಸೆ ತ 
ದೈಟತರು ಕಂಪಿಸುತ್ತಿರೆ ಧರಾತಳವಿರ್ಬಗಿಯಾಗೆ ಪೊಣ್ಮತು 

ಟಿಸಿ ಕಡಂಗುತುರ್ಬಿ ಕೆಲೆವುತ್ತೆ ಠಣತಿಯು ತೀವ್ರದಿಂ 
ಪುಟನೆಗೆದೆಳು ದಂದು ಬಸವಂ ಬಿಸವಂದಮದಾಗೆ ನೋ೬ರೊಳ 
ತನಗಂದೂರಂತೆ ಕೆಯ್ದೆ ರಿಸಿನಮಲರೊಳ್ಳಾಸಿಗಂ ಪೂಸರಂ ಚಂ 

ದನಲೇಪಂ ಭೂತಿಭೂದಿಸ್ಯನ ಕನಕಲಸದ್ದಂಟಿಕಾಕಿಂಕಿಣೀಮಾ 
ವೀರಶೈವ ಧರ್ಮನಿಯಮದಂತೆ ನಡೆಯುವವರಿಗೆ ಬಹು ಹಿಂದಿನ ವೃತ್ತಾಂತವೆಂಬ 
ಶಂಕೆಯಿಂದ ಬಸವನ (ಗೂಳಿಯ ) ಅಳಿಯುವಿಕೆಯನ್ನು ಕೇಳಿ ಉದಾಸೀನ ಮಾಡಿ 
ಹೋಗುವುದು ಆ ವೀರಶೈವ ವ್ರತಕ್ಕೆ ಭಂಗವಾಗದೆ ಎಂತಿದ್ದೀತು ? ( ಭಂಗವಾಗುತ್ತದೆ 
ಎಂದು ಭಾವ) ಆ ಕಾರಣದಿಂದ ಈಗ ೨೦ - ೨೨ . ಮೃಡಶರಣರ ಘನವಾದ ಕೃಪಾ 
ಬಲದಿಂದ ಈ ಗೂಳಿಯ ಪ್ರಾಣವನ್ನು ಪಡೆಯುತ್ತೇನೆ. ಈ ಮದುವೆಗೆ ಇವನು ತಪ್ಪದೆ 
ನಮ್ಮೊಡನೆ ಬರದ ಹೊರತು ನಾನು ಮುಂದಕ್ಕೆ ಹೋಗುವುದಿಲ್ಲ. ಇದು ನಿಶ್ಚಯ . ಎಂದು 
ನಿಂತುಕೊಂಡು, ಪರಾಕ್ರಮದಿಂದ ಬೊಬ್ಬರಿಯು , ಆ ಸಮರ್ಥನಾದ ಚೌಡಯ್ಯನು 
( ತನ್ನ ಕೈಯ ) ಆಯುಧವನ್ನು ರುಳಪಿಸುತ್ತ , ಚಿಮ್ಮಿ ಆಡುತ್ತ , ಆ ಪ್ರಕಾಶಿಸುವ 
ಖಡ್ಗವನ್ನು ಆ ಆಲದ ಮರದ ಬುಡದಲ್ಲಿ ಊರಿ ನೆಟ್ಟಗೆ ನಿಂತು - 'ಎಲೈ ವೃಷಭನೇ , 
ಜಾಗೃತೆಯಾಗಿ ಹೊರಹೊರಡು,' ಎನ್ನಲಾಗಿ , ಆ ಕೂಡಲೇ ಛಟಿ ಛಟಿಲ್ ಎಂದು 
ಬೇರುಗಳು ಹಾರಿ ಹಣ್ಣುಗಳು ಭೂಮಿಯಲ್ಲಿ ಸುರಿದವು. ಆ ಆಲದ ಮರವು ನಡುಗು 
ವುದಕ್ಕೆ ಮೊದಲಾಯಿತು. ಭೂಮಿಯು ಎರಡು ಭಾಗವಾಯಿತು. ಆಗ ಬಸವನು ಹೊರ 
ಹೊರಟು ಬಲದಿಂದಲೂ ಔತ್ತುಲ್ಯದಿಂದಲೂ ಉಬ್ಬಿ ಕೂಗುತ್ತ ಠಣಕ್ಕಾರ ಮಾಡಿತು . 
ಬೇಗನೆ ಪಟನೆಗೆದು ನೋಡುವವರಿಗೆ ಆಶ್ಚಯ್ಯವುಂಟಾಗುವ ಹಾಗೆ ಎದ್ದು ಬಂದಿತು . 
೨೩ . (ಗೂಳಿಯು ಹೀಗೆ ಹೊರ ಬಂದ ಸಮಯದಲ್ಲಿ ತನಗೆ ಸಾಯುವ ಪೂರ್ವದಲ್ಲಿ , 
ಕ್ರಮವಾಗಿ ಅಲಂಕಾರಗೊಳಿಸಿದ್ದ , ಅರಿಸಿನ, ಅಲಂಕಾರಗೊಂಡ ಹೂವಿನ ಒಳ್ಳೆಯ 


ಬಸವರಾಜ ವಿಜಯಂ 


ಲೆ ನದನ್ನಂಜೀರಮಾದಂ ಮಿಸುಗೆ ಮೇಲಿದುದುದ್ಯತ್ಯಕುದ್ಭಂಧುರಂ ಮಂ 
ಜುನಿಜಾಂಗಂ ತುಂಗಶೃಂಗಂ ವಿಳದರುಣಿಮಚಂಚತ್ಕಟಾಕ್ಷಂ ಮಹೋಕ್ಷಂ 


ಮಲೆಪುತ್ತುಂ ಪುತ್ರನೋಡಿರಿವುತಗಿವುತುಂ ಬಾಲಮಂ ಬೀಸುತುಂ ಸಂ 
ಚಲಿಸುತ್ತುಂ ಚಲ್ಲದಿಂದ ನೆಗೆವುತೆ ಕೆಲನಂನೋಡುತುರ್ಬುಕ್ಕೆ ಪುಲ್ಲಂ 
ನಲಿಗರ್ಚುಿತಮಿತ್ರಂ ಪರಿವುತೆ ನೆಳಲಂ ಕಂಡು ಮೇಲಾಯುತುಂ ಕೋ 
ಡಲುಗುತ್ತುಂ ಘರ್ಮಿಸುತ್ತುಂ ಕೆಲೆವುತೆಸೆದುದಾಮೋದಸಾಂದ್ರಂ ವೃಷೇಂದ್ರಂ ೨೪ 
ಪೆಲಿದನಿಯಾಗೆ ಕೇಳು ಕಿವಿಯಾಡಿಸುತುಂ ಮೊಗವೆತ್ತಿ ಮೇಲೆ ಮೆ 

ಅವುತೆ ಮೂತ್ರಮಂ ಬಿಡುತೆ ಗೋಮಯಮಿಕ್ಕುತೆ ವೃಕ್ಷಪರ್ಣಮಂ 
ಪಜವುತೆ ಶೃಂಗದಿಂ ಬಳಸಿ ಸುತ್ತುತೆ ನಕ್ಕುತೆ ವಾಸಿಸುತ್ತೆ ಪ 
ಲೈವುತೆ ಪಾಯು ತುಂ ಮೇಜರೆದುದಾ ಶರಣಂ ನಲವೆರ್ಚೆ ಪುಂಗವಂ . 

೨೫ 
ವ|| ಅಂತು ನಿಜಲೀಲೆಯಿಂ ನಿಕಟದೊಳ್ಳಿನದಿಪ ವೃಷಭೇಂದ್ರನಂ ಚೌಡದೇವಂ ಮುದುವಿಗೆ 
ನೋಡಿ ಮೆಚ್ಚಡಪಿ ಕೊರಲಂ ಬಿಗಿದಪ್ಪಿ ರಾಗಿಸುತ್ತೆ ಮತ್ತಮಿರದೆ 
ಬಾಸಿಂಗ , ಹೂವಿನ ಮಾಲೆ, ಶ್ರೀಗಂಧದ ಲೇಪನ , ಹಚ್ಚಿದ ಭಸ್ಮ , ಅಧಿಕವಾಗಿ ಶಬ್ದ 
ಮಾಡುವ ಸುವರ್ಣದ ಹೊಳೆಯುವ ಗಂಟೆಗಳು , ಸಣ್ಣಗೆಜ್ಜೆ ( ಹುರುಗೆಜ್ಜೆ ) ಗಳ ಸರ. 
ನೂತನವಾದ ವಸ್ತ್ರ , ( ಬೆನ್ನಿನ ಮೇಲೆ ಹಾಕಿದ ಜೂಲು) ಇವೆಲ್ಲ- ವಿಶೇಷವಾಗಿ 
ಶೋಭಾವಹವಾಗಿರಲು , ಉತ್ಕೃಷ್ಟವಾದ ಹಿಣಿಲಿನಿಂದಲೂ , ದಷ್ಟಪುಷ್ಟವಾದ ಮನೋ 
ಹರ ಶರೀರದಿಂದಲೂ , ಎತ್ತರವಾದ ಕೊಡುಗಳಿಂದಲೂ ,ಕೆಂಪುಬಣ್ಣಿನಿಂದ ಕೂಡಿರುವ 
ಚಪಲವಾದ ಕಡೆಗಣ್ಣುಗಳಿಂದಲೂ , ಶ್ರೇಷ್ಟ ಗೂಳಿಯು ( ಎಲ್ಲರೆದುರೆಗೆ) ಶೋಭಿಸಿತು. 
೨೪ . ಕೊಬ್ಬಿನಿಂದ ಮಲೆದಾಡುತ್ತ , ಕೊಂಬಿನಿಂದ ಹುತ್ತವನ್ನು ತಿವಿಯುತ್ತ ಬಾಲವನ್ನು 
ಬೀಸಾಡಿ ಅಗಿಯುತ್ತ , ಸಂಚರಿಸುತ್ತ , ವಿಲಾಸದಿಂದ ನೆಗೆದಾಡುತ್ತ , ಅಕ್ಕಪಕ್ಕ ನೋಡುತ್ತ , 
ಉತ್ಸಾಹಗೊಳ್ಳುತ್ತ , ಹುಲ್ಲು ಕಚ್ಚುತ್ತ , ಅತ್ತಿತ್ತ ಸಂಚರಿಸುತ್ತ , ತನ್ನ ನೆಳಲನ್ನು ಕಂಡು 
ಮೇಲೆ ಬೀಳುತ್ತ ,ಕೋಡನ್ನಲ್ಲಾಡಿಸುತ್ತ , ಗರ್ಜಿಸುತ್ತ ಸುತ್ತುತ್ತ , ಕಲೆಯುತ್ತ ಪೂರ್ಣ 
ಸಂತೋಷದಿಂದ ಕೂಡಿದ ಆ ಗೂಳಿಯು ಶೋಭಿಸಿತು . ೨೫. ಆ ಶರಣನಾದ ಚೌಡಿ 
ದೇವನು ಸಂತೋಷಗೊಳ್ಳುವಂತೆ ಆ ಗೂಳಿಯು ( ಪುಂಗವವು) ಬೇರೊಂದು ದನಿಯಾಗ 
ಲಾಗಿ, ಕೇಳಿ ಕಿವಿಯನ್ನು ಅಲ್ಲಾಡಿಸುತ್ತ , ಮುಖವನ್ನು ಮೇಲಕ್ಕೆತ್ತಿ ಮೆಲುಕು ಹಾಕುತ್ತ 
ಉಚ್ಚೆಯನ್ನು ಹೊಕ್ಕು , ಸೆಗಣಿಯನ್ನು ಹಾಕಿ , (ತೊಪ್ಪೆಯನ್ನು ಹಾಕಿ ), ಗಿಡದ 
ಎಲೆಗಳನ್ನು ಕೊಡಿನ ತುದಿಯಿಂದ ಮುರಿಯುತ್ತ , ಸುತ್ತಲೂ ಸುತ್ತುತ್ತ , ನೆಕ್ಕುತ್ತ , 
( ಮುಸುಮುಸು ಎಂದು ) ವಾಸನೆಯನ್ನು ನೋಡುತ್ತ , ( ಆಘಾಣಿಸುತ್ತ ) ಹಲ್ಲನ್ನು 
ಕಿರಿಯುತ್ತ , ಹಾರಾಡುತ್ತ ( ಚಿನ್ನಾಟವಾಡುತ್ತ ) , ಮೆರೆಯಿತು. ವ|| ಈ ರೀತಿ ತನ್ನ 
(ಸ್ವಭಾವ ಸಹಜವಾದ) ಲೀಲೆಯಿಂದ, (ತನ್ನ ) ಸಮೀಪದಲ್ಲಿಯೇ ವಿನೋದಗೊಳ್ಳು 
ತಿರುವ ಗೂಳಿಯನ್ನು ( ವೃಷಭೇಂದ್ರನನ್ನು ) ಚೌಡಯ್ಯನು ಅತಿಶಯ ಸಂತೋಷದಿಂದ 
ನೋಡಿ, ಮೈಯನ್ನು ಸವರಿ , ಕುತ್ತಿಗೆಯನ್ನು ಬಿಗಿದು ಅಪ್ಪಿಕೊಂಡು, ಪ್ರೀತಿಸುತ್ತ 


ಏಕವಿಂಶಾಶ್ವಾಸಂ 


೬೧ 


ಒಲವಿಂ ತತ್ಪಾದಮಂ ತಾಂ ತೊಳೆದು ಕುಸುಮಗಂಧಾಕ್ಷತಾಮೋದಧಪೋ 
ಜೈಲದೀಪಾನೀಕದಿಂದರ್ಚಿಸಿ ಮಧುರಸುಧಾಜ್ಯಾದಿ ಸಂತರ್ಪಣಂಗೆ 
ಝಲರ್ದಿತ್ತೂರಂತೆ ಪುಷ್ಪಾಂಜಲಿಯನೆಲೆ ವೃಷಾಧೀಶ ನೀಂ ಬರ್ಪುದೆ 
ದ್ವಿಲಸತ್ಕಲ್ಯಾಣಕಾರ್ಯಕ್ಕೆನುತ ತಳರ್ದನುಕ್ಷಾನ್ವಿತಂ ಚೌಡಿದೇವಂ 

೨೬ 
ವ|| ಅಂತು ಶಿವಗಣಾವೃತಂ ಮಾರ್ಗಮಂ ಪತ್ನಿ ಕಿದು ದೂರಂ ಪೋಗೆವೊಗೆ 
ಮುಂಗಡೆಯೊಳ್ - - 

ಘಳಿಘಳಿಸುತ್ತೆ ಬರ್ಷ ತೆರೆಯಿಂ ನೊರೆಯಿಂ ಕಳಹಂಸಪಜಿಯಿಂ 
ಜಳರುಹರಾಜಿಯಿಂ ಸಿಡಿದ ಸೀರ್ಪನಿಯಿಂ ನೆಗೆತರ್ಪ ವಿನ್ಗಳಿಂ 
ಸುಳಿಗಳ ಬಂಬಲಿಂ ಮಕರಕರ್ಕಟಕಾದಿ ವಿಚಿತ್ರ ಸತ್ಯಸಂ 
ಕುಳದಿನಲಂಪುವೆತ್ತು ಪೋಳೆಯೊಪ್ಪಿದುದಿರ್ದೊ ಯೆಂಬ ನಾಮದಿಂ 
ಶ್ರೀಯುತಪಂಕಜಂ ವದನವಾಜಡಿಮಾಲೆ ಕಟೌಘಮುಲ್ಲಸ 
ತೊಯಜರೇಣು ಪೀತವಸನಂ ಪುಳಿನಂ ಜಘನಂಚರ್ವಿ ವ್ಯ 
ತಾರತಬಾಹು ತಳ ಸುಳಿ ನಾಭಿ ಪಯಶ್ಚರಮಕ್ಷಿಯಾಗೆ ನಾ 
ರಾಯಣಿಯಂತೆ ಚಕಜಲಜಾಂಕೆ ನದೀವಧು ಕಣೆ ತೊಅದಳ 

೨೮ 
ಇರಲಾಗಿ - ೨೬ . ಪ್ರೀತಿಯಿಂದ ಆ ವೃಷಭನ ಪಾದವನ್ನು ತೊಳೆದು , ಕುಸುಮ , 
ಗಂಧ, ಅಕ್ಷತೆ, ಪರಿಮಳದಧೂಪ, ಉಜ್ವಲದೀಪ - ಇವುಗಳ ಸಮೂಹದಿಂದ ಪೂಜಿಸಿ , 
ಮಧುರವಾದ ತುಪ್ಪವೇ ಮೊದಲಾದವುಗಳಿಂದ ಸಮಾರಾಧನೆ ಮಾಡಿ, ಸಂತೋಷ 
ವಿಶಿಷ್ಟನಾಗಿ ಪುಷ್ಪಾಂಜಲಿಯನ್ನು ಕೊಟ್ಟು, ' ಎಲೈ ವೃಷಭಾಧೀಶ, ಶೋಭಿಸುವ ಲಗ್ನ 
ಕಾರಕ್ಕೆ ನಮ್ಮೊಡನೆ ನೀನು ಬರಬೇಕು.' ಎನ್ನುತ್ತ , ಆ ವೃಷಭನಿಂದ ಕೂಡಿದ 
ಚೌಡಯ್ಯನು ( ಲಗ್ನಕ್ಕೆ ಹೊರಟನು . ವ|| ಆ ರೀತಿ ಪ್ರಮಥಗಣ ಸಮೇತನಾದ 
ಚೌಡಯ್ಯನು ದಾರಿಯನ್ನು ಹಿಡಿದು ಸ್ವಲ್ಪ ದೂರಹೋಗಲಾಗಿ ಮುಂದುಗಡೆಯಲ್ಲಿ 
೨೭. ಘುಳು ಘುಳು ಧ್ವನಿಮಾಡುತ್ತ ಬರುವ ತೆರೆಗಳಿಂದಲೂ , ನೊರೆಯಿಂದಲೂ , 
ಅವ್ಯಕ್ತ ಮಧುರವಾದ ಹಂಸಪಕ್ಷಿಗಳ ಸಾಲುಗಳಿಂದಲೂ , ಕಮಲಗಳ ಸಮೂಹ 
ದಿಂದಲೂ ; ಸಿಡಿಯುತ್ತಿರುವ ತುಂತುರು ಹನಿಗಳಿಂದಲೂ , ಹಾರುತ್ತಿರುವ ಮಾನು 
ಗಳಿಂದಲೂ , ಸೂಳಿಗಳ ಸಮೂಹದಿಂದಲೂ , ಮೊಸಳೆ , ನಳ್ಳಿ ಮೊದಲಾದ ವಿಚಿತ್ರವಾದ 
ಪ್ರಾಣಿ ಸಮುದಾಯದಿಂದಲೂ , ಸೊಗಸುಗೊಂಡು ' ಇರೋರೆ' ಎಂಬ ಹೆಸರಿನ 
ಹೊಳೆಯುಒಪ್ಪಿತ್ತು . ೨೮, ಕಾಂತಿಯಿಂದ ಕೂಡಿದ ಕಮಲವೇ ಮುಖ ; ಭ್ರಮರ 
ಗಳ ಸಮೂಹವೇ ಮುಂಗುರುಳು ; ಶೋಭಿಸುವ ಕಮಲಪುಷ್ಪದ ಧೂಳಿಯೇ ಪೀಠ 
ವರ್ಣದ ಸೀರೆ ; ಮಳಲಿನ ದಿಣ್ಣೆಯೇ ಕಟಿಪಶ್ಚಾತ್ ಭಾಗ ; ಚಂಚಲವಾದ ತೆರೆಗಳೇ 
ದುಂಡನೆಯ ಉದ್ದವಾದ ತೋಳುಗಳು : ಕೂಡಿದ ಸೂಳಿಯೇ ಹೊಕ್ಕಳು ; ಮಿಾನು - 
ಗಳೇ ನೇತ್ರಗಳಾಗಿರಲಾಗಿ, ಚಕ್ರವಾಕ ಪಕ್ಷಿಗಳು, ನೀರಿನಲ್ಲಿ ಹುಟ್ಟುವ ( ಇತರ) ವಸ್ತು 
ಗಳೇ ಚಿಹ್ನೆಯಾಗಿ ಉಳ್ಳ ( ಚಕ್ರಾಯುಧ, ಕಮಲ- ಇವುಗಳೇ ಚಿಹ್ನೆಯಾಗಿ ಉಳ್ಳ ) 
ನದಿಯೆಂಬ ಸ್ತ್ರೀಯು ಲಕ್ಷ್ಮಿಯ ಹಾಗೆ ( ನಾರಾಯಣಿಯ ಹಾಗೆ) ಕಣ್ಣಿಗೆ ಕಾಣಿಸಿದಳು . 


೬೨೦ 


ಬಸವರಾಜ ವಿಜಯಂ 


ವ ಅಂತೆಸೆದಡ್ಡಂಬರಿವ ಬೃಹತ್ರರಂಗಿಣಿಯ ಸಾರ್ಕೆಗೆ ಸರಭಸಂ ಪರಿತಂದು ಚೌಡಿದೇವಂ 
ನಿಂದು ವಿಜೃಂಭಿಸಿ 

ಉಡುಗೆಲೆ ನಿನ್ನ ಬಿಂಕವ ತರಂಗಿಣಿ ಭಕ್ತರ ಮುಂದೆ ಮುನ್ನ ಮೇಂ 
ಕುಡಿಯನೆ ಕುಂಭಜಂ ಶರಣನೋರ್ವೆಯೆ ನಿನ್ನಯ ಕಾಂತನಾದ ಪೆ 
ರ್ಗಡಲನದಿರ್ಕೆ ನಾವಿಕನ ಮೂದಲೆಗಾ ಶಿವದಾಸನ ಪಾ 
ಯೊಡನೆ ಮಹಾನದೀಮದಮನಳ್ಳಿಸಿ ಕಾಲಡೆಯಿಂದಮಯನೇ 
ವ|| ಅದಲ್ಲದೆಯುಂ 

ಪುರಹರನಂ ಗಜೇಶ ಮಸಣಯ್ಯನೆನಿಪ್ಪ ಮಹಾತ್ಮನ ಆತಂ 
ದಿರೆ ನಿಜಭಾವದಿಂ ಕುಟುವದೊಳ್ಯಜಿಸುತ್ತಿರೆ ನೀಂ ನವಾಂಬು ನಿ 
ರ್ಭರತೆಯಿನೆಯುತಿರ್ದೆಸೆಗೆ ಖಂಡಿಸಿದಂತೆವೋಲಾಂತು ಭೀತಿಯಂ 
ಪರಿದೆ ಗಡಂದು ನೀಂ ಕುಡು ಕುಡಮನಿಂದೆಮಗೆಂದು ಶೌರ್ಯದಿಂ 
ಮೊನೆದೋಯಿತ್ತೆ ಕೃಪಾಣಮಂ ಜಡಿದು ಚಿಮ್ಮುತೈತೆ ಕಂಡಳ್ಳಿ ಭೋಂ 
ಕನೆ ಭಾಗದ್ಯಯವಾಗಿ ತಾಯ್ಕಣಲದತ್ತಂ ತೋಱರೆ ಪಾಂಬು ನಿಂ 
ದು ನಿತಾಂತರಿ ಮೆಜದತ್ತು ತನ್ನದಿ ನಭೋಮಾರ್ಗಕ್ಕೆ ಧೀಂಕಿಟ್ಟು ತ | 
ದೃನಕೀರ್ತ್ಯಂಗನೆಯಂಬರಾಂಬರದ ಭಾಸ್ವವಿಯೆಂಬಂತೆವೋಲ್ 
ಶರಣಂಗೆ ಧಾವಧು ಸಾ 
ದರಮಿಕ್ಕುವ ಧವಳವಸನದೊಪ್ಪುವ ಪೊಸ ಸೀ 


ವ|| ಹಾಗೆ ಶೋಭಿಸುತ್ತ (ಹೋಗುವ ಮಾರ್ಗಕ್ಕೆ ಅಡ್ಡವಾಗಿ ಹರಿಯುವ ದೊಡ್ಡ 
ನದಿಯ ಸಮೀಪಕ್ಕೆ ವೇಗವಾಗಿ ನಡೆದುಬಂದು , ಚೌಡಯ್ಯನು ನಿಂತು ಗರ್ಜಿಸಿ 
೨೯ . “ಎಲೈ ನದಿಯೇ , ಭಕ್ತರ ಮುಂದೆ ನಿನ್ನ ಗರ್ವವನ್ನು ಬಿಡು ; ಪೂರ್ವದಲ್ಲಿ ನಿನ್ನ 
ಗಂಡನಾದ ದೊಡ್ಡ ಸಮುದ್ರನನ್ನು ಒಂದೇ ಸಲಕ್ಕೆ ಶಿವಶರಣನಾದ ಅಗಸ್ಯ 
ಮಹರ್ಷಿಯು ಕುಡಿಯಲಿಲ್ಲವೇ ? ಅದು ಹಾಗೆಯಿರಲಿ, ನಾವಿಕನು ಹೀಯಾಳಿಸಿದೆ 
ಮಾತಿಗೆ ಆ ಶಿವದಾಸನು ( ದಾಸಿಮಾರನು) ಪರಾಕ್ರಮದಿಂದ ಹಾಯ್ದು ದೊಡ್ಡ 
ಹೊಳೆಯೆಂಬ ಅದರ ಗರ್ವವನ್ನು ನಾಶಮಾಡಿ , ಆ ಕೂಡಲೇ ಕಾಲುನಡಿಗೆಯಿಂದ 
ಹೋಗಲಿಲ್ಲವೇ ?' ವ!! ಅದೂ ಅಲ್ಲದೆ- ೩೧ - ೩೨. ` ಗಜೇಶ ಮಸಣಯ್ಯನೆಂಬ 
ಮಹಾತ್ಮನು ಪ್ರೀತಿಯಿಂದಲೂ , ಉತ್ಕೃಷ್ಟವಾದ ತನ್ನ ಭಾವದಿಂದಲೂ , ( ಸುತ್ತಲೂ 
ನೀರಿರುವ) ನಡುಗಡ್ಡೆಯಲ್ಲಿ (ದ್ವೀಪದಲ್ಲಿ ಕುಳಿತು ಪರಮೇಶ್ವರನನ್ನು ಭಜಿಸುತ್ತಿರ 
ಲಾಗಿ, ನೀನು ಹೊಸನೀರಿನ ಆಧಿಕ್ಯದಿಂದ ಬಂದು ( ತುಂಬಿಬಂದು , ಎರಡು ದಿಕ್ಕಿಗೂ 
ಕತ್ತರಿಸಿದ ಹಾಗೆ ಹೆದರಿ , ಆ ಕಾಲದಲ್ಲಿ ಹಿಂತೆಗೆದೆ, ಈ ದಿನ ನಮಗೆ ನೀನು ದಾರಿ 
ಯನ್ನು ಕೊಡು! ಕೊಡು! !' ಎಂದು ಶೌರದಿಂದ ಸಾಮರ್ಥವನ್ನು ಪ್ರಕಟಿಸುತ್ತ 
(ತೀಕ್ಷತೆಯನ್ನು ತೋರಿಸುತ್ತ ) ಝಳಪಿಸುತ್ತ , ಚಿಮ್ಮುತ್ತ , ಖಡ್ಗವನ್ನು ಮೇಲಕ್ಕೆತ್ತ 


& ೨ರಿ 


ಏಕವಿಂಶಾಶ್ವಾಸಂ 


ಗುರಿಯೆನಿಸಿ ನಿಮಿರ್ದ ನದಿಯಂ 
ಬರನಿಧಿಯೊಳೂಡಲೆಳಸಿ ನೆಗೆದವೊಲೆಸೆಗುಂ 


೩೨ 


ಪೊಡವಿಯೊಳೆ ಕಡಿಯೆ ಪೊಳೆಯಿ 
ರ್ಕಡಿಯಕ್ಕುಮೆಯೆಂಬ ಗಾದೆಯಂ ಮಾಣಿಸಿದಂ 
ಕಡುಗಲಿ ಚೌಡಯ್ಯನೆನು 
ತೊಡನೆ ಗಣಪತತಿಯಲ್ಲಿ ಪೊಗಳತಾಗಳ 
ಕುಣಿವ ಕುಕಿಲ್ವ ಕಾಗಿಸುವ ತೂಗುವ ಬೀಗುವ ಸುತ್ತಿ ಬರ್ಪ ಸಂ 
ದಣಿಪ ನಿರೀಕ್ಷಿಸವರಿದಾಡುವ ಪಾಡುವ ನಿದೋರ್ಪ ಸಂ 
ದಣಿಯರಮುರ್ವಿ ಕೀರ್ತಿಸುವ ಪೊಂಪುಳಿಯಾಂಪ ಮರ ಭಕ್ತಿಯಿಂ 
ಮಣಿವ ಕಡಂಗುವದ್ಭುತ ವಿಳಾಸವನಾಳ್ವುದು ಭಕ್ತಸಂಕುಳಂ 


ವ|| ಅಂತು ಸಮುತೃವಿಪ ಶರಣಗಣಂಬೆರಸು 

ಮುಂದೆ ವೃಷೇಂದ್ರನುಂ ತಪಸಿಯುಂ ನಡೆವುತ್ತಿರೆ ನಂದಿಕೇತನಂ 
ಬಾಂದಳದಲ್ಲಿ ಮಿಳ್ಳಿಆಯೆ ಮಂಗಳರ್ಯರವಂ ಜಯಸ್ವನಂ 


ಲಾಗಿ, ( ನದೀದೇವತೆಯು) ಕಂಡು ಭಯಗೊಂಡು ಒಮ್ಮೆಲೇ ಎರಡು ಭಾಗವಾಗಿ , 
ನೀರಿನ ಕೆಳಗಡೆಯಿರುವ ಮಳಲು ಎಲ್ಲ ಕಡೆಗೂ ತೋರಿ (ಕಾಲು ಹೊಳೆಯಾಗಿ) , 
ಮೇಲೆ ಹಾಯ್ದು ಬರುತ್ತಿರುವ ನೀರೆಲ್ಲ ನಿಂತು, ಅಧಿಕವಾಗಿ ಮೆರೆಯಿತು. ಆ 
ಹೊಳೆಯು ಆಕಾಶಮಾರ್ಗಕ್ಕೆ ಹಾರಿ, ಆ ಚೌಡಯ್ಯನಕೀರ್ತಿಯೆಂಬ ಸ್ತ್ರೀಯ ಆಕಾಶ 
ವೆಂಬ ಬಟ್ಟೆಯ ಶೋಭಿಸುವ ನೆರಿಗೆಯೋ ಎಂಬ ಹಾಗೆ ಪ್ರಕಾಶಮಾನವಾಗಿತ್ತು . 
೩೩ . “ ಭೂಮಿಯಲ್ಲಿ ' ನದಿಯನ್ನು ಕತ್ತರಿಸಲಾಗಿ ಎರಡು ಭಾಗವಾದೀತೇ ?' ಎಂಬ 
ಗಾದೆಯನ್ನು ಚೌಡಯ್ಯನು ಸುಳ್ಳುಮಾಡಿದನು ' ಎನ್ನುತ್ತ ಗಣಸಮೂಹವು ಆ 
ಕೂಡಲೆ ಅಲ್ಲಿ (ಚೌಡಯ್ಯನನ್ನು ) ಹೊಗಳಿತು . ೩೪. ಕುಣಿದಾಡುವ, ಕೋಗಿಲೆಯ 
ಹಾಗೆ ಧ್ವನಿಮಾಡುವ, ಪ್ರೀತಿಸುವ, ತೂಗಾಡುವ, ಬೀಗಿ ನಿಲ್ಲುವ, ಸುತ್ತು ಬರುವ, 
ಗುಂಪುಗೂಡುವ, ದಿಟ್ಟಿಸಿನೋಡುವ, ಪ್ರೀತಿಯನ್ನು ಹೊಂದಿ ಆಡುವ, ಹಾಡುವ , 
ನಿಯನ್ನು ತೋರಿಸುವ, ಶೀಘ್ರವಾಗಿ ಉಬ್ಬಿ ಸ್ತೋತ್ರಮಾಡುವ, ರೋಮಾಂಚನ 
ಗೊಳ್ಳುವ, ಅರಳುವ ಭಕ್ತಿಯಿಂದ ನಮಸ್ಕಾರ ಮಾಡುವ ಉತ್ಸಾಹಗೊಳ್ಳುವ, ಭಕ್ತಜನ 
ಸಮೂಹವು ಆಶ್ಚಯ್ಯಕರ ಲೀಲೆಯನ್ನು ಹೊಂದಿತು . ವl ಹಾಗೆ ಸಂತೋಷಪಡು 
ತಿರುವ ಶರಣರೊಡನೆ ಸೇರಿ ೩೫. ಮುಂಭಾಗದಲ್ಲಿ ಗೂಳಿಯೂ (ವೃಷಭೇಂದ್ರ ) 
ಋಷಿಯೂ ನಡೆಯುತ್ತಿದ್ದರು ; ವೃಷಭಧ್ವಜವು ಆಕಾಶದಲ್ಲಿ ( ಪಟಧ್ವನಿಯಿಂದ) 
ಹಾರಾಡುತ್ತಿತ್ತು ; ಮಂಗಳಕರವಾದ ವಾದ್ಯಧ್ವನಿಗಳೂ , ಜಯಕಾರ ಧ್ವನಿಯೂ , 


೬೨೨ 


ಬಸವರಾಜ ವಿಜಯಂ 


ಕುಂದದೆ ಕೂಡಿಘರ್ಣಿಸಿ ಮಹೋತ್ಸವವಾರೆ ಭಕ್ತರಾಗಳಾ 
ನಂದದೆ ತತ್ತರಂಗಿಣಿಯ ನುಣಲೊಳಡೆದಂ ಗಣಾಧಿಪಂ | 


೩೫ 


ವ|| ಅಂತು ಪಿರಿದು ಸಡಗರಂ ಮಿಗೆ ನಡೆತಂದಾರ್ಯನಗರಿಯಂ ಪೊಕ್ಕು ತನ್ಮನೋರಥಮ 
ನೋದವಿಸಿ ಪರಿಣಯಮಹೋತ್ಸವಮಂ ನೆಗಳ್ಳಿ ಮುಗುಳಾ ಪೋಳೆಯ ಪುಳಿನ ತಳದೊಳ್ಳರಣಗಣ 
ಸಮೇತಮೇಂದು ಮುನ್ನಿನಂತಿರಾ ನದಿಯುಂ ಪರಿಯರವಿಸಿ ಪರಿಯಿಸಿ ವಿತತಾದ್ಭುತಚರಿತ್ರಂ 
ಚೌಡರಾಜಂ ಕಲ್ಯಾಣಪುರಮಂ ಪುಗುತರ್ಪಾಗಳು - 


ಗುಡಿಗಟ್ಟಿ1 ಪೌರಭಕ್ತ 
ರ್ಗಡಣದಿನಿದಿರ್ಗೊಳೆ ತಪವೃಷಭಸಮೇತ 
ನಡೆತಂದನಮಮ ನೋತ್ಸವ 
ರೊಡನರಿದರಿದೆಂದು ಪೊಗಳುತಿರೆ ಚೌಡಾರ್ಯ೦ 


೩೬ 


ವ|| ಆಗಳೊರ್ವಳಪೂರ್ವ ಲಾವಣ್ಯ ತಾರುಣ್ಯರೂಪವತಿ ಸುದತಿ ರಾಜವೀಥಿಯೊಳೆಯ 
ರುತುಂ ಕಂಡಿದಿರ್ವಂದು ಪದನಳಿನು ಪಣೆಸೋ೦ಕೆ ಮಣಿಯಲೊಡನೆ 


ಕುಂದದಂತೆ ಕೂಡಿ, ಶಬ್ಬಾಯಮಾನವಾಗಿತ್ತು ; ( ಹೀಗೆ) ಭಕ್ತರು ಅಧಿಕ ಉತ್ಸವವನ್ನು 
ಹೊಂದಿದವರಾಗಿ ಆ ಚೌಡಯ್ಯನು ಆನಂದದಿಂದ ಆ ನದಿಯ ನುಣ್ಣನೆಯ ಮಳಲಿನಲ್ಲಿ 
ನಡೆದನು . ವ!! ಆ ರೀತಿ ಹೆಚ್ಚಾದ ಸಡಗರದಿಂದ ಕೂಡಿ, ನಡೆದುಬಂದು ಆ ಆರ್ 
ನಿರುವ ( ಲಗ್ನಕ್ಕೆ ಬರಬೇಕೆಂದು ಪ್ರಾರ್ಥಿಸಿಕೊಂಡಿದ್ದ ಆರನು ಇರುವ) ನಗರವನ್ನು 
ಹೊಕ್ಕು , ಅವನ ಇಷ್ಟಾರ್ಥವನ್ನು ನೆರವೇರಿಸಿ, ವಿವಾಹಮಹೋತ್ಸವವನ್ನು ಯಥಾ 
ಸಾಂಗವಾಗಿ ನೆರವೇರಿಸಿ , ಪುನಃ ಆ ಹೊಳೆಯ ಮಳಲಿನ ಸ್ಥಾನದಲ್ಲಿ ಶರಣರುಗಳು 
ಸಮೇತವಾಗಿ ಹೊರಟುಬಂದು (ನದಿಯನ್ನು ದಾಟಿದವರಾಗಿ), ಮೊದಲಿನ ಹಾಗೆಯೇ 
ಆ ನದಿಯು ಹರಿಯಲು ಅಪ್ಪಣೆ ಮಾಡಿ, ಅದನ್ನು ಹರಿಯಿಸಿ (ಪ್ರವಾಹವುಂಟಾಗು 
ವಂತೆ ಮಾಡಿ) ಸುತ್ತೆಲ್ಲ ಹಬ್ಬಿದ ಅದ್ಭುತ ಚರಿತ್ರನಾದ ಚೌಡಯ್ಯ ರಾಜನು ಕಲ್ಯಾಣ 
ಪಟ್ಟಣವನ್ನು ಪ್ರವೇಶಿಸುವ ಆ ಸಮಯದಲ್ಲಿ - ೩೬ . ಪಟ್ಟಣದಲ್ಲಿರುವ ಭಕ್ತರು 
ತೋರಣಗಳನ್ನು ಕಟ್ಟಿ , ಸಾಮೂಹಿಕವಾಗಿ ಬಂದು ಇದಿರುಗೊಳ್ಳಲು, ತಪಸ್ವಿ ಮತ್ತು 
ಗೂಳಿಗಳು ಸಮೇತವಾಗಿ ಚೌಡಯ್ಯನು, ನೋಡಿದವರು ಅಸಾಧ್ಯ ! ಅಸಾಧ್ಯ ! ! 
ಎಂದು ಹೊಗಳುತ್ತಿದ್ದಂತೆ ನಡೆದುಬಂದನು ಅಮಮ ! ! ! ವ!! ಆ ಸಮಯದಲ್ಲಿ 
ಒಬ್ಬಳು ಅಪೂರ್ವ ಲಾವಣ್ಯದಿಂದಲೂ , ತಾರುಣ್ಯದಿಂದಲೂ ಕೂಡಿದ ರೂಪವತಿಯಾದ 
ಸ್ತ್ರೀಯು, ರಾಜಬೀದಿಯಲ್ಲಿ ಬರುತ್ತ ಈ ಚೌಡಯ್ಯನನ್ನು ಕಂಡು ಎದುರಾಗಿ ಬಂದು , 


1 + ಸಿ( ಜ) 


೬೨೩ 


ಏಕಾವಿಂಶಾಶ್ವಾಸಂ 


ಯುವತಿ ನಿನಗಕ್ಕೆ ದೀರ್ಘಾ 
ಯುವೆನುತುಂ ಪರಸಿ ಪರಮಸಂಭ್ರಮದಿಂದಂ 
ವಿವಿಧೋತ್ಸವಮಂ ಶಿವಗಣ 
ನಿವಹದೊಳೊದವಿಸುತೆ ನಿಜಗೃಹಕ್ಕೆಂದು 


ವ|| ಅಂತೇಳಂದು ಚೌಡರಾಜನೆಂದಿನಂತೆ ಶಿವಾನುಭವಗೋಷ್ಠಿಯೊಳುಖವಿರ್ಪನ್ನೆಗಮಾ 
ಪರಕೆಗೊಂಡ ತರುಣಿ ಮರಣಮನೆಯಲೊಡನೆ ಪಿರಿದು ಶೋಕಂಬಡೆದವಳ ತಂದೆತಾಯಂದಿನಂ 
ತತ್ಕಲೇವರಮುಂ ತಂದು ಶರಣನಿದಿರೊಳಿರಿಸಿ ಪದಕವಳದೊಳ್ಳೆಡೆದು ಕನಿ ಕಾಳುರಂ ಮಸಗೆ 
ಹಾಹಾರವಂ ಪೊಸ್ಟ್ ಮೊಜಯಿಟ್ಟು ಮಲಗಿ 


ಎಲೆ ದೇವ ನಿನ್ನೆ ನಿಮ್ಮಯ 
ನಳಿನಾಂಘಿಗೆ ಮಣಿದು ಪರಕೆವಡೆದೇಂದೀ 
ಲಲನೆಯಿರುಳಳಿದಳೀಕೆಗೆ 
ನಲವಿಂದಸುವಿತ್ತು ಪೊರೆ ದಯಾಳುಗಳರಸಾ 


೩೮ 


ಅನಿಮಿತ್ತಬಂಧು ವಿನಯಾಂ 
ಬುನಿಧಾನ ಮಹತ್ವವಹಿತ ಮತ್ತನುಜೆಗೆ ಜೀ 


ಪಾದಕಮಲಕ್ಕೆ ಹಣೆ ಸೋಂಕಿಸಿ ನಮಸ್ಕರಿಸಲು ಕೂಡಲೇ - ೩೭ . ' ಯುವತಿಯೇ , 
ನಿನಗೆ ದೀರ್ಘಾಯುವಾಗಲಿ ' ಎಂದು ಹರಸಿ , ಪರಮ ಸಂಭ್ರಮಗೊಂಡು, ವಿವಿಧವಾದ 
ಉತ್ಸವಗಳನ್ನು ಶಿವಶರಣ ಸಮೂಹಕ್ಕೆ ಉಂಟುಮಾಡುತ್ತ ತನ್ನ ಮನೆಗೆ ಬಂದನು. 
ವ|| ಹಾಗೆ ತನ್ನ ಮನೆಗೆ ಬಂದು ಚೌಡಯ್ಯನು ಎಂದಿನ ಹಾಗೆ, ಶಿವಾನುಭವಗೋಷ್ಠಿ 
ಯಲ್ಲಿ ಸುಖವಾಗಿ ಇರುತ್ತಿರುವಷ್ಟರಲ್ಲಿ ಆ ಹರಕೆಯನ್ನು ಪಡೆದ ಸುಂದರ ತರುಣಿಯು 
ಸತ್ತು ಹೋಗಲಾಗಿ, ಹೆಚ್ಚಾಗಿಶೋಕಾರ್ತರಾದ ಅವಳ ತಂದೆತಾಯಿಗಳು , ಮರುದಿನ 
ಸತ್ತವಳ ಆ ದೇಹವನ್ನು ತಂದು, ಚೌಡಯ್ಯ ಶರಣನಿದಿರಿನಲ್ಲಿ ಇರಿಸಿ , ಅವನ ಪಾದ 
ಕಮಲಗಳ ಮೇಲೆ ಬಿದ್ದು , ಕಣ್ಣೀರು ಪ್ರವಾಹವಾಗಿ ಹರಿಯುತ್ತಿರಲು , ಹಾಹಾಕಾರವು 
ಹೊರಹೊಮ್ಮುತ್ತಿರುವಂತೆ ಅರ್ತನಾದ ಮಾಡಿ , ಮರುಗುತ್ತ ೩೮. ಎಲೆ ದೇವನೇ , 
ನಿನ್ನೆಯ ದಿನ ನಿಮ್ಮ ಕಮಲದಂತಹ ಪಾದಗಳಿಗೆ ನಮಸ್ಕರಿಸಿ , ಹರಕೆಯನ್ನು ಪಡೆದು 
ಬಂದ ಈ ಸುಂದರಿಯು ರಾತ್ರಿ ಸತ್ತಳು. ಈಕೆಗೆ ಪ್ರೀತಿಯಿಂದ ಪ್ರಾಣ ದಾನಮಾಡಿ, 
ಹೇ ದಯಾಳುಗಳ ಅರಸನೇ , ರಕ್ಷಿಸು . ೩೯ - ೪೧. ಅನಿಮಿತ್ತ ಬಂಧುವೇ , 
ಸೌಮ್ಯತೆಯ ಸಮುದ್ರ ರೂಪನೇ , ಮಹಿಮೆಯಿಂದ ಪೂಜ್ಯನಾದವನೇ , ನಮ್ಮ ಈ 
ಮಗಳಿಗೆ ಪ್ರಾಣವನ್ನು ಕೊಟ್ಟು, ನಮ್ಮ ಮನಸ್ಸಿನ ದುಃಖವನ್ನು ಹೋಗಲಾಡಿಸು , 


೬೨೪ 


ಬಸವರಾಜ ವಿಜಯಂ 


ವನಮಂ ನೀಮಿತ್ತೆಮ್ಮಯ 
ಮನದಳಲಂ ಪವುದೆಂದು ಮಗುಳೆ ಆಗಲೋಡಂ 


ಪರಮ ಕೃಪಾನಿಧಿಯವರಂ 
ಕರುಣಾಲೋಕನದೆ ನೋಡಿ ಸಂತವಿಡುತ್ಯುಂ. 
ಕರತಳದೆ ಜಡಿದು ತನ್ನ ಯ 
ಕರವಾಳಂ ಮುಟ್ಟಿಸುತ್ತೆ ಶಿಬಿಕೆಯನಧಟಿಂ 


ಪೆಸರ್ವಿಡಿದು ಕರೆವುತೇಳೇ 
ಳ್ಳಿ ಸಜಾಕ್ಷಿಯೆನುತ್ತೆ ಕರೆಯಲೊಡನಾಕ್ಷಣ 
ಲೌಸನುಲಿಗಿಟಿಲಿಟಿ ರವ 
ಮೆಸೆಯೆ ಕರು ಸಿಡಿಯ ಸಿಬಿಕೆಯಿಂದವಳೆಲ್ಲ ಆ 


ನಿದ್ರೆ ತಿಳಿದೇಳವೊಲು 

ಪ್ರೇಕ್ಷಣೆಯೇಳು ಚೌಡದೇವನ ಪದಭಾ 
ಸ್ವಾಜೀವಕೆ ಮಣಿಯ ಸ 
ಮುದ್ರುಚಿಯಿಂ ನಲಿದರಾಗಳಾಕೆಯ ಪಿತರರ್ 


ವ|| ಅಂತು ನಲವೇ ನಮಿಸಿ ಕರಾಂಜಲಿಯಂ ನೊಸಲೊಳಮರ್ಚಿ ನಿಂದು 


ಪರಸಿದರೇಂ ಪ್ರಾಣವನೀ 
ವರೆ ಧರೆಯೊಳಗೆಂಬ ನುಡಿಯನಿಲ್ಲೆನಿಸಿ ಮೊದ 

ರಸಿದೆ ಮಡಿದವಳಸುವಂ 
ಬರಿಸಿದೆ ಗಡ ದೇವ ನಿನ್ನ ಪೋಲ್ವರುಮೊಳರೇ 


ಎಂದು ಪುನಃ ನಮಸ್ಕರಿಸಿದ ಕೂಡಲೇ , ಪರಮ ಕೃಪಾನಿಧಿಯಾದ ಚೌಡಯ್ಯನು 
ಅವರನ್ನು ಕರುಣಾ ದೃಷ್ಟಿಯಿಂದನೋಡಿ, ಸಮಾಧಾನ ಪಡಿಸಿ , ಕೈಯಲ್ಲಿ ಖಡ್ಗವನ್ನು 
ಹಿಡಿದು ಝಳಪಿಸಿ, ( ಅವಳನ್ನು ಎತ್ತಿಕೊಂಡು ಬಂದಿದ್ದ ) ಚಟಕ್ಕೆ ( ವಿಮಾನಕ್ಕೆ ) 
ಪರಾಕ್ರಮದಿಂದ ಮುಟ್ಟಿಸುತ್ತ ಅವಳ ಹೆಸರು ಹಿಡಿದು ಕರೆಯುತ್ತ , ' ಹೇ ಕಮಲ 
ನೇತ್ರೆಯೇ , ಏಳು' ಎಂದು ಕರೆದ ಕೂಡಲೇ ಆ ಕ್ಷಣದಲ್ಲಿಯೇ ( ಅವಳನ್ನು ಬಿಗಿದ) 
ಹೊಸ ಹಗ್ಗಗಳು ಛಿಟಿ ಛಟಿ ಧ್ವನಿಯಿಂದ ಸಿಡಿಯಲಾಗಿ , ವಿಮಾನದಿಂದ ಅವಳು 
ಎದ್ದಳು. ೪೨ . ನಿದ್ರೆಯಿಂದ ಎಚ್ಚೆತ್ತವಳಂತೆ ಕಣ್ಣನ್ನು ಬಿಟ್ಟ , ಆಸ್ತ್ರೀಯು ಎಷ್ಟು 
ಚೌಡದೇವನ ಪ್ರಕಾಶಮಾನವಾದ ಪಾದ ಕಮಲಕ್ಕೆ , ನಮಸ್ಕರಿಸಲು, ಆಕೆಯ 
ತಾಯ್ತಂದೆಗಳು ಹೆಚ್ಚಾದ ಪ್ರೀತಿಯಿಂದ ನಲಿದಾಡಿದರು . ವ!! ಈ ರೀತಿಯಲ್ಲಿ 
ಸಂತೋಷಗೊಂಡು ನಮಸ್ಕರಿಸಿ, ಹಣೆಯ ಮೇಲೆಕೈಯತ್ತಿ ನಮಸ್ಕರಿಸಿ, ನಿಂತು 
೪೩ , ' ಆಶೀರ್ವಾದವನ್ನು ಮಾಡಿದವರು ಪ್ರಾಣವನ್ನು ಕೊಡುವರೇ ' ಎಂಬ ಲೋಕೋ 
ಕೈಯನ್ನು ಇಲ್ಲವೆನಿಸಿ, 'ಮೊದಲು ಆಶೀರ್ವದಿಸಿದೆ ; ಈಗ ಸತ್ತವಳಾದ ಇವಳ 


ಏಕ ವಿಂಶಾಶ್ವಾಸಂ 


೪೪ 


೪೫ 


ದೇವ ಭವದಕ್ಷಿರುಚಿಸಂ 
ಜೀವನದಿಂ ಪಡೆದೆ ಮಾಡಿದ ಮಗಳಸುವವಿಳಾ 
ಪಾವನ ಕರುಣಾವರ್ಷದೆ | 
ತೀವಿದ ಮನ್ಮನದ ಬೇಗೆಯಂ ಮಲ್ಲಿಸಿದ್ರೆ 
ಪ್ರತ್ಯುಪಕೃತಿಯಿದಕಿಲ್ಲದು 
ಸತ್ಯಂ ಪ್ರಾಣಪಕಾರಕದಂ ಭುವನ 
ಸ್ತುತ್ಯ ಸಲೆ ನಿಮ್ಮ ನೃತ್ಯರ 
ನೃತ್ಯತೆಯಿಂ ಬಾಳ್ವೆ ವೆಮ್ಮನುದ್ಧರಿಸೊಲವಿಂ 

ವ! ಎಂದು ಸಾಷ್ಟಾಂಗವೆಂಗಿರ್ದ ದಂಪತಿಯನಾ - 1ಕನ್ಯಕೆಯಂ ಕಾರುಣ್ಯದಿಂ ನೋಡಿ 
ಲಿಂಗಾಂಗಸಂಯುಕ್ತರಂ ಮಾಡಿ ಮುಗುಳು ಶತಾಯುರ್ಜಿವಿತ್ವಮಂ ಕರುಣಿಸಿ ಕಳುಪಿ ಮಹಾನು 
ಭಾವನೊಪ್ಪಿರ್ದನಾಗ - 

ಅಳಿದ ತಪೋಧನಂಗೆ ವೃಷಭಂಗೆ ವರಾಂಗಿಗೆ ಜೀವವಿತ್ತು ತಾ 
ನುಳಿಸಿದನೀ ಧರಿತ್ರಿಯೊಳೆ ಚೌಡಮಹಾವಿಭು ಚಿತ್ರವೆಂದು ನಿ 
ಶೃತಮತಿ ಸೂರಿಗಳದೆದು ಬಣ್ಣಿಪ ಕೀರ್ತಿಯ ವಾರ್ತೆ ಲೋಕದೊ 
ಆಳೆದಿರೆ ಕೇಳಸೂಯೆಗೊಳುತನ್ಯಮತಸ್ಥಿತರೊಂದುಗೂಡುತುಂ 


ಪ್ರಾಣವನ್ನು ಬರಿಸಿದೆ ! ದೇವ ನಿನ್ನನ್ನು ಹೋಲುವವರು ಯಾರಾದರೂ ಇದ್ದಾರೆಯೇ ? 
ಇಲ್ಲ, ಇಳೆಯನ್ನು ಪಾವನಗೊಳಿಸುವ ದೇವನೇ , ನಿನ್ನ ನೇತ್ರ ಕಾಂತಿಯಂಬ ಸಂಜೀವನ 
ದಿಂದ , ಮಗಳ ಪ್ರಾಣವನ್ನು ಪಡೆದೆನು ; ತುಂಬಿದ ನನ್ನ ಮನಸ್ಸಿನ ಸಂತಾಪವನ್ನು 
ಕರುಣೆಯೆಂಬ ಮಳೆಯಿಂದ ನಾಶಮಾಡಿದೆ. ೪೫ . ಈ ಪ್ರಾಣವನ್ನು ರಕ್ಷಿಸಿದ 
ಉಪಕಾರಕ್ಕೆ ಪ್ರತಿಯಾಗಿ ಮಾಡುವ ಉಪಕಾರವೇ ಇಲ್ಲ ಇದು ಸತ್ಯ . ಆದ್ದರಿಂದ 
ಲೋಕದಿಂದಸ್ತೋತ್ರ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯನಾದ ಸ್ವಾಮಿಯೇ , ನಿಮ್ಮ 
ಈ ಸೇವಕರಾದ ನಾವು ನಿಮ್ಮ ಸೇವೆಯಲ್ಲಿ ಬಾಳುವೆವು. ನಮ್ಮನ್ನು ಪ್ರೀತಿಯಿಂದ 
ರಕ್ಷಿಸು , ವ!! ಹೀಗೆಂದು ಸಾಷ್ಟಾಂಗ ಪೂರ್ವಕವಾಗಿ ನಮಸ್ಕರಿಸಿದ್ದ ಗಂಡ ಹೆಂಡಿರನ್ನು 
ಮತ್ತು ಆ ಕನ್ನಿಕೆಯನ್ನು ಮಹಾನುಭಾವನಾದ ಚೌಡಿದೇವನು ನೋಡಿ, ಅವರನ್ನು 
ಲಿಂಗಾಂಗ 'ಸಂಯುಕ್ತರನ್ನಾಗಿ ಮಾಡಿ, (ವೀರಶೈವೋಪದೀಕ್ಷೆಯನ್ನು ಮಾಡಿ), ನೂರು 
ವರ್ಷಗಳವರೆಗೆ ಬಾಳುವುದನ್ನು ದಯಪಾಲಿಸಿ ಕಳಿಸಿ ಒಪ್ಪಿದ್ದನು. ೪೬- ೪೭ . ಸತ್ಯ 
ತಪೋಧನನಿಗೆ, ಗೂಳಿಗೆ, ಶ್ರೇಷ್ಟ ಅಂಗವುಳ್ಳ ತರುಣಿಗೆ ಧರಿತ್ರಿಯಲ್ಲಿ ಚಂಚಲ ಶೂನ್ಯ 
ಮನಸ್ಸಿನ ಆ ಚೌಡಯ್ಯನು ಜೀವದಾನ ಮಾಡಿ ಉಳಿಸಿದ್ದು ಆಶ್ಚಯ್ಯಕರವಾದದ್ದು . 
ಎಂದು ಜ್ಞಾನಿಗಳು ವರ್ಣಿಸುವ ಯಶೋಮಯವಾದ ಸುದ್ದಿಯುಲೋಕದಲ್ಲಿ ಬೆಳೆದು 
ಹರಡಿರಲು, ಪರ ಮತಸ್ಥರಾದ ಮೂಢರು ಕೇಳಿ, ಹೊಟ್ಟೆಕಿಚ್ಚಿನಿಂದ ಒಂದುಗೂಡಿ, 
'ಗೂಳಿಗೆ , ತಪಸ್ವಿಗೆ, ಕಸ್ಯೆಗೆ ಪ್ರಾಣವನ್ನು ಕೊಟ್ಟು ತನ್ನ ಗರ್ವವನ್ನು ಭೂಮಿಯಲ್ಲಿ 

1 ಕನ್ಯ ( ದ) 
40 


೬೨೬ 


ಬಸವರಾಜ ವಿಜಯಂ 


ಪ್ರಾಣವನಿತ್ತು ಗೂಳಿಗೆ ತಪ್ಪಸ್ವಿಗೆ ಕನೆಗೆ ತನ್ನ ಬಿಂಕಮಂ 
ಕೊಣಿಯೊಳೆಯೆ ಬೀಜದಪನನ್ಯಮತಂಗಳ ಲೆಕ್ಕಿಸಂ ಪರಿ 
ತಾಣಪರಾಯಣಂ ಧರೆಯೊಳೊರ್ವನೆ ತಾಂ ಗಡ ತನ್ನ ಪೆರ್ಮೆಯಂ 
ಮಾಣಿಪವೆಂದೆನುತ್ತೆ ಕಪಟತಿಯಂ ಬಗೆಗೊಂಡು ದುರ್ಬುಧರ್‌ 
ತೃಣಮಂ ತೀವಿ ತಪಸ್ವಿಯಾಕೃತಿಯನಾಗಣಿಯಿಂ ಮಾಡುತುಂ 
ಪಣೆಯೊಳಸಿ ವಿಭೂತಿಯಂ ತೊಡಿಸಿ ರುದ್ರಾಕ್ಷಾಳಿಯಂ ಶೈವಲ 
ಕ್ಷಣವುಂ ಸಾರ್ಚಿ ಜಟಾಳಿಯಂ ರಚಿಸಿ ಕೌಪೀನಾತಂಗೆಯು ನಿ 
ರ್ಗುಣರಂದಂತದನೆಂದು ಪಾಳು ಡಿಯೊಳೋರಂತಿಟ್ಟು ಕೌಟಿಲ್ಯದಿಂ - 
ನಗುತುಂ ನಾನಾಜನಂ ತೀವಿದ ವಿಪಣಿಗಳೊಳಲ್ಲದಿಂ ಶೈವಮಾರ್ಗಾ 
ನುಗನೊರ್ವ೦ ಬಿಳ ದೇವಾಲಯದೊಳೆ ವಾಡಿದ ತಾಪಸಂ ಮಾಣದಾ ದೇ 
ಸಿಗನಂಗಂ ಬಾತು ನಾಟಕಟ ಕೆಡೆದು ತಾನಿರ್ಪುದಾರುಂ ಕರಂ ಸಾ 
ರ್ಕೆಗೆ ಸಾರರ್ನೊಡರೆರ್ಪುರದೊಳಭವಭಕ್ತರ್ಕಳಾಶ್ವರ್ಯಮಿ 
ತಮಗೇ ಬಾರದೆ ನಾಡೆ ನಾಳೆ ಮರಣಂ ಸಾವೆಲ್ಲ ಜೀವರ್ಗೆ ತಾಂ 
ಸಮವೆಂಬೊಳುಡಿ ಸತ್ಯಮ ಶಿವಭಕ್ತಂ ಶೈವಮುದ್ರಾಂಕ ಸಂ 
ಯಮಿ ದೀನಂ ಮೃತನಾಗೆ ನೋಡರವನುದ್ಯದೈತ್ಯಸಂಪನ್ನನಾ 
ಗೆ ಮಹೋತ್ಸಾಹದಿನರ್ಥದಾಶೆಗಳಿದಾಗಳ್ಳಾರದೇಂ ಪೋಪರೇ 


೫೦ 


ತಪ್ಪದೆ ವಿಸ್ತರಿಸುವನು. ಪರ ಮತಗಳನ್ನು ಲೆಕ್ಕಿಸುವುದಿಲ್ಲ. ಧರೆಯಲ್ಲಿ ತಾನೋರ್ವನೇ 
ಅನ್ಯರ ರಕ್ಷಣೆಯಲ್ಲಿ ಆಸಕ್ತನಾದವನಲ್ಲವೇ ? ಅವನ ಈ ಹಿರಿಮೆಯನ್ನು ನಿಲ್ಲಿಸುತ್ತೇವೆ 
ಎಂದೆನ್ನುತ್ತ ಕಪಟ ಸ್ಥಿತಿಯನ್ನು ಯೋಚಿಸಿಕೊಂಡವರಾಗಿ ೪೮ - ೪೯ , ಆಗ ಆ 
ನಿರ್ಗುಣಿಗರುಗೋಣಿಯ ಚೀಲದಿಂದ ತಪಸ್ವಿಯ ಆಕೃತಿಯನ್ನು ಮಾಡುತ್ತ ಹುಲ್ಲನ್ನು 
ತುಂಬಿ ಹಣೆಯಲ್ಲಿ ವಿಭೂತಿಯನ್ನು ಹಚ್ಚಿ , ರುದ್ರಾಕ್ಷಿಗಳ ಸಮೂಹವನ್ನು ತೊಡಿಸಿ, 
ವೀರಶೈವ ಲಕ್ಷಣವನ್ನುಂಟು ಮಾಡಿ, ಜಟೆಗಳ ಸಮೂಹವನ್ನು ರಚಿಸಿ, ಕೌಪೀನ 
ಧಾರಿಯನ್ನಾಗಿ ಮಾಡಿ, ಆಗ ಅದನ್ನು ಒಂದು ಹಾಳು ಗುಡಿಯಲ್ಲಿ ಕ್ರಮವಾಗಿ ಕಪಟ 
ದಿಂದ ಇಟ್ಟು ನಗುತ್ತ ನಾನಾ ಜನರುಗಳಿಂದ ತುಂಬಿದ ಅಂಗಡಿ ಮುಗ್ಗಟ್ಟುಗಳಲ್ಲಿ 
ವಿಲಾಸದಿಂದ ' ಶಿವ ಮಾರ್ಗವನ್ನು ಅನುಸರಿಸಿದ ಓರ್ವ ತಪಸ್ವಿಯು ದೇವಾಲಯದಲ್ಲಿ 
ಬಿದ್ದು ಸತ್ತಿದ್ದಾನೆ. ಆ ಗುರು ಶ್ರೇಷ್ಟನ ಅಂಗವು ತಪ್ಪದೆ ಬಾತುಕೊಂಡು ವಿಶೇಷವಾಗಿ 
ನಾರುತ್ತ ಬಿದ್ದಿದೆ. ಅಯ್ಯೋ ! ಈ ಪಟ್ಟಣದಲ್ಲಿ ಶಿವಭಕ್ತರಾರೂ ಸವಿಾಪಕ್ಕೆ 
ಹೋಗಿಲ್ಲ ; ನೋಡಿಲ್ಲ ; ಆ ಹೆಣವನ್ನು ಎತ್ತಿಲ್ಲ. ( ಇದು) ಆಶ್ಚದ್ಯವಲ್ಲವೇ ? 
೫೦. ' ನಾಳೆ ತಮಗೆ ನಿಜವಾಗಿ ಮರಣ ಬರುವುದಿಲ್ಲವೆ ? ಸಾವೆಂಬುದು ಎಲ್ಲ 
ಜೀವರಿಗೂ ಸಮಾನವಾದದ್ದು , ಎಂಬ ಸೂಳ್ಳುಡಿ ನಿಜವಲ್ಲವೆ ? ಶಿವಭಕ್ತನ 


1 


ಳು ( ಜ , ಚ, ದ) 


೬೨೭೬ 


ಏಕವಿಂಶಾಶ್ವಾಸಂ 


ಬಡತಪಸಿ ಮಡಿದನಕ್ಕಟ 
ನಡೆನೊಟ್ಟವರಾರುವಿಲ್ಲನಾತನ ಪೆಣನಂ 
ಮೃಡಭಕ್ತರೆತ್ತಿಲ್ಲ 
ರ್ಪೊಡವಿಯೊಳಿದು ಭಕ್ತನೀತಿಯೇ ಬಗೆವಾಗಳ್ 


ಮಡಿದ ತಪಸ್ಸಿಗೆ ಮುನ್ನ 
ಪೊಡವಿಯೊಳಸುವಿನೀತನಳಿದಿರ್ಪುದನಾ 
ಕಡುಚಾಗಿ ಚೌಡಯಂ ಕಂ 
ಡೊಡೆ ಹರಣವನೀವನಱಿಯದಿರ್ದಪನಿ 


ವ!! ಆತಂಗಮಾದೊಡಮಿಾ ಕುಣಪಮಂ ತೋಱದಪವೆಂದೊಂದು ವಿಮಾನಮಂ 
ರಚಿಸುತ್ತದeಳಿಟ್ಟು ಬಂಧಿಸಿ ಬಡತಪಸಿಗಳುಮಂ ಗೊರವರುಮಂ ಕೊಲಂಬರಂ ನರಪುತವರ್ಗಳಿನಾ 
ಮಾಡಮಂ ಪೋಷಿಸಿಕೊಂಡು ಚೌಡದೇವನ ಗೃಹದ ಮುಂದಣ ಬೀದಿಯೊಳಾ ಧೂರ್ತಧುರಂಧರ 
ರ್ಪಲವಂದದಿಂ ಪರಿಹಾಸೋಕ್ತಿಗಳನಾಡುತ್ತುಂಬರುತ್ತುಮಿರೆ ಚೌಡದೇವನದು ಕಂಡು ಕೃತಕಶಬ್ದ 
ಮೆಂದದವರ ದುಶ್ಚಷ್ಟೆಯನಭೀಕ್ಷಿಸಿ ಮುಗುಳಗೆ ನಕ್ಕು 


ಬಡವನೂ , ಶಿವ ಚಿಹ್ವಾಂಕಿತನೂ ಆದ ಯೋಗಿಯು ಸತ್ತರೆ ನೋಡುವುದೇ ಇಲ್ಲ. 
ಅವನು ಉತ್ಕೃಷ್ಟವಾದ ಧನಸಂಪತ್ತುಳ್ಳವನಾಗಿದ್ದರೆ, ಸತ್ತ ಕೂಡಲೆ ಮಹೋತ್ಸಾಹ 
ದಿಂದ ದುಡ್ಡಿನ ಆಸೆಯಿಂದ ಬಾರದೆ ಇರುತ್ತಿದ್ದರೇ ?' - ೫೧, ಬಡ ತಪಸ್ವಿಯು 
ಸತ್ತನು. ಚೆನ್ನಾಗಿ ಅವನನ್ನು ನೋಡುವವರು ಯಾರೂ ಇಲ್ಲ . ಅಯ್ಯೋ ! ಆತನ 
ಹೆಣವನ್ನು ಮೃಡಭಕ್ತರು ಎತ್ತುವುದಕ್ಕೆ ಬಲ್ಲರು, ಯೋಚನೆ ಮಾಡಿ ನೋಡಿದರೆ 
ಭೂಮಿಯಲ್ಲಿ ಇದು ಭಕ್ತರ ನೀತಿಗೆ ಯೋಗ್ಯವೇ ? ೫೨. ಈ ಪೂರ್ವದಲ್ಲಿ ಸತ್ಯ 
ತಪಸ್ವಿಗೆ ಲೋಕದಲ್ಲಿ ಅತಿ ದಾನಶಾಲಿಯೆನಿಸಿದ ಚೌಡಯ್ಯನು ಪ್ರಾಣವಿತ್ತನು. ಈ 
ಋಷಿಯು ಸತ್ತಿರುವುದನ್ನು ಕಂಡರೆ ಪ್ರಾಣವನ್ನು ಕೊಡದೆ ಇರುತ್ತಿದ್ದನೇ ? ವ|| ಆ 
ಚೌಡಯ್ಯನಿಗಾದರೂ ಈ ಹೆಣವನ್ನು ತೋರಿಸುವೆವು, ಎಂದು ಒಂದು ವಿಮಾನವನ್ನು 
ಸಿದ್ಧ ಪಡಿಸಿ, ಅದರಲ್ಲಿ ಆ ಹೆಣವನ್ನಿಟ್ಟು ಕಟ್ಟಿ , (ಉಳಿದ) ಬಡ ತಪಸ್ವಿಗಳನ್ನೂ 
ಗೊರವರೇ ಮೊದಲಾದ ಕೆಲವರನ್ನೂ ಗುಂಪುಗೂಡಿಸಿಕೊಂಡು, ಅವರುಗಳಿಂದ ಆ 
ಚಟ್ಟವನ್ನು ಹೊರಿಸಿಕೊಂಡು ಚೌಡಯ್ಯನ ಮನೆಯ ಮುಂದೆ ಇರುವ ಬೀದಿಯಲ್ಲಿ ಆ 
ಧೂರ್ತತನದಲ್ಲಿ ಸಮರ್ಥರಾದವರು ನಾನಾ ರೀತಿಯ ಪರಿಹಾಸದ ಮಾತುಗಳನ್ನಾಡುತ್ತ 
ಬರುತ್ತಿರಲು , ಚೌಡಯ್ಯನು ಅದನ್ನು ಕಂಡು , ಕೃತ್ರಿಮವಾದ ಹೆಣವೆಂದರಿದು ಅವರ 


೬೨೮ 


ಬಸವರಾಜ ವಿಜಯಂ 


ಘನಮಹಿಮಾಂಬುಧಿ ದೂಷಕ 
ಜನವನಧರಚಂಡಮಾರುತಂ ಚೌಡಾರ್ಯ೦. 
ತನು ಪೊಂಪುಳಿಮೋಗುತ್ತಿರೆ 
ಬಿನದದೆ ನಡೆನೋಡಿತನ್ನೊಳಂದಿಂತೆಂದಂ 
ವನಜಭವಾಂಡಭಾಂಡಚಯಮಂ ಪಡೆಯಿಡಪಲ್ಪಮರ್ಥರೆಂ 
ದೆನಿಪ ಮಹೇಶಭಕ್ತವರ್ಗಿ ಕಪಟಾಕೃತಿಗಂಗಮಿತ್ತು ಜೀ 
ವನವನವರ್ಚುವಂದಮಿದು ಲಕ್ಷವೆ ಮಾಣದೆ ಮಾಲ್ಪೆನಿಂತುಟೆಂ 
ದನವಧಿಶೌರ್ಯನು ನೆನೆದಾದ್ಯಗಣಾಂಘಿಸರೋಜರಾಜಿಯಂ 
ಕರತಳಖಡ್ಗಮಂ ಜಡಿದು ಚಿಮ್ಮುತೆ ತಾಪಸಜೀವನೋದಯ 
ಕಿರದಿದು ಕಾರಮಿಂಚೆನಿಸೆ ಲಂಘಿಸಿ ಮಾಡದ ಮುಂದೆ ಪೌರರ 
ಚರಿವಡೆ ನಿಂದು ಕೃತ್ರಿಮ ತಪಸ್ವಿಯ ಕೈವಿಡಿದೆತ್ತುತೇಳು ಣಾ 
ಕರ ಜವದಿಂದವೆಂದುಸುರೆ ಚೌಡಮಹಾಪ್ರಭು ತತ್ ಕ್ಷಣಾರ್ಧದೊಳ್ 
ತನುಭಾವಂ ತಳು ಜೀವಂಬಡೆದು ಮಹಿಗೆ ಧುಮ್ಮಿಕ್ಕಿ ಮಮ್ಮಿಕ್ಕಿ ಚೌಡಾ 
ರ್ಯನ ಪಾದಾಂಭೋರುಹಕ್ಕಾ ಕಪಟತಪಸಿ ದೇವೇಶ ನಿಮ್ಮಿ ಕೃಪಾಲೋ 
ಕನದಿಂದಾಂ ಪುಟ್ಟಿದೊಂಕೇಳೆನಗೆ ಪಿತನುಮಾಚಾರ್ಯನುಂ ಲಿಂಗಮುಂ ನೀ 
ನೆ ನಿತಾಂತಂ ಸತ್ಯಮೆನ್ನಂ ಪೊರೆವುದೆನುತೆ ಕೊಂಡಾಡಿದಂ ಭಕ್ತಿಯಿಂದ - 


3938 


೫೬ 


ದುಶ್ವೇಷ್ಟೆಗಳನ್ನೂ ಕಂಡು, ಮುಗುಳಗೆ ನಕ್ಕು ೫೩ . ಉತ್ಕೃಷ್ಟವಾದ ಮಹತ್ವಕ್ಕೆ 
ಸಮುದ್ರ ಪ್ರಾಯನೂ , ದೂಷಣೆ ಮಾಡತಕ್ಕ ಜನರುಗಳೆಂಬ ಮೇಘಕ್ಕೆ ಚಂಡಮಾರುತ 
ಪ್ರಾಯನೂ , ಆದ ಚೌಡಯ್ಯನು ( ತನ್ನ ) ಶರೀರವು ರೋಮಾಂಚನಗೊಳ್ಳುತ್ತಿರಲು 
ವಿನೋದದಿಂದ ಆಗ ( ಆ ಹೆಣವನ್ನು ) ನೋಡಿ, ತನ್ನಲ್ಲಿಯೇ ಇಂತೆಂದನು , 
೫೪ . ಪರಮೇಶ್ವರನ ಭಕ್ತರುಗಳು , ಬ್ರಹ್ಮಾಂಡಗಳೆಂಬ ಕುಂಭಗಳ ಸಮೂಹಗಳನ್ನು 
ಪಡೆಯಲು, ನಾಶಮಾಡಲು ಸಮರ್ಥರೆಂದೆನಿಸುವರು . ಅವರಿಗೆ ಈ ಕಪಟ ಕೃತಿಯ 
ಹೆಣಕ್ಕೆ ಶರೀರವನ್ನು ಕೊಟ್ಟು ಪ್ರಾಣವನ್ನು ಹೊಂದಿಸುವ ರೀತಿಯು ಇದೊಂದು 
ಲಕ್ಷವೇ ? ತಪ್ಪದೆ ಹೀಗೆ ಮಾಡುವೆನು , ಎಂದು ಅಪಾರ ಪರಾಕ್ರಮಶಾಲಿಯಾದ 
ಚೌಡಯ್ಯನು ಪೌರುಷ ವಿಶಿಷ್ಟನಾಗಿ, ಪುರಾತನರಾದ ಶಿವಶರಣರ ಪಾದಗಳನ್ನು 
ನೆನೆದು , ೫೫ -೨೬ , ಕೈಯಲ್ಲಿರುವ ಖಡ್ಗವನ್ನು ಆ ಚೌಡಯ್ಯನು ವರ್ಷಾಕಾಲದ 
ಮಿಂಚೋ ಎಂಬಂತೆ ಚಿಮ್ಮುತ್ತ , ಝಳಪಿಸುತ್ತ ಆ ಕಪಟದಿಂದ ಮಾಡಿದ ತಪಸ್ವಿಯ 
ಉದ್ಭವ ಕಾರಣಕ್ಕಾಗಿ ನಡೆದು ಬಂದು ವಿಮಾನದ ಮುಂದೆ ನಿಂತು ಪಟ್ಟಣದ ಜನರೆಲ್ಲ 
ಆಶ್ಚಯ್ಯಪಡುತ್ತಿರುವಂತೆ ಆ ಕೃತ್ರಿಮ ತಪಸ್ವಿಯ ಕೈಯನ್ನು ಹಿಡಿದು ಎತ್ತುತ್ತ , “ ಹೇ 
ಗುಣಾಕರನೇ , ಬೇಗನೆ ಏಳು ; ಎಂದೆನ್ನಲು ತತ್‌ಕ್ಷಣಾರ್ಧದಲ್ಲಿಯೇ ಆ ಕಪಟ 
ತಪಸ್ವಿಯು ಶರೀರ ವ್ಯಾಪಾರದಿಂದ ಕೂಡಿ, ಜೀವವನ್ನು ಪಡೆದು ಭೂಮಿಗೆ ಧುಮುಕಿ 
ಚೌಡಯ್ಯನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ, 'ದೇವೇಶ, ನಿಮ್ಮ ಕೃಪಾ 


೬೨೯ 


ಏಕವಿಂಶಾಶ್ವಾಸಂ 


ವ!! ಇಂತು ಕರಕಂಜಮಂ ಮುಗಿದು ದೈನ್ಯಂ ಮಿಗೆ ಪೊಗಳ್ಳ ತಾಪಸನಂ ಚೌಡಿದೇವಂ 
ಕೃಪಾಲೋಕನದಿನಭೀಕ್ಷಿಸಿ ಶಿವದೀಕ್ಷೆಯಂ ಕರುಣಿಸಿ ಚಿರಂಜೀವಿತ್ವವನಿತ್ತು ರಕ್ಷಿಸಿ ನಿರರ್ಗಳ ನಿಜ 
ಪ್ರಭಾವಮಂ ಬೀಸುತ್ತುಮೀರ್ಪಿನಮಾಗಳ 

ಪರಮತ ಮತ್ತವಾದಿತತಿಯಚ್ಚರಿವಟ್ಟು ಪೊದಳ ಭೀತಿಯೋ 
ಟೊರೆದೊಡಲಂ ಧರಿತ್ರಿಯೊಳೆ ಸಾರ್ಚಿ ನಮಸ್ಕೃತಿಗೆಯು ದೇವ ಚೌ 
ಡರಸ ಚರಾಚರಪ್ರಕರಪಾಲಕ ಪಾಲಿಪುದೆಮ್ಮನರಂ 
ದುರಿತನಿಯುಕ್ತರಂ ಪಶುಗಳಂ ಗುಣಹೀನರನೆಂದು ದೈನ್ಯದಿಂ 
ಅಭಯಮನೊಲ್ಲು ಬೇಡೆ ಮಜಾ ಮದಮತ್ಸರ ತಪ್ಪನಾಗಣ 
ಪ್ರಭು ಪದೆದೀಕ್ಷಿಸುತ್ತೆ ಕೃಪೆಯಿಂದಭಯಂಗುಡುತನ್ಯದರ್ಶನ 
ಪ್ರಭವಜಡತ್ವಮಂ ಬಿಡಿಸಿ ಶೈವಮತಸ್ಥಿತಿಯಂ ನೆಗಳ್ಳಿ ಸ 
ದ್ವಿಭವದಿನೊಪ್ಪಿದಂ ಮುಸುಟಿ ಚೌಡಮಹಾತ್ಮನಿಳಾತಳಾಗ್ರದೊಳ 
ಇಳೆಯೊಳ್ಳಿ ಚೌಡಿದೇವಂ ಮುನಿಪ ವೃಷಭ ಕನ್ಯಾಗತಪ್ರಾಣಮಂ ಕೊ 
ಟೂಳಿಪರ್ಕೆಯ್ಯ ಮಾಯಾಮುನಿಗೆ ಹರಣಮಂ ಸಾರ್ಚಿ ಭೂನುಷ್ಯನಾಗಿ 
ರ್ದಳವಂ ಕೇಳೆಯೇ ನಗ್ನೆಂದೆಂಗಿ ನುತಿಸುತಾನಂದಮಂ ತಾಳು ಭಕ್ತಾ 
ವಳಿಯೊಳ್ಕೊಂಡಾಡುತುಂ ತನ್ಮಹಿಮೆಯನೆಸೆದು ಭಕ್ತಿಸಾಂದ್ರಂ ವೃಷೇಂದ್ರಂ ೫೯ 


ದೃಷ್ಟಿಯಿಂದ ನಾನು ಹುಟ್ಟಿದೆನು ; ಕೇಳು : ನನಗೆ ತಂದೆಯೂ , ಗುರುವೂ , ಲಿಂಗವೂ 
ನಿಜವಾಗಿ ನೀನೇ ಸತ್ಯ , ನನ್ನನ್ನು ರಕ್ಷಿಸುವುದು' ಎಂದು ಭಕ್ತಿಯಿಂದ ಕೊಂಡಾಡಿದನು . 
ವ|| ಈ ರೀತಿ ಕರ ಕಮಲವನ್ನು ಮುಗಿದು , ಆತಿ ದೈನ್ಯದಿಂದ ಪೊಗಳುತ್ತಿರುವ 
ತಪಸ್ಸಿಯನ್ನು ಚೌಡಿದೇವನು ಕೃಪಾ ದೃಷ್ಟಿಯಿಂದ ನೋಡಿ, ( ಅವನಿಗೆ) ಶಿವ 
ದೀಕ್ಷೆಯನ್ನು ಕರುಣಿಸಿ , ದೀರ್ಘಕಾಲ ಬದುಕುವಂತೆ ವರವಿತ್ತು , ರಕ್ಷಿಸಿ, ನಿರರ್ಗಳವಾದ 
ತನ್ನ ಮಹಿಮೆಯನ್ನು ಪ್ರಕಟಿಸುತ್ತ ಒಪ್ಪಿದ್ದನು ಅಗ - ೫೭- ೫೮. ಅನ್ಯ ಮತದ 
ಕೊಬ್ಬಿದ ವಾದಿಗಳ ಸಮೂಹವು ಆಶ್ಚಯ್ಯಪಟ್ಟು ವಿಶೇಷವಾದ ಭಯದಿಂದ ತುಂಬಿದವ 
ರಾಗಿ, ತಮ್ಮ ದೇಹವನ್ನು ಭೂಮಿಗೆ ಇಕ್ಕಿ ನಮಸ್ಕರಿಸಿ, ದೇವ, ಚೌಡರಸ , ಸ್ಥಾವರ 
ಜಂಗಮಾತ್ಮಕ ಪ್ರಪಂಚವನ್ನು ರಕ್ಷಿಸುವವನೇ , ಮೂಢರೂ , ಪಾಪದಿಂದಕೂಡಿದವರೂ 
ಪಶುಗಳು ಗುಣಹೀನರೂ ಆದ ನಮ್ಮನ್ನು ರಕ್ಷಿಸಬೇಕು, ಎಂದು ದೈನ್ಯದಿಂದ ಅಭಯ 
ವನ್ನು ಒಲಿದು ಬೇಡಲಾಗಿ , ಆ ಗರ್ವಯುಕ್ತರ ತಪ್ಪನ್ನು ಮರೆತು ಆ ಗಣಶ್ರೇಷ್ಠನಾದ 
ಮುಸುಡಿಯ ಚೌಡಯ್ಯ ಮಹಾತ್ಮನು ಸಂತೋಷದಿಂದ ನೋಡಿ, ಕೃಪೆಯಿಂದ ( ಅವರಿಗೆ) 
ಅಭಯವನ್ನು ಕೊಡುತ್ತ , ಪರ ಪ್ರೇಕ್ಷಣದಿಂದುಂಟಾದ ( ಅವರ) ಜಡತ್ವವನ್ನು ಬಿಡಿಸಿ, 
ಶಿವ ಮತದಲ್ಲಿ ಅವರೆಲ್ಲ ಇರುವ ಹಾಗೆ ಮಾಡಿ , ಭೂ ಭಾಗದಲ್ಲಿ ಒಪ್ಪಿದ್ದನು. ೫೯ . 
ಲೋಕದಲ್ಲಿ , ಶ್ರೀ ಚೌಡದೇವನು ಋಷಿ, ವೃಷಭ , ಸ್ತ್ರೀ ಇವರುಗಳಿಗೆ ಹೋದ 
ಪ್ರಾಣವನ್ನು ಕೊಟ್ಟು , ನಿಂದಕರು ಸೃಷ್ಟಿಸಿದ ಮಾಯಾ ಮುನಿಗೆ ಪ್ರಾಣವನ್ನುಂಟು 
ಮಾಡಿ, ಭೂ ಜನದಿಂದ ಹೊಗಳುವುದಕ್ಕೆ ಯೋಗ್ಯನಾಗಿದ್ದ ಶಕ್ತಿಯನ್ನು ಭಕ್ತಿ 
ಸಾಂದ್ರನಾದ ಬಸವೇಶ್ವರನು ಕೇಳಿ, ಅಲ್ಲಿಗೆ ಎಂದು ಪ್ರೀತಿಯಿಂದ ನಮಸ್ಕಾರ ಮಾಡಿ, 


೬೩೦ 


ಬಸವರಾಜ ವಿಜಯಂ 


೬೦ 


ಮುಸುಟಿಯ ಚೌಡಯ್ಯನ ಸ 
ಲಸಿತಚರಿತ ಮನದಾವನೋದುವನಾವು 
ರಸೆಯೊಳನವಂ ಸಂ 
ತಸದಿಂ ಪಡೆವ ಚಿರಾಯುವ ಘನಸುಖಮಂ 
ಶುಂಭನಿಶುಂಭಭಂಜನೆ ಕದಂಬಕದಂಬನಿವಾಸೆ ಕುಂಭಿರಾ 
ಟ್ಯುಂಭಪಯೋಧರೋಜ್ವಲೆ ಚಿದಂಬರರೂಪಿಣಿ ಕಂಬುಕಂಠ ವಿ . 
ಶ್ವಂಭರಜಂಭರಿಸುರವಂದ್ಯಪದಾಂಬುಜೆ ಶಂಭುಸಂಭ್ರಮಾ 
ರಂಭಣಶುಂಭದಂಬಿಕೆ ಮದಂಬಿಕೆ ಪಾಲಿಪುದೆನ್ನ ಶಾಂಭವೀ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 


- ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 


ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಮುಸುಟಚೌಡಿದೇವಮಹತ್ವಕಥನಂ 

ಏಕವಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೨೧ಕ್ಕೆ ಪದಗಣನೆ ೧೬೩೩ಕ್ಕೆ ಮಂಗಳಮಹಾ ಶ್ರೀ 


ಆನಂದಗೊಂಡುಸೈತ್ರ ಮಾಡುತ್ತ , ಭಕ್ತ ಸಮೂಹದಲ್ಲಿ ಅವನ ಮಹಿಮೆಯನ್ನು 
ಕೊಂಡಾಡುತ್ತ ಶೋಭಿಸಿದನು . ೬೦ . ಮುಸುಟಿಯ ಚೌಡಯ್ಯನು ಒಳ್ಳೆಯ 
ಪ್ರಕಾಶಮಾನವಾದ ಈ ಕಥೆಯನ್ನು ಆದಾವನು ಓದುವನೋ , ಅವನು ಈ 
ಭೂಮಿಯಲ್ಲಿ ಕೇಳುವನೋ , ಅವನು ಸಂತೋಷದಿಂದ ಚಿರಾಯುವನ್ನು ಉತ್ಕೃಷ್ಟವಾದ 
ಸೌಖ್ಯವನ್ನು ಪಡೆಯುವನು . ೬೧. ಶುಂಭ ನಿಶುಂಭರೆಂಬ ರಾಕ್ಷಸರನ್ನು ನಾಶ 
ಮಾಡಿದ, ಕದಂಬ ವೃಕ್ಷಗಳ ಸಮೂಹದಲ್ಲಿ ನೆಲಸಿದ, ಗಜ ಶ್ರೇಷ್ಠನಾದ ಐರಾವತದ 
ಕುಂಭಸ್ಥಳದೋಪಾದಿಯಲ್ಲಿರುವ ಮೊಲೆಗಳಿಂದ ಪ್ರಕಾಶಮಾನಳಾದ, ಜ್ಞಾನಕಾಶ 
ಸ್ವರೂಪಿಣಿಯಾದ , ಶಂಖದಂತಿರುವ ಕುತ್ತಿಗೆಯುಳ್ಳ , ವಿಷ್ಣು , ಇಂದ್ರರೇ ಮೊದಲಾದ 
ದೇವತೆಗಳಿಂದ ನಮಸ್ಕರಿಸುವುದಕ್ಕೆ ಯೋಗ್ಯವಾದ ಪಾದಕಮಲವುಳ್ಳ , ನನ್ನ ತಾಯಾದ 
ಶಾಂಭವಿಯೇ , ಈಶ್ವರನ ಸಂತೋಷದ ಆವಿರ್ಭಾವದಿಂದ ಪ್ರಕಾಶ ಮಾನಳಾದ 
ಪಾರ್ವತಿಯೇ ನನ್ನನ್ನು ರಕ್ಷಿಸು . 


ಇಪ್ಪತ್ತೊಂದನೆಯ ಆಶ್ವಾಸವು ಸಮಾಪ್ತವಾಯಿತು. 


ದ್ವಾ ವಿ ೦ ಶಾ ಶ್ಯಾ ಸ೦ 
[ ಸುರಗಿಯ ಚೌಡಯ್ಯನ ಕಥೆ] 


ಶ್ರೀಶಾಂಭವೀಮುಖಾಕ್ಷಿಕು 
ಶೇಶಯ ಕುಮುದಾನರಂಜನಾಕ್ಷಿಯನಾ 
ಕಾಶಮಣಿಜಾತಹರನಖಿ 
ಳೇಶಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 
ವಗಿ ಮತ್ತಮಾಪುರದಲ್ಲಿ 
ನಿರುಪಮ ದಿವ್ಯಮೂರ್ತಿ ನಿಜಲಿಂಗಸವಂಚಿತ ಮರ್ಮವೇದಿ ಸ 
ದುರುಚರಲಿಂಗಭಕ್ತನಘದೂಧನುದಾರನಪಾರಪುಣ್ಯಕೀ 
ರ್ತಿರುಚಿರನುಳಪ್ರಬಳಶೌರ್ಯನಪಾಸ್ತ್ರಕಳಂಕನೂಪುಗುಂ 
ಸುರಗಿಯ ಚೌಡದೇವನೆನಿಸಿರ್ಪ ಮಹಾತ್ಮನನೂನ ವೈಭವಂ 
ಜಿತಸಂಸಾರವಿಕಾರನಂಚಿತಮಹಾವೀರವ್ರತಾಧಾರನೂ 
ರ್ಜಿತಲಿಂಗಪ್ರಣಯಪ್ರಸನ್ನ ಕರಣಂ ಲಿಂಗಾಭಿಮಾನಕ್ರಿಯಾ 


ಸುರಗಿಯ ಚೌಡಯ್ಯನ ಕಥೆ 


೧. ಮಂಗಳಕರಳಾದ ಪಾರ್ವತಿಯ ಮುಖ ಮತ್ತು ಅಕ್ಷಿಗಳೆಂಬ ಕಮಲಕನ್ನೈದಿ 
ಲೆಗಳನ್ನು ಸಂತೋಷಪಡಿಸುವವರಾದ (ಕಮವಾಗಿ) ಸೂರ (ಮತ್ತು ) ಚಂದ್ರರೆಂಬ 
ಎರಡು ನೇತ್ರಗಳುಳ್ಳವನೂ , ಸೂರಕುಮಾರನಾದ ಯಮನನ್ನು ಸಂಹರಿಸಿದವನೂ , 
ಸರ್ವಲೋಕಸ್ವಾಮಿಯೂ ಆದ ಶಿವಲಿಂಗನು ಯಾವಾಗಲೂ ನಮ್ಮನ್ನು ರಕ್ಷಿಸಲಿ ವ|| 
ಮತ್ತು ( ಆ ಕಲ್ಯಾಣವೆಂಬ) ಪಟ್ಟಣದಲ್ಲಿ - ೨ ನಿರುಪಮವಾದ ದಿವ್ಯ ಶರೀರಿಯೂ , 
ತನ್ನ ಇಷ್ಟಲಿಂಗ ಸಂಬಂಧದ ರಹಸ್ಯವನ್ನರಿತವನ್ನೂ , ಗುರುಲಿಂಗಜಂಗಮದಲ್ಲಿ ಭಕ್ತಿ 
ಯುಳ್ಳವನೂ , ಪಾಪದಿಂದ ದೂರನೂ , ಅಪಾರವಾದ ಪುಣ್ಯದಿಂದುಂಟಾದ ಕೀರ್ತಿಯಿಂದ 
ಮನೋಹರನೂ , ಉಜ್ವಲವಾದ ಪ್ರಬಲ ಶೌಲ್ಯವುಳ್ಳವನೂ , ಕಳಂಕದೂರನೂ , ಅಧಿಕ 
ವೈಭವಶಾಲಿಯೂ ಆದ ಸುರಗಿಯ ಚೌಡಯ್ಯನೆಂಬ ಹೆಸರಿನ ಮಹಾತ್ಮರು ಒಪ್ಪಿದ್ದನು, 
೩ . ( ಅವನು) ಸಂಸಾರಸಂಬಂಧದ ವಿಕಾರವನ್ನು ಗೆದ್ದವನು ; ಪೂಜ್ಯವೂ , ಮಹತ್ವ 
ವುಳ್ಳದೂ ಆದ ವೀರಶೈವ ವ್ರತಕ್ಕೆ ಆಶ್ರಯನಾದವನು : ಲಿಂಗಸಂಬಂಧದ ತೇಜ 
ವುಳ್ಳವನು ; ಶ್ರೇಷ್ಠ ನೀತಿಯಿಂದ ನಿರ್ಮಲಗೊಂಡ ಅಂತಃಕರಣವುಳ್ಳವನು ; 
ಲಿಂಗದಲ್ಲಿ ಅಭಿಮಾನವುಳ್ಳ ಕ್ರಿಯಾಚಾರಕ್ಕೆ ಆಶ್ರಯನಾದವನು ; ಲೋಕದ ಜನರಿಂದ 


೬೩೨ 


ಬಸವರಾಜ ವಿಜಯಂ 


ತನುರ್ವಿವಿನುತಂ ಪ್ರಸಾದಯುಗಸೇವಾನಂದಯುಕ್ತಂ ಕೃಪಾ 
ನೈತಚಿತ್ತಂ ಗುಣಶಾಲಿಯಷ್ಟವಿಧ ಸದ್ಭಕ್ತಿಕ್ರಮಭ್ರಾಜಿತಂ 
ವ॥ ಎಂಬ ನೆಗಳೆವೆತ್ತು 

ಅನುದಿನಮೊಲ್ಲು ತನ್ನ ಮನೆಗೆಯ್ದದ ಜಂಗಮಲಿಂಗಸಂಚಯ 
ಕನುನಯದಿಂ ನಮಸ್ಕರಿಸಿ ಪೂಜಿಸಿ ದಿವ್ಯರುಚಿಪ್ರಸನ್ನ ಭೋ 
ಜನ ನವಶಾಕಪಾಕಪರಮಾನ್ನರಸಾಯನಖಾದ್ಯ ಮುಖ್ಯಮಂ 
ವನದೊಲವಿ ನಿವೇದಿಸಿ ಕರಾಂಜಲಿಗೆಯು ಪೊದಳ ಭಕ್ತಿಯಿಂ 

ವ|| ' ರಸಾನ್ನಕಸ್ಯ ಜಿಹ್ವಾಗ್ವಾದಶ್ಯಾಮಿ ಕಮಲೋದ್ಭವ' ಯೆಂದು ಭವದ್ವಾಕ್ಯವುಂಟ 
ಪ್ಪುದಂ ದೇವ ನೀಂ ಭಕ್ತರೂಪದಿಂ ಭುಂಜಿಪುದೆಂದು ಬಿನ್ನಪಂಗೆಯು ತಣಿಸಿಪಿ ನೋಡಿಪರಮಾ 
ನಂದಮನಾಳ ನಂತರಂ ವ್ಯಾಘಾಜಿನಾಸ್ತರಣದೊಳೂರ್ವಾಭಿಮುಖವಾಗಿ ಕುಳ್ಳಿರ್ದು ನಿಜೇಷ್ಟ 
ಲಿಂಗಮಂ ಪೂಜಿಸಲೆಂದು ಪಜ್ಜಳಿಪ ಸಜ್ಜೆಯಿಂ ಕರಾಂಬುಜಕ್ಕೆ ಬಿಜಯಂಗೆಯ್ಲಿ ತಲ್ಲಿಂಗಮಂ ನೋಡಿ 
ಜಲಾಭಿಷೇಕದಿಂ ಮುನ್ನ ಮೆ ಸುಖಬಾಷ್ಪ ಜಲ ಕಲ್ಲೋಲದಿನಭಿಷೇಕಂಗೆಯು ( ಪಾರ್ಪಣದಿಂ 
ಮುನ್ನವೆ ಚಿದಗ್ನಿ ವಿನಿಹಿತವಾಸನಾ ಧೂಪಧಮಮಂ ಬೀಸಿ ಕುಸುಮೋಪಹಾರದಿಂ ಮುನ್ನ 
ಮಾತೇಂದ್ರಿಯಾರ್ಪಣಮಂ ನೆಗಳು ಗಂಧಾರ್ಪಣದಿಂ ಮುನ್ನ ಮೆ ಚಿದನುಭವಸುಗಂಧಾನು ಲೇಪ 


ಶ್ಲಾಘಿಸಲ್ಪಡುವವನು ; ಶುದ್ಧ ಸಿದ್ದ ಪ್ರಸಾದವ್ವಯ ಸ್ವೀಕಾರದಿಂದ ಆನಂದದಿಂದ 
ಕೂಡಿದವನು ; ಕೃಪೆಯಿಂದ ಕೂಡಿದ ಚಿತ್ರವುಳ್ಳವನು ; ಸದ್ಗುಣಶಾಲಿಯು ; ಅಷ್ಟವಿಧ 
ಸದ್ಭಕ್ತಿಗಳಾದ - ಶಿವಕಥಾಶ್ರವಣ, ಶಿವಕೀರ್ತನ, ಶಿವಸ್ಮರಣ , ಶಿವಪಾದಸೇವನ , 
ಶಿವಾರ್ಚನ, ಶಿವಸೇವಾಭಾವ , ಶಿವವಂದನೆ, ಶಿವಾರ್ಪಣಾದಿಗಳ ಕ್ರಮದಿಂದ ಪ್ರಕಾಶ 
ಮಾನನಾದವನು - ಆಗಿದ್ದನು, ವ|| ಎಂಬ ಖ್ಯಾತಿಯನ್ನು ಹೊಂದಿ - ೪ ( ಅವನು) 
ಪ್ರತಿದಿನವೂ ಪ್ರೀತಿಯಿಂದ ತನ್ನ ಮನೆಗೆ ಬಂದಂಥ ಲಿಂಗರೂಪರಾದ ಜಂಗಮ 
ಸಮೂಹಕ್ಕೆ ನಮಸ್ಕರಿಸಿ, ಪೂಜೆಮಾಡಿ, ಶ್ರೇಷ್ಠ ರುಚಿಯುಳ್ಳದಿವ್ಯ ಭೋಜನವಾದ 
ನೂತನ ಶಾಕಪಾಕಗಳು, ಉತೃಷ್ಟ ಅನ್ನ , ರಸಾಯನ, ಇತರ ಖಾದ್ಯ ಪದಾರ್ಥಗಳೇ 
ಮೊದಲಾದುವುಗಳನ್ನು ಪ್ರೀತಿಯಿಂದ ಅರ್ಪಿಸಿ ಭಕ್ತಿಯಿಂದಉಬ್ಬಿದವನಾಗಿ ಕೈಮುಗಿದು 
( ಭಕ್ತಿಯನ್ನ ರ್ಪಿಸುತ್ತಿದ್ದನು.) ವ|| ' ಹೇ ಬ್ರಹ್ಮನೇ , ಭಕ್ತನ ನಾಲಗೆಯ ತುದಿಯಿಂದ 
( ನಾನು ) ಷಡ್ರಸಗಳನ್ನು ಅಂದರೆ ಹುಳಿ, ಉಪ್ಪು , ಕಾರ , ಮಧುರ , ಕಹಿ , ಒಗರು 
ಮೊದಲಾದುವನ್ನು ಸ್ವೀಕರಿಸುತ್ತೇನೆ' ಎಂಬ ಭಗವಂತನ ವಚನವುಳ್ಳುದರಿಂದ 
“ ದೇವನೆ, ನೀನು ಭಕ್ತನ ರೂಪದಿಂದ ಆಹಾರ ಸ್ವೀಕಾರ ಮಾಡಬೇಕೆಂದು, ಬಿನ್ನವಿಸಿ 
ಕೊಂಡು, ತೃಪ್ತಿಪಡಿಸಿ , ನೋಡಿ, ಪರಮ ಆನಂದವನ್ನು ಹೊಂದಿದನಂತರ ಹುಲಿಯ 
ಚರ್ಮದಿಂದ ಮಾಡಿದ ಪೀಠದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡು, ತನ್ನ 


1 


ಣು ( ಜ , ದ) 


ದ್ವಾವಿಂಶಾಶ್ವಾಸಂ 
ಮಂ ನಿಮಿರ್ಚಿ ನೀರಾಜನಾರ್ಪಣದಿಂ ಮುನ್ನ ಮೇಯಾತ್ಮಾಂತರಜ್ಯೋತಿಯಂ ಬೆಳಗಿ ನೈವೇದ್ಯಾರ್ಪ 
ಣದಿಂ - ಮುನ್ನ ಮಾತನೈವೇದ್ಯಮ ನಿವೇದಿಸಿ ತಾಂಬೂಲಾರ್ಷಣದಿಂ ಮುನ್ನ ಮೆಯನುರಾಗರಸ 
ತಾಂಬೂಲಮಂ ಸಮರ್ಪಿಸುತ್ತನಂತರಂ ಸಾಂಗವೆನೆ ನೈವೇದ್ಯಾಂತ ಬಾಹ್ಯ ಪೂಜೆಯನೊಡರ್ಚು 
ತಾಗ೪ - - 

ವಿಜುಗುವ ಖಡ್ಗ ಮಂ ತೆಗೆದು ತನ್ನಯ ದಕ್ಷಿಣಭಾಗದಲ್ಲಿ ಕಿ 
ಆ್ಯಯನಮರ್ಚಿ ಸಾರ್ಚಿ ನಿಜಲಿ ಗಮನೀಕ್ಷಿಸಿ ಭೋಜ್ಯವಸ್ತುವಂ 
ನೇಗಲಿ ನಿಷ್ಠೆಯಿಂ ಕರದೆ ಸತ್ಕಬಳಾಕೃತಿಗೆಯು ನೀಡೆ ನೀ 
ಲೈ ಅಕದೆ ಶಂಭು ಕೆಯೊಳುತೆ ಭುಂಜಿಸುತಿರ್ದನುದಾತ್ತಲೀಲೆಯಿಂ 

ವ|| ಅಂತು ನಿಜೇಷ್ಟಲಿಂಗಂ ಕರಾಗ್ರದಿಂ ಕಬಳಂಗೊಂಡು ಚರಲಿಂಗಮಾರೋಗಿಪಂತಾ 
ರೋಗಿಸೆ ಕಂಡು ಕಳೆಯೇತಿ 
ಇಷ್ಟ ಲಿಂಗವನ್ನು ಪೂಜಿಸಬೇಕೆಂದು ಪ್ರಜ್ವಲಿಸುವ ಲಿಂಗ ಕರಂಡಕದಿಂದ ಕರಕಮಲಗಳಿಗೆ 
ಬರಮಾಡಿಕೊಂಡು (ಕರಡಿಗೆಯಿಂದ ಲಿಂಗವನ್ನು ಕೈಯಲ್ಲಿ ಧರಿಸಿ) ಆ ಲಿಂಗವನ್ನು 
ದೃಷ್ಟಿಸಿ, ಜಲದಿಂದ ಅಭಿಷೇಕ ಮಾಡುವ ಪೂರ್ವದಲ್ಲಿಯೇ ಆನಂದಬಾಷ್ಪಗಳ 
ತರಂಗಗಳಿಂದ ಅಭಿಷೇಕ ಮಾಡಿ , ಧೂಪದ ಸುಗಂಧವನ್ನು ಅರ್ಪಣೆ ಮಾಡುವ 
ಮೊದಲೇ ಚಿತ್ ಎಂಬ ಅಗ್ನಿ (ಜ್ಞಾನ ಪ್ರಕಾಶವೆಂಬ ಅಗ್ನಿ ) ಯಲ್ಲಿ ಸಂಸ್ಕಾರವೆಂಬ 
ಧೂಪವನ್ನು ಹಾಕಿ ಅದರಿಂದ ಬರುವ ಧೂಮವನ್ನು ಬೀಸಿ, ಪುಷ್ಪಗಳನ್ನು ಸಮರ್ಪಿಸು 
ವುದಕ್ಕೆ ಮುನ್ನವೇ ತನ್ನ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯಗಳನ್ನು 
ಸಮರ್ಪಣೆ ಮಾಡಿ ( ಇಂದ್ರಿಯ ವ್ಯಾಪಾರಗಳನ್ನು ಲಿಂಗ ವ್ಯಾಪಾರಗಳನ್ನಾಗಿ ಮೂಡಿ), 
ಶ್ರೀಗಂಧವನ್ನು ಅನುಲೇಪನ ಮಾಡುವಮೊದಲೇ , ಜ್ಞಾನಾನುಭವವೆಂಬ ಸುಗಂಧವನ್ನು 
ಅನುಲೇಪನ ಮಾಡಿ, ಮಂಗಳಾರತಿಯನ್ನೆತ್ತುವುದಕ್ಕೆ ಮೊದಲೇ , ತನ್ನ ಅಂತರಾತ್ಮ 
ವೆಂಬ ಜ್ಯೋತಿಯನ್ನು ಬೆಳಗಿ , ನೈವೇದ್ಯವನ್ನು ಅರ್ಪಣೆ ಮಾಡುವ ಮೊದಲೇ , ಆತ್ಮ 
ನೈವೇದ್ಯವನ್ನು ನಿವೇದನೆ ಮಾಡಿ , ತಾಂಬೂಲವನ್ನು ಸಮರ್ಪಿಸುವುದಕ್ಕಿಂತ ಮೊದಲೇ 
ಸಂತೋಷವೆಂಬ ಒಳ್ಳೆಯ ತಾಂಬೂಲವನ್ನು ಸಮರ್ಪಣೆ ಮಾಡಿ ಅನಂತರ ಯಥಾ 
ಸಾಂಗವಾಗಿ ಮಜ್ಜನ ಮೊದಲ್ಗೊಂಡು ನೈವೇದ್ಯ ಸಮರ್ಪಣೆಯವರೆಗೆ ಬಾಹ್ಯ 
ಪೂಜೆಯನ್ನು ಮಾಡುತ್ತ ಆಗ- ೫. ಬಹು ಸಮರ್ಥನಾದ ಆ ಸುರಗಿಯ ಚೌಡಯ್ಯನು 
ತನ್ನ ಬಲಭಾಗದಲ್ಲಿ ಹೊಳೆಯುತ್ತಿರುವ ಖಡ್ಗವನ್ನು ಒರೆಯಿಂದ ಹಿರಿದು ಹೊರ 
ತೆಗೆದು, ಭೋಜ್ಯ ವಸ್ತುಗಳನ್ನೆಲ್ಲ ಶ್ರದ್ದೆಯಿಂದ ಹೊಂದಿಸಿಟ್ಟು ತನ್ನ ಇಷ್ಟ ಲಿಂಗವನ್ನು 
ದೃಷ್ಟಿಸಿ, ಕೈಯಲ್ಲಿ ಒಳ್ಳೆಯ ತುತ್ತುಗಳನ್ನು ಮಾಡಿ ,ಕೈಯನ್ನು ಮುಂದಕ್ಕೆ ಚಾಚಲಾಗಿ 
ಈಶ್ವರನು ಕೈಯನ್ನು ಚಾಚಿ ಪ್ರೀತಿಯಿಂದ ಸ್ವೀಕಾರ ಮಾಡಿ ಉತ್ಕೃಷ್ಟವಾದ ಲೀಲೆ 
ಯಿಂದ ಊಟ ಮಾಡುತ್ತಿದ್ದನು. ವ|| ಆ ರೀತಿ ತನ್ನ ಇಷ್ಟ ಲಿಂಗವು ಕೈಯಿಂದ 
ತುತ್ತನ್ನು ತೆಗೆದುಕೊಂಡು ಜಂಗಮಮೂರ್ತಿಯು ಊಟ ಮಾಡುವ ಹಾಗೆ ಊಟ 


- 1 ತ್ಮ ( ಅ) 


ಬಸವರಾಜ ವಿಜಯಂ 


ನುದಿನವಿತೇಜದಿಂ ನೆ 
೬ನೆ ಕಾಲತ್ರಯದೊಳಭವನಂ ತಣಿಪುತೆ ಪಾ 
ವನತತ್ಪಸಾದಮಂ ತಾಂ 
ಮನದೊಲವಿಂ ಸೇವಿಸುತ್ತುಮೀರ್ಪಿನಮಾಗಳ 


ಹರಭಕ್ತರಲ್ಲಿ ಕಂಡಾ 
ಸುರಗಿಯ ಚೌಡಯ್ಯನೆಸಗಿದುಜ್ಜು ಗಮನದಂ 
ಪಿರಿದಾನಂದಮನಾಣ್ಣಾ 
ದರದಿಂ ಬಗೆವೆರ್ಚಿ ತಮೋಳಂದಿಂತೆಂದರ್‌ 
ಮೀಜದ ಭಕ್ತಿಯಿಂದ ಕರಿಕಾಲಮಹೀಪತಿ ನಿಚ್ಚನಿಚ್ಛಮಿಂ 
ಪೇಆದಭಿನ್ನ ಸೂಕ್ಷಧವಳಾನವಶಾಲಿ ಸುತಂಡುಲಾಳಿ ಮು 
ನ್ಯೂ ಆವತ್ತು ಖಂಡುಗಮದರಿ ಮಿಸುಪೋದನಮಂ ನಿಮಿರ್ಚಿ೦ ಸೋಂ 
ಪಾಲದ ಶಾಕಪಾಕತತಿಯಂ ಸವೆದಲ್ಲಿ ಮನೋನುರಾಗದಿಂ 
ಮೂವತ್ತು ಕೊಳಗ ಮೇಳಸಿಂ 
ತೀವಿದ ಬಹುವಿಧ ರಸಾನ್ನತತಿಯನೊಡರ್ಚು 
ತ್ಯಾ ವಿಭು ಸಹಸ್ರಮಣಿಪಾ 
ತಾವಳಿಯೊಳುಮೇಶ್ವರಂಗೆ ಗಡಣಿಸುತೋಲವಿಂ 
ಕರವಾಳಂ ಕರದಲ್ಲಿ ತಾಳೆ ತಲೆವಿಳ್ಕೊರಂತೆ ಚೆಲ್ವಾದ ಪೊಂ 
ದೆರೆಯಂ ನಿಂದೊಡನಾಲಿಸುತ್ತಿರೆ ಮಹೇಶಂ ಭಕ್ಷ್ಯಭೋಜ್ಯಾನ್ನ ಸಾ 


ಮಾಡುತ್ತಿರುವುದನ್ನು ನೋಡಿ, ಕಳೆಯೇರಿದವನಾಗಿ ೬ - ೭ , ಪ್ರತಿ ದಿನವೂ ಈ 
ರೀತಿಯಿಂದ ವಿಚ್ಛಿತಿಯಿಲ್ಲದಂತೆ ತ್ರಿಕಾಲದಲ್ಲಿ ( ಬೆಳಗು, ಮಧ್ಯಾಹ್ನ , ಸಾಯಂಕಾಲ 
ದ ) ಶಿವನನ್ನು ತೃಪ್ತಿಪಡಿಸುತ್ತ , ಪರಿಶುದ್ಧವಾದ ಶಿವನ ಪ್ರಸಾದವನ್ನು 
ಮನಸ್ಸಂತೋಷದಿಂದ ಸೇವಿಸುತ್ತಿರುವಾಗ , ಹರಿಭಕ್ತರು ಅಲ್ಲಿ ಆ ಸುರಗಿಯ 
ಚೌಡಯ್ಯನು ಮಾಡಿದ ಆ ರೀತಿಯ ಕ್ರಿಯೆಯನ್ನು ಕಂಡು ವಿಶೇಷಾನಂದಭರಿತರಾಗಿ , 
ಮನಃಪೂರ್ವಕವಾಗಿ ತಮ್ಮಲ್ಲಿ ಹೀಗೆಂದು ಅಂದರು : ೮- ೯ - ೧೦ . ( ಹಿಂದೆ ಆ 
ಕಾಂಚೀಪಟ್ಟಣದಲ್ಲಿ) ಕರಿಕಾಲ ಚೋಳನೆಂಬ ದೊರೆಯು, ವಿಶೇಷವಾದ ಭಕ್ತಿಯಿಂದ 
ಪ್ರತಿ ದಿನವೂ , ಸೊಗಸಾದ ಗೊನೆ ಮುರಿಯದಿರುವ ಸಣ್ಣನೆಯ ಶುಭ್ರವಾದ ಆಸದೃಶ 
ಬತ್ತದಿಂದ ಕುಟ್ಟಿ ಮಾಡಿದ ಒಳ್ಳೆಯ ಅಕ್ಕಿಯ ಮೂರುನೂರು ಕಂಡಗಗಳ ಸಮೂಹ 
ದಿಂದಶೋಭಿಸುವ ಅನ್ನವನ್ನು ಮಾಡಿಸಿ, ಸೋಂಪು ಆರದೆಯಿರುವ ಕಾಯಿಪಲ್ಲೆಗಳ 
ಸಮುದಾಯವನ್ನು ಮಾಡಿಸಿ, ಮೂವತ್ತು ಕೊಳಗ ಮೆಣಸುಗಳಿಂದ ಕೂಡಿದ ಬಹು 
ವಿಧವಾದ ಸಾರುಗಳೇ ಮೊದಲಾದ ರಸಭರಿತ ಅನ್ನದ ಸಮೂಹವನ್ನು ಸಿದ್ದಪಡಿಸು 
ತಿದ್ದನು. ( ಆಗ) ಆ ರಾಜನು ಅನೇಕ ರತ್ನಖಚಿತವಾದ ತಟ್ಟೆಗಳಲ್ಲಿ ಈಶ್ವರನ 
ಎದುರಿಗೆ ಪ್ರೀತಿಯಿಂದ ( ಆ ಅನ್ನವನ್ನೆಲ್ಲ) ಜೋಡಿಸಿಟ್ಟು , ಖಡ್ಗವನ್ನು ಕೈಯಲ್ಲಿ 


ದ್ವಾವಿಂಶಾಶ್ವಾಸಂ 

ಧುರುಚಿತರಸಾಯನಂಗಳನೆಲ್ಲಾಸ್ವಾದನಂಗೆಯ್ಯಭಾವ 
ಸುರನಾದಂ ಕಿವಿಗಿಂಪನೀಯ ಸವಿದಂ ತಾನಂದು ಭೂಭಾಗದೊಳ್ 
ನನ್ನಣೆವೆಸ್ಕೊಪ್ಪುವ ಭ 
ಕನ್ನಿಜ ಜಿಹೈಯೊಳೆ ಸವಿಯನೀವುತೆ ಮಗುಳ್ತಾ 
ಚನ್ನಯ್ಯನಂಬಕಳವಂ 
ತಾಂ ನಲಿದೊಡನುಣಿಸಿದಂ ಭವಾನೀ ಪತಿಯಂ 
ದ್ರಾಕ್ಷಾರಾಮಮೆನಿಪ್ಪ ಸುರದೊಳಿರ್ಪಳಿಕಾದೇವಿ ರು 
ದ್ರಾಕ್ಷಕ್ಷಾರಲಸತ್ಕಳೇವರೆಯಲಂಪಿಂ ಪುಳ್ಳಿ ಯಂದು ಜಿ 
ಹ್ಯಾಪ್ತಂ ಸವಿಯಾಗೆ ಪುಳ್ಳಿ ಯನದ ಸದ್ವಸ್ತ್ರದಿಂ ಮುಚ್ಚಿ ಭಾ 
ಇಾಕ್ಷಂಗೀವುದೆನುತ್ತೆ ಚೇಟಿಯ ಕರಾಂಭೋಜಾತದಿಂದಟ್ಟಿದಳ್ 


HO 


ಹಿಡಿದುಕೊಂಡು ಮನೋಹರವಾದ ಸುವರ್ಣಮಯವಾದ ತೆರೆಯನ್ನು ಚೆನ್ನಾಗಿ 
ಜೋಲುಬಿಟ್ಟು ನಿಂತುಕೊಂಡು ( ಶಿವನು ಊಟ ಮಾಡುವ ಸಪ್ಪಳವನ್ನು ) ಆಲಿಸು 
ತಿದ್ದನು. ( ಆಗ) ಮಹೇಶ್ವರನು - ಭಕ್ಷ , ಭೋಜ್ಯ, ಅನ್ನ , ವಿಶೇಷ ರುಚಿಯಿಂದ 
ಕೂಡಿದ ರಸಾಯನಗಳೇ ಮೊದಲಾದ ಪದಾರ್ಥಗಳನ್ನು ಪ್ರೀತಿಯಿಂದ ( ಒರಲ್ಲು ) 
ಆಸ್ವಾದನೆ ಮಾಡಿ, ಪ್ರಕಾಶಮಾನನಾದನು ; ಕಿವಿಗೆ ಇಂಪಾಗುವ ರೀತಿಯಿಂದ ಆ 
ಕಾಲದಲ್ಲಿ ಈ ಭೂಮಂಡಲದಲ್ಲಿ ಊಟ ಮಾಡಿದನು . (ಊಟ ಮಾಡುವಾಗ 
ಮನೋಹರವಾದ ಶಬ್ದ ಮಾಡುತ್ತಿದ್ದನೆಂದು ತಾತ್ಪರ್ಯ), ೧೧. ಮನ್ನಣೆಗೊಂಡು 
ಒಪ್ಪುತ್ತಿದ್ದ (ಕಾಂಚಿಯಲ್ಲಿದ್ದ ಮಾದಾರ ಚೆನ್ನಯ್ಯನೆಂಬ ಭಕ್ತನು ತನ್ನ ನಾಲಿಗೆಯ 
ತುದಿಯಿಂದ ರುಚಿಯನ್ನು ಈಶ್ವರನಿಗುಂಟು ಮಾಡುತ್ತ ಪುನಃ ತಾನು ಸಂತೋಷದಿಂದ 
ಅಂಬಲಿಯನ್ನು ಶಿವನಿಗೆ ತನ್ನೊಡನೆಯೇ ಊಟ ಮಾಡಿಸಿದನು. ( ಶಿವನು ಚೆನ್ನಯ್ಯನ 
ನಾಲಿಗೆಯ ತುದಿಯಿಂದಲೇ ಅಂಬಲಿಯ ರುಚಿಯನ್ನು ಸ್ವೀಕಾರ ಮಾಡಿದನೆಂದು 
ತಾತ್ಪರ್ಯ), ೧೨. ದ್ರಾಕ್ಷಾರಾಮವೆಂದೆನಿಸುವ ಆ ಪಟ್ಟಣದಲ್ಲಿ ಇರುವ ಭಸ್ಮ 
ರುದ್ರಾಕ್ಷಿಗಳಿಂದ ಅಲಂಕೃತಳಾಗಿದ್ದ ಚೋಳಿಕಾ ದೇವಿಯೆಂಬುವಳು ಹೋಳಿಗೆಯನ್ನು 
ಸಂತೋಷದಿಂದ ತಿನ್ನುವ ಸಮಯದಲ್ಲಿ , ತನ್ನ ನಾಲಿಗೆಯ ಮೇಲೆ ಇರಿಸಿಕೊಂಡಿದ್ದ 
ಹೋಳಿಗೆಯು ರುಚಿಯಾದುದಾಗಿರಲಾಗಿ ( ಅದು ರುಚಿಯಾಗಿರುವ ಕಾರಣದಿಂದಲೇ 
ಅದನ್ನು ಬಾಯಿಯಿಂದ ತೆಗೆದು) ಒಳ್ಳೆಯ ಬಟ್ಟೆಯಿಂದ ಮುಚ್ಚಿ ಈಶ್ವರನಿಗೆ ಕೊಟ್ಟು 
ಬರುವುದೆಂದು ಹೇಳುತ್ತ ದಾಸಿಯೊಬ್ಬಳ ಕರಕಮಲಗಳಲ್ಲಿರಿಸಿ ಕಳುಹಿಸಿದಳು . 


1 ನಿಯ ( ಚ) 


೬೩೬ 


ಬಸವರಾಜ ವಿಜಯಂ 


ಜವದಿಂ ಬಂದವಳಂಗಜಾರಿಯ ನಿವಾಸಕ್ಕಕ್ಕಿಂ ದೇವ ದೇ 
ವವರೇಷ್ಟೋತ್ತಮ ಭೀಮನಾಥ ಪದೆದೆಮ್ಮಕ್ಕಂ ಕರಂ ಪುಳ್ಳಿ ಯಂ 
ಸವಿವುರ್ದಿನಿದಾಗೆ ನಿನ್ನ ನೆನೆದೆನ್ನಿಂದಟ್ಟಿದಳ್ಳಟ್ಟಿ 
ಇವೆ ತಂದಿರ್ದಡೆನೆಂಬುದುಂ ತರುಣಿ ತಾರೆಂದೀಶ್ವರಂ ಪಾತ್ರೆಯ 
ಪ್ರಣಯದಿ ನೀು ಕೊಳುತ್ತುಂ 
ಫಣಿಕಟಕಂ ಸವಿದು ಪುಲ್ಲಿ ಯಂ ಬಟ್ಟಲನಂ 
ಗಣಕಿಟ್ಟಂ ಕ್ರೀಂಕಾರ 
ಶೃಣಿತಂ ಕೆಯ್ದ ನೋಟ್ಟರರಿದೆಂಬಿನೆಗಂ 
ಎಂದೆಂಬ ಕಥೆಯನಾಲಿಪೆ 
ಎಂದೆಳೆಯೊಲ್ಕಂಡೆವಮಮ ಚೌಡಯ್ಯಂ ನ 
ಥೈದಭವಂಗೂಡಿದನುಣಿ 
ಸಂ ದಿಟಮಿದನೆಂದವರ್ಕರಂ ಕೀರ್ತಿಸಿದರ್ 


ವ | ಆಗಳ್ 


ಬಸವರಸನೆ ನಿಜಪದ 
ಬಿಸಜಕೆ ಪೊಡಮಟ್ಟು ನಲಿದು ಪೊಗಳುತ್ತಿರೆ ಸಂ 
ತಸಮಲರ್ದು ಜಸದಿನೊಪ್ಪಿದ 
ನಸದೃಶಕಲ್ಯಾಣನಗರದೊಳ್ಡಾರ್ಯ೦ 


- 


೧೬ 


೧೩ - ೧೪, ಅವಳು ಶಿವಾಲಯಕ್ಕೆ ಪ್ರೀತಿಯಿಂದ ವೇಗವಾಗಿ ಹೋಗಿ, ದೇವ, 
ದೇವತಾ ಸಾರ್ವಭೌಮನೇ , ಭೀಮೇಶ್ವರಾ, ನಮ್ಮಕ್ಕ ಬಯಸಿ ( ಈ ) ಹೋಳಿಗೆಯನ್ನು 
ತಿನ್ನುತ್ತಿದ್ದಳು. ಇದು ಬಹಳ ರುಚಿಕರವಾದ್ದರಿಂದ ನಿನ್ನನ್ನು ನೆನೆದುಕೊಂಡು 
ಬಟ್ಟಲಲ್ಲಿಟ್ಟು ನನ್ನ ಕಂದ ನಿನಗೆ ಕಳುಹಿಸಿಕೊಟ್ಟಿದ್ದಾಳೆ. ಆದ್ದರಿಂದ ತಂದಿದ್ದೇನೆ, 
ಎನ್ನಲು ಈಶ್ವರನು -'ಸ್ತ್ರೀಯಳೇ , ಆ ಪಾತ್ರೆಯನ್ನು ಇತ್ಯ ಕೊಡು' ಎಂದು, ಆ 
ಹೋಳಿಗೆಯನ್ನು ವಿಶ್ವಾಸದಿಂದ ತೆಗೆದುಕೊಂಡು, ತಿಂದು ' ಜಣಲ್ ' ಎಂದು ಧ್ವನಿ 
ಯುಂಟಾಗುವ ಹಾಗೆ, ನೋಡುವವರೆಲ್ಲ ಆಶ್ಚರ್ಯಪಡುತ್ತಿರಲಾಗಿ ( ಆ ಬಟ್ಟಲನ್ನು ) 
ಮುಂದಣ ಬಯಲಿಗೆ ಬಿಸಾಡಿದನು . (ಶಿವಾಲಯದ ಕದ ಮುಚ್ಚಿದ್ದರಿಂದ ಹೊರಗೆ 
ನಿಂತುಕೊಂಡೇ ಹೇಳಿದ ಆ ದಾಸಿಯ ಮಾತನ್ನು ಕೇಳಿ ಹೋಳಿಗೆಯನ್ನು ಪಡೆದು 
ತಿಂದು ಬಟ್ಟಲನ್ನು ಹೊರಗೆ ಹೋಗಿ ಬೀಳುವಂತೆ ಮಾಡಿದನೆಂದು ತಾತ್ಪರ್ಯ). 
೧೫. 'ಹೀಗೆಂದೆನ್ನುವ ಕಥೆಯನ್ನು ಕೇಳಿದ್ದೇವೆ. ಇಂದು ಈ ಲೋಕದಲ್ಲಿ ಚೌಡಯ್ಯನು 
ಶಿವನಿಗೆ ಊಟವನ್ನು ಮಾಡಿಸಿದನು. ( ಅದನ್ನು ) ಕಂಡೆವು. ಅಬ್ಬಬ್ಬ ! ಎಂದು 
ಅವರೆಲ್ಲ ಚೆನ್ನಾಗಿ ಸ್ತೋತ್ರ ಮಾಡಿದರು . ವ|| ಆಗ - ೧೬ . ಆಗ ಬಸವರಸನು 
ಬಂದು, ಚೌಡಯ್ಯನ ಪಾದಕಮಲಗಳಿಗೆ ನಮಸ್ಕರಿಸಿ ಸಂತೋಷದಿಂದ ಹೊಗಳು 
ತಿದ್ದನು. (ಹೀಗೆ) ಆ ಚೌಡಯ್ಯನು ಆ ಅಸದೃಶವೆನಿಸಿದ ಕಲ್ಯಾಣ ಪಟ್ಟಣದಲ್ಲಿ 


ದ್ಯಾವಿಂಶಾಶ್ವಾಸಂ 


ಮತ್ತಮೊರ್ವನಸಮಾನನಲ್ಲಿ ಸ 
ಧ್ವನೀಶಪದಭಕ್ತಿತತ್ವರಂ 
ಮುವಾದಿಚಯಹೃದ್ಭಯಂಕರೋ 
ದಾಶೌರ್ಯನಿಧಿ ಲೋಕಪಾವನ 
ಅನಘನನಾಮಯಂ ವಿಲಯದೂರನಪಾರಕೃಪಾಬ್ಲಿ ಚಂದ್ರಿಕಾ 
ರ್ಜುನನಿಜಕೀರ್ತಿಪೂರಿತದಿಶಾಂತನನಂತಮಹತ್ವಶಾಲಿ ಸ 
ಜನನುತಿಪಾತ್ರನಳಚರಿತ್ರನುದಾತ್ಯಕಿರಾತರುದ್ರನೆಂ 
ದೆನಿಸಿ ತೆಲುಂಗ ಜೊಮ್ಮವೆಸರಿಂದೆಸೆದಿರ್ಪನಖರ್ವವೈಭವಂ 
ಕಲಿಕಲುಷಹರಂ ಜಂಗಮ 
ವಿಲಸತ್ಸದಭಕ್ತನಜಿತನನುಪಮಸುಗುಣೆ 
ಜ್ವಲನಮಿತಸಿದ್ಧನಾಸ್ಪದ 
ನಲಘುತರಂ ವಿಧಿನಿಷೇಧವಿರಹಿತಚರಿತಂ 


ಬೆಂಬಿಡದೆ ಸುರಿಯೆ ಸಂತಸ | 
ಗಂಬನಿ ಪುಳಕುಗಳು ಪರವಶಭಾವಂ 
ಮುಂಬರಿಯೆ ಪೂಜಿಸುತೆ ನಿಟಿ 
ಲಾಂಬಕನಂ ಭಕ್ತಿಭಾವದಿಂ ಜೊಮ್ಮಯ್ಯಂ 


ಹೆಚ್ಚಾದ ಸಂತೋಷದಿಂದಲೂ , ಯಶಸ್ಸಿನಿಂದಲೂ ಶೋಭಿಸುತ್ತಿದ್ದನು. ೧೭- ೧೮. 
ಮತ್ತು ಆ ಕಲ್ಯಾಣ ಪಟ್ಟಣದಲ್ಲಿ ಒಬ್ಬ ಅಸದೃಶನಾದ, ಒಳ್ಳೆಯ ನಡತೆಯುಳ್ಳ , 
ಈಶ್ವರ ಪಾದಭಕ್ತಿಯಲ್ಲಿ ತತ್ಪರನಾದ, ಮದೋನ್ಮತ್ತರಾದ ಪರವಾದಿಗಳ ಸಮೂಹದ 
ಮನಸ್ಸಿಗೆ ಭೀತಿಯನ್ನುಂಟುಮಾಡುವ , ಉತ್ಕೃಷ್ಟ ಪರಾಕ್ರಮದ ನಿಧಿಯೆನಿಸಿದ, 
ಲೋಕಕ್ಕೆ ಪಾವನನೆನಿಸಿದ, ಪಾಪ ದೂರನಾದ, ರೋಗ ರಹಿತನಾದ , ನಾಶಕ್ಕೆ ದೂರ 
ನಾದ, ವಿಶೇಷ ಕೃಪಾಸಾಗರನೆನಿಸಿದ, ಬೆಳದಿಂಗಳೋಪಾದಿಯಲ್ಲಿರುವ ಶುಭ್ರವಾದ 
ತನ್ನ ಕೀರ್ತಿ ವಿಶೇಷವನ್ನು ದಿಗಂತದವರೆಗೂ ತುಂಬಿಸಿದ್ದ , ಸತ್ಪುರುಷರ ಶ್ಲಾಘನೆಗೆ 
ಪಾತ್ರನಾದ , ಪ್ರಕಾಶಮಾನ ಚರಿತ್ರೆಯುಳ್ಳ , ಶ್ರೇಷ್ಟನಾದ ಶಬರ ರೂಪ ಧರಿಸಿದ 
ಶಿವನೋ ಎಂದೆನಿಸಿದ, 'ತೆಲುಗು ಜೊಮ್ಮಯ್ಯ ' ಎಂಬ ಹೆಸರಿನ ಅಧಿಕ ವಿಭವದಿಂದ 
ಕೂಡಿದ ಭಕ್ತನು ಶೋಭಿಸುತ್ತಿದ್ದನು. ೧೯ - ೨೦ . ಕಲಿಕಾಲದ ಕಾಲುಷ್ಯವನ್ನು 
( ಪಾಪವನ್ನು ) ನಾಸಮಾಡುವ, ಜಂಗಮದ ಪ್ರಕಾಶಿಸುವ ಪಾದ ಭಕ್ತಿಯುಳ್ಳ , 
ಇನ್ನೊಬ್ಬರಿಂದ ಜಯಿಸಲಶಕ್ಯನಾದ, ಅನುಪಮ ಸದ್ಗುಣಗಳಿಂದ ಶೋಭಿಸುವ, 
ಅಪರಿಮಿತವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಜ್ಞಾನಕ್ಕೆ ಆಶ್ರಯನಾದ, ತುಂಬಾ 
ಮಹತ್ವವನ್ನುಳ್ಳ , ವಿಧಿ- ನಿಷೇಧ ರಹಿತನಾದ ಆ ಜೊಮ್ಮಯ್ಯನು, ಧಾರಾಕಾರವಾಗಿ 
ಆನಂದಬಾಷ್ಪಗಳನ್ನು ಸುರಿಸುತ್ತ ರೋಮಾಂಚನಗೊಂಡು, ಪರವಶನಾಗಿ, ಶಿವನನ್ನು 


೬೩೮ 


ಬಸವರಾಜ ವಿಜಯಂ 


ಚರಲಿಂಗದಾಸಭಾವ 
ಸುರಿತಂ ಸುಖಮಿರ್ದನಿತ್ಯಲತಿರುಚಿರ ಶ್ರೀ 
ಗಿರಿಯೊಳವಿರಳ ಸಮಾಧಿಯೋ 
ಳಿರುತೆ ಶಿವಾನಂದನೆಂಬ ಮುನಿವರನೊರ್ವಂ 
ಪದನಖರಾಳಿ ಬೇರ್ವರಿಯೆ ಪಾಣಿನಖಾವಳಿ ನೀನ್ನು ಬಳ್ಳಳಂ 
ಪುದಿದಿರೆ ಬೆಳ್ಳಿವಳ್ಳಿಗಳವೋಲದರುಜ್ಜಳರೋಚಿ ಸುತ್ತಲುಂ 
ಪದೆದು ಮುಸುಂಕೆ ಕೇಶಶಯಮಂಗಮನಾವರಿಸುತ್ತೆ ತೊಅ ಪಿಂ 
ಗದೆ ಶಿವಲಿಂಗದಂತ್ರಿಯನೆ ಜಾನಿಸುತಿರ್ದನತೀವ ಭಕ್ತಿಯಿಂ 
ಆ ಮುನಿಯ ಪಾದಸೇವೆಯ 
ನಾಮೋದದಿನೆಸಗುತಿರ್ಪ ತದ್ವರ ಶಿಷ್ಯಂ . 
ಭೂಮಹಿತಕಂದಮಲ 
ಸೋಮಂದರಲೆಂದು ತಳರುತುಂ ಕಟ್ಟಿದಿರೆಳ 
ಬಿನದಂಬತ್ತೇಳರುತ್ತುಂ ಯುವತಿ ಸಹಿತ ಗಂಧರ್ವಸಂದೋಹಮಾ ಪೆಂ 
ಪಿನ ಯೋಗಾರೂಢ ಯೋಗೀಶ್ವರನನುರುಜಟಾಪ್ಪಾವ್ರತಸ್ಥೆರ್ಯಭಾಸ್ವ 
ತನುವಂ ಕಂಡಿಲ್ಲಿ ಚಿತ್ರ ಮುನಿಪನೆಸೆದಪಂ ವೃದ್ದಭಕದಂತಂ 
ದು ನಿತಾಂತಂ ಪೊಯು ಕೆಯ್ಯಂ ಮಿಗೆ ನಗೆ ಮುಳಿಸಿ ನೋಡುತಿಂತೆಂದನಾಗಳ್ ೨೪ 


CH 


ಭಕ್ತಿಭಾವದಿಂದ ಪೂಜಿಸುತ್ತ ಮುಂದುವರಿಯುತ್ತಿದ್ದನು. ೨೧ - ೨೨ . ಹೀಗೆ ಚರಲಿಂಗ 
ಮೂರ್ತಿಗಳಲ್ಲಿ ದಾಸನೆಂಬ ಭಾವದಿಂದ ಪ್ರಕಾಶಿಸುತ್ತಿದ್ದ ಜೊಮ್ಮಯ್ಯನು ಸುಖದಿಂದ 
ಇರುತ್ತಿದ್ದನು. ( ಇ ) ಅತಿ ಮನೋಹರವಾದ ಶ್ರೀಶೈಲ ಪರ್ವತದಲ್ಲಿ 'ಶಿವಾನಂದ 
ಎಂಬ ಹೆಸರಿನ ಓರ್ವ ಮುನಿಶ್ರೇಷ್ಕನು ಅವಿಚ್ಛಿನ್ನವಾದ ಶಿವಯೋಗಸಮಾಧಿಯಲ್ಲಿ 
ಇರುವವನಾಗಿದ್ದನು. ( ಅವನ) ಪಾದದ ಉಗುರುಗಳ ಪಿಯು ಬೇರುಬಿಟ್ಟಿದ್ದವು. 
ಕೈಯಲ್ಲಿದ್ದ ಉಗುರುಗಳು ಉದ್ದವಾಗಿಯೂ ಬಲವಾಗಿಯೂ ಹೊರ ಹೊಮ್ಮಿ 
ಬೆಳೆದಿದ್ದವು. ಆ ಉಗುರುಗಳ ಪ್ರಕಾಶಮಯ ಕಾಂತಿಯು ಬೆಳ್ಳಿಯ ಲತೆಗಳ ಹಾಗೆ 
ಸುತ್ತಲೂ ಹರಡಿದ್ದವು. ಕೂದಲುಗಳ ಸಮೂಹವು ಶರೀರವನ್ನೆಲ್ಲ ಆವರಿಸಿ 
ತೋರುತ್ತಿರಲು ತಪ್ಪದೆ ಅವನು ಅತಿ ಭಕ್ತಿಯಿಂದ ಶಿವಲಿಂಗದ ಪಾದವನ್ನು ಧ್ಯಾನಿ 
ಸುತ್ತ ಇದ್ದನು. ೨೩ - ೩೪. ಇಂಥ ಮುನಿಯ ಪಾದ ಸೇವೆಯನ್ನು ಸಂತೋಷದಿಂದ 
ಮಾಡುತ್ತಿದ್ದ ಆ ಮುನಿಶ್ರೇಷ್ಟನ ಶಿಷ್ಯನೊಬ್ಬನು ಭೂಮಿಯಲ್ಲಿ ತುಂಬಿರುವ ಶ್ರೇಷ್ಠ 
ವಾದ ಗಡ್ಡೆಗೆಣಸುಗಳ ಸಮೂಹವನ್ನು ತರುವುದಕ್ಕೆಂದು ಹೋಗುತ್ತ ಎದುರಿನಲ್ಲಿಯೇ 
ಪತ್ನಿ ಸಮೇತರಾದ ಗಂಧರ್ವರ ಸಮೂಹವು ವಿನೋದಗೊಂಡು ಬರುತ್ತಿತ್ತು . 
( ಆ ಗಂಧರ್ವರು) ಉತ್ಕೃಷ್ಟವಾದ ಜಡೆಗಳಿಂದ ಸುತ್ತುವರಿಯಲ್ಪಟ್ಟ , ಸೈರ್ಯದಿಂದ 
ಪ್ರಕಾಶಮಾನವಾದ ಶರೀರವುಳ್ಳ ಆ ಹಿರಿಮೆವೆತ್ತ ಯೋಗಾರೂಢನಾದ ಋಷಿ 
ಶ್ರೇಷ್ಟನನ್ನು ಕಂಡು, 'ಓಹೋ ! ಇಲ್ಲಿ ಆಶ್ಚರ್ಯ! (ಓರ್ವ) ಋಷಿಯು ಮುದಿಕರಡಿ 


೬೩೯ 


ದ್ವಾವಿಂಶಾಶ್ವಾಸಂ 


ಎಲೆ ದುಶ್ಚಪ್ಪ ಕನಿಷ್ಟ ಮಾನಸ ಮಹಾಕಾಮಾಂಧ ಗಂಧರ್ವ ಸಂ 
ಕುಲವೇ ಕೊರ್ವಿದ ಗರ್ವದಿಂ ಘನಶಿವಾನಂದಾಖ್ಯಯೋಗೀಂದ್ರನಂ 
ವಿಲಯಾತೀತ ಶಿವೈಕ್ಯಭಾವಯುತನಂ ಭಲ್ಲಕದಂತಿರ್ಪನೆಂ 
ದುಲಿಯಕ್ಕುದೆನೋಡದಾತನ ಮಹಾಮಾಹಾತ್ಮ ವಿಸ್ತಾರಮಂ 


ಪರಮತಪೋಧನನಂ ಬ 
ಲರಡಿಯವೊಲೆನುತ್ತೆ ನುಡಿದ ಕತದಿ ಧರೆಯೊಳ್ 
ಕರಡಿಗಳಾಗಿರಿ ನೀನು 
ತಿರದಿತ್ತಂ ಘೋರಶಾಪಮಂ ಮುನಿತನಯಂ 

೨೬ 
ವ|| ಎನೆ ಕೇಳು ಗಂಧರ್ವನ್ರಡನಡಂ ನಡುಗಿ ಬೆಬ್ಬಳೆವೋಗಿ ಪರಿತಂದು ಪದದೊ 
ಧೈಯ್ಯಕ್ಕಿ ನಿಂದು ಕೆಯ್ಯಂ ಮುಗಿದು 

ಬಕವೃಂದ ಬಲ್ಲುದೇ ಹಂಸನ ಮಹಿಮೆಯನಂಭೋಜಸೌರಮಂ ಭೇ 
ಕಕದಂಬರ ಬಲ್ಲುದೇ ಭಾನುವಿನ ಘನಲಸಕ್ಕೆಜಮಂ ಬಲ್ಲುದೇ ಕೌ 
ಶಿಕಯಥಂಸಾರಕಂಠೀರವದಳವನದೇಂ ಬಲ್ಲುದೇ ದೇವ ಪೇಳ್ತ೦ 
ಬುಕಸಂಘಂ ಶಂಭುಭಕೋನ್ನತಿಯ ಬಗೆಯನೇಂ ಬಲ್ಲೆವೇ ದುರ್ಮದಾಂಧರ್ - ೨೭ 


} 


ಯಂತೆಶೋಭಿಸುತ್ತಿದ್ದಾನೆ' ಎಂದು ಗಟ್ಟಿಯಾಗಿ ಕೈ ಚಪ್ಪಾಳೆಯನ್ನು ಹಾಕಿ , ( ಹಾಸ್ಯ 
ಮಾಡಿ) ವಿಶೇಷವಾಗಿ ನಗುತ್ತಿರಲಾಗಿ, ( ಶಿಷ್ಯನಾದ ಆ ಋಷಿಯು,ಕೋಪದಿಂದ 
ಅವರನ್ನು ನೋಡುತ್ತ ಹೀಗೆ ಅಂದನು : ೨೫ . ' ಎಲೈ ಕೆಟ್ಟ ಚೇಷ್ಟೆಯ , ನೀಚ 
ಮನಸ್ಸಿನ, ಕಾಮಾಂಧನಾದ ಗಂಧರ್ವ ಸಮೂಹವೇ , ಗರ್ವದಿಂದ ಕೊಬ್ಬಿ , ನಾಶ 
ರಹಿತನೂ , ಶಿವೈಕ್ಯ ಚಿತ್ಯವುಳ್ಳವನೂ ಆದ ಶ್ರೇಷ್ಟ ಶಿವಾನಂದ ಯೋಗೀಶ್ವರನೆಂಬ 
ಮುನಿಯನ್ನು , ಕರಡಿಯ ಹಾಗಿರುವವನೆಂದು ಅವನ ಮಹಿಮಾತಿಶಯವನ್ನು ನೋಡದೆ 
( ಹಾಸ್ಯ ಮಾಡಿ) ಕೂಗುತ್ತಿರುವುದು ಯೋಗ್ಯವೇ ?' ೨೬ . ' ಪರಮ ತಪೋಧನನಾದ 
ಇವನನ್ನು ದೊಡ್ಡ ಕರಡಿಯಂತೆ ಇರುವವನೆಂದು ನುಡಿದ ಕಾರಣದಿಂದ ನೀವು ಭೂ 
ಲೋಕದಲ್ಲಿ ಕರಡಿಗಳಾಗಿರಿ .' ಎಂದು ತಪ್ಪದೆ ಆ ಮುನಿಕುಮಾರ ( ಶಿಷ್ಯನುಘೋರ 
ಶಾಪವನ್ನು ಕೊಟ್ಟನು. ವ! ಹೀಗೆ ಶಾಪಕೊಟ್ಟುದನ್ನು ಕೇಳಿ ಗಂಧರ್ವರು ನಡನಡ 
ನಡುಗಿ, ಬೆರಗಾಗಿ , ಓಡಿ ಬಂದು ಆ ಋಷಿಯ ಪಾದಕಮಲಗಳ ಮೇಲೆ ಬಿದ್ದು , ನಿಂತು 
ಕೈ ಮುಗಿದು - ೨೭ . ' ದೇವ, ಕೊಕ್ಕರೆಗಳ ಸಮೂಹವು ಹಂಸಗಳ ಮಹಿಮೆಯನ್ನು 
ತಿಳಿಯುವುದೇ ? ಕಪ್ಪೆಗಳ ಸಮೂಹವು ಕಮಲ ಪುಷ್ಟದ ಪರಿಮಳವನ್ನು ಬಲ್ಲವೇ ? 
ಗೂಗೆಗಳ ಸಮೂಹವು ಸೂಯ್ಯನ ಅತ್ಯಂತ ಪ್ರಕಾಶಮಾನವಾದ ತೇಜಸ್ಸನ್ನು ಬಲ್ಲವೇ ? 
ನರಿಗಳ ಸಮೂಹವುಶ್ರೇಷ್ಟವಾದ ಸಿಂಹದ ಪರಾಕ್ರಮವನ್ನು ಬಲ್ಲವೇ ? ಹೇಳು, ಕೆಟ್ಟ 


1 ಳಿ ( ಮು ) 


೬೪ರಿ 


ಬಸವರಾಜ ವಿಜಯಂ 


ಅದಜಿಂದಾಮಣಿಯದೆ ಮಾ 
ಡಿದ ತಪ್ಪಂ ಮಅಲೆದು ದೇವ ನೀವಿ : ಶಾ 
ಪದ ಮೊಚನಮಂ ಪರಿಪೂ 
ರ್ಣ ದಯಾನಿಧಿ ಕರುಣಿಸೆಂದು ಮಗುಳೆ ಆಗಿರ್ದರ್ 


೨೮ . 


ವ! ಆಗಳಾ ತಾಪಸಕುಮಾರಂ ತಾನಿತ್ಯವಂಧ್ಯಾಶಾಪಂ ಪಪಡುವಂದನಂ ನೆನೆದು 


ಎಲೆ ಗಂಧರ್ವರೆ ಧರೆಯೋ 
ಛಲುಂಗ ಜೋಮ್ಮಣ್ಣನೆಂಬ ಕಾರಣಪುರುಷಂ 
ವಿಲಸತ್ಕಲ್ಯಾಣಪುರ 
ಸ್ಥಳದೊಳಂಗೊಳಿಪನವಿತಮಹಿಮಾವರಣಂ 


ಅವನ ಕರದಿಂದೆ ಮೃತಿ ಸಂ 
ಭವಿಸೆ ವಲಂ ನಿಮಗೆ ಶಾಪವೋಚನಮಕ್ಕುಂ 
ಶಿವಕರದಿನಳಿದ ದಾನವ 
ನಿವಹಕ್ಕೆಂತಂತೆ ಮೋಕ್ಷಗತಿ ದೊರೆಕೊಳ್ಳುರಿ 


ನಿಯತಂ ಕಲ್ಯಾಣದ ಸಾ 
ರ್ಕೆಯೊಳೊಪ್ಪುವ ಕಾಡೊಳೆಯ್ಲಿ ಕರಡಿಯ ರೂಪಿಂ 
ಭಯವಿಲ್ಲದೊಗೆವುದೆಂದಾ 
ದಯಾಕರಂ ಬೆಸಸೆ ಬಂದು ಪುಟ್ಟಿ ದರದಾಳ 


ಗರ್ವದಿಂದ ಕುರುಡರಾದ ನಾವು ಶಿವಭಕ್ತಿಯ ಆಧಿಕ್ಯದ ರೀತಿಯನ್ನೆತ್ತ ಬಲ್ಲೆವು ? ೨೮ . 
“ದೇವ, ಪರಿಪೂರ್ಣ ದಯಾನಿಧಿಯೇ , ಆದ ಕಾರಣ ನಾವು ತಿಳಿಯದೆ ಮಾಡಿದ ತಪ್ಪನ್ನು 
ಮರೆತು ನೀವು ಈಗಕೊಟ್ಟ ಶಾಪವನ್ನು ವಿಮೋಚನಗೊಳಿಸಿ ಕರುಣಿಸಬೇಕು.' ಎಂದು 
ಪುನಃ ನಮಸ್ಕರಿಸಿದರು . ವ|| ಆಗ ಆ ತಾಪಸ ಕುಮಾರನು ತಾನು ಕೊಟ್ಟ ಅವರ 
ಶಾಪವು ವಿಮೋಚನೆಗೊಳ್ಳುವರೀತಿಯನ್ನು ನೆನೆಯುತ್ತ ೨೯ - ೩೦ . ಎಲೆ ಗಂಧರ್ವರೇ , 
ಈ ಲೋಕದಲ್ಲಿ ಅಮಿತ ಮಹಿಮೆಯಿಂದ ಕೂಡಿದ ಕಾರಣ ಪುರುಷನಾದ ತೆಲುಗು 
ಜೊಮ್ಮಯ್ಯನೆಂಬುವನು ಪ್ರಕಾಶಿಸುವ ಕಲ್ಯಾಣ ಪಟ್ಟಣದಲ್ಲಿ ಶೋಭಿಸುತ್ತಿದ್ದಾನೆ. 
ಅವನ ಕೈಯಿಂದ ನಿಮಗೆ ಸಾವು ಸಂಭವಿಸಲಾಗಿ, ನಿಶ್ಚಯವಾಗಿ ಶಾಪವಿಮೋಚನೆ 
ಯಾಗುವುದು . ಶಿವನ ಕೈಯಿಂದ ಸತ್ತ ರಾಕ್ಷಸರ ಸಮೂಹಕ್ಕೆ ಹೇಗೋ ಹಾಗೆ ನಿಮಗೆ 
ಮೋಕ್ಷ ಮಾರ್ಗವು ( ಅವನಕೈಯಿಂದ ಸತ್ತಮೇಲೆ) ಉಂಟಾಗುವುದು . ೩೧. (ನೀವು) 
ಕಲ್ಯಾಣ ನಗರದ ಸಮೀಪದಲ್ಲಿರುವಶೋಭಿಸುವ ಅರಣ್ಯದಲ್ಲಿ ಹೋಗಿ ಕರಡಿಯ ರೂಪ 
ದಲ್ಲಿ ಭಯವಿಲ್ಲದೆ ನಿಶ್ಚಯವಾಗಿ ಹುಟ್ಟುವುದು , ಎಂದು ಆ ದಯಾಮೂರ್ತಿಯಾದ 
ಮುನಿಪುತ್ರನು ಆಜ್ಞಾಪಿಸಲಾಗಿ , ಅವರು ಆ ( ಕಲ್ಯಾಣ ನಗರದ ಸವಿಾಪದ) ಕಾಡಿನಲ್ಲಿ 


ದ್ವಾವಿಂಶಾಶ್ವಾಸಂ 


GO 


ವl ಅಂತವರ್ಭಲ್ಲೂಕಾಕೃತಿಯಿಂಪುಟ್ಟಿ ತದ್ವಿಪಿನಾಂತರಾಳದೊಳ್ಳೆಲುಂಗ ಜೊಮ್ಮಯ್ಯನ 
ಬರವಂ ಬಯಸುತ್ತುಮೀರ್ಪಿನವೊಂದುದಿವಸಂ - 

ಆ ತೆಲುಂಗ ಜೊಮ್ಮನಾ ಮಹಾವನಾಂತರಕ್ಕೆ ಸಂ 
ಪ್ರೀತಿಯಿಂದ ಬಂದು ಪುಷ್ಪಪತ್ರಪೂಗಮಂ ಪುರಾ 
ರಾತಿಪೂಜೆಗೆಂದು ಕೋಯ ವೇಳೆಯಲ್ಲಿ ಶಾಪಸಂ | 
ಜಾತ ಭಲ್ಲರೂಪದಲ್ಲಿ ಕಂಡರಾ ಮಹಾತ್ಮನಂ 
ಮುನಿ ಮುನ್ನ ಪೇಳ ಕುಣುಪು 
ನೆನೆದೀತನೆ ಜೊಮ್ಮಯಾಖ್ಯನಪ್ಪಂ ದಿಟಮೆರಿ 
ದೆನುಲ್ಲು ಸುತ್ತಿ ಮುದ 
ರನಘನ ಮುಂದಣೆ ನಡೆಯಲೀಯದೆ ಕಡುಪಿಂ 
ವ!! ಅವಳೊಂದು ಬಲ್ಲರಡಿ ಮುಂದಕ್ಕೆ ಎಂದು ಪೊಡಮಟ್ಟು ಪೊಗಳು 
ಕರಡಿಯ ಮಾಳ್ಮೆಯಿಂ ಮುನಿಪನಿರ್ದಷನೆಂದವಿವೇಕಭಾವದೆ 
ಇರದೆ ಮಹಾತ್ಮನಂ ನುಡಿದ ವಾಚಿಕದೋಷದೆ ಶಾಪಮಾಂತು ತ 
ದ್ವರಮುನಿಪುತ್ರನಿಂ ಕರಡಿಯಾಗಿರುತಿರ್ದಪೆವಿಲ್ಲಿ ಮುಂದೆ ಗಂ 
ದರರೆನಿಸಿರ್ಪೆನಯ್ಯ ಭವದೀಯ ಕರಾಗ್ರಶರಾಗ್ರಪಾತದಿಂ 
ಮಡಿಯೆ ವಿಶಾಪಮುಕ್ಕುಮೆ ಗುನ್ನತ ಮೋಕ್ಷಮೆ ಸಾರ್ಗುಮಿನಿ 
ಮ್ಮಡಿಗಳೊಟ್ಟು ಮೇಣದಅನಾಡುತೆ ಬೇಂಟೆಯನೆಮ್ಮ ರಕ್ಷಿಸ 

ಡೆಯಲೆವೇಳ್ಳುಮಿಲ್ಲಿಗಿದನರ್ಥಿಪೆವೆಂದೆನೆ ಲೇಸೆನುತ್ತೆ ಪೆಂ 
ಪಡರ್ದಿರೆ ಸಂತವಿಟ್ಟುರುಚಿದಕ್ಷಿಯೊಳೀಕ್ಷಿಸಿ ತಕಾರಮಂ 
ನೆನೆವುತ್ತುಂ ನಿಜಮಂದಿರಕ್ಕೆ ನಲವಿಂ ಬಂದುದು ತಾಂ ತಂದ ವ 
ನ್ಯನವೀನಪ್ರಸವಂಗಳಿಂ ಭಜಿಸುತುಂ ಭಾಳಾಕ್ಷನಂ ವಾಣದಾ 


ಹುಟ್ಟಿದರು. ವ!! ಹೀಗೆ ಆ ಗಂಧರ್ವರು ಭಲ್ಲಕಗಳ ಆಕಾರದಲ್ಲಿ ಹುಟ್ಟಲಾಗಿ, ಆ 
ಕಾಡಿನಲ್ಲಿ ತೆಲುಗು ಜೊಮ್ಮಯ್ಯನ ಬರುವಿಕೆಯನ್ನು ಎದುರು ನೋಡುತ್ತ ಇರುತ್ತಿರು, 
ವಾಗ ಒಂದು ದಿವಸ ೩೨. ಆ ತೆಲುಗು ಜೊಮ್ಮಯ್ಯನು ಆ ಅರಣ್ಯ ಪ್ರದೇಶಕ್ಕೆ 
ಪ್ರೀತಿಯಿಂದ ಬಂದು ಹೂವು, ಪತ್ರೆಗಳ ಸಮೂಹವನ್ನು ಶಿವ ಪೂಜೆಗೆಂದು 
ಕೆಯುವ ಸಮಯದಲ್ಲಿ ಶಾಪದಿಂದ ಹುಟ್ಟಿದ ಕರಡಿಯ ಆಕಾರದ ಗಂಧರ್ವರು ಅಲ್ಲಿ 
ಆ ಮಹಾತ್ಮನನ್ನು ಕಂಡರು. ೩೩ . ಮುನಿಯು ಮೊದಲು ಹೇಳಿದ ಗುರುತನ್ನು 
ನೆನೆದು ` ಈತನೇ ನಿಶ್ಚಯವಾಗಿ ತೆಲುಗು ಜೊಮ್ಮಯ್ಯನೆಂಬ ಹೆಸರಿನವನಾಗಿರಬೇಕು.' 
ಎಂದೆನ್ನುತ್ತ ಪ್ರೀತಿಯಿಂದ ಆ ಪಾಪ ಶೂನ್ಯನಾದ ಸ್ವಾಮಿಯನ್ನು ಸುತ್ತಿ ಮುತ್ತಿ , 
ಮುಂದಕ್ಕೆ ಅವನನ್ನು ನಡೆಯಲು ಅವಕಾಶಕೊಡದೆ ಶೌಲ್ಯದಿಂದ ( ತಡೆದರು) . ವ|| 
ಅವುಗಳಲ್ಲಿ ಒಂದು ದೊಡ್ಡ ಮುದಿ ಕರಡಿಯು ಮುಂದೆ ಬಂದು, ನಮಸ್ಕಾರಮಾಡಿ 
ಹೊಗಳಿ ೩೪ - ೩೬ . ' ಅಯ್ಯಾ , ಕರಡಿಯ ರೂಪದಿಂದ ಈ ಮುನೀಶ್ವರನಿದ್ದಾನೆ 
ಎಂದು ಅವಿವೇಕದ ಆಧಿಕ್ಯದಿಂದ ಅಂದ ಮಾತಿನಿಂದುಂಟಾದ ಪಾಪದಿಂದ, ಆ ಮುನಿ 


41 


೬೪೨ 


ಬಸವರಾಜ ವಿಜಯಂ 


ದಿನಮಂ ನೂಂಕಿ ಪಳಚ್ಚನರ್ಕನೊಗೆವಲ್ಲಿಂ ಮುನ್ನ ಮೆಳೀಶನು 
ಮನಮೊಲ್ಲ ರ್ಚಿಸಿ ತತ್ತ್ವಸಾದರಸಮಂ ಕೆಲ್ಗೊಂಡು ಸಂಪ್ರೀತಿಯಿಂ 
ಅಳವಡೆ ಪಸುರಂಗಿಗೆಯಂ 
ತಳೆದೊಳ ರ್ಪಿಡಿದ ಚಿಂದಿಯು ಸುತ್ತಿ ಶರಾದ 
ವಳಿ ಪುದಿದ ಬೆನ್ನ ಪೊಸಬ 
ಇಳಿಕೆ ವಿರಾಜಿಸೆ ಮಯೂರಪಿಂಛಾಂಚಿತಮಂ 
ಧನುವಂ ಕೆಲ್ಗೊಂಡು ಗೇಣಂ ತಳೆದು ಕಟಿಯೊಳೋರಂತೆ ಮೆಟ್ಟು , ಕೆರ್ಪ೦ 
ಸುನಿಗಳೋಂದೆಯ ಕೂರ್ಸಿಂದೊಡವರೆ ಕಲಿವೇಡರ್ಕಳ್ಳಂದು ತತ್ಕಾ 
ನನಮಂ ತಾಂ ಪೊಕ್ಕು ಮಿಕ್ಕಿಸುವ ಸಮಯದೊಳ್ ಪಿಂಡುಪಿಂಡಾಗಿ ಭಲ್ಲ 

ಕನಿಕಾಯಂ ಬಂದು ಸಾರ್ದವ್ವಳಿಸಿ ಬಳಸೆ ಕಂಡುರ್ವಿದಂ ಬೊಮ್ಮಿದೇವಂ ೩೮ 
ಶ್ರೇಷ್ಟನ ಶಿಷ್ಯನಿಂದ ಶಾಪ ಹೊಂದಿ ಕರಡಿಗಳಾಗಿ ಈ ಕಾಡಿನಲ್ಲಿ (ನಾವು) ಇದ್ದೇವೆ. 
ಮುಂಚೆ ಗಂಧರ್ವರೆನಿಸಿ ಇರುತ್ತೇವೆ. ಆದ್ದರಿಂದ ನಿನ್ನ ಕಯ್ಯಲ್ಲಿಹಿಡಿದ ಬಾಣದ 
ಹೊಡೆತದಿಂದ ಸಾಯಲು ವಿಶಾಪವಾಗುವುದು . ಉನ್ನತವಾದ ಮೋಕ್ಷವೇ ನಮಗೆ 
ಉಂಟಾಗುವುದು. ಆದ್ದರಿಂದ ಪೂಜ್ಯ ಪಾದರಾದ ತಾವು ಬೇಟೆಯನ್ನಾಡುತ್ತ , 
ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಇಲ್ಲಿಗೆ ದಯ ಮಾಡಿಸಬೇಕು. ಇದನ್ನು ತಮ್ಮಲ್ಲಿ 
ಯಾಚಿಸುತ್ತಿದ್ದೇವೆ.' ಎನ್ನಲಾಗಿ ' ಒಳ್ಳೆಯದು' ಎಂದು ಅವರ ಮನಸ್ಸಿಗೆ ಸಮಾಧಾನ 
ವಾಗುವಂತೆ ಸಂತೈಸಿ ಆ ರೀತಿಯನ್ನು ( ಅವರು ಕರಡಿಗಳಾದ ರೀತಿಯನ್ನು ) ಉತ್ಕೃಷ್ಟ 
ವಾದ ಜ್ಞಾನ ದೃಷ್ಟಿಯಿಂದನೋಡಿ(ಹಿಂದಿನ ವೃತ್ತಾಂತವನ್ನೆಲ್ಲ ನೆನೆದು ಆ ದಿವಸ 
ತನ್ನ ಮನೆಗೆ ಬಂದನು. ತಾನು ತಂದ ಅರಣ್ಯದನೂತನವಾದ ಪುಷ್ಪಗಳಿಂದ ಶಿವನನ್ನು 
ಅರ್ಚಿಸುತ್ತ ಚೆನ್ನಾಗಿ ಆ ದಿನವನ್ನು ಕಳೆದು , ( ಮರುದಿನ ಬೆಳಗಿನ ಸೂರೆನು ಪಳಕ್ಕನೆ 
ಹುಟ್ಟುವ ಸಮಯಕ್ಕಿಂತ ಮುಂಚೆಯೇ ಎದ್ದು , ಈಶ್ವರನನ್ನು ಮನ ಮುಟ್ಟಿ ಪೂಜಿಸಿ , 
ಆತನ ಪ್ರಸಾದವನ್ನು ಅತಿ ಪ್ರೀತಿಯಿಂದ ಸ್ವೀಕರಿಸಿದನು. ೩೭ . ಒಪ್ಪುವ ಹಾಗೆ 
ಹಸಿರು ಬಣ್ಣದಂಗಿಯನ್ನು ತೊಟ್ಟು, ಒಳ್ಳೆಯ ಕಪ್ಪಾದ ಚಿಂದಿಯ ಬಟ್ಟೆಯನ್ನು ತಲೆಗೆ 
ಸುತ್ತಿದನು. ನವಿಲು ಗರಿಯ ಪಿಂಛದಿಂದಕೂಡಿದ ಬಾಣ ಸಮೂಹಗಳಿಂದ ತುಂಬಿದ 
ಬತ್ತಳಿಕೆಯನ್ನು ಬೆನ್ನಿನಲ್ಲಿ ಶೋಭಿಸುವಂತೆ ಕಟ್ಟಿದನು. ಬಿಲ್ಲನ್ನು ಕೈಯಲ್ಲಿ ಹಿಡಿದು, 
ಖಡ್ಗವನ್ನು ನಡುವಿನಲ್ಲಿ ಚೆನ್ನಾಗಿ ಬಿಗಿದುಕೊಂಡು, ಕೆರಗಳನ್ನು (ಕಾಲಲ್ಲಿ) ಮೆಟ್ಟಿ , 
ಹಿಂದುಗಡೆಯಲ್ಲಿ ನಾಯಿಗಳು ಅನುಸರಿಸುತ್ತ ಬರುತ್ತಿದ್ದವು, ಶೂರರಾದ ಬೇಡರುಗಳು 
ಪ್ರೀತಿಯಿಂದ ಒಡಗೊಂಡು ಬರುತ್ತಿದ್ದರು. ಆ ( ಕರಡಿಗಳಿರುವ) ಕಾನನವನ್ನು 
ಪ್ರವೇಶಿಸಿ ಚೆನ್ನಾಗಿ ಈಕ್ಷಿಸುವ ಸಮಯದಲ್ಲಿ, ಕರಡಿಗಳ ಗುಂಪು ಹಿಂಡು ಹಿಂಡಾಗಿ 
ಬಂದು ಸವಿಾಪದಲ್ಲಿಯೇ ಸುತ್ತುವರಿದು ಅಪ್ಪಳಿಸಲಾಗಿ ಆ ಜೊಮ್ಮಯ್ಯನು ಕಂಡು 


1 ಕೆ( ಮು ) 1 ಸಿ ( ಚ, ಕ) 


೬೪೩ 


ದ್ವಾವಿಂಶಾಶ್ವಾಸಂ 


ವ|| ಅಂತುರ್ವಿ ಚಂಡಧನುರ್ದಂಡವರಿ ಜೇವಡೆದು ಕೂರ್ಗಣೆಯಂ ತೊಡರ್ಚಿ ತೆಗೆ ನೆರೆದು 
ನೀಡಡಿಗೊಂಡು ನಿಂದಾಗಿರೆದ ಕಿರಾತರ ಕೊರಲ ಹಾಸಮಂ ಸಡಿಲಿ ಚಿಟುಂಕುಚಿ 
ಬಿಡಲೊಡನೆ ಜವಂ ಮಿಗೆ ಗಜಂಗಳು ಬಾಯು ಸಿಂಗಂಗಳಂತೆ ಮುಂಕೊಂಡು ತುಡುಂಕುವ 
ಜಾಯಿಲಂಗಳೆ ಮೆಯೊಡದೊಡಮುರಿದು ಪರಿವರಿದೆಸುವ ಬಿಯದರಂಬಿಂಗೆ ಶಿಲ್ಕದೆ ಕಟ್ಟಿದಿರೊಲ್ 
ಪಾಯು ತನ್ನ ಕೂರ್ಗಣೆಗೊಡಲನೊಪ್ಪಿಸಿ ಸಡಗರಂ ಮಿಗೆ ಭಲ್ಲಕಂಗಳ್ಳಿಲೆ ನಿರೀಕ್ಷಿಸಿ 


ನೆನೆಚ್ಚು ಕೆಡವಿದ ಕಜಿರೆ 
ಮಂತೆಯಿಲ್ಲದ ಶರಣನೋಲ್ಲವಂ ತತ್ ಕ್ಷಣದೊಳಕೆ 
ಪಟಿಪಡೆ ತನು ಮಿಅಗುತೆ 
ಮೆಜದರ್ಮಣಿಭರಣಭೂಷಿತರ್ಗಂಧರ್ವರ್ 


ಮಣಿದವನಂಫಿ ಪಂಕಜಕೆ ದೇವ ಭವತೃಪೆಯಿಂದೆ ಪೋದುದಿಂ 
ದಣಿಯರಮಮ್ಮ ಜಾಡ್ಯತನು ಪೂರ್ವತನುಸ್ಥಿತಿಯಾಂತೆವೆಂದು ಸಂ 
ದಣಿಸಿದ ಭಕ್ತಿಯಿಂ ಪೊಗಳು ಬಂದ ವಿಮಾನಮನೇಲಿ ಗಂದರರ್‌ 
ಫಣಿಪತಿಭೂಷನಿರ್ಷ ಪುರಿಗೆ ವಿರಾಜಿಸಿದರ್ವಿನೋದದಿಂ 
ವ|| ಅನ್ನೆ ವರಮಿತ್ಕಲ್ 


ಉಬ್ಬಿದನು . ವ|| ಈ ರೀತಿ ಉಬ್ಬಿದವನಾಗಿ, ಪ್ರಚಂಡವಾದ ಬಿಲ್ಲಿನ ಹೆದೆಯನ್ನು 
ಮಾಟಿ ಝೇಂಕಾರ ಮಾಡಿ, ತೀಕವಾದ ಬಾಣಗಳನ್ನು ಹೂಡಿ ಚೆನ್ನಾಗಿ ಜಗ್ಗಿ ಒಂದು 
ಕಾಲನ್ನು ಹಿಂದಕ್ಕೆ ಚಾಚಿ , ( ಗುರಿಯಿಟ್ಟು ನಿಂತಾಗ) ಉಳಿದ ಕಿರಾತರು ಪೌರುಷವನ್ನು 
ತಾಳಿ , ನಾಯಿಗಳ ಕೊರಳ ಹಗ್ಗವನ್ನು ಸಡಿಲಿಸಿ ಕೈ ಚಿಟುಕು ಹಾಕಿ ಭೂ ಬಿಡಲು , 
ಕೂಡಲೇ ಮಿಗಿಲಾದ ವೇಗದಿಂದ ಆನೆಗಳ ಮೇಲೆ ಬೀಳುವ ಸಿಂಹಗಳಂತೆ ಆ ಕರಡಿ 
ಗಳನ್ನು ತರುಬಿ ಮೇಲೆ ಬೀಳುವ ನಾಯಿಗಳಿಗೆ , ಅವು ಸಿಗದಂತೆ ತಿರುತಿರುಗಿ ಓಡಿ ಓಡಿ 
ಹೋಗಿ, ಬಾಣ ಬಿಡುವ ಬೇಡರಬಾಣಗಳಿಗೆ ಸಿಗದೆ , ನೇರ ಎದುರಿಗೇ ಹಾಯು ತನ್ನ 
ತೀಕ್ಷ ಬಾಣಕ್ಕೆ ಶರೀರವನ್ನು ಒಪ್ಪಿಸಲು ಅತಿ ಸಡಗರದಿಂದ ಕರಡಿಗಳು ನಿಲ್ಲಲಾಗಿ 
ನೋಡಿ, ೩೯ . ಜೊಮ್ಮಯ್ಯನು ಬೇಗನೆ ಬಾಣಗಳನ್ನು ಬಿಟ್ಟು ಪ್ರೀತಿಯಿಂದ ಆ 
ಕರಡಿಗಳನ್ನು ನೆಲಕ್ಕುರುಳಿಸಿದನು . ಆ ಕ್ಷಣದಲ್ಲಿಯೇ ಆ ಕರಡಿಗಳ ಶರೀರವು ಬೀಳ 
ಲಾಗಿ, ಪ್ರಕಾಶಿಸುವ ರತ್ನಾಭರಣಗಳಿಂದ ಅಲಂಕೃತರಾದ ಗಂಧರ್ವರು ಶೋಭಿಸಿದರು. 
೪೦ . ( ಆಗ ಆ ಗಂಧರ್ವರು ಜೊಮ್ಮಯ್ಯನ ಪಾದ ಕಮಲಗಳಿಗೆ ನಮಸ್ಕರಿಸಿ ` ದೇವಾ 
ತಮ್ಮ ಕೃಪೆಯಿಂದ ನಮ್ಮ ಈ ಜಡತನವು ವಿಶೇಷವಾಗಿ ಹೋಯಿತು. ಈಗ ನಾವು 
ಮೊದಲಿನ ( ಗಂಧರ್ವರ) ಸ್ಥಿತಿಯನ್ನು ಹೊಂದಿದೆವು.' ಎಂದು ವಿಶೇಷವಾದ ಭಕ್ತಿ 
ಯಿಂದಕೂಡಿ, ಹೊಗಳುತ್ತ ( ತಮಗಾಗಿ) ಬಂದಂಥ ವಿಮಾನವನ್ನೇರಿ, ಆ ಗಂಧವ್ವರು. 
ಶಿವನಿರುವ ಲೋಕವನ್ನು ಕುರಿತು ಪ್ರೀತಿಯಿಂದ ಹೋದರು. ವ ! ಅಷ್ಟರಲ್ಲಿ ಇತ್ತ 


e 


ಬಸವರಾಜ ವಿಜಯಂ 


ಪ್ರತಿದಿನಮೀತೆದಿಂ ಸ 
ನ್ನುತಮಹಿಮಂಸಭಾಮಂ ತವಿಸಿ ನಿಜ 
ಸ್ಥಿತಿಗೊಳಿಸಿ ಕಳುಪುತುಂ ವಸು 
ಮತಿಯೊ ಗಯಾವಿನೋದಮಂ ತಳೆದೆಸೆದಂ 
ಅರಸ ಕಿರಾತಮುಖದಿಂ 
ಶರಣನ ಪರಿಗೇಳು ನೋಡಲೇwಂದು ವನಾಂ 
ತರಕದನೆಲ್ಲಮನೀಕ್ಷಿಸಿ 

ಪುರಜನದೊಡನಾಳು ಚೋದ್ಯಮಂ ಕೀರ್ತಿಸಿದ 

ವ|| ಆಗಳನ್ಮಹಿಮೆಯಂ ಬಲ್ಲ ಮಹಾತ್ಮರಾ ತೆಲುಗು ಜೊಮ್ಮಯ್ಯನನಭೀಕ್ಷಿಸಿ ಮುದಂ 
ಬಡೆದು -- 


ಪರಮವಿವೇಕಮಲಬ ಪೊಳೆವಿಯೊಳಿಟ್ಟು ವಿಮೋಹಸಿಂಹಮಂ 
ನಿರುಪಮಸಂವಿದುಳಕೃಪಾಣದೆ ಖಂಡಿಸುತಜ್ಞಭಾವಸಿಂ 
ಧುರಮನಡುರ್ತು ಸೀಳು ಹರನಿಷ್ಟೆಯೆನಿಪ್ಪ ಸಿತಾಸಿಯಿಂದ ಸಂ . 
ಸರಣ ಚಮೂರುವಂ ದುರಿತಖಡ್ಡಿಯನಿಕ್ಕಿ ವಿಲೋಕನಾದಿಂ. 
ನಿರಹಂಕಾರಮೆನಿಪ್ಪ ಬುರಗಿಯಿಂ ಪೋಳುನ್ಮದೋದ್ರೇಕ ಸೂ 
ಕರಮಂ ಜನಮೆನಿಪ್ಪಡಾಯುಧದೆ ಪೊಯಾ ಶಾಲುಲಾಘಮಂ 
ವರವೀರವ್ರತಶೂಲದಿಂದಸಾ ಪಾರಭಲ್ಲಕಮಂ 
ಸ್ಥಿರವೈರಾಗ್ಯಕುಠಾರದಿಂ ತಆವುತಕೋದ್ರೇಕಸಾರಂಗಮಂ 
ವಿತತ ಮಹತ್ವವೆಂಬ ಗದೆಯಿಂ ಸದೆದುದ್ದ ತವೃತ ಚಾಪಲಾ 
ನೈತಪರವಾದಿವಾಗಮೃಗವೃಂದವನುರ್ವಿಯೊಳಿಂತು ಬೇಂಟೆಯಂ 


ಕಡೆಯಲ್ಲಿ ೪೧ . ಈ ರೀತಿಯಿಂದ ಶ್ರಾವ್ಯವಾದ ಮಹಿಮೆಯನ್ನು ತೆಲುಗು 
ಜೊಮ್ಮಯ್ಯನು ಪ್ರತಿದಿನವೂ ಏಳು ಕರಡಿಗಳನ್ನು ಕೊಲ್ಲುತ್ತ , ಅವಕ್ಕೆ ಅವುಗಳ ಪೂರ್ವ 
ಸ್ಥಿತಿಯುಂಟಾಗುವಂತೆ ಮಾಡಿ, ಸ್ವರ್ಗಕ್ಕೆ ಕಳುಹಿಸುತ್ತ ಬೇಟೆಯ ವಿಲಾಸವನ್ನು 
ಹೊಂದಿದವನಾಗಿ ಶೋಭಿಸಿದನು . ೪೨. ಅರಸನಾದ ಬಿಜ್ಜಳನು ಬೇಡರ ಕಡೆಯಿಂದ 
ಶರಣನಾದ ಜೊಮ್ಮಯ್ಯನ ರೀತಿಯನ್ನು ಕೇಳಿ,ನೋಡುವುದಕ್ಕೆ ಅರಣ್ಯ ಮಧ್ಯಕ್ಕೆ 
ಪುರಜನರೊಡನೆ ಬಂದು ಅದೆಲ್ಲವನ್ನು ಕಂಡು , ಆಶ್ಚರಗೊಂಡು ಶ್ಲಾಘಿಸಿದನು . ವ | 
ಆಗ ಆ ಮಹಿಮೆಯನ್ನು ಬಲ್ಲ ಮಹಾತ್ಮರುಗಳು ತೆಲುಗು ಜೊಮ್ಮಯ್ಯನನ್ನು ನೋಡಿ, 
ಸಂತೋಷಗೊಂಡು ೪೩ - ೪೫ . ಪರಮ ವಿವೇಕವೆಂಬ ಈಟಿಯಲ್ಲಿ, ಅಜ್ಞಾನವೆಂಬ 
ಸಿಂಹವನ್ನು ಹೊಡೆದು, ಉಪಮಾತೀತವಾದ ಜ್ಞಾನವೆಂಬ ಪ್ರಕಾಶಿಸುವ ಕತ್ತಿಯಿಂದ 
ಜಡ ಬುದ್ದಿಯೆಂಬ ಆನೆಯನ್ನು ಕತ್ತರಿಸಿ , ಹರನ ನಿಷ್ಟೆಯೆಂಬ ತೀಕ್ಷ ಖಡ್ಗದಿಂದ 


1  ಂಗ ( ದ, ಜ, ಚ, ಜ) 


೬೪೫ 


ದ್ವಾವಿಂಶಾಶ್ವಾಸಂ 


ಪ್ರತಿದಿನವಕಾಡುತಿರ್ಪನೆನುತಂ ಪದಪಿಂ ಪೊಗಳುತ್ತುಮೀರ್ಪಿನಂ 
ನುತಮಹಿಮಾಂಕ ಜೊಮ್ಮವಿಭು ರಂಜಿಸುತಿರ್ದನುದಾತ್ತ ಲೀಲೆಯಿಂ 


ಬಸವೇಶಂ ಬಂದು ಜೊಮ್ಮಪ್ರಭುವಿನಡಿಗೆ ವೆಯಿಕ್ಕಿ ದೇವೇಶ ನಿನ್ನಂ 
ಫಿಸರೋಜಾಘಾತದಿಂದ ಮಡಿದ ಪುಳುಗಳುಂ ಮೋಕ್ಷಮಂ ಸಾರ್ಗುಮೆಂಬಂ 
ದೊಸೆದಾದ ನಿನ್ನ ಕೆಂದಳಿದ ಮೃಗಗಣಂ ಶಂಕರಾವಾಸಮಂ ಸಾ . 
ರ್ವೆಸಕಂ ತಾಂ ಚೋದ್ಯಮೇ ಪೇಳೆನುತೆ ಪೊಗಳುತಿರ್ದಂ ಗಣಾಂಭೋಧಿಚಂದ್ರಂ ೪೬ 


ಸುರಗಿ ಚೌಡವಿಭು ಸಚ್ಚರಿತ್ರಮಂ 
ಬರೆದೋಡೋದಿದೊಡೆಕೇಳೊಡಂ 
ಧರೆಯೊಳೆಲ್ಲು ಪಡೆಫರ್ನಿರಂತರಂ 
ನರರುಮೇಶಕೃಪೆಯಿಂದಭೀಷ್ಟಮಂ 


ಸಂಸಾರವೆಂಬ ಗಂಡು ಜಿಂಕೆಯನ್ನು ಅಡರಿ ಸೀಳಿಹಾಕಿ , ಜ್ಞಾನ ದೃಷ್ಟಿಯೆಂಬ ಆಯುಧ 
ದಿಂದ ಪಾಪವೆಂಬ ಖಡ್ಗಮೃಗವನ್ನು ಸಂಹರಿಸಿ, ನಿರಹಂಕಾರವೆನಿಸುವ ಬಲವಾದ 
ಖಡ್ಗದಿಂದ ಅತಿಯಾದ ಅಷ್ಟಮದಗಳಿಂದಕೂಡಿದ ಹಂದಿಗಳನ್ನು ಹೋಳು ಮಾಡಿ , 
ಧ್ಯಾನವೆಂಬ ಅಡಾಯುಧದಿಂದ (ದೊಣ್ಣೆಯಂಥ ಆಯುಧದಿಂದ) ಆಸೆಯೆಂಬ ಕೋಣ 
ಗಳ ಸಮೂಹವನ್ನು ಕೊಂದು , ಉತ್ಕೃಷ್ಟವಾದ ವೀರಶೈವ ನಿಯಮವೆಂಬ ತ್ರಿಶೂಲ 
ದಿಂದ ಕೆಟ್ಟ ನಡತೆಯೆಂಬ ಕರಡಿಯನ್ನು ಚುಚ್ಚಿ , ಸ್ಥಿರವಾದ ವೈರಾಗ್ಯವೆಂಬ ಕೊಡಲಿ 
ಯಿಂದ ಇಂದ್ರಿಯಗಳೆಂಬ ಕೊಬ್ಬಿದ ಸಾರಂಗಗಳನ್ನು ತರಿದು ಹಾಕುತ್ತ , ವಿಶೇಷ 
ಮಾಹಾತ್ಮಿಯೆಂಬ ಗದೆಯಿಂದ ಕೊಬ್ಬಿದ ಚರಿತ್ರೆಯುಳ್ಳ , ಚಾಪಲ್ಯದಿಂದ ಕೂಡಿದ 
ಪರವಾದಿಗಳ ಸಮೂಹವೆಂಬ ( ಇತರ) ಮೃಗ ಸಮೂಹವನ್ನು ಕೊಂದು ಹಾಕಿ , ಭೂ 
ಭಾಗದಲ್ಲಿ ಈ ರೀತಿ ಬೇಟೆಯನ್ನು ಪ್ರತಿದಿನವೂ ( ಆ ಬೊಮ್ಮಯ್ಯನು) ಆಡುತ್ತಿರುವನು, 
ಎಂದು ಸಂತೋಷದಿಂದ ಹೊಗಳುತ್ತ ಇರುವಷ್ಟರಲ್ಲಿ ಶ್ರಾವ್ಯವಾದ ಮಹಿಮೆಯೇ 
ಚಿಹ್ನವಾಗುಳ್ಳ ಜೊಮ್ಮಯ್ಯನುಉದಾತ್ತವಾದ ತನ್ನ ಲೀಲೆಯಿಂದ ರಂಜಿಸುತ್ತಿದ್ದನು. 
೪೬ . ಪ್ರಮಥರೆಂಬ ಸಮುದ್ರಕ್ಕೆ ಚಂದ್ರಪ್ರಾಯನಾದ ಬಸವೇಶ್ವರನು ಬಂದು 
ಜೊಮ್ಮಯ್ಯ ಪ್ರಭುವಿನ ಪಾದಗಳಿಗೆ ನಮಸ್ಕರಿಸಿ, ' ದೇವೇಶನೇ , ನಿನ್ನ ಪಾದಕಮಲ 
ತುಳಿತದಿಂದ ಸತ್ಯ ಹುಳುಗಳೂ ಮೋಕವನ್ನು ಹೊಂದುತ್ತವೆ ಎನ್ನುವಾಗ ನಿನ್ನ 
ಕೈಯಾರ ಸತ್ಯ ಮೃಗಗಳನ್ನು ಈಶ್ವರನ ಆವಾಸವಾದ ಕೈಲಾಸವನ್ನು ಹೊಂದಿಸಿದ 
ಈ ನಿನ್ನ ಉದ್ಯೋಗವು ಆಶ್ಚದ್ಯವೇ ? ಹೇಳು' ಎಂದು ಹೊಗಳುತ್ತಿದ್ದನು. ೪೭ . 
ಸುರಗಿಯ ಚೌಡಯ್ಯ ವಿಭುವಿನ ಸಮೀಚೀನವಾದ ಕಥೆಯನ್ನು ಸಂತೋಷದಿಂದ 
ಬರೆದರೆ, ಓದಿದರೆ , ಪ್ರೀತಿಯಿಂದ ಕೇಳಿದರೆ , ಲೋಕದಲ್ಲಿ ನರರು ಶಾಶ್ವತವಾಗಿ 


೬೪೬ 


ಬಸವರಾಜ ವಿಜಯಂ 


ಭೂನುತ ತೆಲು೦ಗ ಜೊಮ್ಮನ 
ನೂನೋಪಾಖ್ಯಾನಮಂ ಸಮಂಡೋದಿದೊಡೆ 
ಶ್ಲಾನಂದಿಸಿ ಕೇಳೊಡೆ ಗಿರಿ 
ಜಾನಾಯಕನೀವನವರ್ಗೆ ನಿರುಪಮಸುಖಮಂ 


ಹರಿವಿಧಿಸುರರಾಜರತ್ನಮೌಳೀ 
ಸುರಿತಪದಾಬೈ ಸುರಾಸುಹೃತರಾಳಿ 
ಪುರಹರಸುಮನೆಮನೋಜ್ಞಕೇಳೀ 
ಪರಿಣತೆ ಪಾಲಿಪುದೆನ್ನ ಭದ್ರಕಾಳಿ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ : 


ತರುಣಾರುಣಾತಷಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದವರಾಗಭಸಿತ 


ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

- ಶ್ರೀಷಡಕ್ಷರದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಸುರಗಿಚೌಡಯಬೊಮ್ಮಯಕಥಾಭಿವರ್ಣನು 

ದ್ವಾವಿಂಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೨೨ಕ್ಕೆ ಪದಗಣನೆ ೧೬೮೨ಕ್ಕೆ ಮಂಗಳಮಹಾ ಶ್ರೀ || 


ಪರಮಾತ್ಮನ ಕೃಪೆಯಿಂದ ಇಷ್ಟಾರ್ಥವನ್ನು ಪಡೆಯುವರು. ೪೮. ಭೂಲೋಕದ 
ಜನರಿಂದ ನುತಿಸಲ್ಪಡುವ ತೆಲುಗು ಜೊಮ್ಮಯ್ಯನ ನ್ಯೂನತೆಯಿಲ್ಲದ ಚರಿತೆಯನ್ನು 
ಕ್ರಮವಾಗಿ ಓದಿದರೆ, ಪ್ರೀತಿಯಿಂದ ಆನಂದಿಸಿ ಕೇಳಿದರೆ, ಅವರಿಗೆ ಗಿರಿಜಾ ಪತಿಯಾದ 
ಶಂಕರನು ನಿರುಪಮವಾದ ಸುಖವನ್ನು ಕೊಡುವನು. ೪೮. ಹರಿ, ಬ್ರಹ್ಮ , ದೇವೇಂದ್ರರೇ 
ಮೊದಲಾದವರ ರತ್ನಖಚಿತವಾದ ಕಿರೀಟಗಳಿಂದ ಪ್ರಕಾಶಮಾನವಾದ ಪಾದಕಮಲ 
ವುಳ್ಳವಳೇ , ರಾಕ್ಷಸರ ಹೃದಯಕ್ಕೆ ಭಯಂಕರಳಾದವಳೇ , ಶಿವನೊಡನೆ, ದೇವತೆ 
ಗಳೊಡನೆ ಮನೋಹರವಾದ ಲೀಲೆಯಲ್ಲಿರುವ ಸಮರ್ಥಳಾದ ಭದ್ರಕಾಳಿಯೇ 
ನನ್ನನ್ನು ರಕ್ಷಿಸು. 

ಇಪ್ಪತ್ತೆರಡನೆಯಆಶ್ವಾಸವು ಸಮಾಪ್ತವಾಯಿತು. 


ತ್ರಯೋವಿಂಶಾಶ್ವಾಸಂ 

[ ಶಿವಯೋಗನಿದ್ರಾಮುದ್ರೆ ] 
ಶ್ರೀಸರ್ವಮಂಗಳಾಮುಖ 
ಭಾಸುರಮಣಿಮುಕುರವೀಕ್ಷಣೋತ್ಸವವಖಿಳಾ 
ವಾಸಂ ತನುರುಚಿಜಿತಕ್ಕೆ 
ಲಾಸಂ ಮಾಲೈಮಗೆ ಸೌಖ್ಯವಂ ಶಿವಲಿಂಗಂ 
ಹರಮತಸಿಂಧುಚಂದ್ರನಕಳಂಕಗುಣಾಂಕನನೂನಭಕ್ತಿಭಾ 
ಸುರ ಬಸವೇಶ್ವರಂ ಚರಪದಾಬ್ಬ ಸಮರ್ಚನೆಗೆಯ ನಂತರಂ 
ಸುರುಚಿರಲಿಂಗಪೂಜೆಗೆಯಲುಜ್ಜುಗಿಸುತ್ತೆ ಸುಖಾಸನಸ್ಸನಾ 
ಗಿರುತೆ ವಿಭೂತಿಧಾರಣಮನಾಳು ಶಿವಾಕ್ಷಿಮಣಿಪ್ರತಾನಮಂ 
ಧರಿಸುತ್ತಂಗದೊಳೊವೆತ್ತು ಶಿವಮಂತ್ರಧ್ಯಾನಯುಕ್ತಂ ಪ್ರಭಾ 
ವರಣಂ ಲಿಂಗಮದೊಲ್ಲು ರಂಜಿಸೆ ಕರಾಂಭೋಜಾತದೊಳ ನೋಡಿ ನೋ 
ಡಿ ರುಚಿಸೂರ್ತಿಯನಾಳು ಬಾಳು ಕರದಿಂದ ಸೋಂಕಿ ಮಿ ೦ಕುತುಂ 
ಕರಗುತ್ತುಂ ಶಿವಸಂಗಸೌಖ್ಯಸುಧೆಯಂ ತಾನೀಂಟಿ ಮೆಯ್ಕೆರ್ಚುತುಂ 


ಶಿವಯೋಗ ನಿದ್ರಾಮುದ್ರೆ 
- ೧ . ಮಂಗಳಕರಳಾದ ಪಾರ್ವತೀದೇವಿಯ ಮುಖವೆಂಬ ಪ್ರಕಾಶಮಾನವಾದ 
ರತ್ನ ದರ್ಪಣವನ್ನು ನೋಡುವುದರಲ್ಲಿ ಸಂತೋಷವುಳ್ಳ , ಸಮಸ್ತ ಪ್ರಪಂಚದಲ್ಲ 
ವಾಸಮಾಡಿದ , ಶರೀರಕಾಂತಿಯಿಂದ ಕೈಲಾಸಾದ್ರಿಯ ಕಾಂತಿಯನ್ನು ಜಯಿಸಿದ, 
ಶಿವಲಿಂಗನು ನಮಗೆ ಸೌಖ್ಯವನ್ನುಂಟು ಮಾಡಲಿ. ೨ - ೩ . ಶಿವಮತವೆಂಬ 
ಸಮುದ್ರಕ್ಕೆ ಚಂದ್ರನೂ , ಕಲಂಕರಹಿತವಾದ ಗುಣಗಳೇ ಚಿಹ್ನೆಯಾಗಿರುವವನೂ , 
ಅಧಿಕವಾದ ಭಕ್ತಿಯಿಂದ ಪ್ರಕಾಶಮಾನನಾದವನೂ ಆದ ಬಸವೇಶ್ವರನು ಜಂಗಮ 
ಪಾದಪೂಜೆಯನ್ನು ಮಾಡಿ, ಆಮೇಲೆ ಶ್ರೇಷ್ಠವಾದ ಇಷ್ಟಲಿಂಗಪೂಜೆಗೋಸ್ಕರ 
ಪ್ರಾರಂಭಿಸಿ ಸುಖಾಸೀನನಾಗಿ, ವಿಭೂತಿಯನ್ನು ಧಾರಣೆಮಾಡಿ, ರುದ್ರಾಕ್ಷಿಗಳ 
ಸಮುದಾಯವನ್ನು ಲಿಂಗದಮೇಲೆ ಧರಿಸಿದನು. ಪ್ರೀತಿಯಿಂದ ಶಿವ ಮಂತ್ರಧ್ಯಾನ 
ಯುಕ್ತನಾಗಿ (ಶಿವ) ತೇಜಸ್ಸೇ ಹೊದಿಕೆಯಾಗಿ ಉಳ್ಳ ಆ ಬಸವೇಶ್ವರನು ಕರಕಮಲದಲ್ಲಿ 
ಆ ಇಷ್ಟಲಿಂಗವು ಒಲಿದು ರಂಜಿಸುತ್ತಿರಲು , ಆ ಲಿಂಗವನ್ನು ನೋಡಿ, ಪ್ರೀತಿಯಿಂದ 
ಸ್ಫೂರ್ತಿಹೊಂದಿ ಬಾಳಿದೆನೆಂದುಭಾವಿಸಿ , ಕೈಯಿಂದ ಸೋಂಕಿದ ಲಿಂಗವು ಮೈಸೋಂಕಿ 
ಕರಗಿಹೋದವನಾಗಿ ಶಿವಲಿಂಗ ಸಂಗದಿಂದುಂಟಾದ ಸೌಖ್ಯವೆಂಬ ಅಮೃತವನ್ನು 


1 ಯ್ಯ ( ಅ, ಮು , ಗ, ಚ, ಜ) ನೋ (ಅ) + ಲಿಂಗ (ಅ) 


೬೪೮ 


ಬಸವರಾಜ ವಿಜಯಂ 


ಅಲರ್ಗಣೀಂ ನಡೆ ನೋಡಿ ಪಾಡಿ ಪರಮಾನಂದಾಬ್ಬಿಯೊಳಡಿ ಮ 
ಡಿ ಲಸತ್ಸಂಭ್ರಮಮಾಳು ತಾಳು ತನುರೋಮಾಂಚಂಗಳಂ ಮಂಗಳಂ 
ನೆಲೆವೆರ್ಚುರೆ ಪತ್ನಿ ಸುತ್ತಿ ಬೆರಸುತ್ತಾಲಿಂಗದಾಲಿಂಗನ 
ಬಲಿಪುತಿರೆ ಯೋಗರಾಗರಸದಿಂದಿರ್ದಂ ವೃಷಾಧೀಶ್ವರಂ 


ಒದವಿದ ಕಂಪನಂಬಡೆದ ಕೆಯ್ಯದುಸಯೆಯಂ ನಿಮಿರ್ಚಲೀ 
ಯದು ಮುದಬಾಷ್ಪವಾರಿಯ ಪೊನಲ್ ಶಿವಲಿಂಗವನೆಯ್ದೆ ನೋಡಲಿ 
ಯದು ನವಗದ ದಂ ನೆಗಳು ಸನ್ನುತಿಗೆಯ್ಯಲೊಡರ್ಚೆ ವಿಘ್ನಮಾ 
ದುದು ತನುವಪ್ಪಲೆ ಅದು ತಾನೆನೆ ಭಕ್ತಿಯದೇನಳುಂಬಮೋ 
ಪಳಕುಗೊಡದೊಳಗೆ ಪೊಅಗು 
ಜ್ವಳಿಪ ಮಣಿಜ್ಯೋತಿಯಂತಿರೊಳಪೋಗೆ ತಳ 
ತಳಿಪ ಶಿವಲಿಂಗದಂಗದ 
ಬೆಳಗಿನೊಳೆ ನೃಪೇಂದ್ರನಮರ್ದು ಬೆಳಗಾಗಿರ್ದಂ 


ಕುಡಿದು ಮೈಯುಬ್ಬಿದವನಾದನು. ( ಉತ್ಸಾಹಗೊಂಡನು.) ೪ . ( ಆ ಶಿವಲಿಂಗ 
ವನ್ನು ) ಕಮಲದಂತಿರುವ ಕಣ್ಣುಗಳಿಂದ ಚೆನ್ನಾಗಿ ನೋಡಿ, ಹಾಡಿ , ಉತ್ಕೃಷ್ಟವಾದ 
ಸಂತೋಷಸಾಗರದಲ್ಲಿ ಮುಳುಗಿ, ಎದ್ದು , ಪ್ರಕಾಶಮಾನವಾದ ಸಂಭ್ರಮವನ್ನು 
ಹೊಂದಿದನು. ದೇಹವುರೋಮಾಂಚನಗೊಂಡಿತು. ಮಂಗಳವು ನೆಲೆಗೊಳ್ಳುತ್ತಿತ್ತು . 
ಅದರ ಬೆಂಬತ್ತಿ , ಸುತ್ತಿ , ಬೆರಸಿ , ಆಲಿಂಗನ ಸುಖವು ಅಧಿಕಗೊಂಡು ಒಪ್ಪುವಂತೆ 
ಇರುತ್ತಿರಲು ಆ ವೃಷಭೇಂದ್ರನುಶಿವಯೋಗದ ಪ್ರೀತಿರಸದಿಂದಕೂಡಿದವನಾಗಿದ್ದನು. 
೫. (ಸಾಕಭಾವದ ಕಾರಣ) ನಡುಗುವಿಕೆಯಿಂದ ಕೂಡಿದ ಆ ಕೈಗಳು ಸತ್ಯ ಯೆ 
ಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ; ಆನಂದದಿಂದುಂಟಾದ ಕಣ್ಣೀರಿನ 
ಪ್ರವಾಹವು ಶಿವಲಿಂಗವನ್ನು ಚೆನ್ನಾಗಿನೋಡಲಿಕ್ಕೆ ಅವಕಾಶ ಕೊಡಲಿಲ್ಲ ; ನೂತನವಾಗಿ 
ದೈನ್ಯವಾಣಿಯ ಗದ್ಗದ ಕಂಠದಿಂದ ಮಾತುಗಳು ಹೊರಹೊಮ್ಮಿ ,ಸ್ತೋತ್ರ ಮಾಡು 
ವುದಕ್ಕೆ ವಿಘ್ನವನ್ನುಂಟುಮಾಡಿದವು ; ಆ ದೇಹವು ಆಲಿಂಗಿಸುವುದಕ್ಕೋಸ್ಕರ 
ಎಚ್ಚರವನ್ನು ಹೊಂದಲಿಲ್ಲ ಎಂಬಂತೆ ( ಆ ಬಸವಣ್ಣನ) ಭಕ್ತಿಯು ಅದೇನು ಅಧಿಕ 
ಗೊಂಡಿತೋ ! ೬ . ಆ ಬಸವೇಶ್ವರನು ಸ್ಪಟಿಕದಿಂದ ಮಾಡಿದ ಘಟವು 
ಒಳಹೊರಗೆ ಜಾಜ್ವಲ್ಯಮಾನವಾಗಿ ಬೆಳಗುವಂತೆ , ಮಣಿದೀಪದ ರೀತಿಯಂತೆ ಇರಲು 
ಒಳಹೊರಗೆ ಪ್ರಕಾಶಿಸುವ ಶಿವಲಿಂಗ ಶರೀರದ ಬೆಳಗಿನಲ್ಲಿ ಸೇರಿ, ಪ್ರಕಾಶಿಸುತ್ತಿದ್ದನು. 


1 ಜ್ಜ ( ಚ) 


ತ್ರಯೋವಿಂಶಾಶ್ವಾಸಂ 


೬೪೯ 


ಪರಮಶಿವಲಿಂಗರುಚಿಭಾ 
ಸುರಚಂದ್ರಿಕೆಯಳುರೆ ಕಾಯಶಶಿಮಣಿಯೊಸರ್ವಂ 
ತಿರೆ ಬೆಮರಿರೆ ಸುಖಬಾಷ್ಪಂ | 
ಸುರಿದುದು ಕಣ್ನೆಯ್ದಿಲಲರ ಮಕರಂದದವೋಲ್ 
ಶಿವನೊಳಪೊಕ್ಕು ವಿಕ್ಕಲರ್ದು ಸೊರ್ಕಿ ಸೊಬಗಂಬಡೆದುರ್ವಿ ಪರ್ವಿ ಬಾ 
ಹ್ಯವಿಷಯವೃತ್ತಿಯ ವಜದು ಜುಮ್ಮನೆ ಕೂರ್ತು ಬೆವರ್ತು ನೇತ್ರಸಂ 
ಭವಸುಖಬಾಷ್ಪದಿಂ ನನದು ಪೊಂಪುಳಿವೋಗಿ ಪೊದಳ ಭಕ್ತಿಯು 
ತೃವರಸದೊಳ್ಳುಳುಂಗಿ ಸುಖವಿಂರ್ದನು ವೃಷಾಧಿನಾಯಕಂ 
ತನ್ನೊಳಗೆ ಶಿವ ಶಿವನೊ 
೪ಾನ್ನೆಲೆಗೊಂಡೆಸೆದನವನ್ನು ಕನ್ನಡಿಯಿದಿರೋ 
ಛನ್ನಡಿಯೋಳ್ಳಾರ್ಪೊಳೆವವೊ 
ಲುನ್ನತಗುಣನಿಳಯನಭವಗಣಮಣಿಮುಕುರಂ 
ಪರೆದು ಪಸರಿಸಿದ ಕಿರಣಮ 
ವರುಣಂ ಬರಸೆಳೆದು ಶರಧಿಯೊಳಪೊಕ್ಕವೋಲಾ 


೭ . ಉತ್ಕೃಷ್ಟವಾದ ಶಿವಲಿಂಗದ ಕಾಂತಿಯೆಂಬ ಪ್ರಕಾಶಮಾನವಾದ ಬೆಳದಿಂಗಳು 
ಆಚ್ಛಾದನೆಗೊಳ್ಳಲಾಗಿ, ಶರೀರವೆಂಬ ಚಂದ್ರಕಾಂತ ಶಿಲೆಯು ಸ್ರವಿಸುವ ಹಾಗೆ, 
ಬೆವರು ಹೊರಹೊಮ್ಮಿತು. ಆನಂದ ಭಾಷ್ಪಗಳು ಕಣ್ಣೆಂಬ ನೈದಿಲೆಯ ಹೂವಿನ 
ಮಕರಂದದ ಹಾಗೆ ಸುರಿದವು. ೮. ಬಸವೇಶ್ವರನು ಶಿವನಲ್ಲಿ ಒಳಹೊಕ್ಕು 
ವಿಶೇಷವಾಗಿ ಅರಳಿ , (ಶಿವಾನಂದದಿಂದ) ಸೊಕ್ಕಿ ಸುಖವನ್ನು ಪಡೆದು, ಉಬ್ಬಿ , ಹಬ್ಬಿ , 
ಬಹಿರಂಗ ವಿಷಯ ಸಂಬಂಧದ ವ್ಯಾಪಾರವನ್ನು ಮರೆತು, ಪ್ರೀತಿಯಿಂದ ಜಲ್ಲೆಂದು 
( ಜುಮ್ಮೆಂದು), ಬೆವರಿ , ಕಣ್ಣಿನಿಂದುದ್ಭವವಾದ ಸುಖಜಲದಿಂದ ನೆನೆದು, 
ರೋಮಾಂಚನಗೊಂಡು, ಅಧಿಕವಾದ ಭಕ್ತಿಯ ದೆಸೆಯಿಂದ ಉಂಟಾದ ಸಂತೋಷ 
ವೆಂಬ ನೀರಿನಲ್ಲಿ ಮುಳುಗಿ ವಿಶೇಷ ಸುಖದಲ್ಲಿದ್ದನು. ೯ . ಉತ್ಕೃಷ್ಟವಾದ 
ಗುಣಗಳಿಗೆ ಆಶ್ರಯನಾದವನೂ , ಪ್ರಮಥರುಗಳಿಗೆ ಗತ್ಯ ನಿರ್ಮಿತ ಕನ್ನಡಿಯಂತಿರು 
ವವನೂ ಆದ ಬಸವಣ್ಣನು ತನ್ನಲ್ಲಿ ಶಿವನೋ ( ಅಥವಾ) ಶಿವನೊಳಗೆ ತಾನೆ 
ಎಂಬಂತೆ ನೆಲೆಗೊಂಡವನಾಗಿ ಮುಂಗಡೆಯಲ್ಲಿರುವ ಶ್ರೇಷ್ಟ ಕನ್ನಡಿಯಲ್ಲಿ ಕನ್ನಡಿಯು 
ಪ್ರತಿಫಲಿಸುವ ಹಾಗೆ ಶೋಭಿಸಿದನು. ೧೦ . ಸುತ್ತಲೂ ಹರಿದು ಪ್ರಸಾರಗೊಂಡ 
ಕಿರಣ ಸಮೂಹವನ್ನು ಚೆನ್ನಾಗಿ ಸೆಳೆದುಕೊಂಡು, ಸೂರನು ಸಮುದ್ರದೊಳಗೆ ಪ್ರವೇಶ 
ಮಾಡಿದ ಹಾಗೆ , ಆ ಶ್ರೇಷ್ಠ ಶರಣನಾದ ಬಸವೇಶ್ವರನು ತನ್ನ ಪ್ರಸಾರಗೊಂಡ 


ಬಸವರಾಜ ವಿಜಯಂ 


& 


ಶರಣವರೇಣ್ಯಂ ಪಸರಿಪ 
ಕರಣವನೊಳಕೆಯು ಲಿಂಗದೊಳಪೊಕ್ಕಿರ್ದಂ 
ವಾಯಂ ಜ್ಞಾತೃ ಜ್ಞಾನ 
ಜೈಯವಿದೆಂಬಂತೆ ವಜದು ನಿಜಹೃದಯಲಸ 
ತೊಯರುಹಕರ್ಣಿಕಾಗ್ರದೊ 

ಛಾಯತಿಯಿಂ ಮಿಸುಪ ಶಿವನೊಳೊಡವೆರರ್ದಂ 

ವಃ ಅಂತು ಬೆಚ್ಚಂತೆ ಬೆರಸಿ ಬಿರ್ಚದಚ್ಚಳಿಯದ ಪರಮಾನಂದಮಯ ಶಿವಯೋಗ ನಿದ್ರಾ 
ಮುದ್ರಿತನಾಗಿ ಬಸವರಸನಿರ್ಪಿನಮಲ್ಲಿ ಚನ್ನ ಬಸವೇಂದ್ರ ಬಂದು ನಿಜಗುರುವಿನಿರವಂ ನಿರೀಕ್ಷಿಸಿ 
ಸಾಶ್ಚರ್ಯಚಿತ್ತನಾಗಿ 

ನಿದ್ರೆಯದಿಲ್ಲದ ಚಿದ್ರಸ 
ಮುದ್ರಿತಶಿವಯೋಗನಿದ್ರೆಯಳವಟ್ಟುದು ನಿ ' 
ರ್ಣಿದ್ರಗುರುವಿಂಗೆ ಮಾಯಾ 
ನಿದ್ರಾನ್ವಿತಜನಕಿದೆಂತುವೆಂ ಸಂದಪುದೇ 
ಇದು ತೆರೆ ನಿಂದ ಸಾಗರ ನೋಡಿದು ಮೇಘವಿಹೀನವಾದ ಶಾ 
ರದವಿಮಳಾರಾಧ್ಯಮೊ ಪರೀಕ್ಷಿಪೊಡಿಂತಿದು ಪರ್ಣಶಬ್ದ ಮಿ 


ಇಂದ್ರಿಯ ವ್ಯಾಪಾರವನ್ನೆಲ್ಲ ಒಳಗು ಮಾಡಿಕೊಂಡು ಲಿಂಗದೊಳಗೆ ಹೋಗುವವನಾಗಿ 
ದ್ದನು. ( ಅಂದರೆ ಇಂದ್ರಿಯ ವ್ಯಾಪಾರವನ್ನೆಲ್ಲ ಲಿಂಗಮುಖಗೊಳಿಸಿದ್ದನೆಂದು ಭಾವ) 
೧೧ . ನಿಶ್ಚಯವಾಗಿ ( ವಾಯು), ಇವನು ತಿಳಿಯುವವನು, ಇದು ತಿಳುವಳಿಕೆ, ಇದು 
ತಿಳಿಯುವ ವಸ್ತು - ಎಂಬ ತ್ರಿಪುಟಿಗಳನ್ನು ಹಾಗೆ ಹಾಗೆಯೇ ಮರೆತು , ತನ್ನ ಪ್ರಕಾಶ 
ಮಯವಾದ ಹೃದಯವೆಂಬ ಕಮಲದ ಕರ್ಣಿಕಾರದ ಮೇಲ್ಬಾಗದಲ್ಲಿ ಪ್ರಭಾವಯುತ 
ವಾಗಿಶೋಭಿಸುವ ಶಿವನಲ್ಲಿ ಚೆನ್ನಾಗಿ ಸೇರಿದವನೆನಿಸಿದನು. ವ|| ಈ ರೀತಿ ಬೆಸುಗೆ 
ಗೊಂಡ ಹಾಗೆ (ಶಿವಲಿಂಗದಲ್ಲಿ) ಬೆರಸಿ, ಬಿಚ್ಚಿ ಬೇರೆಗೊಳಿಸಲಿಕ್ಕಾಗದ ಪರಮ ಆನಂದ 
ಮಯವಾದ ಶಿವಯೋಗವೆಂಬ ನಿದ್ರೆಯಿಂದ ಮುದ್ರೆಗೊಂಡವನಾಗಿ, ಬಸವೇಶ್ವರ 
ನಿರುತ್ತಿರಲಾಗಿ , ಚೆನ್ನಬಸವೇಂದ್ರನು ಬಂದು ( ತನ್ನ ) ನಿಜಗುರುವಿನ ಇರುವಿಕೆಯನ್ನು 
ನೋಡಿ ಆಶ್ಚರಯುಕ್ತ ಚಿತ್ತವುಳ್ಳವನಾಗಿ ೧೨ . ಮಾಯಾ ಸಂಬಂಧವಾದ ನಿದ್ರೆ 
ಯಿಂದ ದೂರನಾದ ಗುರುವಿಗೆ, ಆ ನಿದ್ರೆಯಿಲ್ಲದೆ ಶಿವಜ್ಞಾನರಸದಿಂದ ಮುದ್ರೆಗೊಳಿಸ 
ಲ್ಪಟ್ಟ , ಶಿವಯೋಗ ಸಂಬಂಧವಾದ ನಿದ್ರೆಯ ಮುದ್ರೆಯು ಉಂಟಾಯಿತು. ಇಂತಹ 
ನಿದ್ರೆಯು ಮಾಯೆಯಿಂದ ಉಂಟಾಗುವ ನಿದ್ರೆಯಿಂದಕೂಡಿದ ಜನಗಳಿಗೆ ಉಂಟಾ 
ದೀತೆ ? ೧೩ . '( ಈ ಶಿವಯೋಗ ಸಂಬಂಧವಾದ ನಿದ್ರೆಯು) ತರಂಗಗಳಿಲ್ಲದ 
ಸಮುದ್ರವೋ , ವಿಚಾರಿಸಿ ನೋಡಿದರೆ , ಮೋಡವಿಲ್ಲದಿರುವ ಶರತ್ಕಾಲದ ನಿರ್ಮಲಾ 


ತ್ರಯೋವಿಂಶಾಶ್ವಾಸಂ 


೬೫೧ 


ಲ್ಲದ ವಿಳಸನ್ಮಹೀರುಹಮೊ ಪೇಳೆನೆ ನಿಶ್ಚಳ ಭಾವಮಾಂತಡಂ. 
ಗಿದ ಕರಣಗಳಿಂ ವಿಸುಪ ಯೋಗವಿದೆಪ್ಪುಗುಮೀ ವೃಷೇಂದ್ರನಾ 
ವ|| ಎಂದು ಮತ್ತವಿರದೆ 
ಶಿವಲಿಂಗೈಕ್ಯಾತಿಸೌಖ್ಯಂಬಡೆದು ವಜಪಿನಿಂದಿರ್ಪನೋ ಕಂಗಳಿಂ ನೊ 
ಡುವೊಡಾನಂದಾಶ್ರು ಕಾಣಿಡದೆನುತೆ ಮನೋನೇತ್ರದಿಂ ನೋಳ್ಳನೊ ಶಂ 
ಭುವನೀತಂ ತೋಳಳಿಂದಪ್ಪಿದೊಡೆಮೃದು ಶಿವಾಂಗಕ್ಕೆ ಕಂದಪ್ಪುದೆಂದು 
ಪ್ಪುವೊಡಂತರ್ಭಾವಸವಲಭುಜದಿನೋಅಲ್ಲಿ ರ್ಪನೋ ದೇಶಿಕೇಂದ್ರಂ ೧೪ 

ವಂ ಅಂತುವಲ್ಲದೆಯುವಲ್ಲಿ ಸೌಕುಮಾರ್ಯಂಬೆಡ್ಕೊಪ್ಪುವ ನಿರುಪಮ ನಿಜಶಿವ ಲಿಂಗಕ್ಕೆ 
ಕರತಳಾಸ್ಕರಣಂ ಬೆಳ್ಳಿತಕ್ಕುಮೆಂದು ಬಿಟ್ಟು ಕಟ್ಟಿಟ್ಕಜಂ ಭಕ್ತಿಸೌರಭಪರಿಮಿಳಿತ ಮೃದುತರ 
ಹೃದಯನಳಿನಸುಖಾಸನದೊಳೂರ್ತಿಗೊಳಿಸಿಯುಂ ವಿಮಳ ಶೀತೋಷ್ಟಜಳಾಭಿಷೇಕವನಡಿಗಡಿ 
ಗೊಡರ್ಚೆ ಕೋಮುಳಾಂಗಂ ಬಳಲ್ಲ ಪುದೆಂದು ಶಮುಸಲಿಲದಿನಭಿಷೇಕವನೆಸಗಿಯುಮಿಳಾತಳದೊಳೊ 
ಗೆದ ಕುಸುಮವಿಸಂ ಕಠಿನವೆಂದುಳಿದು ಸುಲಲಿತಸಹಸ್ರದಳ ಕವಳಮಂ ಸಮರ್ಪಿಸಿಯುವವ 
ಛತನು ಧಷಧವಂ ತಾಗೆ ಕರ್ಪಡರ್ದಪುದೆಂದು ವಿಸರ್ಜಿಸಿ ಜಗಜಗಿಪ ಚಿದಗ್ನಿಗೋಳಿಕ್ಕಿದ 


ಕಾಶವೋ , ಎಲೆಗಳ ಅಲುಗಾಟವೇ ಇಲ್ಲದಿರುವಶೋಭಿಸುವ ವೃಕ್ಷವೋ ಹೇಳೆಂಬಂತೆ 
ಇಂದ್ರಿಯಗಳ ಉಪಟಳವಡಗಿಸಿ, ನಿಚ್ಚಳವಾದ ಭಾವವನ್ನು ಹೊಂದಿ , ಈ ಬಸವಣ್ಣನ 
ಈ ಶಿವಯೋಗವು ಶೋಭಿಸುತ್ತಿರುವುದು. ವ|| ಎಂದು ಪುನಃ ಇರದೆ ೧೪. 
' ಗುರು ಶ್ರೇಷ್ಟನಾದ ಬಸವೇಶ್ವರನು ಶಿವಲಿಂಗದೊಡನೆ ಐಕ್ಯಗೊಂಡುದರಿಂದುಂಟಾದ 
ಅವಿರಳ ಸೌಖ್ಯವನ್ನು ಪಡೆದು ಪರವಶಭಾವದಿಂದ ಇರುವನೋ , ಈತನು ಶಂಭುವನ್ನು 
ನೋಡುವುದಕ್ಕೆ ಆನಂದಾಶ್ರುಗಳು ಅವಕಾಶಕೊಡುತ್ತಿಲ್ಲವಾದುದರಿಂದ ಮನಸ್ಸೆಂಬ 
ಕಣ್ಣಿನಿಂದಲೇ ನೋಡುತ್ತಿರುವನೋ , ತೋಳುಗಳಿಂದ ಅಪ್ಪಿದರೆ ಮೃದುವಾದ ಶಿವ 
ಲಿಂಗಕ್ಕೆ ಕಂದಾದೀತೆಂದು ಅಂತರ್ಭಾವಗೊಂಡ ಮನಸ್ಸೆಂಬ ಸಮೀಚೀನವಾದ ಮೃದು 
ಭುಜಗಳಿಂದ ಆಲಿಂಗಿಸುವುದಕ್ಕೋಸ್ಕರ ಪ್ರೀತಿಸಿರುವನೋ ( ಎಂಬಂತೆ ಕಾಣುತ್ತಾನೆ)'. 
ವ|| ಇದಲ್ಲದೆ, ಅಲ್ಲಿ ಸುಕುಮಾರತೆಯನ್ನು ಹೊಂದಿ ಶೋಭಿಸುವ ಉಪಮಾತೀತವಾದ 
ತನ್ನ ಇಷ್ಟಲಿಂಗಕ್ಕೆ ಹಸ್ತ ಪ್ರದೇಶವೆಂಬ ಗದ್ದುಗೆಯು ಕಠಿಣವಾಗುವುದೆಂದು ಕೈ ಬಿಟ್ಟು , 
ಅತಿ ಪ್ರೀತಿಯಿಂದ ಭಕ್ತಿಯೆಂಬ ಸುಗಂಧದಿಂದ ಕೂಡಿಕೊಂಡಿರುವ ಹೃದಯವೆಂಬ 
ಕಮಲದ ಮೃದುವಾದ ಆಸನದಲ್ಲಿ ಪ್ರತಿಷ್ಠಾಪನೆಮಾಡಿಯೂ ,ಶ್ರೇಷ್ಠವಾದ ತಣ್ಣೀರು, 
ಬಿಸಿನೀರುಗಳ ಅಭಿಷೇಕವನ್ನು ಹೆಜ್ಜೆ ಹೆಜ್ಜೆಗೆ ( ಬಾರಿ ಬಾರಿಗೂ ) ಮಾಡಿದರೆಕೋಮಲ 
ವಾದ ಶಿವಲಿಂಗದ ಅಂಗವು ಬಾಡಿ ಹೋಗುವುದೆಂದು ಶಾಂತಿಯೆಂಬ ಜಲದಿಂದ ಅಭಿಷೇಕ 
ವನ್ನು ಮಾಡಿಯೂ , ಭೂಭಾಗದಲ್ಲಿ ಹುಟ್ಟಿದ ಹೂವಿನ ಸಮೂಹವು ಕಠಿಣವಾಗುವು 
ದೆಂದು ಅವನ್ನು ಬಿಟ್ಟು , ಮನೋಹರವಾದ ( ನೆತ್ತಿಯಲ್ಲಿರುವ) ಸಹಸ್ತಾರವೆಂಬ 


1 ಚ ( ಅ) 


೬೫೨ 


ಬಸವರಾಜ ವಿಜಯಂ 


ದಶೇಂದ್ರಿಯ ವಿಷಯದಶಾಂಗರೂಪಮಂ ಬೀಸಿಯಂ ಷೇರುರಿಯ ನೀರಾಜನಮಂ ಬೆಳಗೆ 
ಬಿಸಿಮಸಗಿದಪುದೆಂದು ವರ್ಜಿಸಿ ಜಗರ್ತಿವಿಡಿದುಳಿಪ ಶಾಂತಪ್ಪಕಾಶಮಾದಖಂಡಾತ್ಮಜ್ಯೋತಿ 
ಯಂ ಬೆಳಗಿಯಂ , ಕ್ಷಾರಾಮಾದಿ ರಸವಿಳಿತಾಹಾರೋಪಹಾರಂ ಕ್ರೂರಮಕ್ಯುಮೆಂದು ತೊಲಗಿಸಿ 
ವಿಸಲೋಸರಿಸದ ಮಧುರತರ ನಿಜಪ್ರಾಣನೈವೇದ್ಯಮಂ ನಿವೇದಿಸಿಯುಮಂತರರ್ಚನೆಯನಿಂತು 
ತೇನತೇನಂ ನಿಮಿರ್ಚಲೆಂದು ಭಾವರತಿಯೊಳಡಿಮುಳುಂಗಿ ---- 

ಪೂಜಗಂ ವದಿರ್ಷನೊ ಕ 
ಟೈಆಕದಿನಮರ್ದಪ್ಪ ಪುಳಕತತಿ ಸಾಂಟಾಗುವೆ 
ನೈಜತೆಯನನೆನುತಾತ್ಮನಿನ 

ಆಿಳಿ ಡರ್ತಿದಂದಮೋ ಬಗೆವನೆಯೊಳು 
ಆಲೋಕಿಪ ತಾನುಂ ತ 
ನ್ಯಾಲೋಕವುಮೊಡನೆ ನುಡಿವ ತಾನುಂ ನುಡಿಯು 
ಲೀಲೆ ಮಿಗೆ ನೆನೆವ ತಾನುಂ 
ಮೇಲೆನಿಸಿದ ಮನವುವುಭವದೊಳ್ಳೆರೆದಿರವೋ 


ಹೆಸರಿನ ಸಹಸ್ರದಳದ ಕಮಲವನ್ನು ಸಮರ್ಪಣೆ ಮಾಡಿಯೂ ,ಶ್ರೇಷ್ಟರಾದ ಶಿವಲಿಂಗದ 
ತನುವು ಧೂಪದ ಹೊಗೆಯು ತಾಗಿ ಕಪ್ಪು ಆದೀತೆಂದು ಅದನ್ನು ಬಿಟ್ಟು , ಜಗಜಗಿಸುವ 
ಜ್ಞಾನವೆಂಬ ಅಗ್ನಿಯಲ್ಲಿ ಹಾಕಿದ ಹತ್ತು ವಿಧವಾದ ಇಂದ್ರಿಯ ( ಐದು ಜ್ಞಾನೇಂದ್ರಿಯ 
ಐದು ಕರ್ಮೇಂದ್ರಿಯ) ಗಳೆಂಬ ( ಇಂದ್ರಿಯಗಳ ವ್ಯಾಪಾರವೆಂಬ) ದಶಾಂಗದ ಧೂಪ 
ವನ್ನು ಬೀಸಿಯೂ , ದೊಡ್ಡದಾದ ಉರಿಯಿಂದ ಕೂಡಿದ ಆರತಿಯನ್ನು ಬೆಳಗಿದರೆ 
ಕಾವು ಆದೀತೆಂದು ಅದನ್ನು ವರ್ಜನೆ ಮಾಡಿ , ಜಗತ್ತೆಂಬ ಬತ್ತಿಯನ್ನು ಅನುಸರಿಸಿ, 
ಪ್ರಕಾಶಿಸುವ ತಂಪಾದ ಜ್ವಾಲೆಯುಳ್ಳ, ಅಖಂಡವಾದ ಆತ್ಮವೆಂಬ ಜ್ಯೋತಿ 
( ಪರಮಾತ್ಮ ಜ್ಯೋತಿಯನ್ನು ಬೆಳಗಿಯೂ , ಉಪ್ಪು , ಹುಳಿಗಳೇ ಮೊದಲಾದುವು 
ಗಳಿಂದ ಕೂಡಿದ ಆಹಾರ ಉಪಹಾರಗಳ ನೈವೇದ್ಯ ಪದಾರ್ಥಗಳ ಸಮೂಹವುಕ್ರೂರ 
ವಾದದ್ದಾಗುವುದೆಂದು, ಅದನ್ನು ತೊಲಗಿಸಿ, ಮಾಸಲಳಿಯದ ಅತಿ ಮಧುರವಾದ ತನ್ನ 
ಪ್ರಾಣಗಳೆಂಬ ಪದಾರ್ಥಗಳನ್ನೇ ನೈವೇದ್ಯವಾಗಿ ಸಮರ್ಪಿಸಿಯೂ ಈ ರೀತಿಯಲ್ಲಿ 
ಮಾನಸಿಕ ಪೂಜೆಯನ್ನು ಮೇಲಿಂದ ಮೇಲೆ ಮಾಡಬೇಕೆಂಬ ಮನೋನುರಾಗದಲ್ಲಿ 
ಮುಳುಗಿದವನಾಗಿ ೧೫ - ೧೬ . ಬಾಹ್ಯ ಪ್ರಪಂಚವನ್ನೆಲ್ಲ ಮರೆತು ಇರುವನೋ 
ವಿಶೇಷ ಪ್ರೀತಿಯಿಂದ ನನ್ನ ಪ್ರಭುವನ್ನು ಬೆರೆತು ಆಲಿಂಗಿಸಲಾಗಿ, ರೋಮಾಂಚನಗಳ 
ಸಮೂಹವು ಚುಚ್ಚುತ್ತದೆ ಎನ್ನುತ್ತ , ಮನಸ್ಸೆಂಬ ಮನೆಯಲ್ಲಿ ಆತ್ಮದಿಂದಲೇ ಪ್ರೀತಿ 
ಯಿಂದ ಅಪ್ಪುವುದಕ್ಕೆ ಮಾಡಿದ ರೀತಿಯೋ ! ( ಶಿವಲಿಂಗವನ್ನು ನೋಡುವ ತಾನೂ , 
ತನ್ನ ದೃಷ್ಟಿಯ , ಒಡನೆ ಮಾತನಾಡುವ ( ಶಿವನೊಡನೆ ಮಾತನಾಡುವ) ತಾನೂ , 
ತನ್ನ ನುಡಿಯೂ , ವಿಶೇಷ ವಿಲಾಸದಿಂದ ನೆನೆಯುವ ತಾನೂ , ಉತ್ಕೃಷ್ಟವಾದ ಮನಸ್ಸು 


ತ್ರಯೋವಿಂಶಾಶ್ವಾಸಂ 


ಕುಂದದ ಪೆರ್ಚದ ಕಡೆದ 
ಲೋಂದದ ಚಿಪ್ಪಲಿಲಪೂರ್ಣ ನಿರುಪಮ ಪರಮಾ 
ನಂದಮಯ ಶಂಭುಶರಧಿಯೊ 
ಇಂದು ಕರ ಮುಳುಗಿದಂದ ವೃಷಭೇಂದ್ರಂ 
ಸಕಳ ಕರಣಾಳಿ ಪರಿಚಾ 
ರಕ ಜನಮಂ ತೊಲಗಿಸುತ್ತೆ ಸುಮನೊಗೃಹದೊ 
ಳ್ಳುರ ಶಿವಪತಿಯೊಳೊಡವೆಗೆ 

ದಕಳಂಳು ಸುಖದ ಸುಗ್ಗಿ ವಡೆದಿರ್ದಪನೆ 
ವ! ಅಂತುವಲ್ಲದೆರುಮಖಿಲೇಂದ್ರಿಯದವನಂಗೆಯುದೆ ರಮವಾಯುಮೆಲ್ಲೆಡೆಯೋಳ್ಳಿಜ 
ಪ್ರಾಣಲಿಂಗವಲ್ಲದೆ ಪೆಜತಯದ ನಿಯಮವೆ ನಿಯಮಮಾಗೆಯುಂ ಯೋಗನಿದ್ರಾಹೀನತೆಯ 
ಸುಖಾಸೀನಮಾಗೆಯಂ ನಿರಹಂಡೆಯಿಂ ನಿಜಮ್ಮದುಶ್ಯಾಸಮುನೆಯ್ಯನೊಯ್ಯನೆ ಪೂರಿಪುದೆ 
ಪ್ರಾಣಾಯಾಮ ಮಾಗೆಯಂ ನಿರ್ವಿಷಯತರಣಾಂತರ್ಮುಖೀಕರಣವೃತ್ತಿಯ ಪ್ರತ್ಯಾಹಾರ 
ಮಾಗೆಯುಂ ಶಿವಜಂಗಮ ಸ್ವಪ್ನದರ್ಶನ ಮೂರ್ತಿಧ್ಯಾನಮಾಗೆಯುವಿದನೆಡೆವಿಡದೆ ಧರಿಯಿಸಿರ್ಪುದೆ 


ಪರಮೇಶ್ವರನಲ್ಲಿ ಬೆರೆತಿರುವ ರೀತಿಯೋ | ೧೭ . ಬಸವೇಶ್ವರನು ಕೊರತೆಯಿಲ್ಲದ, 
ಹೆಚ್ಚದೆಯಿರುವ, ತುದಿ ಮೊದಲು ಇಲ್ಲದಂಥ , ಜ್ಞಾನವೆಂಬ ಅಮೃತದಿಂದ ತುಂಬಿ. 
ನಿರುಪಮನೂ , ಉತೃಷ್ಟನೂ ಆನಂದ ಸ್ವರೂಪನೂ ಆದ ಶಂಭುವೆಂಬ ಸಮುದ್ರದಲ್ಲಿ 
ಚಂದ್ರನು ಚೆನ್ನಾಗಿ ಮುಳುಗಿದ ಅಂದವೋ ೧೮. ಕಳಂಕರಹಿತನಾದ ಬಸವೇಶ್ವರನು 
( ತನ್ನ ) ಶ್ರೇಷ್ಟವಾದ ಮನಸ್ಸೆಂಬ ಗೃಹದಲ್ಲಿ , ಸಮಸ್ಯೆ ಇಂದ್ರಿಯಗಳೆಂಬ ಪರಿಚಾರಕರ 
ಸಮೂಹವನ್ನು ದೂರೀಕರಿಸುತ್ತ ಸಮಿಾಚೀನನಾದ ಪರಮೇಶ್ವರನೆಂಬ ಗಂಡನೊಡನೆ 
ಚೆನ್ನಾಗಿ ಬೆರೆತು ಸುಖದ ಸುಗ್ಗಿಯ ಆಧಿಕ್ಯವನ್ನು ಹೊಂದಿರುವನೋ ! ವ!! ಹೀಗೂ 
ಅಲ್ಲದೆ ಸಮಸ್ಯೆ ಇಂದ್ರಿಯಗಳನ್ನು ದಮನ ಮಾಡಿದುದೇ ' ಯಮ' ಎಂಬುವ 
ಅಷ್ಟಾಂಗಯೋಗದ ಮೊದಲನೆಯ ಲಿಂಗವಾಗಿಯೂ , ಎಲ್ಲೆಲ್ಲೂ ತನ್ನ ಪ್ರಾಣಲಿಂಗು 
ವನ್ನಲ್ಲದೆ ಬೇರೊಂದನ್ನರಿಯದ ನಿಯಮವೇ 'ನಿಯಮ ' ವೆಂಬ ಅಂಗವಾಗಿಯೂ , 
ಶಿವಯೋಗನಿದ್ರೆಯಲ್ಲಿ ಕುಳಿತಿರುವುದೇ ಸುಖದ ಆಸನವೆಂಬ ಅಂಗವಾಗಿಯೂ , ಗರ್ವ 
ವಿಲ್ಲದಿರುವಿಕೆಯಿಂದ ತನ್ನ ಮೃದುವಾದ ಶ್ವಾಸವನ್ನು ಮೆಲ್ಲ ಮೆಲ್ಲನೆ ತುಂಬುವುದೇ 
ಪ್ರಾಣಾಯಾಮವೆಂಬ ಅಂಗವಾಗಿಯೂ , ವಿಷಯವ್ಯಾಪಾರಶೂನ್ಯವಾದ ಇಂದ್ರಿಯ 
ಗಳನ್ನು ಒಳಮುಖಗೊಳಿಸತಕ್ಕ ವ್ಯಾಪಾರವೇ ಪ್ರತ್ಯಾಹಾರವೆಂಬ ಅಂಗವಾಗಿಯೂ , 
ಶಿವನನ್ನೂ , ಜಂಗಮವನ್ನೂ ಸ್ವಪ್ನಾವಸ್ಥೆಯಲ್ಲಿ ಕೂಡನೋಡುವಿಕೆಯೇ ಮೂರ್ತಿ 
ಧ್ಯಾನವಾಗಿಯೂ , ಇಂತಹ ಶಿವನನ್ನೂ ಜಂಗಮವನ್ನೂ ಎಲ್ಲ ಅವಸ್ಥೆಗಳಲ್ಲೂ 
ಎಡೆಬಿಡದೆ ಧರಿಸಿರುವ ಮನಃಸ್ಥಿತಿಯೇ ಧಾರಣವೆಂಬ ಅಂಗವಾಗಿಯೂ , ನಿಶ್ಚಲವೂ , 
ನಿರುಪಾಧಿಕವೂ ಆದ ಭಕ್ತಿಯಿಂದ ಲಭ್ಯವಾದ ಶಿವಯೋಗವೆಂಬ ನಿದ್ರೆಯ ಸಮಾಧಿ 


೬೫೪ 


ಬಸವರಾಜ ವಿಜಯಂ 


ಧಾರಣಮಾಗೆಯುಂ ನಿಶ್ಚಲ ನಿರುಪಾಧಿಕ ಭಕ್ತಿಲಬ್ದ ಶಿವಯೋಗನಿದ್ರಾಸಮಾಧಿಯೆ ನಿರವಧಿಕ 
ಸುಖೋದಯ ಲಕ್ಷಣಾದ್ಭುತಸಮಾಧಿಯಾಗಿಯುಮಿಂತು ನಿಜಾನುಭಾವಾಷ್ಟಾಂಗಯೋಗಸಂಪತ್ತಿಯಳ 
ವಡರೊಡನೆ 

ಪರವಶಭಾವಂ ಮಿಗೆ ಮ 
ದುರು ನಿಶ್ಚಲ ನಿರ್ವಿಕಲ್ಪ ಸುಖದೊಳ್ಳಲೆ ಸಂ 
ದಿರದೆಸೆವ ಪಾಂಗೊ ಚಕ್ರಾಂ 
ತರಲಿಂಗಾಲೋಕ ಸೌಖ್ಯದಿಂದಿರ್ದಪನೋ 

ನಲಿದುರ್ವಿ ಪೊಗಳೆ ವರ್ಣಾ 
ವಲಿಯೊತ್ತುಗುಮವಳಕೋಮಲಾಂಗನನೆಂದು 
ಜ್ವಲಮೃದುಲಹೃದಯವಿಕಸಿತ 

ನಲಿನದೊಳೆ ತದರ್ಥರೂಪನಂ ಜಾನಿಪನೊ 
ನೆನೆವುತ್ತುಂ ನಿಡುಮೇಹದಿಂ ಭ್ರಮರಕೀಟನ್ಯಾಯದಿಂದಾನೆ ತ 
ಧ್ವನಲಿಂಗಾಕೃತಿಯಾನೆ ತಪ್ಪುಗುಮನಾದಸ್ವಾಮಿ ನೃತ್ಯತ್ವವೆಂಬ 


ಸ್ಥಿತಿಯೇ - ನಿರವಧಿಕವಾದ ಸುಖದ ಉದಯವೇ ಲಕ್ಷಣವಾಗುಳ್ಳ ಅದ್ಭುತ ಸಮಾಧಿ 
ಯೆಂಬ ಅಂಗವಾಗಿಯೂ - ಈ ರೀತಿ ಅಷ್ಟಾಂಗಯೋಗದ ಐಶ್ವರವು ಅಳವಟ್ಟಿರಲು 
ಒಡನೆಯೇ ೧೯ , ನನ್ನ ಗುರುವಾದ ಈ ಬಸವೇಶ್ವರನು - ಶಿವಯೋಗಸಮಾಧಿ 
ರೂಪವಾದ, ಶ್ರೇಷ್ಠಪರವಶತೆಯಿಂದ ವಿಕಲ್ಪರಹಿತವಾದ ( ಅಥವಾ ನಿಶ್ಚಂಚಲವಾದ) 
ಶಾಶ್ವತ ಸುಖದಲ್ಲಿ ಚೆನ್ನಾಗಿ ಒಡೆವೆರೆದು ಶೋಭಿಸುವ ರೀತಿಯೋ ! ಮೂಲಾಧಾರ 
ಸ್ವಾಧಿಷ್ಟಾನ, ಮಣಿಪೂರ, ಅನಾಹತ , ವಿಶುದ್ದಿ , ಆಜ್ಞಾನಾಮಕಗಳಾದ ಆರು 
ಚಕ್ರಗಳ ಸ್ಥಾನದಲ್ಲಿ ಕ್ರಮವಾಗಿ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ , 
ಪ್ರಸಾದಲಿಂಗ, ಮಹಾಲಿಂಗಗಳೆಂಬ ಆರು ಲಿಂಗಗಳನ್ನು ( ಪ್ರತಿಷ್ಠಾಪಿಸಿ) ನೋಡುವ 
ಒಂದು ಸೌಖ್ಯದರೀತಿಯೋ ! ೨ . ನಲಿವುಗೊಂಡು ಉಬ್ಬಿ ಕೋಮಲಾಂಗನಾದ 
ಪರಶಿವನನ್ನು ಅಕ್ಷರಾತ್ಮಕವಾಗಿರುವ ಮಾತುಗಳು ಒತ್ತುತ್ತವೆಯೇ ?' ಎಂದು 
ಉಜ್ವಲವೂ ,ಕೋಮಲವೂ ಆದ ಹೃದಯವೆಂಬ ಅರಳಿದ ಕಮಲದಲ್ಲಿ ಆ ಪರಬ್ರಹ್ಮ 
ಸ್ವರೂಪವನ್ನು ಧ್ಯಾನಿಸುತ್ತಿರುವನೋ ? ೨೧. ಈ ಬಸವೇಶ್ವರನು ವಿಶೇಷ 
ಸ್ನೇಹದಿಂದ ನೆನೆಯುತ್ತ ಭ್ರಮರ ಕೀಟ ನ್ಯಾಯದಿಂದ ಅಂದರೆ ಕಡಜದ ಹುಳುವು 
ತಾನು ಹಿಡಿದುಕೊಂಡುಬಂದ ಕೀಡೆಯೊಂದು ಸತತ ಕಡಜವನ್ನೇ ನೋಡುತ್ತ ತಾನೂ 
ಕಡಜದ ಹುಳವೇ ಆಗುವ ನ್ಯಾಯದಂತೆ ತಾನೇ ಆ ಉತ್ಕೃಷ್ಟವಾದ ಲಿಂಗದ ಆಕಾರ 
ವಾಗಲು, ಅನಾದಿಕಾಲದಿಂದ ಬಂದ ಸ್ವಾಮಿ ಮತ್ತು ನೃತ್ಯತನವೆನಿಸುವ ಈ ಸಂಪತ್ತು 


1 + ಯೋಗ( ಚ) 


ತ್ರಯೋವಿಂಶಾಶ್ವಾಸಂ 


ದೆನಿಪೀ ಸಂಪದವೆಂದು ಮುನ್ನೆನೆದು ಮೇಣಂಜುತ್ತೆ ಹೃತ್ಪಂಕಜಾ 
ಸನಲಿಂಗಕ್ಕೆ ಪೊದಳ ತನ್ಮನವನಿತ್ತಂತಿಂತು ಸೈತಿರ್ಪನೋ 
ಪತಿಯನೆ ನೆನೆನೆನೆದುದeo 
ಸತಿ ತತ್ಸತಿಯಾಗೆ ಫಲವದೇಂ ಪಡೆವಳೆ ತ 
ಪ್ರತಿಸುಖವನಂತುಟೀಶ 
ಸ್ಮತಿಯಿಂ ತಾನೀಶನಾಗೆ ಫಲಮೇಂ ಭಕ್ತ೦ 

ಮನಮಂ ದೂದಟ್ಟಿದೆಂಮಯನ ಪೊರೆಗೆ ಮುನ್ನಂ ಸಪತ್ನಿ ತ್ವಮಂ ತಾ 
qು ನಿತಾಂತಂ ಕೂಡಿದಕ್ಕಟ ಮನಮವನೊಳಪ್ಪಿದೆಂದೊಪ್ಪದಿಂ ಪಾ 
ಣಿನಿ ಪೇಳಾಸತ್ತಮೇಂ ತಪ್ಪುಗುಮೆ ಬಳಿಕದಂತಾದೊಡಂ ಗಂಡರಂ ಪೆ 
ಣ್ಣೆನಿಸುತ್ತುಂ ಕೂಡುವಸ್ಮತ್ತಿಗಿದು ವಧುವಾಗಿರ್ಪುದಾಶ್ಚರ್ಯಮ ದಲ್ 

ಎಂದೆಣಿಸುತೊಡನೆ ತನ್ನೆಡೆ 
ವಂದ ಮನಂ ಮುಗುಳು ಪರಿದುಬೆರಸದಮುನ್ನಂ 
ಕುಂದದೆ ನಿಜಪತಿಯೋಲೆ| 
ಸಂದಿಲ್ಲದೆ ನೆರೆಯಲೆಳಸಿ ಪುರುಡಿಸುತಾಗಳ್ 
ಹೃದಯಸರೋಜಮೆಂಬ ಮಣಿಮಂಚದೊಳೊಯ್ಯನೆ ಭಕ್ತಿದೂತಿ ಪಾ 

ಸಿದ ನಿಜನಿಷ್ಠೆಯೆಂಬ ಮೃದುತಳದೊಳುಜ್ವಳಿಪಾತ್ಮನಾದನಂ 
ಯಾವಾಗಲಾದರೂ ತಪ್ಪಿ ಹೋದೀತೆಂದು ಯೋಚಿಸಿ ಭಯಪಟ್ಟು ಹೃದಯ 
ಕಮಲವೇ ಪೀಠವಾಗಿ ಉಳ್ಳ ಲಿಂಗಕ್ಕೆ ಆ ಮನಸ್ಸನ್ನು ಕೊಟ್ಟು ಸುಮ್ಮನೆ ( ನಿರ್ಮನ 
ನಾಗಿ) ಇರುತ್ತಿರುವನೋ ! ೨೨ . ಪತಿಯನ್ನು ನೆನೆದು ನೆನೆದು ಸತಿಯು ಆ ಗಂಡನೇ 
ಆಗಲಾಗಿ, ಅವಳು ಆ ಪತಿಸಂಬಂಧದ ರತಿಸುಖವನ್ನು ಪಡೆಯುವಳೇನು ? ಅದಾವ 
ಫಲ ! ಹಾಗೆ ಶಿವಸ್ಕೃತಿಯಿಂದ ( ಶಿವಧ್ಯಾನದಿಂದ) ಭಕ್ತನು ತಾನು ಈಶ್ವರನೇ 
ಆಗುವುದು ಏನುಫಲ ! ೨೩ . ನನ್ನ ಪತಿಯಾದ ಶಿವನ ಸಮಿಾಪಕ್ಕೆ ಮನಸ್ಸನ್ನು 
ದೂತನನ್ನಾಗಿ ಅಪ್ಪಿದೆನು (ಕುಂಟಣಿತನಕ್ಕಾಗಿ ಕಳುಹಿಸಿದೆನು) , ಮೊದಲು ಮನಸ್ಸು 
ಸವತಿಯತನವನ್ನು ಹೊಂದಿ, ಅಧಿಕವಾಗಿ ( ಚೆನ್ನಾಗಿ) ಅವನೊಡಗೂಡಿರುವುದು ; 
ಅಕ್ಕಟಾ ! ಈ ಮನಸ್ಸು ನಪುಂಸಕವಾದುದು, ಎಂದು ಒಪ್ಪನಾಗಿ ಪಾಣಿನಿ ಆಚಾರನು 
ಹೇಳಿದ ಸೂತ್ರವು ತಪ್ಪಾಗುತ್ತದೆಯೇನು ? ಹೀಗಾದರೂ ಅದು ಪುರುಷರನ್ನು ಹೆಣ್ಣು 
ಎನಿಸುತ್ತೆ ಕೂಡುವ ನನ್ನ ಗಂಡನಿಗೆ ಈ ಮನಸ್ಸು ಹೆಂಡತಿಯಾಗಿ ಇರುವುದು 
ಆಶ್ರವಲ್ಲವೇ ? ಅಂದರೆ ಲೋಕದ ಗಂಡಸರೆಲ್ಲ ಪುಲ್ಲಿಂಗವಾದರೂ ಶಿವನ ವಿಷಯದಲ್ಲಿ 
ಹೆಂಡತಿಯಾಗುವುದು ಆಶ್ಚಯ್ಯಕರವಾದುದು ಎಂದು ಭಾವ. ವೀರಶೈವ ಧರ್ಮದಲ್ಲಿ 
ಶಿವನಿಗೂ ಜೀವನಿಗೂ ಸತಿಪತಿ ಭಾವವನ್ನು ಹೇಳಲಾಗಿದೆ ( ಶರಣಸತಿ - ಲಿಂಗಪತಿಯಾಗಿ 
ಆಚರಿಸುವ ಕ್ರಿಯಾಚರಣೆ ಇಲ್ಲಿ ಪ್ರಮುಖ) , ೨೪ - ೨೫ ಹೀಗೆಂದು ತಿಳಿಯುತ್ತ , 


1ತೆತ್ತು, ಸೃತಿರ್ಪನೋ ( ಜ , ಮು , ಗೆ); ತೆನಿತೆತ್ತು ಸೈತಿರ್ಪನೋ ( ಚ); ತಂತು ಸೈತಿರ್ಪನೆ ( ದ) ; 
ತಿಂತು ಸ್ಟ್ರಿಪನೋ ( ಅ) , ಬೇಸರ ( ಚ ) 


ಬಸವರಾಜ ವಿಜಯಂ 


ಸದವಳ ಚಿತೃಭಾಕ್ಷಿಯೊಳೆನೋಡುತಹಂಕೃತಿ ಲಜ್ಜೆ ಪಿಂಗೆ ತ 
ಊದೆ ದೃಢಭಾವಬಾಹುವಿನೊಳಪ್ಪತಿವಂ ನೆರೆದೊಪ್ಪುವಂದನೋ 


ನೆನೆವೊಡೆ ನಿಳ್ಳದೀಕ್ಷಿಪೊಡೆ ಸಿಲ್ಕದ ಕೀರ್ತಿಪೊಡೊಲ್ಲು ಶಕ್ಯವೆಂ 
ದೆನಿಸದ ಕೂಡಲುಜ್ಜುಗಿಸೆ ತಳ್ಳಿಗೆ ಸಲ್ಲದ ದಿವ್ಯಲಿಂಗಮಂ 
ಘನತರ ಭಕ್ತಿಯಿಂ ನೆನೆದಭೀಕ್ಷಿಸಿ ಕೀರ್ತಿಸಿ ಕೂಡಿ ಮಾಣದಾ 
ನೆನಪು ನಿರೀಕ್ಷಣಾದಿಸುತಿ ಕೂಟಮಿವೆಂಬಿವಡಂಗೆ ಲಿಂಗದೊಳ್ 
ತಾನೆಂಬುದಳಿದು ಪೋಗೊಳ 
ಗಾನಂದವೆ ತೀವಿ ಬಾಹ್ಯರತಿಯ ತು ಶಿವಂ 
ತಾನಾದರೋ ತಾನೇ ಶಿವ 
ನೇನಾದನೆ ಬಸವನವಮ ಬಣ್ಣಿಪೊಡಳವೇ 
ಸೊಲ್ಲಿಡಬಾರದ ಪವಣಿಸೆ 
ನಿಲ್ಲದ ತಣಿವಾದುದೊಲ್ಲೆನೆನಿಸದ ಪೆಟಿತೊ 


ಕೂಡಲೇ ತನ್ನ ಸವಿಾಪಕ್ಕೆ ಬಂದ ಮನಸ್ಸು ಪುನಃ ದೂರ ಹರಿದುಕೂಡಿಕೊಳ್ಳುವ 
ಮೊದಲು ಕುಂದಿಲ್ಲದ ತನ್ನ ಗಂಡನಲ್ಲಿ ಭೇದವಿಲ್ಲದೆ ಚೆನ್ನಾಗಿ ಕೂಡುವುದಕ್ಕೋಸ್ಕರ 
ಅಪೇಕ್ಷೆಪಟ್ಟು ಸ್ಪರ್ಧೆಯುಳ್ಳದ್ದಾಗಿ ಆಗ ಭಕ್ತಿಯೆಂಬ ಕುಂಟಣಿಗಿತ್ತಿಯು ಹೃದಯ 
ಕಮಲವೆಂಬ ರತ್ನಖಚಿತವಾದ ಮಂಚದಲ್ಲಿ ಚೆನ್ನಾಗಿ ಹಾಸಿದ ನಿಜನಿಷ್ಠೆಯೆಂಬ, ಸ್ಥಿರ 
ವಾದ ಶ್ರದ್ದೆಯೆಂಬ,ಕೋಮಲಹಾಸಿಗೆಯ ಮೇಲೆಹೊಳೆಯುತ್ತಿರುವ ತನ್ನ ಗಂಡನನ್ನು , 
ನಿರಲವಾದ ಜ್ಞಾನವೆಂಬ ದೃಷ್ಟಿಯಿಂದ ನೋಡುತ್ತ , ಹೂಂಕೃತಿಯೆಂಬ 
ನಾಚಿಕೆಯು ಹಿಂದೆಗೆಯಲಾಗಿ ತಡಮಾಡದೆ ದೃಢವಾದ ತೋಳುಗಳಿಂದ 
ಗಾಢವಾಗಿ ಅಪ್ಪಿಕೊಳ್ಳುತ್ತ ಪರಸ್ಪರ ಸೇರುವ ಒಂದು ರೀತಿಯೋ ! ೨೬ 
೨೭. ವಿಚಾರಿಸುವುದಕ್ಕೂ ಗೋಚರವಾಗದ , ನೋಟಕ್ಕೆ ಸಿಗದ , ಪ್ರೀತಿಯಿಂದ 
ಸ್ಮರಿಸುವುದಕ್ಕೂ ಶಕ್ಯವೆಂದೆನಿಸದ,ಕೂಡಲಿಕ್ಕೆ ಅಪೇಕ್ಷೆಪಟ್ಟು ವ್ಯವಹರಿಸಲು ಆಲಿಂಗನಕ್ಕೆ 
ನಿಲುಕದ, ದಿವ್ಯಲಿಂಗವನ್ನು ಘನತರವಾದ ಭಕ್ತಿಭಾವದಿಂದ ಸ್ಮರಿಸಿ,ನೋಡಿ, ಹಾಡಿ , 
ಕೂಡಿ. ತಪ್ಪದೆ ಆ ನೆನಪೂ ನೋಟ,ಸ್ತೋತ್ರ ಮೊದಲಾದ ಸಮೂಹವೂ ಲಿಂಗದಲ್ಲಿ 
ಅಡಗಲಾಗಿ ( ಅಂದರೆ ಸಮಸ್ತ ಕ್ರಿಯಾ ಮುಖವೂ ಲಿಂಗದಲ್ಲಿ ಅಡಗಲಾಗಿ) ತಾನೆಂಬುದು 
ನಷ್ಟವಾಗಿ , ಹೊರ ಒಳಗೆಲ್ಲ ಆನಂದವೇ ತುಂಬಿ, ಬಾಹ್ಯ ಕ್ರಿಯಾ ವ್ಯವಹಾರವೆಲ್ಲ ನಾಶ 
ಗೊಂಡು ಶಿವನೇ ತಾನಾದರೋ ಅಥವಾ ತಾನೇ ಶಿವನಾದನೋ ಅಮಮ ! ( ಬಸವಣ್ಣನ 
ಈ ಶಿವಯೋಗದ ಸ್ಥಿತಿಯನ್ನು ) ಬಣ್ಣಿಸಲು ಶಕ್ಯವಾದೀತೇ ! ೨೮, ಮಾತಿಗೆ ನಿಲುಕದ, 
ಪ್ರಮಾಣಕ್ಕೆ ಸಿಕ್ಕದ, ' ತಣಿವು ಗೊಂಡೆನು ಇನ್ನು ಸಾಕು' ಎಂದೆನಿಸದ , ಇದಕ್ಕಿಂತ 


೬೫೭ 


ಯೋವಿಂಶಾಶ್ವಾಸಂ 


೨೮ . 


೨ 


ದೆಲ್ಲಿಯುಮತಿಶಯವಿಲ್ಲದ 
ಸಲ್ಲಲಿತ ಶಿವೈಕ್ಯ ಸೌಖ್ಯವಂ ತಾಳಿದನೋ 
ದೈತಾದ್ವತಭ್ರಮಿತರ 
ಮಾತು ಮನಂಬುಗದ ನಿಗಮತತಿಯಆಿಯದ ವಿ 
ಶಾತೀತವಿಮಳಲಿಂಗದೊ 

ತೊಡಗೂಡಿರ್ದ ಭಾವಮೋ ವೃಷಭೇಂದ್ರಂ 
ವಃ ಅಂತುವಲ್ಲದೆಯುರಿ 
ರಮಣನಗಿಯಿಲ್ಲದೊಡನಾಗಮೋಪ್ಪಿಲೆ ಮುಂತದಂಗಸಂ 
ಗಮಸುಖಮಂ ವರಾಂಗಿ ವಿಜನಸ್ಟಲದೊಳಡೆವಂತೆ ತನ್ನೊಳಿಂ 
ಪಮರ್ದು ವಿಯುಕ್ತನಾಗದೆ ಶಿವಂ ಸಲೆ ವರ್ತಿಸೆಯುಂ ತದೀಯ ಯೋ 
ಗವಹಿತ ಸೌಖ್ಯಮಂ ಕರಣವಿಲ್ಲದವಸ್ಥೆಯೊಂದಿದಂದವೋ 

೩೦ . 
ಬಲವದ್ಧಕಾಂಗವುಂಗು ತನಗೆನಿಷಭವಂಗಂಗಮಂ ಭಕಸತ್ತಾ 
ಣಲಸತ್ಕಾಂಗೆ ಮೇಣಾಣಮನವಳಿನ ಭಕ್ಕಾ ಕಮಾತಾ ಕವಾಗಿ 
ರ್ಪ ಲಲಾಟಾಕ್ಷಂಗೆ ನೈಜಾಕ್ಷಮನಳವಡಿಸುವುತಾನೆಂಬುದಂ ತೂ 
ಲೈ ಲವಿಂ ತದ್ಭಾವಮಂ ತಾಂ ಮಣಿದು ಬೆರೆದನೋ ಲಿಂಗದೊಳ್ ಶ್ರೀವೃಷೇಂದ್ರಂ ೩೧ 


ಬೇರೊಂದು ವಸ್ತುವು ಅನ್ಯತ್ರ ಇಲ್ಲದಿರುವ, ಮನೋಹರನಾದ ಶಿವನಲ್ಲಿ ಐಕ್ಯಗೊಳ್ಳುವು 
ದರಿದುಂಟಾಗುವ ಸುಖವನ್ನು ( ಈ ಬಸವಣ್ಣನು) ತಾಳಿರುವನೋ ! ೨೯ . ಬಸವೇಶ್ವರನು 
ದೈತ ಅದೈತಎಂಬುದಾಗಿ ಭ್ರಾಂತಿ ಗೊಂಡು ಮಾತನಾಡುವವರ ಮಾತು ಮನಸ್ಸಿಗೆ 
ರುಚಿಸದೆ, ವೇದ ಸಮೂಹವು ಅರಿಯದಂಥ ಪ್ರಪಂಚವನ್ನೇ ಅತಿಕ್ರಮಿಸಿರುವ ನಿರ್ಮಲ 
ವಾದ ಶಿವಲಿಂಗದಲ್ಲಿ , ಓರಂತೆ ಒಡಗೂಡಿಕೊಂಡಿರುವ ಭಾವವೋ ! ವ|| ಅದೂ ಅಲ್ಲದೆ 
೩೦. ಮನೋಹರವಾದ ದೇಹವುಳ್ಳ ಸ್ತ್ರೀಯು ತನ್ನ ಗಂಡನ ವಿಯೋಗವಿಲ್ಲದೆ ಸದಾ 
ಅವನೊಡನೆಯೇ ಶೋಭಿಸುತ್ತಿರುವಾಗ ಅವನ ಅಂಗಸಂಗದ ಸುಖವನ್ನು ಮೊದಲು 
ನಿರ್ಜನ ಸ್ಥಳದಲ್ಲಿ ಪಡೆಯುವಹಾಗೆ, ( ಭಕ್ತನಾದ) ತನ್ನಲ್ಲಿ ಇಂಪಾಗಿ ಬೆರೆತು ಕೊಂಡಿರುವ 
ಶಿವನು ಭಿನ್ನವೆನಿಸದೆ , ಚೆನ್ನಾಗಿ ಇದ್ದರೂ ಕೂಡ ಇಂದ್ರಿಯಗಳೇ ನಷ್ಟವಾದ ಕಾರಣ 
( ಇಂದ್ರಿಯ ವ್ಯಾಪಾರವೆಲ್ಲ ಲಿಂಗವ್ಯಾಪಾರವಾಗಿ ಮಾರ್ಪಟ್ಟ ಕಾರಣ) ಸತತವೂ ಆ 
ಶಿವನ ಸಂಬಂಧದಿಂದುಂಟಾದಶ್ರೇಷ್ಟವಾದ ಸೌಖ್ಯವನ್ನು ಹೊಂದಿದ ರೀತಿಯೋ ! ೩೧. 
ಶ್ರೀವೃಷಭೇಂದ್ರನು- ಬಲವಿಶಿಷ್ಟವಾದ ಭಕ್ತನ ಶರೀರವೇ ತನಗೆ ಲಿಂಗವೆಂದು ಎನಿಸಿರುವ 
ಶಿವನಿಗೆ ಅಂಗವನ , ಆ ಭಕ್ತನ ಸಮಿಾಚೀನವಾದ ಪ್ರಾಣವೇ ಪ್ರಕಾಶ ಮಾನವಾದ 
ಪ್ರಾಣವಾಗಿ ಉಳ್ಳ ಶಿವನಿಗೆ ಪ್ರಾಣವನ್ನೂ , ನಿರ್ಮಲವಾದ ಭಕ್ತನ ಇಂದ್ರಿಯಗಳೇ ತನ್ನ 
ಇಂದ್ರಿಯಗಳಾಗಿರುವ ಶಿವನಿಗೆ ( ಲಲಾಟಾಕ್ಷನಾದ ಶಿವನಿಗೆ ತನ್ನ ಇಂದ್ರಿಯಗಳನ್ನೂ , 


1 ಹ ( ಅ) 


42 


೬೫೮ 


ಬಸವರಾಜ ವಿಜಯಂ 


ಪರಿಕಿಪೊಡೆ ವಾನಕಗೋ 
ಚರವಿದು ಶಿವಯೋಗನಿದ್ರೆಯೆಂದೀ ತಟದಿಂ 
ವರ ಚನ್ನಬಸವನಾ ಬಸ 
ವರಸನ ಬಗೆಗಂಡು ಪೊಗಳುತಿರ್ಪಿನಮಾಗಳ 


ನಲಿದೊರ್ವಂ ಜಂಗಮಾರ್ಯಂ ಬರುತೆ ಬಸವಸಂದರ್ಶನೋತ್ಕಂಠಯಿಂ ತ 
ನ್ನಿಲಯದ್ವಾರಕ್ಕೆ ಬಂದಲ್ಲಿಯ ಪಡಿಯರಿಂಕೇಳು ತದೊಗನಿದ್ರಾ 
ಚಲಭಾವಸೂರ್ತಿಯಂ ತಾಂ ಮಗುಳಲೊಡನಣಂ ಜಂಗಮಪ್ರಾಣನಿಷ್ 
ಜ್ವಲಿತಾಸಂಪಭಾಸ್ವದೃಸವನಸುಮದೊಂದಾಗಿ ಪೋದನೂನಂ 


ವ|| ಆಗಳಲ್ಲಿರ್ದ ಪರಿಚಾರಕಜನಮದು ಕಂಡು ಬೆಳರ್ದು ತಳಮಳಗುಗೊಂಡು ಸಂದಣಿಸು , 
ವಿನಮಾ ಸಂಧ್ಯಾಸಮಯೋಚಿತ ಲಿಂಗಾರ್ಚನೆಗೆ ಪರಮ ಮಾಹೇಶ್ವರ‌ ಸಾಲ್ವಿಡಿದು ಕುಳ್ಳಿರ್ದು 
ಬಸವನಿರಮ ನಿರೀಕ್ಷಿಸಿ ಪಿರಿದದ್ದು ತಮನಾಳಿ ದೇಂ ಪ್ರಸ್ತುತವಿಂತಪ್ಪುದಕ್ಕೆ ಕಾರಣವಾವುದದನಿಯ 


ಅಳವಡಿಸಿ ಕೊಡುತ್ತ , ಪ್ರೀತಿಯಿಂದ ಆನಂದವನ್ನು ಹರಡಿ (ಪ್ರಸಾರಗೊಳಿಸಿ) ಆ 
ಶಿವನ ಭಾವವನ್ನೇ ತಾನು ಮರೆತು ಲಿಂಗದಲ್ಲಿ ಬೆರೆತನೋ ! ( ಅಂದರೆ ಜ್ಞಾತೃ , ಜ್ಞಾನ, 
ಜ್ಞೆಯ ವ್ಯಾಪಾರ ಶೂನ್ಯನಾಗಿ ಸಮಸ್ತ ತನುಕರಣಗಳಲ್ಲೂ ಲಿಂಗ ಪ್ರಕಾಶವನ್ನು 
ಕಾಣುತ್ತ ಲಿಂಗಭಾವವನ್ನೇ ಮರೆತು ಶಿವಾದ್ವತಭಾವ ಹೊಂದಿದನೋ ಎಂಬ ಭಾವ) 
೩೨ - ೩೩ ವಿಚಾರಮಾಡಿನೋಡಿದರೆ ಬಸವಣ್ಣನ ಈ ಶಿವಯೋಗನಿದ್ರೆಯು ಮಾತಿಗೂ , 
ಮನಸ್ಸಿಗೂ ಅಗೋಚರವಾದದ್ದು : ಈ ರೀತಿಯಿಂದ ಚೆನ್ನಬಸವಣ್ಣನು ಬಸವಣ್ಣನ 
ರೀತಿಯನ್ನು ಕಂಡು ಹೊಗಳುತ್ತಿದ್ದಾಗ, ಒಬ್ಬ ಜಂಗಮಶ್ರೇಷ್ಕನು ಬಸವಣ್ಣನನ್ನು 
ನೋಡಬೇಕೆಂಬ ಅತ್ಯಂತ ಕುತೂಹಲದಿಂದ ಸಂತೋಷದಿಂದ ಬರುತ್ತ , ಆ ಬಸವಣ್ಣನ 
ಮನೆಯ ಬಾಗಿಲಿಗೆ ಬಂದು ಅಲ್ಲಿದ್ದ ಬಾಗಿಲುಕಾಪಿನವರಿಂದ ಅವನ ಯೋಗನಿದ್ರೆಯಲ್ಲಿ 
ರುವ ನಿಶ್ಚಂಚಲವಾದ ಮನಸ್ಸಿನಸ್ಫೂರ್ತಿಯನ್ನು ಕೇಳಿ ಹಿಂದಿರುಗಿದನು. ಆ ಕೂಡಲೇ 
ಜಂಗಮವೇ ಪ್ರಾಣವೆಂಬ ನಿಷ್ಠೆಯ ಉಜ್ವಲ ಸಂಪತ್ತಿನಿಂದ ಪ್ರಕಾಶಮಾನವಾದ 
ಬಸವಣ್ಣನ ಪ್ರಾಣವೂ ( ಆ ಜಂಗಮನ ಪ್ರಾಣದೊಡನೆ) ಒಂದಾಗಿ ಯಾವ ನ್ಯೂನತೆ 
ಯಿಲ್ಲದೆ ಹೊರಟು ಹೋಯಿತು, [ ಬಸವಣ್ಣನು ಜಂಗಮ ಪ್ರಾಣ ಎನಿಸಿದ್ದರಿಂದ 
ಮನೆಗೆಬಂದ ಜಂಗಮವು ಹಿಂದಿರುಗಿ ಹೋಗಲಾಗಿ ಅವನ ಪ್ರಾಣದೊಡನೆ ಕೂಡಿ 
ಬಸವಣ್ಣನ ಪ್ರಾಣವೂ ಹೋಯಿತೆಂದು ಭಾವ] ವ ! – ಆಗ ಅಲ್ಲಿದ್ದ ಸೇವಕ ಜನರು 
ಅದನ್ನು ಕಂಡು ಭಯಪಟ್ಟು , ತಳಮಳಗೊಂಡು, ಗುಂಪುಗುಂಪಾಗಿ ಸೇರಲಾಗಿ ಆ 
ಸಾಯಂಕಾಲಕ್ಕೆ ಉಚಿತವಾದ ಲಿಂಗಪೂಜೆಗೋಸ್ಕರ ಶ್ರೇಷ್ಠ ಮಾಹೇಶ್ವರರುಗಳು 
ಸಾಲುಸಾಲಾಗಿ ಕುಳಿತುಕೊಂಡು ಬಸವಣ್ಣನ ಈ ರೀತಿಯನ್ನು ಕಂಡು ಅತ್ಯಾಶ್ಚರ್ಯ 
ಗೊಂಡು ಪ್ರಕೃತ ಕಾಲಸ್ಥಿತಿಯು ಇದೇನು ? ಹೀಗಾಗುವುದಕ್ಕೆ ಕಾರಣವೇನು ? 
ಇದನ್ನು ತಿಳಿಯಬೇಕು ಎಂದು ಯೋಚಿಸುವವರಾಗಿ , ಎಲ್ಲಾ ಕರಣಿಕರು, ದ್ವಾರಪಾಲಕರು 


೬೫೯ 


ತಯೋವಿಂಶಾಶ್ವಾಸಂ 


Do 


ಲೈಳ್ಳುಮೆಂದು ಮಂತಣಂಗೊಂಡು ಸಕಲ ಕರಣಿಕ ದ್ವಾರಪಾಲಕಾದಿಗಳಂ ಬರಿಸಿ ವಿಚಾರಂಗೆಯು 
ಬಸವಗೀತಭಂಡಾರದ ಕವಳಿಗೆಗಳಂ ತರಿಸಿ – 

ಬಸವಂ ಕೆಯೋಂಡ ಶೀಲಸ್ಥಿತಿಯ ಶಪಥಗೀತಂಗಳಂ ನೋಡಿ ಕಾ 
ಆಸೆ ಮೇಣ್ಯಾಂಕಾಣಲಕ್ಕುಂ ಬಳಿಯಿನೆವಗೆನುತ್ತಿಂತು ಪೇಳ್ಳಾಗಳೇ ತಂ 
ದೊಸೆದಾ ಮಾಹೇಶ್ವ‌ಘಕ್ಕೆ ಆಗಿ ಮುಗಿವುತುಂ ಪಾಣಿಪದ್ಮಂಗಳಂ ಬೋ 
ಧಸುಧಾವಾರಾಕರಂ ಚನ್ನಬಸವ ವಿಭು ವಿಜ್ಞಾಪನಂಗೆಯನಾಗಳ್ 
ಹರಪೂಜಾಕಾಲದೊಳ್ ಮದ್ದು ರುಪರಮಸುಖಾವಾಪ್ತಿಯಿಂ ಯೋಗನಿದ್ರಾ 
ಭರಿತಂ ಸೈತಿರ್ಪಿನಂ ಜಂಗಮವನುನಯದಿಂ ಬಂದು ತದ್ವಾರಪಾಲ 
ರ್ಭರದಿಂದ ಯೋಗನಿದ್ರಾಸ್ಥಿತಿಯನಪೆಕೇಳ್ತಾ ಕ್ಷಣಂ ಪೋಗೆಕೂಡೋಂ 
ದಿರದೆಯಿತ್ರಿ ಮದ್ದೇ ಕನಸು ಪೊಸತೆಂಬನ್ನೆಗಂ ಭಕ್ತವೃಂದಂ 
ಗುರುವರನ ಶಪಥವುಂಟೀ 
ಪರಿಯಿನದಂ ನೆನೆಯ ಬಿರಿವುದೆರ್ದೆ ನುಡಿದೊಡೆ ಭಾ 
ಸುರರಸನೆ ಸೀಳ್ಳುದೆನೆ ಭೀ 
ಕರಮದು ನಡೆಯಲೈ ಸಾಧ್ಯವೇ ಪೆಅರ್ಗಿಳೆಯೊಳ್ 


ಇ 


ಗಳನ್ನು ಕರೆಯಿಸಿ ವಿಚಾರಮಾಡುತ್ತ ಬಸವಣ್ಣನವರು ಬರೆದ ಅವರ ಭಾಂಡಾರದ 
ಪುಸ್ತಕಗಳನ್ನು ತರಿಸಿ (ಓಲೆಗಳನ್ನು ತರಿಸಿ) ೩೪. ` ಬಸವಣ್ಣನು ಅಂಗೀಕರಿಸಿದ 
ಶೀಲಗಳಾವುವೆಂಬುದನ್ನು ( ಅವನು ಹೇಳಿದ) ಶಪಥದ ವಚನಗಳಲ್ಲಿ ನೋಡಿರಿ, 
( ಆಗ) ಈಗಿನ ಈ ಸಂಬಂಧವನ್ನು ತಿಳಿಯಲಿಕ್ಕಾಗುವುದು' ( ಅಂದರೆ -ಹೀಗೆ ಪ್ರಾಣ 
ಹೋದುದಕ್ಕೆ ಕಾರಣವೇನೆಂಬುದನ್ನು ತಿಳಿಯಲಾಗುವುದು) ಎನ್ನುತ್ತ ಹೇಳುತ್ತಿದ್ದರು. 
( ಆಗ) ಸದ್ಯೋಧೆಗೆ ಸಮುದ್ರ ಪ್ರಾಯನಾದ ಚೆನ್ನಬಸವೇಶ್ವರವಿಭುವುಬಂದು, ಪ್ರೀತಿ 
ಯಿಂದ ಆ ಮಾಹೇಶ್ವರ ಸಮೂಹಕ್ಕೆ ನಮಸ್ಕರಿಸಿ, ಕೈಗಳನ್ನು ಮುಗಿಯುತ್ತ 
ವಿಜ್ಞಾಪಿಸಿಕೊಂಡನು. ೩೫ . ನನ್ನ ಗುರುವಾದ ಬಸವೇಶ್ವರನು ಶಿವಪೂಜಾ ಕಾಲದಲ್ಲಿ 
ಉತ್ಕೃಷ್ಟವಾದ ಶಿವಯೋಗದ ಸೌಖ್ಯದ ಸಂಬಂಧದಿಂದ ಯೋಗ ನಿದ್ರಾಭರಿತನಾಗಿ 
ಸುಮ್ಮನೆ ಇರಲಾಗಿ ಪ್ರೀತಿಯಿಂದ ಜಂಗಮಸಮೂಹವು ಬಂದಿತು. ದ್ವಾರಪಾಲಕರು 
ಇವರ ಯೋಗನಿದ್ರಾಸ್ಥಿತಿಯನ್ನು ತಿಳಿಸಿದರು. ಇದನ್ನು ಕೇಳಿ ಆಕ್ಷಣವೇ ಆ ಭಕ್ತವೃಂದವು 
ಹಿಂದಿರುಗಿ ಹೋಯಿತು. ಇದೊಂದು ಹೊಸರೀತಿಯೋ ಎಂಬಂತೆ ನನ್ನ ಈ ಗುರುವಿನ 
ಪ್ರಾಣವು ಅವರ ಪ್ರಾಣದೊಡನೆ ತಪ್ಪದೆ ಹೋಗಿರಬೇಕಲ್ಲವೆ ? ೩೬ . ಈ ರೀತಿಯಲ್ಲಿ 
( ಅಂದರೆ ನಾನು ಜಂಗಮ ಪ್ರಾಣಿಯೆಂಬುದಾಗಿ ಗುರುವರನಾದ ಬಸವಣ್ಣನ 
ಆಣೆಯೇಉಂಟು. ಅದನ್ನು ನೆನೆದರೆ ಎದೆಬಿರಿಯವುದು , ಶ್ರೇಷ್ಠವಾದ ನಾಲಗೆಯು 
ಆ ಕೂಡಲೇ ಸೀಳುವುದು ಎನ್ನುವಂತೆ ಭಯಂಕರವಾದುದು . ಆ ಶಪಥ ಬೇರೆಯವರಿಗೆ 


19( 1) 


೬೬೦ . 


ಬಸವರಾಜ ವಿಜಯಂ 


ಪೊಸತೊಂದು ಗೀತಮಂ ತಾಂ 
ಬೆಸಸಿದನಾ ಬಸವನಾತ್ಮಶಪಥಕ್ರಮಣೋ 
ಲ್ಲಸಿತವನೆಂತೆನೆ ಬಲ್ಲಂ 
ತುಸುರ್ದಪೆನಾಲಿಪುದು ಶರಣಸಂಕುಳವಿಗಳು 
ಪ್ರಾಣಲಿಂಗವ ಧಾತ್ರಿಯೆಲ್ಲ ಶಿವಭಕ್ತಸಂತತಿಗೊಚ್ಚತಂ 
ಪ್ರಾಣವಾ ಘನಲಿಂಗಮೂರ್ತಿಗೆ ಸದ್ದುರೂತ್ತಮನಾಗಳುಂ 
ಪ್ರಾಣವಾ ಗುರು ತಾನೆನಿಪ್ಪ ಸುಜಂಗಮಂ ನಿಜದಿಂದೆ ಮ 
ಫ್ಲ್ಯಾಣಮೆಮ್ಮಯ ಸಂಗಮೇಶನಿದಕ್ಕೆ ಸಾಕ್ಷಿಸವಿಹಿತಂ 
ವ್ರತವಿದೆನಗೆಂದು ಪೂಣ್ಣು 
ನೃತಮತಿ ಗೀತಮನೊಅಲ್ಲು ಪಾಡಿದನೀಗಲ್ 
ಕ್ಷಿತಿ ಪೊಗಳೆ ಪಾಡಿದಂದದೆ 
ನುತಚರದೊಡನೆ ಸಿರ್ದನಸುವಂ ಬಸವಂ 
ನೆನೆಯಲ್ಲುಡಿಯಲೊಡಚಣ 
ಲೈ ನಿತಾಂತಂ ಮಾತೃರ್ಶದೇಂ ಸಾದ್ಯಮ ದಲ್ 
ನೆನೆದಂತೆ ನುಡಿದು ನುಡಿದಂ 
ತೆ ನಡೆದ ಗುರುವಿವಂಗದಾರ್ದೊರೆ ಧರೆಯೊಳ 


೪೦ 


ಈ ಭೂಮಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವೇ ? ೩೭. ತನ್ನ ಭಾಷೆಯ ಕ್ರಮದಿಂದ 
ಪ್ರಕಾಶಿಸುವ ಬಸವಣ್ಣನು ಹೊಸದಾದ ಒಂದು ಗೀತೆಯನ್ನು ( ವಚನವನ್ನು ) ಆಜ್ಞಾಪಿ 
ಸಿದ್ದಾನೆ. ಅದು ಹೇಗೆಂದರೆ ನಾನುಬಲ್ಲಂತೆ ಹೇಳುತ್ತೇನೆ. ಶರಣಸಮೂಹವು ಕೇಳ 
ಬೇಕು : ೩೮. ' ಈ ಭೂಮಿಯಲ್ಲಿ ಶಿವಭಕ್ತಸಮೂಹಕ್ಕೆ ನಿಶ್ಚಯವಾಗಿ ಪ್ರಾಣಲಿಂಗವೇ 
ಪ್ರಾಣ; ಆ ಘನಲಿಂಗಮೂರ್ತಿಗೆ ಸದ್ದುರೂತ್ತಮನು ಯಾವಾಗಲೂ ಪ್ರಾಣ; ಆ ಗುರು 
ವೆನಿಸುವಶ್ರೇಷ್ಠಜಂಗಮನು ನಿಜವಾಗಿಯೂ ನನ್ನ ಪ್ರಾಣವೇ ಆಗಿದ್ದಾನೆ, ಇದಕ್ಕೆ ನಮ್ಮ 
(ಕೂಡಲ) ಸಂಗಮೇಶ್ವರನೇ ಸಮಿಹಿತ (ಬಯಕೆಯ ) ಸಾಕ್ಷಿಯಾಗಿದ್ದಾನೆ. ( ನಾನು 
ಬಯಸಿದ ಸಾಕ್ಷೀ ಭೂತನಾಗಿದ್ದಾನೆ ) ೩೯ . ಹೀಗೆಂದು ಆ ಉನ್ನತ ಬುದ್ದಿಯ 
ಬಸವಣ್ಣನು ಇದು ನನಗೆ ವ್ರತವೆಂದು ಪ್ರತಿಜ್ಞೆಮಾಡಿ, ಗೀತೆಯನ್ನು ( ವಚನವನ್ನು ) 
ಉದ್ಘಾಟಿಸಿಕೊಂಡು ಹಾಡಿದ್ದಾನೆ. ಈಗ ಭೂಮಿಯೆಲ್ಲ ಹೊಗಳುವಂತೆ ಹಾಡಿದ ರೀತಿ 
ಯಿಂದ ತನ್ನ ಪ್ರಾಣವನ್ನು ಶ್ರೇಷ್ಠರಾದ ಜಂಗಮರ ಸಂಗಡವೇ ಸೇರಿಸಿ ಇದ್ದಾನೆ. 
( ಅವರು ಹೋಗಲಾಗಿ ಬಸವನ ಆ ಪ್ರಾಣವೂ ಹೋಯಿತೆಂದು ಭಾವ) ೪೦. ನೆನೆಯು 
ವುದಕ್ಕೂ , ಮಾತನಾಡುವುದಕ್ಕೂ , ನಿಜವಾಗಿಯೂ ಆಚರಿಸುವುದಕ್ಕೂ ನಮ್ಮಂಥವರಿಗೆ 
ಆ ಭಾಷೆಯು ನಿಶ್ಚಯವಾಗಿ ಸಾಧ್ಯವಾದೀತೇ ? ಈ ಗುರುವಾದ ಬಸವಣ್ಣನು 
ನೆನೆದಂತೆ ನುಡಿದನು , ನುಡಿದಂತೆ ನಡೆದನು, ಲೋಕದಲ್ಲಿ ಇವನಿಗೆ ಯಾರುತಾನೆ 


1 ಗೆಯಾ( ಜ, ಜ, ಮು ) ; ಗಾ ( ರ) 


೬೬೧ 


ತ್ರಯೋವಿಂಶಾಶ್ವಾಸಂ 


ಬಿರಿದಿನ ಭಾಷೆಯ ಬಲೆಯ 
ಧುರಂಧರಂ ಭಕ್ತಿನಿಧಿ ಭವಂಕರನೀ 
ಗುರುಬಸವನಮಮ ಮಗುಲ್ಲಾ 

ಚರಲಿಂಗದ ಬಳಿಯೊಳಸುವ ಸಲಿಸಿದನಲ್ಲೇ 
ವ! ಎಂದು ಕೇಳ ಶಿವಗಣ ಮಚ್ಚಿ ವಿಸ್ಮಯಂಬಡೆಯೆ ಕೊಂಡಾಡಿ ಚನ್ನಬಸವಂ ಮನ್ನಣೆಯ 
ಪಡಿಯಲಿರಂ ಕರೆದು ಶಿವಭಕ್ತಮಂದಿರಂಗಳೊಳ್ ತಜ೦ಗಮಮಂ ಪುಡುಂಕಿ ತಳ್ಳದೆ ತರ್ಪುದೆಂದ 
ನಿಯಾಮಿಸಲೊಡನವರ್ ಮಹಾಪ್ರಸಾದವೆಂದು ತನ್ಮಂದಿರಂಗಳೊಳನ್ವೇಷಣಂಗೆಯು ಕಂಡು 
ತಜ್ಜಂಗಮಕ್ಕೆ ನಮಿಸಿ ಕರೆದುತರ್ಪುದುಮಾಗಳು - - 

ಚರಲಿಂಗದೊಡನೆ ಗವಿಸಿದ 
ಹರಣಂ ಬಳಿಸಂದು ಬಂದು ನಿಜದೇಹವನಾ 
ವರಿಸೆ ಶರಣಾಳಿ ಪಿರಿದ 
ಚ್ಚರಿವಡೆ ಬಸವೇಶನದೇದಾಕ್ಷಣದೊಳ್ 
ಬಿಡದೆಣ್ಣಾನಂದದಿಂದಂ ಚರಮುಖಶರಣಾನೀಕಪಾದಾಬ್ಬದೊಳ್ಳೆ 
ಗೆಡವುತ್ತುಂ ಮುನ್ನಿನಂತರ್ಚಿಸುತೆ ಪೊಗಳುತುಂ ತತ್ಪಸಾದಾಮೃತಂಗೊಂ 
ಡೊಡನೊಪ್ಪಿರ್ದಂ ಪ್ರಸನ್ನ ಪ್ರಕಟನಿಜಮಹಾಭಕ್ತಿಸಂಪನ್ನನುದ್ಯ 

ಡಭಕ್ತ ಪ್ರಾಣವಿತ್ರಂ ಸುಗುಣನಿಧಿ ಶಿವಾದ್ವ ತವಿದ್ಯಾಸಮುದ್ರ 


ಸಮಾನರಾದಾರು ? ೪೧. ಬಿರುದಿನ ಭಾಷೆಯ ( ಪ್ರತಿಜ್ಞೆ ಮಾಡಿ ನುಡಿದ ಭಾಷೆಯ ) 
ಆಧಿಕ್ಯದ ಧುರಂಧರನೂ , ಭಕ್ತಿಗೆ ನಿಕ್ಷೇಪನೂ , ನಿಮ್ಮ ಕಿಂಕರನೂ ಆದ ಈ ಬಸವೇಶ್ವರನು 
ಆ ಚರಲಿಂಗದ ( ಜಂಗಮರ) ಬಳಿಯಲ್ಲಿಯೇ ಪುನಃ ತನ್ನ ಪ್ರಾಣವನ್ನು ಸಲ್ಲಿಸಿರು 
ವನಲ್ಲವೇ ? ಅಮಮ ! ವ!! ಹೀಗೆಂದು ಚೆನ್ನಬಸವಣ್ಣನು ಹೇಳಿದ ಮಾತನ್ನು ಕೇಳಿದ 
ಶಿವಗಣಂಗಳು ಮೆಚ್ಚಿದವರಾಗಿ , ಆಶ್ಚರಗೊಂಡರು. ಚೆನ್ನಬಸವಣ್ಣನು ಮನ್ನಣೆಯ 
ದ್ವಾರಪಾಲಕರುಗಳನ್ನು ಕರೆದು ( ಈ ನಗರದ) ಶಿವಭಕ್ತರ ಮನೆಗಳಲ್ಲಿ ಆ ಜಂಗಮರು 
ಗಳನ್ನು ಬೇಗನೆ ಹುಡುಕಿ ಕೊಂಡು ಬರಬೇಕೆಂದು ನಿಯಮಿಸಲಾಗಿ , ಕೂಡಲೇ ಅವರು 
' ಮಹಾಪ್ರಸಾದ' ಎಂದು ಆಯಾಯ ಮನೆಗಳಲ್ಲಿ ಹುಡುಕಿ ಕಂಡು ಆ ಜಂಗಮರು 
ಗಳಿಗೆ ನಮಸ್ಕಾರ ಮಾಡಿ, ಕರೆತಂದರು- ಆಗ - ೪೨ - ೪೩ . ಜಂಗಮರೊಡನೆಯೇ ಹೋದ 
( ಬಸವಣ್ಣನ) ಪ್ರಾಣವು ಬಂದು ಅವನ ಸವಿಾಪಕ್ಕೆ ಹೋಗಿ ಆ ದೇಹವನ್ನು 
ಆವರಿಸಲಾಗಿ, ಶರಣರೆಲ್ಲ ಹೆಚ್ಚಿನ ಆಶ್ಚರಗೊಳ್ಳುವಂತೆ ಬಸವಣ್ಣನು ಕಣ್ಣನ್ನು ಬಿಟ್ಟನು. 
ಆ ಕೂಡಲೇ ಅವನು ತಪ್ಪದೆ ಮೇಲಕ್ಕೆದ್ದು ಆನಂದದಿಂದ ಚರಜಂಗಮರೇ 
ಮೊದಲಾದ ಅನೇಕ ಶರಣರುಗಳ ಪಾದಕಮಲದಲ್ಲಿ ನಮಸ್ಕರಿಸುತ್ತ , ಮೊದಲಿನ ಹಾಗೆ 
ಆವರನ್ನು ಪೂಜಿಸುತ್ತ , ಹೊಗಳುತ್ತ , ಅವರ ಪ್ರಾಸಾದವೆಂಬ ಅಮೃತವನ್ನು 
ಸ್ವೀಕರಿಸುವವನಾಗಿ , ಪ್ರಸನ್ನವಾಗಿ ಪ್ರಕಟಗೊಳಿಸುವ ತನ್ನ ಮಹಾಭಕ್ತಿ ವಿಶೇಷ 
ವುಳ್ಳವನೂ , ಶ್ರೇಷ್ಟವಾದ ಮೃಡನ ಭಕ್ತರಾದವರ ಪ್ರಾಣಮಿತ್ರನೂ , ಸುಗುಣಗಳ 
ನಿಧಿಯೂ ಶಿವಾದೈತ ತತ್ತ್ವವೆಂಬ ವಿದ್ಯೆಗೆ ಸಮುದ್ರಪ್ರಾಯನೂ ಆದ 


ಬಸವರಾಜ ವಿಜಯಂ 


ಶತಮಖಮುಖದೇವತಾವಿತಾನ 
ಸ್ತುತಚ್ಛತವೈಭವ ದಿವ್ಯ ಪಾದಪದ್ಮ 
ವಿತತಸಿತಿಗಳಾಂಗಸಂಗತಾಂಗೇ 
ಸತತ ಕೃಪಾಕರೆ ರಕ್ಷಿಸೆನ್ನ ನಾರ್ಯೇ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಬಸವಜಂಗಮಪ್ರಾಣಿತ್ವಕಥನಂ 

ತಯೋವಿಂಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೨೩ಕ್ಕೆ ಪದಗಣನೆ ೧೭೨೬ಕ್ಕೆ ಮಂಗಳಮಹಾ ಶ್ರೀ | 


ಬಸವೇಶ್ವರನು ಶೋಭಿಸುತ್ತಿದ್ದನು. ೪೪ , ಇಂದ್ರನೇ ಮೊದಲಾದ ದೇವತೆಗಳ 
ಸಮೂಹದಿಂದ ಸ್ಪೂತ್ರ ಮಾಡಿಸಿಕೊಳ್ಳಲ್ಪಟ್ಟ ವೈಭವವನ್ನು ಧರಿಸಿರುವ ಮನೋ 
ಹರವಾದ ಪಾದಕಮಲವುಳ್ಳವಳೇ , ವಿಸ್ತಾರವಾದ ನೀಲಕಂಠನ ಶರೀರದಲ್ಲಿ ಕೂಡಿ 
ಕೊಂಡಿರುವ ಅಂಗವುಳ್ಳವಳೇ , ನಿರಂತರವಾದ ದಯೆಗೆ ಆಸ್ಪದಳಾದವಳೇ , ಆಿಯೇ 
ನನ್ನನ್ನು ರಕ್ಷಿಸು. 


ಇಪ್ಪತ್ತುಮೂರನೆಯ ಆಶ್ವಾಸ ಸಮಾಪ್ತವಾಯಿತು. 


ಚತುರ್ವಿ೦ಶಾಶ್ವಾಸಂ 

[ಕಿನ್ನರ ಬಸವ ಪ್ರಾಣದಾನದ ಕಥೆ] 
ಶ್ರೀಗೌರೀಕಚಭರಮಾ 
ಲಾಗಣಮಕರಂದಸಿಕ್ಕಭುಜನಜರನಜಂ 
ಸಾಗರಜಾವರಮುಖಸುರ 
ಪೂಗನುತಂ ಮಾ ಸೌಖ್ಯವಂ ಶಿವಲಿಂಗಂ 
ಮುನ್ನೊರ್ಮೆ ಬಸವನಸುವಿದು 
ಕಿನ್ನರನಸುಗೂಡಿ ಪೋದುದೆಂದದರಿಜಿವಂ 
ಚನ್ನಬಸವಣ್ಣನಾಗಳ 
ಬಿನ್ನವಿಸಿದನಖಿಳ ಶರಣಸಂತತಿಗೊಲವಿಂ 
ವರಿ ಅದೆಂತೆನೆ 

ಪ್ರಾಣಲಿಂಗಮೆನಗೀತನೆಂದು ವಿ 
ಶ್ರಾಣನೈ ಕನಿಧಿ ಕಿನ್ನರಯ್ಯನಂ 
ಮಾಣದೊಲ್ಕು ಭಜಿಸುತ್ತೆ ಭಕ್ತಿಯಿಂ 
ಕ್ರೋಣಿಯಲ್ಲಿ ವೃಷಭೇಂದ್ರನಿರ್ಪಿನಂ 
ಹರನಾ ಬಸವನ ದೇಹದ 
ಪರಿಯಂ ಧರೆಗಮಪಲೆಂದು ನೆನೆವುತೆ ತಳ್ಳಿ 
ನೈರನಸುವಂ ತನ್ನೊಳ್ಳಿಗೆ 
ಬೆರಸುತಡಂಗಿಸಿದನಾಗಳಾ ಬಸವೇಶ 
ಕಾಣುತ್ತೆ ಕಿನ್ನರಯ್ಯಂ 
ಪ್ರಾಣಂಗಳೆದಂದಮಂ ಭಯಂಬಡೆದು ಜಗ 

ಕಿನ್ನ ರಬಸವ ಪ್ರಾಣದಾನದ ಕಥೆ 
೧. ಮಂಗಳಕರಳಾದ ಪಾರ್ವತೀ ದೇವಿಯ ಶೋಭಿಸುವ ಕೇಶದಲ್ಲಿರುವ ಪುಷ್ಪ 
ಮಾಲೆಗಳ ಸಮುದಾಯದ ಮಕರಂದದಿಂದ ಕೂಡಿಕೊಂಡಿರುವ ಬಾಹುವುಳ್ಳ , ಮುಪ್ಪಿ 
ಲ್ಲದ, ಉತ್ಪರಹಿತನಾದ ( ಜನನ ರಹಿತನಾದ) ವಿಷ್ಣುವೇ ಮೊದಲಾದ ದೇವತೆಗಳ 
ಸಮುದಾಯದಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟ ಶಿವಲಿಂಗನು ಸೌಖ್ಯವನ್ನುಂಟು 
ಮಾಡಲಿ . ೨. ಈ ಪೂರ್ವದಲ್ಲಿ ಒಂದು ಸಲ ಕಿನ್ನರಿ ಬೊಮ್ಮಯ್ಯನ ಸಂಗಡವೇ 
ಬಸವಣ್ಣನವರ ಪ್ರಾಣವು ಹೋಗಿತ್ತೆಂಬುವ ಅರಿವನ್ನು ಚೆನ್ನಬಸವಣ್ಣನವರು ಆಗ 
ಸಮಸ್ತ ಶರಣ ಸಮೂಹಕ್ಕೆ ಪ್ರೀತಿಯಿಂದ ಬಿನ್ನವಿಸಿಕೊಂಡನು . ವ!! ಅದು ಹೇಗೆಂದರೆ 
೩ - ೫ .ಲೋಕದಲ್ಲಿ ದಾನಗುಣಕ್ಕೆ ಪ್ರಮುಖ ನಿಕ್ಷೇಪ ಸ್ವರೂಪನಾಗಿರುವ ಈ ಕಿನ್ನರಿಯ 


1 ಭೂ ( ಮು ) 


ಬಸವರಾಜ ವಿಜಯಂ 


ತ್ಯಾಣಪರಂ ಬಿಸುಸುಯ್ಯ 
ಕ್ಷೀಣಗುಣಂ ಬಹಳ ಶೋಕಮಂ ಮಿಗೆ ತಳೆದಂ 
ವ|| ಅಂತು ತಳೆದಳವಿಗಳಿದ ವಿಷಾದದಿಂ ತಲ್ಲಣಿಸಿ ಮಲಗಿ 

ಹಾ ಮದೀಶದೆಡಂಗಿದೆ ಕಿನ್ನರೇಶಾ | ಹಾ ಗುಣ 
ಧಾಮ ನೀನಕಟಿಂತು ಪೋಪುದೆ ಕಿನ್ನರೇಣಾ 
ಸಾರವೀರಗುಣಾನುರಂಜನ ಕಿನ್ನರೇಶಾ ! ಹಾ ಮದ 
ದೂರ ದುರ್ಮತಗರ್ವಭಂಜನ ಕಿನ್ನರೇಶಾ 
ಪರಮಕರುಣಾಪಾರಸಿಂಧುವೆ ಕಿನ್ನರೇಶಾ ! ಹಾ ಮೃದು 
ಸರಸಭಾಷಣ ಭಕ್ತಬಂಧುವೆ ಕಿನ್ನರೇಶಾ 
ಕಾಲಕಾಲಮಾಮರದ್ರುಮ ಕಿನ್ನರೇಶಾ | ಹಾ ಶುಭ 
ಶೀಲ ಜಿತಶಾಂಭವಾಗಮ ಕಿನ್ನರೇಶಾ 
ಪಂಡಿತಪ್ರಕರೈಕಪಾಲಕ ಕಿನ್ನರೇಶಾ | ಹಾ ಗುಣ 
ಮಂಡಿತಾಮಳಶಾಂತಿಲೋಲಕ ಕಿನ್ನರೇಶಾ 
ಊರ್ಜಿತಾಖಿಳ ಯೋಗಿನಾಯಕ ಕಿನ್ನರೇಶಾ ! ಹಾ ಬಲ 
ನಿರ್ಜಿತಾತುಳಪುಷ್ಪ ಸಾಯಕ ಕಿನ್ನರೇಶಾ 
ಲಿಂಗಜಂಗಮ ಭಕ್ತಿಭಾಸುರ ಕಿನ್ನರೇಶಾ | ಹಾ ಗಣ 
ಸಂಗನೀತ ಸಮಸ್ತವಾಸರ ಕಿನ್ನರೇಶಾ 
ದುರ್ಮತಾಂಬುಜಮತ್ತವಾರಣ ಕಿನ್ನರೇಶಾ | ಹಾ ಶಿವ 
ಧರ್ಮಸಂಪದಶರ್ಮಕಾರಣ ಕಿನ್ನರೇಶಾ 


ಬೊಮ್ಮಯ್ಯನು ನನಗೆ ಪ್ರಾಣಲಿಂಗ ಸ್ವರೂಪನಾಗಿದ್ದಾನೆಂದು ಬಸವಣ್ಣನು ಆ 
ಕಿನ್ನರಯ್ಯ ನನ್ನ ಒಲುಮೆಯಿಂದ ತಪ್ಪದೆ ಭಜಿಸುತ್ತ ಶೋಭೆಯಿಂದ ಇರುತ್ತಿರುವಾಗ 
ಪರಮೇಶ್ವರನು ಬಸವಣ್ಣನ ಆ ಸ್ನೇಹದ ರೀತಿಯನ್ನು ಭೂಲೋಕಕ್ಕೆ ತಿಳಿಸಬೇಕೆಂದು 
ಚಿಂತಿಸಿದವನಾಗಿ ಆ ಕಿನ್ನರಯ್ಯನ ಪ್ರಾಣವನ್ನು ತನ್ನಲ್ಲಿ ಬೆರೆಸಿಕೊಂಡು ಅಡಗಿಸಿಬಿಟ್ಟನು. 
ಕಿನ್ನರಯ್ಯನು ಪ್ರಾಣಬಿಟ್ಟದ್ದನ್ನು ಕಂಡು ಭಯಪಟ್ಟು ಲೋಕದ ಜನರ ರಕ್ಷಣೆಯಲ್ಲಿ 
ಆಸಕ್ತನೂ , ಕ್ಷೀಣರಹಿತವಾದ ಗುಣವುಳ್ಳವನೂ ಆದ ಬಸವೇಶ್ವರನು ನಿಟ್ಟುಸಿರುಬಿಟ್ಟು 
ಅತ್ಯಂತ ಶೋಕವನ್ನು ಹೊಂದಿದವನಾದನು . ವ || ಆ ರೀತಿಯಲ್ಲಿ ದುಃಖಗೊಂಡು 
ಅಗಣಿತವಾದ ಮಾನಸಿಕ ಕ್ಷೇಶದಿಂದ ತಲ್ಲಣಗೊಂಡು ಸಂಕಟಪಟ್ಟು ೬ - ೧೩ . “ ಹಾ ! 
ನನ್ನ ಸ್ವಾಮಿಯೇ , ಇದೆಲ್ಲಿ ಅಡಗಿ ಹೋದೆ? ಕಿನ್ನರೇಶಾ ! ಹಾ ! ಉದ್ದಾಮ ಗುಣ 
ಶ್ರೇಷ್ಟನೇ , ಕಿನ್ನರೇಶ್ವರಾ, ನೀನು ಈ ರೀತಿಹೋಗಬಹುದೇ ? ಸಾರವತ್ತಾದ ವೀರ 
ಗುಣದಿಂದ ಸಂತೋಷಪಡಿಸತಕ್ಕ ಕಿನ್ನರೇಶ್ವರಾ, ಮದದಿಂದದೂರನಾದವನೇ , ದುಷ್ಟ 
ಮತಗಳ ಅಹಂಕಾರ ನಾಶಕನಾದ ಕಿನ್ನರೇಶಾ ! ಪರಮ ಕರುಣಾಸಮುದ್ರನೇ , 
ಕಿನ್ನರೇಶಾ ! ಹಾ ! ಮೃದುವಾಗಿಯೂ ಸರಸವಾಗಿಯೂ ರಸವತ್ತಾಗಿಯೂ ಮಾತ 
ನಾಡುವವನೇ , ಭಕ್ತರ ಬಂಧುವೇ , ಕಿನ್ನರೇಶಾ ! ಶಿವ ಮತಕ್ಕೆ ಕಲ್ಪವೃಕ್ಷ ಸ್ವರೂಪ 


ಚತುರ್ವಿಂಶಾಶ್ವಾಸಂ 


೬೬೫ 


ವ ॥ ಎಂದು ಪಲು೦ಬಿ ಪಳಯಿಸಿ ಮತ್ತವಿರದೆ 


ಹಾ ಮದೀಯ ಮನೋವನೇರುಹವಾಸರಾಜಮುರಾಳ ಹಾ 
ಹಾ ಮದೀಯ ಸುಬೋಧಸಾರಸವಾರೇಶ್ವರ ಬಿಂಬ ಹಾ 
ಹಾ ಮದೀಯವಿಲೋಚನೋತ್ಸಲಚಾರುಪೂರ್ಣಮ್ಮಗಾಂಕ ಹಾ 
ಹಾ ಮದೀಯ ವಿವೇಕನಂದನಚೈತ್ರ ಕಿನ್ನರನಾಯಕಾ 


ಕಿನ್ನರಪತಿಯಾನಿರೆ ಪರ 
ಕಿನ್ನರಪತಿಯೊಡನೆ ಮೇಳವೇ ನಿನಗೆಂದಾ 
ಪನ್ನಗಧರನಂ ಭೂಬುಧ 
ಸನ್ನುತ ಮೂದಲಿಸಲೆಂದು ಪದೆದೆಯಿದೆಯೋ 


ಕಿನ್ನರವರ್ಯ ನಿನ್ನ ನಡೆ ನಿನ್ನಯ ಮೆಲ್ಕುಡಿ ನಿನ್ನ ಭಕ್ತಿ ಸಂ 
ಪನ್ನತೆ ನಿನ್ನ ವಿಗ್ರಹದ ಚಲ್ವಿಕೆ ನಿನ್ನ ವಿನೋದದೇಳೆ ಈ 


ನಾದ ಕಿನ್ನರೇಶ್ವರನೇ , ಹಾ ! ಶುಭವಾದ ಶೀಲವುಳ್ಳವನೇ , ಶಿವಾಗಮಗಳಿಂದ 
ಹೊಗಳಿಸಿ ಕೊಳ್ಳಲ್ಪಟ್ಟವನೇ ಕಿನ್ನರೇಶಾ ! ಹೇ ಪಂಡಿತರ ಸಮೂಹಕ್ಕೆ ಪ್ರಮುಖ 
ರಕ್ಷಕನಾದ ಕಿನ್ನರೇಶ್ವರಾ, ಹಾ ! ಸದ್ಗುಣಗಳಿಂದ ಅಲಂಕರಿಸಲ್ಪಟ್ಟವನೂ , ನಿರ್ಮಲ 
ವಾದ ಶಾಂತಿಗುಣದಲ್ಲಿ ಆಸಕ್ತನಾದವನೂ ಆದ ಕಿನ್ನರೇಶ್ವರನೇ , ತೇಜಸ್ವಿಗಳಾದ 
ಸಮಸ್ತ ಋಷಿ ಜನಕ್ಕೆ ವಲ್ಲಭಪ್ರಾಯನಾದ ಕಿನ್ನರೇಶ್ವರನೇ , ಹಾ ! ಅಸದೃಶನಾದ 
ಮನ್ಮಥನನ್ನು ಜಯಿಸಿದವನೇ , ಲಿಂಗ ಮತ್ತು ಜಂಗಮರುಗಳಲ್ಲಿ ಪ್ರಕಾಶಮಾನವಾದ 
ಭಕ್ತಿಯಿಂದ ಕೂಡಿದವನೇ , ಸಮಸ್ತ ದಿನಗಳ ಪ್ರಮಥರುಗಳ ಸ್ನೇಹದಿಂದ 
ಕಳೆಯುತ್ತಿದ್ದವನೇ ಹಾ ಕಿನ್ನರೇಶ್ವರಾ ! ಕೆಟ್ಟಮತಗಳೆಂಬ ಕಮಲಗಳಿಗೆ ಮದೋನ್ಮತ್ತ 
ಆನೆಯಂತಿದ್ದವನೇ , ಶೈವಧರ್ಮವೆಂಬ ಸಂಪತ್ತುಳ್ಳವನೇ , ಸುಖಕ್ಕೆ ಮೂಲಭೂತ 
ನಾದವನೇ , ಹಾ ! ಕಿನ್ನರೇಶ್ವರಾ !' ವ!! ಎಂದು ಹಲುಬಿ ಹಂಬಲಿಸಿ ಪುನಃ ತಪ್ಪದೆ 
೧೪. ' ಹಾ ! ನನ್ನ ಮನಸ್ಸೆಂಬ ಕಮಲದಲ್ಲಿ ವಾಸವಾಗಿದ್ದ ಹಂಸ ಪಕ್ಷಿಯೇ , ಹಾ ! 
ಹಾ ! ನನ್ನ ನೇತ್ರವೆಂಬ ನೈದಿಲೆಗಳಿಗೆ ಮನೋಹರನಾದ ಪೂರ್ಣ ಚಂದ್ರನಂತಿದ್ದವನೇ , 
ಹಾ ! ನನ್ನ ವಿವೇಕವೆಂಬ ನಂದನವನಕ್ಕೆ ವಸಂತನಂತೆ ಇದ್ದವನೇ ಹಾ ! ಕಿನ್ನರ 
ನಾಯಕನೇ ! ೧೫. ಭೂಮಂಡಲದಲ್ಲಿರುವ ವಿದ್ವಾಂಸರುಗಳಿಂದ ಹೊಗಳಿಸಿಕೊಂಡ 
ಕಿನ್ನರೇಶ್ವರನೇ , ( ಈ ಲೋಕದಲ್ಲಿ) ಕಿನ್ನರ ಪತಿಯ ಹಾಗೆ ( ಕುಬೇರನ ಹಾಗೆ) 
ನಾನೇ ಇರುತ್ತಿರುವಾಗ (ಸ್ವರ್ಗಲೋಕದ) ಬೇರೊಬ್ಬ ಕಿನ್ನರ ಪತಿಯೊಡನೆ ನೀನು 
ಸ್ನೇಹ ಹೊಂದಲೆಂದೋ , ಆ ಪರಶಿವನನ್ನು ಮೂದಲಿಸಲೆಂದೋ , ಇಚ್ಛೆಪಟ್ಟು 
ಹೋದೆಯೋ ೧೬ . 'ಕಿನ್ನರವರನೇ , ಕೇಳು : ನಿನ್ನ ನಡತೆ, ನಿನ್ನ ಮೃದುಮಾತು, 
ನಿನ್ನ ಭಕ್ತಿ ಸಂಪನ್ನತೆ, ನಿನ್ನ ಅಂಗ ಸೌಂದಯ್ಯ , ನಿನ್ನ ಸಂತೋಷದ ಆಧಿಕ್ಯ , ನಿನ್ನ 


೬೬೬ 


ಬಸವರಾಜ ವಿಜಯಂ 


೧೭ 


ಛಿನ್ನ ಕಳಾವಿಳಾಸತೆಯನೆಲ್ಲವುಮೆನ್ನೆರ್ದೆಯಲ್ಲಿ ಬೆಚ್ಚು ನ 
ಛಿನ್ನೆಲೆಗೊಂಡು ತೋರ್ಪುದು ಗಡಿಂದಿನ ನಿನ್ನ ವಿಯೋಗವದ್ಭುತ - ೧೬ 
ಎನ್ನ ಸುರು ಮೇ ನುಡಿಯೆಯೆನ್ನಯ ಕಂಗಳ ಪುಣ್ಯವೇ ಪೊದ 
ಲೈನ್ನೊಡನೇಕೆ ನೀಂ ಮುನಿದೆಯೆನ್ನಯ ಬಾಗಡರ್ಪೆ ಸತ್ಯಪಾ 
ಸನ್ನತೆವೆತ್ತು ನಾಡು ನಡೆನೋಡೆ ಭವತ್ಪದನೃತ್ಯನಾಗಿ ಬಾ 
ಲೈನೊಳದೇಕೆ ನಿರ್ದಯತೆ ಕಿನ್ನರನಾಯಕ ಸಹಾಯಕಾ 

ವ|| ಎಂದು ಪಲವಂದದಿಂ ಪಳಯಿಸಿಶೋಕಾಸ್ತುಕಣಕಲಿತವದನಮಂಡಳನಾಗಿ ಬಸವರಸನಿ 
ರ್ಪಿನಮಾಗಳಡಿಯಲಿ ಬಾಚಯ್ಯನೆಂಬ ಭಕ್ತಕಂಚುಕಿ ಶಿವಗಣನಿರೂಪದಿಂ ಪ್ರಮಥಗಣಪಟ್ಟಗಜ 
ಮೆನಿಪ ಮಡಿವಳ ಮಾಚಿದೇವನಡಿಗಳೆಡೆಗಳಂದು ಭಕ್ತಿಯಿಂ ಪೊಡಮಟ್ಟು ಕಿನ್ನರೇಂದ್ರಂ ಪನ್ನ 
ಗಧರನೊಡವೆರೆದಿರವಂ ಬಿನ್ನಯಿಸಿ ಬನ್ನಿ ಮೆಂಬುದುಂ ಮಾಚಿದೇವಂ ಸಮುನ್ನ ತಚಿತ್ತಂ ಕೇಳು 
ಶಿವಗಣನಿವಹವಲ್ಲಿ ಬಂದಿರ್ದಪುದೆ ಬಸವಣೀಗೆಯ ಪಂ ಪೇಳೆಂಬುದುಮಾತನಿಂತೆಂದಂ 

ಬಂದಿರ್ಪುದಖಿಳ ಶಿವಗಣ 
ವೃಂದಂ ಮಾದರಸ ಮುಖ್ಯಮಿಗಳದೆದೇ 


ವಿದ್ಯಾಶೋಭೆ- ಇವೆಲ್ಲವೂ ನನ್ನ ಹೃದಯದಲ್ಲಿ ಮನೋಹರವಾಗಿ ಸಂಬಂಧಿಸಿ 
ನೆಲೆಗೊಂಡು ತೋರುವುವಲ್ಲವೇ ! ಈ ದಿವಸ ನಿನ್ನ ( ಈ ರೀತಿಯ) ಅಗಲಿಕೆಯು 
ಅದ್ಭುತ ! ( ಎಂದೆನಿಸಿದೆ)' ೧೭ . ನನ್ನ ಶ್ರೇಷ್ಟವಾದ ರತ್ನ ವೇ , ( ನನ್ನೊಡನೆ ) 
ಮಾತನಾಡುವುದಿಲ್ಲವೆ ? ಹೇ , ನನ್ನ ಕಣ್ಣುಗಳ ಪುಣ್ಯವೇ , ನನ್ನ ಸಹಾಯಕನೇ , 
ಕಿನ್ನರನಾಯಕನೇ , ಪ್ರಸಿದ್ದವಾದ ನನ್ನೊಡನೆ ನೀನೇಕೆ ಕೋಪಿಸಿಕೊಂಡಿದ್ದೀಯೆ ? 
ಹೇ , ನನ್ನ ಬಾಳಿಗೆ ಆಶ್ರಯನಾಗಿದ್ದವನೇ , ನಿನ್ನ ಶ್ರೇಷ್ಠಕೃಪೆಗೆ ಪಾತ್ರನಾಗಿದ್ದು 
ಕೊಂಡು ಚೆನ್ನಾಗಿ ನಿನ್ನನ್ನು ನೋಡಿಕೊಂಡಿದ್ದ ನಿನ್ನ ಸೇವಕನಾಗಿಯೇ ಆಗಿ ಬಾಳಿದ್ದ 
ನನ್ನಲ್ಲಿ ಈ ನಿರ್ದಯತೆ ( ನಿನಗೆ) ಏಕಾಯಿತು ?' ವ!! ಹೀಗೆಂದು ಹಲವು ಪ್ರಕಾರ 
ದಿಂದ ಪ್ರಲಾಪಮಾಡಿ , ದುಃಖದಿಂದಕೂಡಿದ ಕಣ್ಣೀರಿನಿಂದ ತುಂಬಿದ ಮುಖ ಮಂಡಲ 
ವುಳ್ಳವನಾಗಿ , ಬಸವೇಶ್ವರನು ಇರುತ್ತಿರುವಾಗ ಪ್ರತೀಹಾರಿಯಾದ ಬಾಚರಸನೆಂಬ 
ಶಿವಭಕ್ತ ಸೇವಕನು , ಶಿವಗಣಗಳ ಆಜ್ಞೆಯ ಪ್ರಕಾರವಾಗಿ ಪ್ರಮಥರೆಲ್ಲರ ಪಟ್ಟದಾನೆ 
ಯೆಂದೆನಿಸಿದ್ದ ಮಡಿವಳ ಮಾಚಿದೇವನ ಹತ್ತಿರಕ್ಕೆ ಬಂದು ಭಕ್ತಿಯಿಂದ ನಮಸ್ಕರಿಸಿ, 
ಕಿನ್ನರಿ ಬೊಮ್ಮಯ್ಯನವರು ಶಿವನಲ್ಲಿ ಬೆರೆತುಹೋದರೀತಿಯನ್ನು ವಿಜ್ಞಾಪಿಸಿಕೊಂಡು 
'( ಅಲ್ಲಿಗೆ ತಾವು) ಬರಬೇಕು' ಎಂದೆನ್ನಲಾಗಿ, ಶ್ರೇಷ್ಠ ಚಿತನಾದ ಮಾಚಿದೇವನು ಕೇಳಿ, 
“ ಶಿವ ಶರಣರ ಸಮೂಹವು ಅಲ್ಲಿಗೆ ಬಂದಿರುವುದೇ ? ಬಸವಣ್ಣನು ಏನು ಮಾಡು 
ತಿದ್ದಾನೆ ? ಹೇಳು'. ಎಂದು ಆ ಮಡಿವಳ ಮಾಚಯ್ಯನು ಅನ್ನಲಾಗಿ, ಬಾಚಯ್ಯನು 
ಹೀಗೆ ಹೇಳಿದನು : ೧೮. ' ಮಾದರಸ ( ಸಕಳೇಶ ಮಾದರಸ) ನೇ ಮೊದಲಾದ ಶಿವ 
ಶರಣರ ಸಮೂಹವು ಬಂದಿರುವುದು . ಈಗ ಬಸವಣ್ಣನೂ ಅಲ್ಲಿಗೆ ಬಂದು ( ಆ 


_Jವಾಳ( ಅ ), ವಳ( ಮು ) 


ಚತುರ್ವಿಂಶಾಶ್ವಾಸಂ 


ಇಂದಾ ಬಸವಂ ಕಿನ್ನರ 
ನಂದದ ಕಂಧರಮನಟ್ಟಿ ಶೋಕಿಷನಲ್ಲೇ 
ಪ್ರಣಯದೆ ಕಿನ್ನರ ಬೊಮ್ಮನ 
ಗುಣಂಗಳಂ ನೆನೆದು ನೊಂದು ಬಿಸುಸುಯತೆ ಸಂ | 
ದಣಿಫ ಕಡು ಶೋಕದಿಂ ತ 
ಲ್ಲಣಿಸಿ ಪಲುಂಬಿದವನಲ್ಲಿ ಬಸವಕುಮಾರ 
ವ|| ಎಂದ ನುಡಿಯು ಮಾಚಿದೇವನೇಳಿದಂಗಳು ಮುಗುಳಗೆ ನಕ್ಕು 
ಕರುಣಾಳು ಬಸವನಲ್ಲದೆ 
ಧರಣಿಯೊಳಾರುಂಟು ಶರಣನಳಿದೊಡೆಶೋಕಾ 
ತುರನಾಗಿ ಮಲಗಿದಪನೀ 
ಧರಿತ್ರಿಯೋಳ್ಳಕ್ಕಿಭಾವಂತಿರಬೇಡಾ 
ಚರಲಿಂಗಪ್ರಾಣತೆಯದು 
ಚಿರವ್ರತಂ ತನಗೆನಿಪ್ಪ ಭಾಷೆಯ ಪರಿಯಂ 
ಪರುಠವಿಸಿದನಿಗಳ 
ವರಸಂ ಲೇಸಾದುದವಮ ತನ್ನ ಚರಿತ್ರಂ 
ಶಿರಮಂ ಪತ್ತುಗುರ್ಮೆ ಭಕ್ತಿಮದದುದೇಕಂ ಪೊದಲ್ದಾಗಳು 
ಬೃರದಿಂವಾಳವನಸ್ಯಸಾಧ್ಯ ಶಪಥೋನ್ಯಾಸವು ಮುಂಬಿ ಬ 
ರ್ಪಿರವಂ ಕಜ್ಜದ ಹಾನಿಯಂ ಪರಿಕಿಸಂ ಮತ್ತೆಲ್ಲ ಭಕ್ತರ್ಕಳಂ 

ತಿರಲೋಲ್ಲಂ ಬಸವೆಂ ವಿಚಾರಿಸನದೇಕಾಷ್ಟ್ರೀಯ ಸಾಮರ್ಥ್ಯವು 
ಕಿನ್ನರಯ್ಯನಿರುವಲ್ಲಿಗೆ ಬಂದು ಅವನ ಕೋಮಲ ಕಂಠವನ್ನಾಲಂಗಿಸಿಕೊಂಡು ಶೋಕಿಸು 
ತಿದ್ದಾನೆ.' ೧೯ . ` ಬಸವಣ್ಣನವರು ಆ ಕಿನ್ನರಯ್ಯನ ಅಗಲಿಕೆಯ ಕಾರಣದಿಂದ ಅವನ 
ಗುಣ ಸಮೂಹವನ್ನೆಲ್ಲ ನೆನೆಯುತ್ತ ನಿಟ್ಟುಸಿರು ಬಿಡುತ್ತ ನೋಂದು ಹೋದವನಾಗಿ 
ವಿಶೇಷವಾದ ದುಃಖದಿಂದ ಸಂಕಟಪಟ್ಟು ಅಲ್ಲಿ ಹಲುಬುತ್ತ ಅಳುತ್ತಿದ್ದಾನೆ.' ವ|| 
ಹೀಗೆಂದು ಮಾತನಾಡಿದ ( ಬಾಚಯ್ಯನ) ಮಾತುಗಳನ್ನು ಮಡಿವಳ ಮಾಚಿದೇವನು 
ಕೇಳಿ ತಿರಸ್ಕರಿಸಿ , ಮುಗುಳುನಗೆ ನಕ್ಕು ೨೦ . 'ಲೋಕದಲ್ಲಿ ಕರುಣಾಳುವು ಬಸವಣ್ಣ 
ನಲ್ಲದೆ ಇನ್ನಾರಿದ್ದಾರೆ ? ಶರಣನು ಅಳಿದು ಹೋದರೆ ಶೋಕಾತುರನಾಗಿ ( ಅವನು ). 
ಸಂಕಟಪಡುತ್ತಿದ್ದಾನೆ. ಲೋಕದಲ್ಲಿ ಭಕ್ತಿಭಾವವೆಂಬುದು ಈ ರೀತಿ ಇರಬೇಡವೇ !? 
೨೧ . ಬಸವಣ್ಣನಿಗೆ ಜಂಗಮಲಿಂಗವೇ ಪ್ರಾಣವೆಂಬ ಶಾಶ್ವತ ವ್ರತದ ಭಾಷೆಯುಳ್ಳವನು 
ಈಗ ಆ ಭಾಷೆಯನ್ನು ಉಲ್ಲಂಘಿಸಿ ಬಿಟ್ಟಂತಾಯಿತು. ಆತನ ಚರಿತ್ರೆ ಈಗ ಸಫಲವಾದ 
ಹಾಗಾಯಿತು ಅಬ್ಬಾ !' ೨೨ . ಭಕ್ತಿ ಮದದ ಉದ್ರೇಕವು ಒಮ್ಮೊಮ್ಮೆ ( ಆ ಬಸವಣ್ಣ 
ನಿಗೆ) ನೆತ್ತಿಗೇರಿ ಬಿಡುವುದು. ಹೀಗೆ ನೆತ್ತಿಗೇರಿದಾಗ ಅಬ್ಬರದಿಂದ ಇತರರಿಗೆ ಅಸಾಧ್ಯ 
ವಾದ ಭಕ್ತಿಯ ಶಪಥದ ಉಪನ್ಯಾಸವನ್ನೇ ಮಾಡುವನು . ಮುಂದೆ ಉಂಟಾಗಬಹು 
ದಾದ ಕಾರ ಹಾನಿಯನ್ನು ಯೋಚಿಸುವುದೇ ಇಲ್ಲ. ಮತ್ತು ಉಳಿದೆಲ್ಲ ಭಕ್ತರಂತೆ ಆ 
ಬಸವಣ್ಣನು ಇರುವುದಿಲ್ಲ. ತನ್ನ ಆತ್ಮಶಕ್ತಿಯನ್ನು ಅವನು ಏಕೆ ವಿಚಾರಿಸುವುದಿಲ್ಲವೋ 


೬೬೮ 


ಬಸವರಾಜ ವಿಜಯಂ 


ನೆನೆವಂತೆ ಕಿನ್ನರಾಧೀ 
ಶನ ಗುಣವಂ ಪೂಣ್ಣ ತನ್ನ ಭಾಷೆಯನೀಗಲ್ 
ನೆನೆಯದೆ ಕಣ್ಣನಿಗಳ ಪೆ 
ರ್ವೊನಲಿಂ ನಾಂದಪರೆ ಭಲರೆ ಭಕ್ತವರೇಣ್ಯಂ 
ಹರಭಕ್ಕ೦ಗಳಿವೆಂಬುದು 
ಪರಮಾರ್ಥಮೆ ಲಿಂಗಯೋಗಿಗೆತ್ತಣದಳಿವೀ 
ಪರಿಯದಜ್ಯದ ಜಡರಂ | 
ತಿರೆ ತಾಂ ಬಂದೇಕೆ ಬಸವನಾಕ್ರಂದಿಪನೊ 


ಜಂಗಮವನರಸುವೆಂದು ಕ 
ಡಂಗಿ ಕರಂ ಪೂಣ್ಣ1 ಪೂಣ್ಯಂಮದೀಗ 
ಲೈಂಗದೆ ಪಳಯಿಪ ಠಕ್ಕಂ 
ಗಂಗಜಪರ ಕಲ್ಲಿನಾಥನೇನೊ ಪನೇ 


ಅಳಲುಯೆನವನ ಗುಣಸಂ 
ಕುಳಮಂ ನೆನೆನೆನೆದು ಪಾಡಿ ಬಸವರಸನವೋ 
ಲ್ಪಳಯಿಸಲಾಯಂ ಬಂದೊಡೆ 
ಫಳಮೇನೆಂದಮಲ್ಲಿಗಾತನೆ ಸಾಲು 


ಏನೋ !” ೨೩ . ' ಕಿನ್ನರೇಶನ ಗುಣಗಳನ್ನು ನೆನೆಯುವಂತೆ ( ಆ ಬಸವಣ್ಣನು) ತಾನು 
ಮಾಡಿದ ಪ್ರತಿಜ್ಞೆಯನ್ನು ನೆನೆಯದೆಕಣ್ಣೀರಿನ ದೊಡ್ಡ ಪ್ರವಾಹದಿಂದ ನೆನೆಯುತ್ತಿರು 
ವನೇ ? ಭಲೇ ! ಭಕ್ತಶ್ರೇಷ್ಟನೇ !' ೨೪, ' ಹರಭಕ್ತನೆನಿಸಿದವನಿಗೆ ಸಾವು ಎಂಬುದು 
ಪರಮಾರ್ಥವೇ ? ಲಿಂಗಯೋಗದಲ್ಲಿರುವವನಿಗೆ ಅಳಿವು ಎಲ್ಲಿಯದು ? ಈ ತತ್ಯ 
ವನ್ನು ಅರಿತೂ ಕೂಡ ತಿಳಿಯದ ಮೂಢರ ಹಾಗೆ ಸುಮ್ಮನೆ ಆ ಬಸವಣ್ಣನು ಏಕೆ 
ಅಳುವನೋ !” ೨೫ , ' ಜಂಗಮವೇ ನನಗೆ ಪ್ರಾಣ ಎಂದು ಉತ್ಸಾಹದಿಂದ ಮಾಡಿದ 
ಪ್ರತಿಜ್ಞೆಯನ್ನು ಈಗ (ಪ್ರತ್ಯಕ್ಷವಾಗಿ) ಪ್ರಕಟಗೊಳಿಸುವುದನ್ನು ಮರೆತು ಬಿಟ್ಟು , ಈಗ 
ಒಂದೇ ಸಮನೆ ಪ್ರಲಾಪ ಮಾಡುವ ಆ ಠಕ್ಕನಿಗೆ ಮನ್ಮಥಧ್ವಂಸಿಯಾದ ಕಲಿ ದೇವರ 
ದೇವನು ಒಲಿಯುವನೇ , (' ಕಲಿ ದೇವರ ದೇವ' ನೆಂಬುದು ಮಡಿವಳ ಮಾಚಿದೇವರ 
ವಚನ ಮುದ್ರಿಕೆ. ಕವಿ ಅದನ್ನು ಲಕ್ಷದಲ್ಲಿಟ್ಟು ಕಲ್ಲಿನಾಥ' ಎಂದಿದ್ದಾನೆ.) ೨೬ . ಆ 
ಕಿನ್ನರಮ್ಮನ ಗುಣ ಸಂಪತ್ತನ್ನು ನೆನೆ ನೆನೆದು ದುಃಖ ಪಡುವುದಕ್ಕೆ (ಕಾರಣವನ್ನು ) 
ತಿಳಿಯೆನು. ಆ ಬಸವರಸನ ಹಾಗೆ ಹಾಡಿ ಹಾಡಿ ಅಳುವುದನ್ನು ನಾನು ತಿಳಿ 
ಯೆನು ( ಅದ್ದರಿಂದ) ಅಲ್ಲಿಗೆ ಬಂದರೆ ನನ್ನಿಂದೇನು ಫಲ ? ಅಲ್ಲಿಗೆ ಆ 


1ಣ್ಣು ( ಚ) 


ಚತುರ್ವಿಂಶಾಶ್ವಾಸಂ 


೬೬೯ 


ವ|| ಎಂದುಮಾ ಭಕ್ತಿರಹಿತನ ಸಾರ್ಕೆಗಾಂ ಬಾರೆನೆಂದ ಮಾಚಿದೇವನಾಕ್ಷೇಪವಚನಮಂ 
ಕೇಳು ಪಡಿಯಲಿಂ ಬಿಗುರ್ತು ಬೆಬ್ಬಳೆವೋಗಿ ಜವದಿಂ ಪರಿತಂದು ಗಣಸಭೆಗೆ ಮಣಿದು ಮಾಡಿ 
ದೇವನೆಂದುದುವನೆಲ್ಲಮಂ ನಡುಕಂ ಮಿಗೆ ಬಿನ್ನಯಿಸೆ ಬಸವರಾಜಂ ಕೇಳು ನಿಜಪ್ರತಿಜ್ಞೆಯಂ 
ನೆನೆದು ಶೋಕಮಂ ಮಾಣು ಬೆಳಗುವಟ್ಟು ಕಿನರಪ್ರಾಣದೊಳನ್ನಸುವಂ ರಯದಿಂ ಬಳಿಸಲಿಸಿದಾ 
ಪ್ರಸ್ತಾವದೊಳ್ - 


ಚರಲಿಂಗದಸುವಿನೊಡನಸು 
ವೆರಸಿದನೀ ಬಸವನಸಮಗುಣನಿದು ಪೊಸತು 
ರ್ವರೆಯೋwಂಡರೊಳಂ ಕೇ 
ಆರೋಳಂ ಕಂಟೆಂದುಮಾಲಿಸಿಯುಮಱದಪೆವೇ 


ಮಾಚಯ್ಯಂ ಬೆಸಸಿದುದೆ ಸ 
ದಾಚಾರಂ ತನಗೆನುತ್ತೆ ಕಡುಗಪ್ತಮನಾ 
ಲೋಚಿಸದೆ ನೆಗಳ ಮಹಿಮೆಯ 
ಗೋಚರಮನ್ಯರ್ಗೆ ಬಸವದಂಡಾಧಿಪನಾ 


೨೮ 


ವ॥ ಎಂದಲ್ಲಿಯ ಭಕ್ತಸಮುದಯಂ ಬಸವನಂ ಪೊಗಳುತ್ತುಮಿರ್ದು ಪಡಿಯಲ್ಲಿ ಬಾಚಯ್ಯನಂ 
ಮಾಚಯ್ಯನೆಡೆಗೀ ಕಜ್ಜಮಂ ಬಿನ್ನವಿಸೆಂದು ಕಳುಪಲೊಡನವಂ ಘಳಿಲನೇಂದಗಿ ಬಸವನೆಸ 


ಬಸವಣ್ಣನೊಬ್ಬನೇ ಸಾಕು . ವ!! ಹೀಗೆಂದು ಹೇಳಿ ' ಆ ಭಕ್ತಿರಹಿತನಾದ ಬಸವಣ್ಣನ 
ಹತ್ತಿರಕ್ಕೆ ನಾನು ಎಂದಿಗೂ ಬರುವುದಿಲ್ಲ. ಹೀಗೆಂದ ಮಡಿವಾಳ ಮಾಚಿದೇವನ 
ಆಕ್ಷೇಪಕರವಾದ ಮಾತುಗಳನ್ನು ಕೇಳಿ, ಕಂಚುಕಿ (ಸೇವಕ ) ಯಾದ ಬಾಚಯ್ಯನು 
ಭಯಗೊಂಡು ಬೆರಗಾಗಿ , ವೇಗವಾಗಿ ಓಡಿಬಂದು , ಶಿವಗಣಗಳ ಸಭೆಗೆ ಶಿರಬಾಗಿ 
ಮಾಚಿದೇವರು ಹೇಳಿದ ಎಲ್ಲ ಮಾತುಗಳನ್ನು ನಡಗುತ್ತ ಚೆನ್ನಾಗಿ ವಿವರಿಸಲಾಗಿ, 
ಬಸವರಾಜನು ಕೇಳಿ, ತನ್ನ ಪ್ರತಿಜ್ಞೆಯನ್ನು ನೆನೆದು ದುಃಖವನ್ನು ನಿಲ್ಲಿಸಿ, ಅಶ್ಚರ 
ಗೂಂಡು ಕಿನ್ನರಿ ಬೊಮ್ಮಯ್ಯನ ಪ್ರಾಣದಲ್ಲಿ ತನ್ನ ಪ್ರಾಣವನ್ನು ಜಾಗ್ರತೆಯಾಗಿ 
ಒಳಸೇರಿಸಿ ಬಿಟ್ಟನು. ಆ ಸಮಯದಲ್ಲಿ ೨೭. ಅನುಪಮಗುಣವುಳ್ಳ ಈ ಬಸವಣ್ಣನು 
ಚರಜಂಗಮಲಿಂಗದ ಪ್ರಾಣದೊಡನೆ ತನ್ನ ಪ್ರಾಣವನ್ನು ಬೆರೆಸಿದುದು, ಲೋಕದಲ್ಲಿ 
ಹೊಸದು. ಕಂಡವರೂ ಇಲ್ಲ ಕೇಳಿದವರೂ ಇಲ್ಲ. ನಾವಂತೂ ಕಂಡೂ , ಕೇಳಿಯ 
ಅರಿಯೆವು. ೨೮. ಮಾಚಯ್ಯನವರು ಅಪ್ಪಣೆ ಮಾಡಿದುದೇ ನನಗೆ ಸದಾಚಾರವೆನ್ನುತ್ತ 
ಇನ್ನಾವ ಶ್ರೇಪ್ರಕಾರವನ್ನೂ ಯೋಚನೆ ಮಾಡದೆ ಬಸವ ದಂಡಾಧೀಶನ ಪ್ರಸಿದ್ದ 
ವಾಗಿ ಮೆರೆದ ಮಹಿಮೆಯು ಅನ್ಯರಿಗೆ ತೋರುವುದು ಅಸಾಧ್ಯವಾದದ್ದು . ' ವ|| 
ಹೀಗೆಂದು ಅಲ್ಲಿಯ ಭಕ್ತರುಗಳ ಸಮೂಹವು ಬಸವಣ್ಣನನ್ನು ಹೊಗಳುತ್ತಿದ್ದು 
( ಪುನಃ) ಪ್ರತೀಹಾರಿಯಾದ ಬಾಚಯ್ಯನನ್ನು ಮಾಚಯ್ಯನ ಹತ್ತಿರಕ್ಕೆ ನಡೆದ 
ಈ ವೃತ್ತಾಂತವನ್ನು ತಿಳಿಸಲಿಕ್ಕೆ ಕಳುಹಿಸಲಾಗಿ ಆ ಕೂಡಲೇ ಅವನು ಶೀಘ್ರವಾಗಿ 


೬೭೦ 


ಬಸವರಾಜ ವಿಜಯಂ 


ಗಿದಂದಮಂ ಬಿನ್ನಪಂಗೆಯ್ಯ ಕೇಳು ಮಾಚಿದೇವಂ ಸಂತಸಂದಾಳು ರೋಮಾಂಚಕಂಚುಕಿತಾಗ 
ನಾಗಿ 

ಗುಡಿಗಟ್ಟಿ ಭಕ್ತಜನಮು .. 
ಗ್ರಡಿಸುತೆ ಕೊಂಡಾಡುತಲ್ಲಿ ಬಸವನನೋಲವಿಂ 
ದೊಡನೇಳರೆ ಮಾಚಯ್ಯಂ , 
ನಡೆತಂದ ವಿಪುಳ ಸಂಭ್ರಮಂ ಬೆರಸಾಗಳು 
ವಿಳಸಂಗಮದೇವ ಭಾಪುರೆ ಚರಪ್ರಾಣಾನ್ವಿತಪ್ರಾಣಮಂ 
ಜುಳ ಶೀಲೋನ್ನತ ಚಾಗುರೇ ಶರಣ ಜೀವಸ್ಥಾಪನಾಚಾರ್ಯ ನಿ 
ಶೃಳಭಕ್ತಿಪ್ರದಾಮನೋಜ್ಞ ಭಲರೇ ಭಕ್ತಾರ್ಥ ಸರ್ವಾರ್ಥ ಸಂ 
ಕುಳ ಭಾಸ್ವಸವೇಶ ಭಾಷೆನುತೆ ಮಾಚಯ್ಯಂ ಮಹೋತ್ಸಾಹದಿಂ 
ವಣ ಮತ್ತ೦ 
ಜಯ ಬಸವೇಂದ್ರ ಭಕ್ತಿಗುಣಸಾಂದ್ರ ಚಿದಂಬುಧಿಪೂರ್ಣಚಂದ್ರ ನಿ 
ರ್ಲಯ ನಿಜರೂಪನಿರ್ಜಿತಕಲಾಪ ಮಹಾಶಿವತತ್ವದೀಪ ದು 
ರ್ಣಯಪರಭಂಗ ಭಕ್ತಕೃತಸಂಗ ಶಿವೈಕ್ಯಪದಾಬ್ಬಬೃಂಗ ವಿ 
ಸ್ಮಯಕರ ಕಾರ್ಯ ವಿಂಧ್ಯನಗಧೈರ್ಯ ಜಗತ್ರಯಧುರ್ಯವಿಗ್ರಹಾ 


೩೧ 


ಬಂದು ನಮಸ್ಕರಿಸಿ ಬಸವಣ್ಣನವರು ಮಾಡಿದ ರೀತಿಯನ್ನು ವಿಜ್ಞಾಪಿಸಿಕೊಳ್ಳಲಾಗಿ 
ಕೇಳಿ ಮಡಿವಾಳ ಮಾಚಿದೇವನು ಸಂತೋಷಗೊಂಡವನಾಗಿ ರೋಮಾಂಚವೇ ಕವಚ 
ವಾಗಿ ಮಾಡಲ್ಪಟ್ಟ ಶರೀರವುಳ್ಳವನಾಗಿ ೨೯ , ಭಕ್ತ ಸಮೂಹವು ಆಗ ಗುಂಪಾಗಿ 
ಸೇರಿ ಗಟ್ಟಿಯಾಗಿ ಜಯಜಯಕಾರ ಮಾಡುತ್ತಿತ್ತು . ಪ್ರೀತಿಯಿಂದ ಬಸವಣ್ಣನನ್ನು 
ಕೊಂಡಾಡುತ್ತ ಮಡಿವಾಳ ಮಾಚಿದೇವನು ಆಗ ವಿಶೇಷ ಸಂಭ್ರಮದಿಂದ ಕೂಡಿ 
ಬಂದನು. ೩೦ . ಮಾಚಯ್ಯನು ಪ್ರಕಾಶಮಾನವಾದ ಜಂಗಮ ಪ್ರಾಣಿಯೋ ಭಾಪುರೇ ! 
ಜಂಗಮ ಪ್ರಾಣದಲ್ಲಿ ಕೂಡಿರುವ ಪ್ರಾಣದಿಂದ ಮನೋಹರವಾದ ಉನ್ನತ ಶೀಲ 
ದಿಂದ ಉತೃಷ್ಟನೆನಿಸಿದವನೇ , ಚಗುರೇ ! ಶರಣಜೀವದ ಸ್ಥಾಪನಾಚಾರನೇ , 
ನಿಶ್ಚಲವಾದ ಭಕ್ತಿಯೆಂಬ ಸ್ತ್ರೀಯಿಂದ ಮನೋಹರನಾದವನೇ , ಭಲರೇ ! ಭಕ್ತಜನರ 
ಪ್ರಯೋಜನಕ್ಕೋಸುಗ ಸಮಸ್ತ ದ್ರವ್ಯಸಮೂಹವನ್ನು ಅರ್ಪಿಸುವ ಪ್ರಕಾಶಮಾನವಾದ 
ಬಸವೇಶನೇ ಭಾಪು! ” ಎಂದು ಅತ್ಯಂತ ಉತ್ಸಾಹದಿಂದ ಕೂಡಿ (ಹೊಗಳಿದನು ). 
ವ!! ಮತ್ತು ೩೧. ` ಬಸವೇಂದ್ರನೇ ಜಯ ; ಸಾಂದ್ರವಾದ ಭಕ್ತಿಗುಣವುಳ್ಳವನೇ , ಜ್ಞಾನ 
ವೆಂಬ ಸಮುದ್ರಕ್ಕೆ ಪೂರ್ಣಚಂದ್ರನೆನಿಸಿದವನೇ , ಚಂದ್ರನನ್ನು ಜಯಿಸಿದ ನಿರ್ಣಾಯಕ 
ವಾದ ನಿಜರೂಪವುಳ್ಳವನೇ , ಶೇಷ್ಟವಾದ ಶಿವತತ್ವಗಳನ್ನು ಪ್ರಕಾಶಪಡಿಸುವವನೇ , 
ದುರ್ನಿತಿಯಲ್ಲಿ ಆಸಕ್ತರಾದವರನ್ನು ನಾಶಪಡಿಸುವವನೇ , ಶಿವಭಕ್ತರ ಸಂಗಮಾಡಿ 
ದವನೇ , ಶಿವನಲ್ಲಿ ಐಕ್ಯಗೊಂಡ ಚಿತ್ರವುಳ್ಳವರ ಪಾದಕಮಲಗಳಿಗೆ ಭ್ರಂಗಸ್ವರೂಪನೇ , 
ವಿಧ್ಯಪರ್ವತದಂತಿರುವ ಧೈಯ್ಯದಿಂದ ಆಶ್ಚರಕರವಾದ ಕಾವ್ಯಗಳನ್ನು ಮಾಡುವವನೇ , 
ಮೂರುಲೋಕಗಳ ಭಾರವನ್ನು ಧರಿಸುವ ಶರೀರವುಳ್ಳವನೇ (ಸಾಮರ್ಥ 


ಚತುರ್ವಿಂಶಾಶ್ವಾಸಂ 


ಚರಲಿಂಗಪ್ರಾಣಿತಾಬಂಧುರ ಜಯ ಜಯ ಸಾಮರ್ಥಸಂಪನ್ನ ಸತ್ಯಾ 
ಕರವೀರಾಚಾರಸಾರಾದರ ಜಯ ಜಯ ವಿಖ್ಯಾತ ಲಿಂಗಾಂಗಸಂಯೋ | 
ಗರಹಸ್ಯಾರ್ಥಾನುಭಾವಪದ ಜಯ ಜಯ ಸದ್ಭಕ್ತಿಸಾಮ್ರಾಜ್ಯಭೌರೇ 
ಯ ರಸಾಕಾಂತಾವನಗರ್ಥಾಗತ ಜಯ ಜಯ ಭಕ್ಕಾಬಿ ಸಂಪೂರ್ಣಚಂದ್ರಾ 
ನುಡಿಯಲmದಾದ ಭಾಷೆಯ 
ನುಡಿ ನುಡಿದಂತೆ ನಡೆದೆ ನಿನ್ನಯ ಪೆಂಪಂ 
ಪಡಿಗಟ್ಟಿ ನುತಿಸಿದಪೆನೆಂ 
ದೊಡೆ ಸಾಧ್ಯವೆ ಬಸವ ಭಕ್ತಜನಮಂದಾರಾ 
ವ ಎಂದು ಕೊಂಡಾಡಿ ಪಾಡಿ ನಲವರ್ಚುತ್ತು ಮಾಗಳ 
ಹರ ತೇಜಃಪುಂಜ ಶಂಕರಕರದ ಕರಾಳಾಮೋ ಶೈಲಜಾಧೀ 
ಶ್ವರನುದ್ಯಾಳನೇತ್ರಪ್ರಭೆಯೊ ಮೃಡನ ಸಾಮರ್ಥ್ಯವೋ ಮನ್ಮಥಾರಾ 
ತಿರುಚಿಸೂರ್ತಿಪ್ರತಾಪಾಕೃತಿಯೋ ಶಿವನ ಸಾಕಾರವೋ ನೋಡಿವೆಂಬಂ 
ತಿರೆ ಬಂದಂ ದಿವ್ಯ ತೇಜೋಮಯತನು ಘನಶ್ರ್ಯಾಕರಂ ಮಾಚಿದೇವಂ 
ನೋಡೆ ಸುಜನಾಳಿ ರತಿ ವಡೆ ಶಿವಭಕ್ತತತಿ 
ಪಾಡೆ ಪೊಸಕೇಳಿಕೆಯ ಮಾಡೆ ಚರಬ್ಬಂದಂ 


- ೩೪ 


ವುಳ್ಳವನೇ , ಜಯ ), ೩೨ . ಜಂಗಮವೇ ಪ್ರಾಣವೆಂದು ಭದ್ರವಾಗಿ ನಂಬಿ 
ದವನೇ , ಜಯಜಯ ; ಸಾಮರ್ಥಸಂಪನ್ನನೇ ಸತ್ಯದ ಆಗರನೇ ವೀರಶೈವ 
ನಿಯಮದಿಂದ ಕೂಡಿದ ಶ್ರೇಷ್ಠ ಶರಣರಲ್ಲಿ ಪ್ರೀತಿಯುಳ್ಳವನೇ , ಜಯಜಯ ; 
ಪ್ರಖ್ಯಾತವಾದ ಲಿಂಗಾಂಗ ಸಮರಸದ ರಹಸ್ಯಾರ್ಥ ವಿಷಯದ ಅನುಭವವನ್ನುಂಟು 
ಮಾಡುವವನೇ , ಜಯಜಯ ; ಶ್ರೇಷ್ಟವಾದ (ಶಿವ) ಭಕ್ತಿ ಸಾಮ್ರಾಜ್ಯದ ಭಾರವನ್ನು 
ಧರಿಸಿದವನೇ ಭೂಕಾಂತೆ ( ರಸಾಕಾಂತಾ) ಯನ್ನು ರಕ್ಷಿಸುವುದಕ್ಕೋಸ್ಕರ, ಅವತರಿಸಿ 
ದವನೇ , ಜಯಜಯ ; ಭಕ್ತರೆಂಬ ಅಂಬುಧಿಗೆ ಚಂದ್ರಪ್ರಾಯನಾದವನೇ , ( ಜಯಜಯ ) 
೩೩ . ಭಕ್ತಜನ ಕಲ್ಪವೃಕ್ಷನಾದ ಬಸವಣ್ಣ , ನುಡಿಯಲಸಾಧ್ಯವಾದ ಮಾತುಗಳನ್ನಾ 
ಡಿದೆಯಯ್ಯ , ನುಡಿದ ಹಾಗೆ ನಡೆದೆ . ನಿನ್ನ ಈ ಘನತೆಯನ್ನು ಸರಿಹೋಲಿಸಿಸ್ತೋತ್ರ 
ಮಾತನಾಡುತ್ತೇನೆಂದರೆ ( ಅದು ನನಗೆ ಸಾಧ್ಯವೇ ? ' ವ!! ಹೀಗೆಂದು ಕೊಂಡಾಡಿ ಹಾಡಿ, 
ಸಂತೋಷಾಧಿಕ್ಯದಿಂದ ಅಗ ೩೪. ಮನೋಹರವೂ , ಕಾಂತಿಮಯವೂ ಆದ ಶರೀರವುಳ್ಳ 
ವನೂ , ಘನವಾದ ಶೌರಕ್ಕೆ ಆಗರನೆನಿಸಿದವನೂ ಆದ ಮಾಚಿದೇವನು ಶಿವನಕಾಂತಿಯ 
ಸಮೂಹವೋ , ಶಂಕರನಹಸ್ತದ ಭಯಂಕರ ಬಾಣವೊ ಶೈಲಜಾಪತಿಯಾದವನ ಉತ್ಕೃಷ್ಟ 
ವಾದ ಹಣೆಗಣ್ಣಿನ ಜ್ವಾಲೆಯೋ , ಪರಮೇಶ್ವರನ ಸಾಮರ್ಥವೋ ಮನ್ಮಥ ವೈರಿಯಾದ 
ವನ ತೇಜಸ್ಸುರಣದ ಶೌರದ ಆಕಾರವೋ , ಶಿವನ ಸಾಕಾರವೋ , ನೋಡಿರಿ ಎಂಬಂತೆ 
ಬಂದನು. ೩೫ . ( ಈ ರೀತಿಯಿಂದ ಬಂದ ಮಾಚಿದೇವನನ್ನು ) ಸಜ್ಜನಸಮೂಹವು 
ನೋಡಿ, ಅಂಕುರಗೊಂಡ ಪ್ರೀತಿಯಿಂದ ಹಾಡಿತು ; ಜಂಗಮ ಸಮೂಹವು ಹೊಸ 


೬೭೨ 


ಬಸವರಾಜ ವಿಜಯಂ 


ನಾಡೆ ಮಣಿದೀತವ ನೀಡೆನುತೆ ವಂದಿತತಿ 
ಪಾಡೆ ಪರವಾದಿ ಜನಮೋಡೆ ಯಮವಂ 
ಬಾಡೆ ಭಯವಿಹ್ವಲತೆಗೂಡೆ ಭವಿರಾಜೆ ಕುಣಿ 
ದಾಡೆ ಬುಧಪಾಳಿ ಬಗೆಕೋಡೆ ಖಲಜಾಲಂ 
ತೋಡಮರದಿರ್ಪ ಶಶಿಚಡನಿವನೆಂಬ ಬಗೆ 
ನೀಡೆನಿಸಿ ಶರಣರೊಡನಾಡಿ ನಡೆತಂದಂ 


೩೫. 


ವ|| ಅಂತೇಳಂದು ಮನ್ನಣೆಯಿಂ ತನ್ನನಿದಿರ್ಗೊಳ್ಳ, ಶರಣಸಮುದಯಂ ಮಣಿಯೆ 
ಮುಗುಳು ಮಣಿದಣಿಯರಮವರ್ಗೂಡಿ ಗಳಿಲನೇಂದು ಗಣಸಭೆಗೆ ಪೊಡಮಟ್ಟು ತದನುಜ್ಞೆಯಂ 
ಶಿರದೊಳೊತ್ತು ಸಕಳ ಶಿವಗಣಚರಣಾರವಿಂದಂಗಳಂ ಮಾನಸದಳವರ್ತಿ ಸಮಗ್ರನಿಷ್ಠೆಯಿಂ 
ನಿಂದು 

ಕಿನ್ನರೇಶ್ವರ ನಿನ್ನ ಸುಪ್ರಿಯಮಿತ್ರನಂ ವೃಷಭೇಂದ್ರನಂ 
ಮುನ್ನ ನೀಂ ತೊಡೆದೆಯ ಲಕ್ಕುಮೆ ಮೇಣ್ಮಹೇಶ್ವರನಾಜ್ಞೆಯಂ 
ನನ್ನಿಯಿಂ ಪರಿಪೂರ್ತಿಗೆಯ್ಯದೆ ಬಂದೊಡೀತನನೆಂತು ಪೇರ್ಳ 
ನಿನ್ನೊಳಿಂದೊಡಗೂಡಿದ್ರೆ ಹರನಾದೊಡಂ ಗಣವೃಂದಮಂ 

೩೬ 
ವಂಚಿಸುತೆ ನಿಮ್ಮ ನಿರ್ವರ 
ನಂಚಿತಮತಿಯುಳಿದದೆಂತು ಕೊಂಡೊಯ್ದನೋ ನಿ 


ರೀತಿಯಲ್ಲಿ ಭಜನೆ ಮಾಡಿತು ; ವಂದಿಗಳ ಸಮೂಹವು ಚೆನ್ನಾಗಿ ನಮಸ್ಕರಿಸಿ , 
ಇಷ್ಟಾರ್ಥವನ್ನಿಯೆಂದು ಹಾಡಿತು . ಪರವಾದಿ ಸಮೂಹವು ಓಡಿಹೋಯಿತು ; 
ಯಮಧರ್ಮನ ಮುಖವು ಬಾಡಿತು ; ಭವಿಗಳ ಸಮೂಹವು ಭಯದಿಂದ ವ್ಯಾಕುಲ 
ಗೊಂಡಿತು ; ವಿದ್ವಾಂಸರ ಸಮೂಹವು ಕುಣಿದಾಡಿತು ; ನೀಚ ಜನರ ಗುಂಪು ಮನೆ 
ವ್ಯಥೆ ಹೊಂದಿತು . ( ಹೀಗೆ) ಸರಿಸಾಟಿಯಿಲ್ಲದ ಚಂದ್ರಶೇಖರನೇ ಇವನು , ಎಂಬ 
ಯೋಚನೆಗೆ ಆಸ್ಪದನೆನಿಸಿ ಶರಣರೊಡನೆ ಚೆನ್ನಾಗಿ ( ಮಡಿವಳ ಮಾಚಿದೇವನು) 
ಬಂದನು. ವ|| ಈ ರೀತಿಯಲ್ಲಿ ಬಂದು, ಮಯ್ಯಾದೆಯಿಂದ ತನ್ನನ್ನು ಎದುರು 
ಗೊಳ್ಳುತ್ತಿರುವ ಶರಣರ ಸಮೂಹವು ನಮಸ್ಕಾರ ಮಾಡಲಾಗಿ, ಪುನಃ ಅವರಿಗೆ 
ನಮಸ್ಕಾರ ಮೂಡಿ ( ಪ್ರತಿ ನಮಸ್ಕಾರ ಮಾಡಿ) ಸಡಗರದಿಂದ ಅವರೊಡನೆಕೂಡಿ 
ಶೀಘ್ರವಾಗಿ ಬಂದು, ಶಿವಗಣಸಭೆಗೆ ನಮಸ್ಕರಿಸಿ, ಅವರ ಆಶೀರ್ವಾದವನ್ನು ತಲೆಯ 
ಮೇಲೆ ಹೊತ್ತು ಸಮಸ್ತ ಶಿವಗಣಂಗಳ ಚರಣ ಕಮಲಗಳನ್ನು ಮನಸ್ಸಿನಲ್ಲಿ ಧರಿಸಿ 
ಕೊಂಡು ಪರಿಪೂರ್ಣಶ್ರದ್ದೆಯಿಂದ ನಿಂತುಕೊಂಡು - ೩೬ - ೩೭ . ' ಹೇ ಕಿನ್ನರೇಶ್ವರನೇ , 
ನಿನ್ನ ಸುಪ್ರಿಯ ಮಿತ್ರನಾದ ವೃಷಭೇಂದ್ರನನ್ನು ಮೊದಲು ನೀನೇ ತೊರೆದು ಹೋಗ 
ಬಹುದೇ ? ಮತ್ತು ಪರಮೇಶ್ವರನ ಆಜ್ಞೆಯನ್ನು ಸತ್ಯವಾಗಿ ಪರಿಪೂರ್ಣಗೊಳಿಸದೆ 


1 ಯಿಂ ( ಮು ) 


ಚತುರ್ವಿಂಶಾಶ್ವಾಸಂ 


ಮ್ಮಂ ಚದುರರೊಲ್ವಪರೆ ಗಣ 
ಸಂಚಯದೊಳ್ಳಿಮಗೆ ಪೆರ್ಮೆ ಕೈಸಾರ್ದಪುದೇ 


೩ . ೭ 


ವಸುಧೆಯೊಳೆ ಬಸವನಿಲ್ಲದೆ 

ಆ ಆ ಆ ಆ 
ಪೆಸೆದಪುದೆ ಪಗಲ ಸಿರಿ ನವ 
ಬಿಸಜದ ಸೊಂಪರ್ಕವಿಲ್ಲದೊಡೆ ಸಮನಿಪುದೇ 


ಚರಲಿಂಗಪ್ರಾಣಭಾವಂ ಬಸವನಗುವನೊಲ್ಲಿತ್ಯನಾತ್ಮಪ್ರತಿಜ್ಞಾ 
ಪರಿಪಾಲಂ ಯುಕ್ತಮಾತಂಗದು ಪುರಹರನುಂ ನೀನಮಾಡ್ಮಿಚ್ಛೆಯಿಂ ಭ 
ಕರನೊಂ ವಂಚಿಸುತ್ತೀ ಶರಣನಸುವನೊಂದಮೇಂ ತಕ್ಕುದೇ ಕಿ 
« ರ ನೀನೇಳೇಷಾಧೀಶ್ವರನೊಡನೆ ಧರಾಚಕ್ರದೊಳ್ ಬಾಳಲೀಗಲ್ 


ವ॥ ಎಂದು ಸಂಭ್ರಮಂ ವಿಜೃಂಭಿಸಿ ನುಡಿಯಲೊಡನೆ 


ತನುವಲುಗೆ ಕಿನ್ನರಯ್ಯಂ 
ಕನಸು ಕಂಡೇ ತೆದಿನೆಳೊಪ್ಪಿಗೆ ಭೋಂ 


9) 


) 


ನಿನ್ನೊಡನೆ ಈ ಬಂದಿರುವ ಈ ಬಸವಣ್ಣನನ್ನು ಹೇಗೆ ಜೊತೆಯಲ್ಲಿ ಸೇರಿಸಿಕೊಂಡೆ ; 
ಹೇಳು : ಹರನಾದರೂ ಕೂಡ ಶಿವಗಣ ಸಮೂಹವನ್ನು ವಂಚನೆ ಮಾಡಿ, ಪೂಜ್ಯ 
ಬುದ್ದಿಯವನಾಗಿ ನಿಮ್ಮಿಲ್ವರನ್ನೂ ಇಲ್ಲಿ ಬಿಡದೆ ಹೇಗೆ ಕರೆದುಕೊಂಡು ಹೋದನೋ ? 
ನಿಮ್ಮಿಊರ ಈ ರೀತಿಯನ್ನು ಕುಶಲರಾದವರು ಒಪ್ಪುವರೇ ? ಗಣಸಮೂಹದಲ್ಲಿ 
ನಿಮಗೇ ದೊಡ್ಡತನವು ಕೈಗೂಡೀತೇ ?' ೩೮. ' ಈ ಲೋಕದಲ್ಲಿ ಬಸವಣ್ಣನಿಲ್ಲದಿದ್ದರೆ 
ಆ ಶಿವನ ಮಹಿಮೆಯು ಇರುವುದೇ ? ಶಿವಭಕ್ತಿಯ ಹಿರಿಮೆ ಶೋಭಿಸೀತೇ ? ಸೂರ 
ನಿಲ್ಲದೆ ಹಗಲಿನ ಸಿರಿ, ನೂತನ ಕಮಲದ ಸೊಗಸು, ಉಂಟಾದೀತೇ ?' ೩೯ . ಜಂಗಮ 
ಪ್ರಾಣ ಭಾವದ ಬಸವನು ಪ್ರಾಣವನ್ನು ಒಲಿದುಕೊಟ್ಟನು. ಅದು ಅವನ ಆತ್ಮ 
ಪ್ರತಿಜ್ಞೆಯ ( ಮಾಡಿದ ಭಾಷೆಯ ) ಪಾಲನೆ; ಅದು ಅವನಿಗೆ ಯುಕ್ತವೇ ಆದದ್ದಾಯಿತು . 
( ಆದರೆ) ಶಿವನಿಗೂ ನೀನೂ ನಿಮ್ಮ ಇಚ್ಛೆಗನುಗುಣವಾಗಿ ಭಕ್ತರುಗಳ ಕ್ಷೇಮವನ್ನು 
ವಂಚನೆ ಮಾಡಿ , ಈ ಶರಣರ ಪ್ರಾಣವನ್ನು ಒಯ್ಯುವ ರೀತಿಯು ( ನಿಮಗೆ) ಯೋಗ್ಯವೇ ? 
ಕಿನ್ನರನೇ , ಬಸವೇಶ್ವರನೊಡನೆ ಈಗ ಭೂಭಾಗದಲ್ಲಿ ಬದುಕುವುದಕ್ಕೆ ನೀನು ( ಈಗ) 
ಮೇಲಕ್ಕೇಳು.' ವ ! ಹೀಗೊಂದು ವಿಶೇಷ ಸಂಭ್ರಮದಿಂದ ನುಡಿದ ಕೂಡಲೇ 
೪೦ . ಆ ಕಿನ್ನರಯ್ಯನ ದೇಹವು ಅಲ್ಲಾಡಿತು. ( ಅವನು) ಕನಸನ್ನು ಕಂಡು ಮೇಲಕ್ಕೇಳುವ 

43 


೬೭೪ 


ಬಸವರಾಜ ವಿಜಯಂ 


ಕನೆ ಬಸವನನ್ನು ತಪ್ಪದ 
ವನರುಹದೊಳಮರ್ಚಿ ನೊಸಲನವನತನಾದ 


೪೦ 


ವ|| ಅಂತೆಲಗುತ್ತಿರ್ವರುಂ ಮಾಚಿದೇವಂಗೆ ಮಣಿಯೆ ತನ್ಮಾಚಿದೇವನವರ್ಗೂಡಿ ಗಣಸಭೆಗೆ 
ಮಗುಳೆ ಆಗಿ ನಿಂದಾಗಳಾ ಮಾಹೇಶ್ವರರಾತನಂನೋಡಿಸಾಶ್ಚರ್ಯಮಾನಸರಾಗಿ ಸಮ್ಮದಂಬಡೆದು 


ಶರಣಪ್ರಾಣಪ್ರತಿಷ್ಟಾಪರ ಪರಮಶಿವಾದ್ವತವಿದ್ಯೋತವಿದ್ಯಾ 
ಕರ ವಿದ್ವದ್ವಂದ್ಯ ವೀರವ್ರತಹಿತಕರ ಕಾರುಣ್ಯವಾರಾಶಿ ವಾದ್ಯು 
ತರಗರ್ವೊವಿ್ರಧ್ರಸಂಭೇದನಪವಿ ಭುವನಾರಾಧ್ಯ ಭೂರು ವಿಶ್ವಂ | 
ಭರ ಭದ್ರಾಕಾರ ಭೂಭ್ರದ್ವಿಪದಳನಮಹಾಶೌರ್ಯ ಮಾಚಾರ್ಯವರ್ಯಾ 


ಶರಣಗಣಪ್ರಭಾವಸರಸೀರುಹಭಾಸ್ಕರ ಭವ್ಯಸೇವ್ಯ ಶಾಂ 
ಕರಮತಪಾರಿಜಾತ ಜಿತಮನ್ಮಥ ಜನ್ಮಜರಾವಿದೂರ ಸ 


ರೀತಿಯಲ್ಲಿ ಎದ್ದು ಶೋಭಿಸುತ್ತಿರಲು ಬಸವಣ್ಣನೂ ಜಾಗ್ರತೆಯಾಗಿ ಎದ್ದು , ಆ 
ಮಡಿವಳ ಮಾಚಯ್ಯನ ಪಾದ ಕಮಲಗಳಲ್ಲಿ ಹಣೆಯನ್ನಿಟ್ಟು , ನಮಸ್ಕರಿಸಿದವ 
ನಾದನು. ವl ಹೀಗೆ ನಮಸ್ಕರಿಸಿ ಅವರಿಬ್ಬರೂ ಮಾಚಿದೇವನೆದುರಿಗೆ ಬಾಗಿ ನಿಲ್ಲಲಾಗಿ 
ಆ ಮಾಚಿದೇವನು ಅವರಿಬ್ಬರು ಸಮೇತವಾಗಿ ಶಿವಗಣ ಸಮೂಹಕ್ಕೆ ಪುನಃ ನಮಸ್ಕರಿಸಿ 
ನಿಲ್ಲಲಾಗಿ, ಆ ಮಾಹೇಶ್ವರರು ಆ ಮಾಚಿದೇವನನ್ನು ನೋಡಿ, ಆಶ್ಚರಯುಕ್ತ ಮನಸ್ಸಿನ 
ವರಾಗಿ, ಸಂತೋಷವನ್ನು ಹೊಂದಿ (ಹೊಗಳಿದರು) , ೪೧ - ೪೨. ' ಶರಣರ ಪ್ರಾಣ 
ವನ್ನು ಪ್ರತಿಷ್ಠೆ ಮಾಡುವುದರಲ್ಲಿ ಆಸಕ್ತನೇ , ಉತ್ಕೃಷ್ಟವಾದ ಶಿವಾದೈತ ತತ್ತ್ವವನ್ನು 
ಹೇಳುವ ಪ್ರಕಾಶಿಸುವ ವಿದ್ಯೆಗಳಿಗೆ ಆಸ್ಪದನಾದವನೇ , ವಿದ್ವಾಂಸರಿಂದ ವಂದಿಸಲ್ಪಡು 
ವವನೇ , ವೀರಶೈವ ವ್ರತವನ್ನು ಅನುಸರಿಸುವವರಿಗೆ ಹಿತವನ್ನುಂಟಮಾಡುವವನೇ , 
ಕರುಣಾ ಸಮುದ್ರನೇ , ಪರವಾದಿಸಮುದಾಯದ ಅಹಂಕಾರವೆಂಬ ಪರ್ವತಗಳನ್ನು 
ಸೀಳುವುದರಲ್ಲಿ ವಜ್ರಾಯುಧ ಸ್ವರೂಪನೇ , ಜಗಜ್ಯನೇ , ಭೂಮಿಗೆ ರುದ್ರ 
ಸ್ವರೂಪನೇ , ಧರಿತ್ರಿಯ ಮಂಗಳಕರ ಆಕಾರನೇ , ಮಹಾರಾಜನಾದ ಬಿಜ್ಜಳನ ಆನೆ 
ಯನ್ನು ಸೀಳುವುದರ ಮೂಲಕ ಅಧಿಕ ಪರಾಕ್ರಮವನ್ನು ಪ್ರಕಟಿಸಿದ ಮಾಚಿದೇವಾರ 
ವರನೇ , (ನೀನು) ಶಿವಶರಣರ ಪ್ರಭಾವವೆಂಬ ಕಮಲಕ್ಕೆ ಸೂಯ್ಯನಂತಿರುವವನು ; 
ಪೂಜ್ಯರಾದವರಿಂದ ಸೇವಿಸುವುದಕ್ಕೆ ಯೋಗ್ಯನಾದವನು ; ಪರಶಿವ ಮತಕ್ಕೆ ( ವೀರಶೈವ 
ಮತಕ್ಕೆ ) ಕಲ್ಪವೃಕ್ಷ ಪ್ರಾಯನು ; ಮನ್ಮಥನನ್ನು ಜಯಿಸಿದವನು ; ಹುಟ್ಟುಮುಪ್ಪು 
ಗಳಿಂದ ದೂರನಾದವನು ; ಸಚ್ಚರಿತ್ರನು ; ಜಂಗಮರಲ್ಲಿ ಮಂಗಲರೂಪನು ; ದೃಢಕರ 


ಚತುರ್ವಿಂಶಾಶ್ವಾಸಂ 


ಚರಿತ ಚರಾಚರಪ್ರಕರಪಾಲಕ ಜಂಗಮಲಿಂಗಮಂಗಳ 
ಸ್ಥಿರತರಭಕ್ತಿಯುಕ್ತಗಣಸನ್ನುತ ಸದ್ದುಣರತ್ನಭೂಷಣಾ 


ಹಾರ ಪಟೀರ ಹೀರ ಘನಸಾರ ಸುಧಾರಸ ಸಾರಸಾರಿ ಮಂ 
ದಾರ ತುಷಾರ ತಾರಧರಣೀಧರ ನಾರದ ಗೌರಿ ಕೀರ್ತಿ ವಿ 
ಸ್ವಾರ ವಿಚಾರಸಾರನಯವಾಕ್ಯ ವಿಶಾರದ ವೀರಶೈವ ಗಂ 
ಭೀರಮತ ಪ್ರಶಸ್ತಮಕರಾಕರವರ್ಧನ ಪೂರ್ಣಚಂದ್ರಮಾ 


ಬಿಜ್ಜಳಮಾನವಪತಿಮದ 
ಕಜ್ಜಳಸಲಿಲಪ್ರವಾಹಸಾಹಸಭರ ವಿ 
ದ್ವಜ್ಜಳಧಿಚಂದ್ರ ಭಜಕವಿ 
ಪಜ್ಜಳದಷ್ಟುಪ್ರಭಂಜನಪ್ರಭಭವಾ 


ಶೂಲಧರ ಭಕ್ತನಿವಹಮ 
ನೀ ಲೋಕದ ಸುಜನನಿಕರಮಂ ಪರಮತಮಂ 
ಲಾಲಿಸಲು ಪಾಲಿಸಲು 
ಸೋಲಿಸಲು ಮಹಿಗೆ ಬಂದ ಮಹಿಮಾಧಾರಾ 


ಬಸವನುಮಂ ಕಿನ್ನರನುಮ 
ನಸುಸಹಿತರನಿತ್ತು ನೆಗಳೆ ಶಿವಮಹಿಮೆಗೆ ಬೆ 


ವಾದ ಭಕ್ತಿಯಿಂದ ಕೂಡಿರುವ ಶಿವಗಣದಿಂದ ಸ್ತೋತ್ರ ಮಾಡಿಸಿಕೊಳ್ಳುವವನು ; 
ಸದ್ಗುಣಗಳೆಂಬ ರತ್ನಗಳೇ ಆಭರಣವಾಗಿ ಉಳ್ಳವನು.' ೪೩ . ಮುತ್ತಿನಂಥ ಹಾರ, 
ಶ್ರೀಗಂಧ, ವಜ್ರ , ಪಚ್ಚಕರ್ಪೂರ, ಅಮೃತ, ಚಂದ್ರ ( ಸಾರಸಾರಿ), ಕಲ್ಪವೃಕ್ಷ, ಹಿಮಕಣ , 
ಬೆಳ್ಳಿಯ ಬೆಟ್ಟ (ಕೈಲಾಸ), ನಾರದ - ಇವರುಗಳೋಪಾದಿಯಲ್ಲಿ ಶುಭ್ರವಾದ ಯಶಸ್ಸುಳ್ಳ 
ವನು, ವಿಸ್ತಾರವಾದ ಆಧ್ಯಾತ್ಮ ವಿಚಾರದಿಂದ ಶ್ರೇಷ್ಟವೆನಿಸಿದ ನೀತಿವಾಕ್ಯದಲ್ಲಿ 
ನಿಪುಣನು, ವೀರಶೈವವೆಂಬ ಹೆಸರಿನ ಗಂಭೀರವೂ , ಪ್ರಶಸ್ತವೂ ಆದ ಸಮುದ್ರವನ್ನು 
ಉಕ್ಕಿಸುವ ಪೂರ್ಣಚಂದನ್ನು ( ಎನಿಸಿದ್ದೀಯ) ? ೪೪ - ೪೫ - ೪೬ . ಬಿಜ್ಜಳರಾಯನ 
ಗರ್ವವೆಂಬ ಕಾಡಿಗೆಗೆ ನೀರಿನ ಪ್ರವಾಹರೂಪನೂ , ಅತ್ಯಂತ ಪ್ರಯತ್ನಶಾಲಿಗಳಾದ 
ವಿದ್ವಾಂಸರೆಂಬ ಸಮುದ್ರಕ್ಕೆ ಚಂದ್ರಪ್ರಾಯನೂ , ವಿಪತ್ತುಗಳೆಂಬ ಮೇಘಗಳಿಗೆ ಸಮರ್ಥ 
ವಾದ ಜಂಝುಮಾರುತನಿಗೆ ಸಮಾನವಾದ ವೈಭವವುಳ್ಳವನೂ , ಪರಶಿವಭಕ್ತರನ್ನೂ 
ಮತ್ತು ಈ ಲೋಕದ ಸಜ್ಜನಸಮೂಹವನ್ನೂ ಪಾಲನೆ ಮಾಡುವುದಕ್ಕೂ , ಅನ್ಯಮತದವ 
ರನ್ನು ಸೋಲಿಸುವುದಕ್ಕೂ ಈ ಭೂಮಿಗೆ ಅವತರಿಸಿದ ಮಹಿಮೆಗಳಿಗೆ ಆಶ್ರಯನಾದ 


ಬಸವರಾಜ ವಿಜಯಂ 


ಆ ಸಮನಮರ್ಚಿದೆ ಭಕ್ತ 
ಪ್ರಸರಕ್ಕೆ ಮಹೋತ್ಸವಂಗಳಂ ಪದೆದಿತ್ಸೆ 


ಗಣದುಗ್ದಾಬಿ ಸುಧಾ೦ಗ ನಿನ್ನ ನಯಯುಕ್ತಂ ನಿಷ್ಟುರಂ ವಾಣಿ ಸಂ 
ದಣಿಮಾದ್ಯಷ್ಟವಿಭೂತಿ ಸರ್ವಪದಸನ್ನೋಕ್ಷಗಳಂ ಮಾ ಲ 
ಕ್ಷಣಮಾಂತೊಪ್ಪುಗುಮುರ್ವಿಯೊಳುಡಿವುದೇಂ ಬಲ್ಲರ್ಗೆ ಮುಂಗೆಯ್ಯ ಕಂ 
ಕಣಕೇಂ ಕನ್ನಡಿಯುಂಟೆನೋಡಿದೆ ದೃಷ್ಟಾಂತಂ ವೃಷಾಧೀಶನಾ 


ವಿಮಳ ಪ್ರತಿಜ್ಞೆಯಿದಂ 
ಪ್ರಮಥರ್ಕಳ ಶಾಸನಕ್ಕೆ ಸಂದುದು ಭಕ್ತಿ 
ಪ್ರಮದೆಗೆ ಸೌಭಾಗ್ಯಂ ಗುಣ 
ಸುಮನೋಮಾಲಿಕೆಗೆ ಕಂಪು ನೆರೆದುದು ರ್ಪತೇಂ 


ಎಮ್ಮ ಮನೋರಥಾವರಮಹೀರುಹವಾರ್ಯವರೇಣ್ಯ ತಾಳು ಸೋಂ 
ಪಮ್ಮಿಗೆ ಸತ್ತರಂ ಫಲಿತವಾದುದು ಜಂಗಮಮಾನಸಾಂಬುಜಂ 
ಸಮ್ಮದ ಸೌರಭಂದಳೆದುದೆಂದೋಲವಿಂ ನುತಿಗೆಯುತಿರ್ಪಿನಂ. 
ದಿಮ್ಮಿದರಲ್ಲಿ ಮಾಚವಿಭು ಸತಲೋಚನದಿಂದ ನೋಡುತುಂ 


ಬಸವವಿಭುಮುಖ್ಯ ಶಿವಗಣ 
ವಿಸರವನಾಷ್ಟ್ರೀಯ ವಿಮಳ ಕರುಣಾಮೃತ ಸಾ 


ವನೇ (ನೀನು) ಬಸವಣ್ಣನನ್ನೂ ಕಿನ್ನರಿಯ ಬೊಮ್ಮಯ್ಯನನ್ನ ಪ್ರಾಣಸಹಿತರನ್ನಾಗಿ 
ಮಾಡಿ ಖ್ಯಾತಿವೆತ್ತೆ , ಶಿವಮಹಿಮೆಗೆ ಶುಭಕೀರ್ತಿಯನ್ನು ಸೇರಿಸಿದೆ . ಭಕ್ತಸಮೂಹಕ್ಕೆ 
ಮಂಗಳಕರವಾದ ಉತ್ಸವವನ್ನುಂಟುಮಾಡಿದೆ. ೪೭. 'ಪ್ರಮಥರೆಂಬ ಕ್ಷೀರ ಸಮುದ್ರಕ್ಕೆ 
ಚಂದ್ರಸ್ವರೂಪನಾದ ಹೇ ಮಾಚಿದೇವನೇ , ನಿನ್ನ ನೀತಿಯಿಂದ ಕೂಡಿದವುಗಳೂ , 
ನಿಷ್ಟುರವಾದುವೂ ಆದ ಮಾತುಗಳು , ಅಣಿಮಾ ಮಹಿಮಾ ಇತ್ಯಾದಿ ಅಷ್ಟವಿಭೂತಿ 
ಗಳನ್ನುಂಟುಮಾಡುವಂಥವು. ಸರ್ವಕ್ಕೂ ಸ್ಥಾನವಾದ ಶ್ರೇಷ್ಠಮೋಕ್ಷವನ್ನುಂಟು 
ಮಾಡುವ ಚಿಹ್ನೆಯನ್ನು ಧರಿಸಿ ಈ ಭೂಮಿಯಲ್ಲಿ ಶೋಭಿಸುವಂಥವುಗಳು ( ಮಾತು 
ಗಳು). ಎಲ್ಲವನ್ನೂ ತಿಳಿದವರಿಗೆ ಹೇಳುವುದೇನು ? ಮುಂಗಯ್ಯ ಕಂಕಣಕೆ ಕನ್ನಡಿ 
ಬೇಕೆ ? ವಿಚಾರಿಸಿ ನೋಡಿದರೆ ಆ ವೃಷಭಾಧೀಶ್ವರನೇ ದೃಷ್ಟಾಂತವು'. ( ಎಂದರು ) 
೪೮. ಇದರಿಂದ ನಿರ್ಮಲವಾದ ಪ್ರತಿಜ್ಞೆಯು ಪ್ರಮಥರುಗಳ ಶಾಸನಕ್ಕೆ ಸಂದಿತು : 
ಭಕ್ತಿಯೆಂಬ ಹೆಂಗಸಿಗೆ ಸೌಭಾಗ್ಯವುಂಟಾಯಿತು ; ಸದ್ಗುಣಗಳೆಂಬ ಪುಷ್ಪಮಾಲಿಕೆಗೆ 
ಸುಗಂಧವು ಸೇರಿತು , ಬೇರೆ ಇನ್ನೇನು ? (ಬೇರೆ ಹೇಳುವುದೇನಿದೆ ?) ೪೯ - ೫೦. ಅತ್ಯ 
ಶ್ರೇಷ್ಠನೇ , ನಮ್ಮೆಲ್ಲರ ಇಷ್ಟಾರ್ಥವೆಂಬ ಕಲ್ಪವೃಕ್ಷವು ಸೊಂಪುಗೊಂಡು ಶೀಘ್ರವೇ 


ಚತುರ್ವಿಂಶಾಶ್ವಾಸಂ 


ರಸರೋಧಿಯೊಳೆಲಾಡಿಸು 
. ತೆಸೆದಿರ್ದಂ ಭಕ್ತಹೃದಯಕುಮುದಶಶಾಂಕಂ 


ವ|| ಆಗಳಾ ಭಕ್ತಗಣಂ ನಿಜಸಭೆಯೊಳೆಸೆವ ಬಸವರಸನಂ ನೋಡಿ ಕಾರುಣ್ಯಮಂ ನೀಡಿ 


ಪರಮೇಶಂ ತನ್ನೊಳೀ ಕಿನ್ನರನ ಹರಣಮಂ ಕೂಡಿಕೊಂಡಿರ್ಪಿನಂ ತ 
ಇರದಾತ್ಮಪ್ರಾಣಮಂ ಬೆಂಕೊಳಿಸಿ ಬೆರೆಸಿ ಮತ್ತೆ ತಾಣಮಂ ಮಾ 
ಚರಸಾರ್ಯಂ ಸತ್ಯಪಾವೀಕ್ಷಣದೆ ಬರಿಸೆ ನೀಂ ಬೆನ್ನನೆಂದೆ ಭಾಪು 
ರ್ವರೆಯೊಳಿನ್ನನ್ನ ರಾರ್ಜಂಗಮವಿಳಿತ ನಿಜಪ್ರಾಣರಾರ್ಯಾಬ್ಲಿ ಚಂದ್ರಾ 


ಕುಡಲಕ್ಕುಂ ಪೊಂಗಳಂ ಜಂಗಮಕೆ ತನುವನೆಂತೀಯಲಕ್ಕುಂ ವಲಂ ತ 
ನ್ಯೂಡಲಂ ಕೂರ್ತಿಯಲಕ್ಕುಂ ಬಗೆಯ ಮನವನೆಂತೀಯಲಕ್ಕುಂ ಪೊಗಳೊಂ 


ಫಲಬಿಟ್ಟುದಾಯಿತು. ಜಂಗಮರುಗಳ ಮನಸ್ಸೆಂಬ ಕಪುಲವು, ಸಂತೋಷವೆಂಬ 
ಪರಿಮಳವನ್ನು ಧರಿಸಿತು. ಎಂದು ಶ್ರೇಷ್ಠ ಶಿವಭಕ್ತರು ( ದಿಮ್ಮಿದರು) ಸಂತೋಷ 
ದಿಂದಸ್ತೋತ್ರ ಮಾಡುತ್ತಿರಲು ಮಾಚಿದೇವನು ಮುಗುಳಗೆಯಿಂದ ಕೂಡಿದ ಕಣ್ಣಿ 
ನಿಂದ ನೋಡುತ್ತಿದ್ದನು. ಆ ಭಕ್ತರ ಮನಸ್ಸೆಂಬ ಕನ್ನೈದಿಲೆಗಳಿಗೆ ಚಂದ್ರಪ್ರಾಯನಾದ 
ಮಾಚಿದೇವನು ಬಸವೇಶನೇ ಮೊದಲಾದ ಶಿವಗಣ ಸಮೂಹವನ್ನು ತನ್ನ ನಿರ್ಮಲ 
ವಾದ ಕರುಣರಸವೆಂಬ ಶ್ರೇಷ್ಟವಾದ (ಸಾರಭೂತವಾದ) ಸರೋವರದಲ್ಲಿ ತೇಲಾಡಿ 
ಸುತ್ತ ಇದ್ದನು. ವ|| ಆಗ ಆ ಶಿವಭಕ್ತಸಮೂಹವು ತನ್ನ ಸಭೆಯಲ್ಲಿ ಶೋಭಿಸುವ 
ಬಸವರಸನನ್ನು ಕಂಡು ಕಾರುಣ್ಯವನ್ನೆರೆದು - ೫೧. “ ಆರರೆಂಬ ಸಮುದ್ರಕ್ಕೆ ಚಂದ್ರ 
ಪ್ರಾಯನಾದ ಬಸವೇಶ್ವರನೇ , ಪರಮೇಶ್ವರನು ತನ್ನೊಳಗೆ ಈ ಕಿನ್ನರಿ ಬ್ರಹ್ಮಯ್ಯನ 
ಪ್ರಾಣವನ್ನು ಕೂಡಿಸಿಕೊಂಡಿರುವಾಗ, ನೀನು ನಿನ್ನ ಪ್ರಾಣವನ್ನು ಆ ಕಿನ್ನರಯ್ಯನ 
ಪ್ರಾಣವನ್ನು ಬೆನ್ನು ಹತ್ತಿ ಹೋಗಿ ಬೆರೆಸಿಬಿಟ್ಟೆ , ಪುನಃ ಆ ಕಿನ್ನ ರಯ್ಯನ ಪ್ರಾಣವನ್ನು 
ಈ ಮಡಿವಾಳ ಮಾಚಿದೇವಾರನು ತನ್ನ ಶ್ರೇಷ್ಠವಾದ ಕೃಪಾಪೂರ್ಣನೋಟದಿಂದ 
ಬರುವಂತೆ ಮಾಡಲಾಗಿ, ನೀನೂ ಕೂಡ ಆ ಕಿನ್ನರಯ್ಯನ ಬೆನ್ನು ಹತ್ತಿ ತಪ್ಪದೆ ಬಂದೆ. 
ಭಾಪುರೇ ! ಈ ಭೂಮಿಯಲ್ಲಿ ನಿನ್ನಂಥ ಜಂಗಮ ಪ್ರಾಣಿಗಳು ಇನ್ನಾರಿದ್ದಾರೆ ? ” 
೫೨. ಜಂಗಮರಿಗೆ ದ್ರವ್ಯವನ್ನು ಕೊಡಲು ಆದೀತು; ತನುವನ್ನು ಕೊಡುವುದು 
ಹೇಗಾದೀತು ? ತನುವನ್ನು ಪ್ರೀತಿಯಿಂದ ಕೊಡಲು ಆದೀತು; ಆದರೆ ಮನಸ್ಸನ್ನು 


1 ದ್ರಂ ( ಅ , ಚ) . 


೬೭೮ 


ಬಸವರಾಜ ವಿಜಯಂ 


ದೆಡೆಯೊಳೋಣಿಯಲಕ್ಕುಂ ಮನಮನಸುವನೆಂತೀಯಲಕ್ಕುಂ ಪ್ರಯತ್ನಂ 
ಬಡೆದೀಯಲ್ಬರ್ಕುಮಾರ್ಪಿಂದಸುವನಸವಸಂ ವೀರಭತ್ಯತ್ವದಿಂದಂ 


ಬೆಸುಗೆ ಮಿಗೆ ಜವದೆ ಜಂಗಮ 
ದಸುವಿನೊಳಸುವಂ ನಿವೇದಿಸಲ್ಬರ್ಕುಮೆ ಪೇ 
ಇಸವ ಸಚಿವೇಂದ್ರ ನಿನ್ನ ವೊ 
ಲಸದೃಶವಿದು ಭಕ್ತಿಭಾವಮಾರ್ಗಮಶಕ್ಯಂ 


೫೩ 


ಘನಲಿಂಗಪ್ರಾಣಯೋಗವ್ರತದಶಪಥಮಿಂತಾಗೆ ಸಂದಿರ್ದುದಂದೊ 
ಲ್ಪಿನ ಸತ್ಯೇಶಂಗೆ ಮೇಡ್ಕೊಂಡಗುಳೆಯ ವಿಳಸತ್ಯೇಶಿರಾಜಂಗಳಾಪಾ 
ವನ ಚಂದಯ್ಯಂಗೆ ಲೋಕೋತ್ತರಗುಣಕಮಳಾಂಬಾಖ್ಯೆಗಾ ತಂಗುಟರೊ 
ಳ್ಳಿನದಂಬೆರ್ದ ಮಾರಪ್ರಭುಗೆ ಜಗದೊಳೆಂಬುದುಂಕೇಳೆ ವೀಗಲ್ 


೫೪ 


ಚರಲಿಂಗಪ್ರಾಣಭಾಷಾವ್ರತವಿದು ಬಸವಂಗೆಯ್ದೆ ಸಂದೊಪ್ಪಿ ದತ್ತು 
ರ್ವರೆಯೊಲ್ಲ ಲಿಂಗಾರ್ಪಿತಪ್ರಾಣತೆಯದು ಪೊಸತಲ್ಕು ಭಾವಿಪ್ರೊಡೀ ಭಾ 


ಕೊಡುವುದು ಹೇಗಾದೀತು ? ಒಂದು ವೇಳೆಶೋಭಿಸುವ ಮನಸ್ಸನ್ನು ಕೊಡಲು 
ಆದೀತು; ಪ್ರಯತ್ನ ಪಟ್ಟು , ಸಾಮರ್ಥದಿಂದ , ವೀರನೃತ್ಯಭಾವದಿಂದ ಜಾಗ್ರತೆಯಾಗಿ 
ಅಸುವನ್ನು ಕೊಡಲು ಶಕ್ಯವಾದೀತೆ ? ' ( ಅಸಾಧ್ಯವೆಂದು ಭಾವ). ೫೩ . ' ಗಾಢವಾದ 
ಬೆಸುಗೆಯಿಂದ ಜಾಗ್ರತೆಯಾಗಿ ಜಂಗಮದ ಪ್ರಾಣದಲ್ಲಿ ತನ್ನ ಪ್ರಾಣವನ್ನು ಸಮರ್ಪಿಸು 
ವುದಕ್ಕೆ ಬರುವುದೇ ? ಹೇಳು, ಬಸವ ಮಂತ್ರೀಶ್ವರಾ ಉಪಮಾತೀತವಾದ ಈ 
ಭಕ್ತಿಯ ನಡೆವಳಿಕೆಯು ನಿನ್ನ ಹಾಗೆ ಇನ್ನಾರಿಗೂ ಶಕ್ಯವಾದದ್ದಲ್ಲ. ೫೪. ಉತೃಷ್ಟ 
ವಾದ ಲಿಂಗ ಮತ್ತು ಪ್ರಾಣ ಇವುಗಳ ಸಂಬಂಧವುಳ್ಳ ವ್ರತಾಚರಣೆಯ ಪ್ರತಿಜ್ಞೆಯು 
ಇವೇ ರೀತಿ ಈ ಜಗತ್ತಿನಲ್ಲಿ ಶ್ರೇಷ್ಟನಾದ ಸತ್ಯೇಶವೆಂಬ ಶರಣನಿಗೆ, ಮತ್ತು ಕೊಂಡ 
ಗುಳಿಯ ಪ್ರಕಾಶಿಸುವ ಕೇಶಿರಾಜನಿಗೆ, ಭೂಮಂಡಲಕ್ಕೆ ಪಾವನನೆನಿಸಿದ ಚಂದಯ್ಯನಿಗೆ 
ಲೋಕೋತ್ತರ ಗುಣವಿಶಿಷ್ಟಳಾದ ಕಮಲಾಂಬೆ ಎಂಬ ಶರಣೆಗೆ, ತಂಗಳೂರಿನಲ್ಲಿ ವಿನೋದ 
ಗೊಂಡು ವಾಸಿಸುತ್ತಿದ್ದ ಮಾರಪ್ರಭುವಿಗೆ ಇರುವುದೆಂದೆನ್ನುವ ಮಾತನ್ನು ಕೇಳಿದ್ದೆವು.' 
೫೫ . 'ಭೂಮಂಡಲದಲ್ಲಿ ಜಂಗಮವೇ ತನ್ನ ಪ್ರಾಣವೆಂಬ ಪ್ರತಿಜ್ಞೆಯ ವ್ರತವೂ , 
ಲಿಂಗದಲ್ಲಿ ಅರ್ಪಿಸಲ್ಪಟ್ಟ ಪ್ರಾಣವುಳ್ಳ ರೀತಿಯೂ , ಇದು ಬಸವಣ್ಣನೊಬ್ಬನಿಗೇ 
ಚೆನ್ನಾಗಿ ಶೋಭಿಸುತ್ತದೆ. ( ಇದು ಈ ಬಸವಣ್ಣನಿಗೆ) ಹೊಸದೇನೂ ಅಲ್ಲ ; ಅಲ್ಲ. 
ವಿಚಾರಿಸಿನೋಡಿದರೆ ಈ ಪ್ರಕಾಶಮಾನವಾದ ಚರಿತ್ರೆಯುಳ್ಳ ಜಂಗಮವೇ ಪ್ರಾಣವಾಗಿ 


ಚತುರ್ವಿಂಶಾಶ್ವಾಸಂ 


೬೭೯ 


ಸುರವೃತ್ತಂ ಜಂಗಮಪ್ರಾಣತೆ ಜಗದೊಳಪೂರ್ವ೦ ದಲೆಂದೊಲು ಮಾಹೇ 
ಶ್ವರವೃಂದಂ ತನ್ನ ನೆಳ್ಳಿಂ ಪೊಗಳೆಮದನಾನಂದಸಾಂದ್ರಂ ವೃಷೇಂದ್ರ 


ಚಂಡಭಾನುಮಂಡಲಾಂತರಾಳಮಂದಿರೋಜ್ವಲೇ 
ಖಂಡಿತಪ್ರಚಂಡಚಂಡಮುಂಡಶೌರ್ಯಮಂಜುಳೇ 
ಖಂಡಚಂದ್ರಮೌಳಿಭಾಸುರಾಂಕಪೀಠನಿಶ್ಚಲೇ 
ಚಂಡಿ ಚಾರುಮೂರ್ತಿ ಪಾಲಿಸೆನ್ನ ಸರ್ವಮಂಗಳೇ 


೫೬ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಣಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ' ಬಸವರಾಜವಿಜಯಮಹಾಪುರಾಣದೊಳ್ ಬಸವಕಿನ್ನ ರಸಹಪ್ರಾಣಿತ್ವಕಥನಂ 

ಚತುರ್ವಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೨೪ಕ್ಕೆ ಪದಗಣನೆ ೧೭೮೨ಕ್ಕೆ ಮಂಗಳಮಹಾಶ್ರೀ || 


ಉಳ್ಳ ಭಾವವು ನಿಶ್ಚಯವಾಗಿ ಅಪೂರ್ವವಾದದ್ದು ; ಎಂದು ಪ್ರೀತಿಯಿಂದ ಮಹೇ 
ಶ್ವರರುಗಳ ಸಮೂಹವು ತನ್ನನ್ನು ಹೊಗಳುತ್ತಿರಲು ಸಾಂದ್ರವಾದ ಆನಂದವುಳ್ಳ ವೃಷ 
ಭೇಂದ್ರನುಶೋಭಿಸಿದ್ದನು. ೫೬ . ಪ್ರಖರವಾದ ಸೂರಬಿಂಬದ ಮಧ್ಯದಲ್ಲಿರುವ 
ಮನೆಯಲ್ಲಿ ಉಜ್ವಲಗೊಂಡು ಶೋಭಿಸುವವಳೇ , ಪರಾಕ್ರಮದಿಂದ ಚಂಡ ಮತ್ತು 
ಮುಂಡರೆಂಬ ರಾಕ್ಷಸರನ್ನು ಕತ್ತರಿಸಿದವಳೇ , ಚಂದ್ರನ ಒಂದು ಕಲೆಯನ್ನು ತಲೆಯಲ್ಲಿ 
ಧರಿಸಿದ ಪರಶಿವನ ತೊಡೆಯೆಂಬ ಗದ್ದುಗೆಯ ಮೇಲೆ ಸ್ಥಿರವಾಗಿ ಕುಳಿತವಳೇ , 
ಚಂಡಿಕೆಯೇ , ಮನೆ ಹರ ಶರೀರವುಳ್ಳವಳೇ , ನನ್ನನ್ನು ರಕ್ಷಿಸು . 


ಇಪ್ಪತ್ತು ನಾಲ್ಕನೆಯ ಆಶ್ವಾಸವು ಸಮಾಪ್ತವಾಯಿತು 


ಗಡya 


( ಮುಂದುವರಿದದ್ದು ) 
ಕೆಳದಿನೃಪ ವಿಜಯ 0 ದಮಯಂತೀ ಸ್ವಯಂವರ 

ಶಾಂತಿಪುರಾಣ ೧ ಚಂದ್ರಪ್ರಭ ಪುರಾಣ 
ಉದ್ಭಟ ಕಾವ್ಯ ೧ ಕುಸುಮಾವಳಿ 

ಅಭಿನವ ದಶಕುಮಾರ ಚರಿತೆ 
ಮಲ್ಲಿನಾಥಪುರಾಣ 0 ರಾಜಶೇಖರ 
ವಿಳಾಸ ೧ ಚಿಕ್ಕದೇವರಾಜ ವಂಶಾವಳಿ 
ದಿವ್ಯಸೂರಿ ಚರಿತೆ 6 ಸಿದ್ದರಾಮಚಾರಿತ್ರ 

ಬಸವಪುರಾಣಂ ಪ್ರಭುಲಿಂಗ ಲೀಲೆ 


( ಮುಂದುವರಿದದ್ದು ) 
ಕೆಳದಿನೃಪ ವಿಜಯ ೧೦ ದಮಯಂತೀ ಸ್ವಯಂವರ 

ಶಾಂತಿಪುರಾಣ 6 ಚಂದ್ರಪ್ರಭ ಪುರಾಣ 
ಉದ್ಭಟ ಕಾವ್ಯ ೧ ಕುಸುಮಾವಳಿ 

- ಅಭಿನವ ದಶಕುಮಾರ ಚರಿತೆ 
ಮಲ್ಲಿನಾಥಪುರಾಣ 0 ರಾಜಶೇಖರ 
ವಿಳಾಸ 0 ಚಿಕ್ಕದೇವರಾಜ ವಂಶಾವಳಿ 
ದಿವ್ಯಸೂರಿ ಚರಿತೆ ೧ ಸಿದ್ದರಾಮಚಾರಿತ್ರ 

ಬಸವಪುರಾಣಂ ಪ್ರಭುಲಿಂಗ ಲೀಲೆ 


ಆಡಳು* 


1982 


ಕನ್ನಡದ ಪ್ರಾಚೀನ ಕಾವ್ಯ ಸಂಪತ್ತು ಅಮೂಲ್ಯವಾಗಿದೆ. ಈ ಸಂಪತ್ತನ್ನು 
ಈಗಿನ ಕನ್ನಡ ಜನತೆ ಓದಿ ತಿಳಿದುಕೊಳ್ಳುವುದು ಅತ್ಯಾವಶ್ಯಕವಾಗಿದೆ. ಆದರೆ 
ಈ ಕಾವ್ಯಗಳು ಜನಸಾಮಾನ್ಯರಿಗೆ ಕಠಿಣವಾಗಿ ತೋರುವುದರಿಂದ ಇವುಗಳ 
ವ್ಯಾಸಂಗದಲ್ಲಿ ಉತ್ಸಾಹಪೂರ್ಣವಾದ ಪ್ರವೃತ್ತಿ ಕಂಡುಬರುತ್ತಿಲ್ಲ. ಅನೇಕ 
ಸಂದರ್ಭಗಳಲ್ಲಿ ಮೂಲಗ್ರಂಥಗಳೂ ದೊರೆಯುವುದಿಲ್ಲ....ಆದ್ದರಿಂದ ಈ ಕೊರತೆ 
ಯನ್ನು ನಿವಾರಣೆ ಮಾಡಲು ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಪಂಚವಾರ್ಷಿಕ 
ಯೋಜನೆಯಲ್ಲಿ ಹಳಗನ್ನಡ ಕಾವ್ಯಗಳ ಪುನರ್ಮುದ್ರಣಕ್ಕೆ ವಿಶೇಷಗಮನ ಹರಿಸಿ 
ಅದಕ್ಕಾಗಿ ಪ್ರತ್ಯೇಕ ಯೋಜನೆಯನ್ನು ಹಾಕಿಕೊಂಡಿತು. ಆರಿಸಿದ ಹಳಗನ್ನಡ 
ಹಾಗೂ ನಡುಗನ್ನಡ ಕಾವ್ಯಗಳನ್ನು ಹೊಸಗನ್ನಡ ಗದ್ಯದಲ್ಲಿ ಅನುವಾದಿಸಿ ಆ 
ಅನುವಾದದೊಡನೆ ಮೂಲಪಾಠವನ್ನು ಪ್ರಕಟಿಸಿ ಪುಸ್ತಕರೂಪದಲ್ಲಿ ಹೊರತರುವುದು 
ಮತ್ತು ಸರ್ಕಾರದ ಸಹಾಯ ಪಡೆದು ಆ ಪುಸ್ತಕಗಳು ಸಾಧ್ಯವಾದ ಮಟ್ಟಿಗೆ 
ಸುಲಭ ಬೆಲೆಯಲ್ಲಿ ದೊರೆಯುವಂತೆ ಮಾಡುವುದು ಇವು ಆ ಯೋಜನೆಯ ಮುಖ್ಯ 
ಅಂಶಗಳು . 


ಪ್ರಸ್ತಾವನೆಯಿಂದ 


ಈ ಕಾರಕ್ರಮದಲ್ಲಿ ಈಗ ಅಂಗೀಕರಿಸಿರುವ ಹಳಗನ್ನಡ- ನಡುಗನ್ನಡ ಕಾವ್ಯಗಳು 
ನಲವತ್ತನಾಲ್ಕು . ಇವುಗಳಲ್ಲಿ » ಮೊದಲ ಕಂತಾಗಿ ಹದಿಮೂರು ಗ್ರಂಥಗಳು 
ಪರಿಷತ್ತಿನ ವಜ್ರಮಹೋತ್ಸವ ಸಂದರ್ಭದಲ್ಲಿ ಬಿಡುಗಡೆಯಾಗಲಿವೆ. 


